UNIVERSAL 
LIBRARY 
Ne 


OU 20098 


೬೬11೬೮1] 
IVSHAINN 


ಶ್ರೀಸ್ವಾಂದಮಹಾಪುರಾಣಂ 
೫ 
ಆನಂತ್ಯಖಂಡ 
೨ 
ಚತುರಶೀತಿಲಿಂಗಮಾಹಾತ್ಮ್ಯ 


(ಉತ್ತರಭಾಗ) 
(ಮೂಲ ಮತ್ತು ಅನುವಾದ ಸಹಿತ) 


ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ತಮಾಲಾ ಸಂಖ್ಯಾ ೧೪ 


ಶ್ರೀಸ್ಕಾಂದಮಹಾಪುರಾಣಂ 


೫ 


ಆವಂತ್ಯಖಂಡ 


೨ 
ಚತುರಶೀತಿಲಿಂಗಮಾಹಾತ್ಮ್ಯ 
(ಉತ್ತರಭಾಗ) 

(ಮೂಲ ಮತ್ತು ಅನುವಾದ ಸಹಿತ) 


ಅನುವಾದಕ 
ಆಸ್ಥಾನ ವಿದ್ವಾನ್‌ 
ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ಬೆಂಗಳೂರು ಪ್ರೆಸ್‌ 
ಮ್ಕೊಸೂರು ರೋಡು, ಬೆಂಗಳೂರು ಸಿಟ 
೧೯೪೯ 


ಅರಿಕೆ 


ಈ ಸಂಪುಟದಲ್ಲಿ ಶ್ರೀ ಸ್ಥಾಂದಮಹಾಪುರಾಣದ ಐದನೆಯ ಆವಂತ್ಯ 
ಖಂಡದ ಎರಡನೆಯ "ಚತುರಶೀತಿಲಿಂಗಮಾಹಾತ್ಮ್ಯ'ವು ಸಂಪೂರ್ಣ 
ವಾಗಿರುತ್ತದೆ 

ಅವಂತೀಕ್ಷೇತ್ರಕ್ಕೆ "ಮಹಾಕಾಲವನ'ವೆಂಬ ಮತ್ತೊಂದು ಹೆಸರೂ 
ಉಂಟು, ಮಹಾಕಾಲವನದಲ್ಲಿಯೇ "ಮಹಾಕಾಲೇಶ್ವರಲಿಂಗ'ವು ವಿರಾಜಿಸು 
ತ್ತಿರುವುದು ಕಾಲಿದಾಸಾದಿ ಮಹಾಕವಿಗಳೆಲ್ಲರೂ ಈ ಕ್ಷೇತ್ರವನ್ನು ತಮ್ಮ 
ಕಾವ್ಯಗಳಲ್ಲಿ ಬಹುವಾಗಿ ವರ್ಣಿಸಿರುತ್ತಾರೆ ಮಹಾಕಾಲೇಶ್ವರ ದೇವಾಲಯ 
ವನ್ನೊಳಕೊಂಡು ಶೋಭಿಸುತ್ತಿರುವ ಅವಂತಿಯ ಉಜ್ಜಯಿನೀನಗರವು 
ಚಾರಿತ್ರಕವಾಗಿಯೂ ಪ್ರಸಿದ್ಧವಾದುದೇ ಆಗಿರುವುದು ಪೂರ್ವದಲ್ಲಿ ಇಲ್ಲಿ 
ಅನೇಕ ವಿಶ್ವವಿದ್ಯಾನಿಲಯಗಳಿದ್ದುವೆಂದು ಸಂಶೋಧನೆಗಳಿಂದ ತಿಳಿದುಬಂದಿಜಿ. 
ಭಾರತ ಸಂಸ್ಕೃತಿಯ ಸಂರಕ್ಷಣೆಯಸಲುವಾಗಿ ಮಹಾಮಹಾ ಮೇಧಾವಿಗಳು 
ಹಗಲಿರುಳೂ ಶ್ರಮವಹಿಸಿ ದುಡಿದ ದುಡಿಮೆಯ ಸತ್ಸಲಸಂಕೇತಗಳು ಇಂದಿಗೂ 
ಈ ದೇಶದಲ್ಲಿ ಚಿರಸ್ಥಾಯಿಯಾಗಿ ಕಂಗೊಳಿಸುತ್ತಿವೆ ಇಂಥ ಸುಂದರ ಪ್ರಾಂತ್ಯ 
ವಾದ ಅವಂತಿಯನ್ನು ಕುರಿತ ಈ ಖಂಡವು ತನ್ನೊಂದು ಐತಿಹಾಸಿಕ, 
ಸಾಮಾಜಿಕ ಮತ್ತು ಕೈತಿಕ ಕಥಾನುಕಧನಗುಣದಿಂದಲೂ, ದೇವ ದೇವಿಯರ 
ಭಕ್ತಿ ಪಾರಮ್ಯಸಂಕಥನ ವೈಭವದಿಂದಲೂ, ಹೆರಿಹರಕ್ಟೇತ್ರಗಳ ಮಾಹಾತ್ಮ 
ನಿರೂಪಣ ವೈಖರಿಯಿಂದಲೂ ಓದುಗರಿಗೆ ಹೃದಯಹಾರಿಯಾಗಿ ಪರಿಣಮಿಸ 
ದಿರದು. 

ಇಂತಹ ಅನೇಕಾನೇಕ ಕ್ಷೇತ್ರಮಾಹಾತ್ಮ್ಯಗಳ ಸಂಪುಟವೆನಿಸಿರುವ 
ಈ ಮಹಾಪುರಾಣವನ್ನು ಕನ್ನಡದ ಅನುವಾದದೊಡನೆ ಪ್ರಕಟಸಲು ಪ್ರೇರೇಪಿಸಿ 
ಕನ್ನಡಿಗರೆಲ್ಲರಿಗೂ ಮಹೋಪಕೃತಿಯೆನ್ನಸಗಿ ಅವರೆಲ್ಲರ ಚಿರಕೃತಜ್ಞತೆಗೆ ಪಾತ್ರ 
ರಾಗಿರುವ ನಮ್ಮನ್ನಾಳುವ ಶ್ರೀಮದ್‌ ಜಯಚಾಮರಾಜೇಂದ್ರ ಒಡೆಯರ್‌ 
ಬಹದ್ದೂರ್‌, ಜಿ.ಸಿ.ಬಿ , ಜಿ.ಸಿ.ಎಸ್‌.ಐ. ಮಹಾಪ್ರಭುಗಳವರಿಗೆ ಪರಮೇಶ್ವರನು 
ಇತೋಪ್ಯತಿಶಯವಾದ ಸಮಸ್ತ ಸನ್ಮಂಗಳಗಳನ್ನೂ ದಯೆಪಾಲಿಸಿ ಸಂರಕ್ಸಿಸ 
ಲೆಂದು ಸಂಪ್ರಾರ್ಥಿಸುತ್ತೇನೆ. 


ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ವಿಷಯಾನುಕ್ರಮಣಿಕೆ 


ಪುಟ ಸಂಖ್ಯೆ 
ನಲವತ್ತ ಮೂರನೆಯ ಅಧ್ಯಾಯ 


ಅಂಗಾರೇಶ್ವರಮಾಹಾತ್ಮ ವರ್ಣನ ೨ ೫-೩೬೦ 
ನಲವತ್ತನಾಲ್ಕನೆಯ ಅಧ್ಯಾಯ 

ಉತ್ತರೇಶ್ವರಮಾಹಾತ್ಮ ವರ್ಣನ . ** °° aಿ೬ಿ೧-ತ್ಲಿಪಿಷ್ಸಿ 
ನಲವತ್ತೈ ದನೆಯ ಅಧ್ಯಾಯ 

ತ್ರಿಲೋಚನೇಶ್ವರಮಾಹಾತ್ಮ್ಯನರ್ಣನ 4 °° ಿ೭ಿಳಿ-ರ್ಷೀಲ 
ನಲವತ್ತಾರನೆಯ ಅಧ್ಯಾಯ 

ವೀರೇಶ್ವರಮಾಹಾತ್ಮ್ಯವರ್ಣನ .. Py ೬೬೧ ೯೯-೪೨೭ 
ನಲವತ್ತೇಳನೆಯ ಅಧ್ಯಾಯ 

ನೂಪುರೇಶ್ವರಮಾಹಾತ್ಮ್ಯವರ್ಣನ .. ೬4 ೬ ೧ ಉಿಲದಳ್ನಿ೨ 


ನಲವತ್ತೆಂಟಿನೆಯ ಅಧ್ಯಾಯ 
ಅಭಯೇಶ್ವರಮಾಹಾತ್ಮ್ಯವರ್ಣನ ,, 

ನಲವತ್ತೊಂಬತ್ತನೆಯ ಅಧ್ಯಾಯ 
ಪೃಥು ಕೇಶ್ವರಮಾಹಾತ್ಮೃ್ಯವರ್ಣನ .. ಆ ೬. ೪ಳಂ೦-ಳಳ೫ 
ಸ್ಥಾವರೇಶ್ವರಮಾಹಾತ್ಮ್ಯವರ್ಣನ ,, 

ಐವತ್ತೊಂದನೆಯ ಅಧ್ಯಾಯ 


ಬ ೪9 ೪೩-೪೩೯ 


೨೬ ೧ ಉಳ ದಎಳಳಕ್ನಿ 


ಶೂಲೇಶ್ವರಮಾಹಾತ್ಮ್ಯವರ್ಣನ .. ಸ ೨೬ ೫೪-೪೬೦ 
ಐವತ್ತೆರಡನೆಯ ಅಧ್ಯಾಯ -- 

ಓಂಕಾರೇಶ್ವರಮಾಹಾತ್ಮ್ಯವರ್ಣನ,, ಹೆ ೨. ೪೬೧-ಳ೬೭ 
ಐವತ್ತೃಮೂರನೆಯ ಅಧ್ಯಾಯ -. 

ವಿಶ್ವೇಶ್ವರಮಾಹಾತ್ಮ್ಯ ವರ್ಣನ ಭಃ ೨ ೪ಉ೪೬೮-ಳ೭೫ 
ಐವತ್ತನಾಲ್ಬನೆಯ ಅಧ್ಯಾಯ -- 

ಕಂಠೇಶ್ವರಮಾಹಾತ್ಮ್ಯವರ್ಣನ ,, ಜೇ ೨೬ ೭೬-೪೮೫ 


ಐನತ್ರೈದನೆಯ ಅಧ್ಯಾಯ -- 
ಸಿಂಹೇಶ್ವರಮಾಹಾತ್ಮ್ಯವರ್ಣನ .. °° ೬ ಉ೪ಲಹ೬-ಳ೯ ೨ 
ಐವಶ್ತಾರನೆಯ ಅಧ್ಯಾಯ -- 


ರೇವಂತೇಶ್ವರಮಾಹಾತ್ಮ ವರ್ಣನ ಗ RT ET ೯ 


ಪುಟ ಸಂಖ್ಯೆ 

ಐವತ್ತೇಳನೆಯ ಅಧ್ಯಾಯ 

ಘಂಟೀಶ್ವರಮಾಹಾತ್ಮ್ಮನರ್ಣನ .. ಭಲ ೨೬. ೫೦೦-೫೦೬ 
ಐವತ್ತೆಂಟನೆಯ ಅಧ್ಯಾಯ 

ಪ್ರಯಾಗೇಶ್ವರಮಾಹಾತ್ಮ್ಯವರ್ಣನ ಸ್ಯ ಎ. ೫೦೭-೫೧೫ 
ಐವತ್ತೊಂಬತ್ತನೆಯ ಅಧ್ಯಾಯ 

ಸಿದ್ಧೇಶ್ವರಮಾಹಾತ್ಮ್ಯವರ್ಣನ .. ೫೧೬-೫೨೫ 
ಅರುವತ್ತನೆಯ ಅಧ್ಯಾಯ 

ಮತಂಗೇಶ್ವರಮಾಹಾತ್ಮ್ಯವರ್ಣನ,, ಸ ೬. ೧ ಶ೨೬-೫೩೪ 
ಅರುವತ್ತೊಂದನೆಯ ಅಧ್ಯಾಯ 

ಸೌಭಾಗ್ಕೇಶ್ವರಮಾಹಾತ್ಮ ವರ್ಣನ eS ಎಎ ೫ಪ್ಪಿ೫-೫೪೫ 
ಅರುವತ್ತೆರಡನೆಯ ಅಧ್ಯಾಯ -- 

ರೂಪೇಶ್ವರಮಾಹಾತ್ಮ್ಯವರ್ಣನ , ೬ ಎ... ೫೪೬-೫೫೪ 
ಅರುವತ್ತಮೂರನೆಯ ಅಧ್ಯಾಯ -- 

ಧನುಸ್ಸಾಹಸ್ರಕೇಶ್ವರಮಾಹಾತ್ಮ್ಯನರ್ಣನ ಹ್‌ ೫೫೫-೫೬೩ 
ಅರುವತ್ತನಾಲ್ಕನೆಯ ಅಧ್ಯಾಯ 

ಪಶು ಪತೀಶ್ವರಮಾಹಾತ್ಮ್ಯಷರ್ಣನ ಎ ೫೬೪-೫೭೧ 
ಅರುವತ್ತೈ ದನೆಯ ಅಧ್ಯಾಯ 

ಬ್ರಹ್ಮೇಶ್ವರಮಾಹಾತ್ಮ್ಯವರ್ಣನ .. A ಎ ೫೭೨-೫೭೮ 
ಅರುವತ್ತಾರನೆಯ ಅಧ್ಯಾಯ 

ಜಲ್ಸೇಶ್ವರಮಾಹಾತ್ಮವರ್ಣನ .. 4 ೬. ೫೭೯-೫೮೮ 
ಅರುವತ್ತೇಳನೆಯ ಅಧ್ಯಾಯ 

ಕೇದಾರೇಶ್ವರಮಾಹಾತ್ಮ್ಯವರ್ಣನ .. ಸಾ ೫೮೯-೫೯೮ 
ಅರುವತ್ತೆಂಟನೆಯ ಅಧ್ಯಾಯ -- 

ಪಿಶಾಚೀಶ್ವರಮಾಹಾತ್ಮ್ಯವರ್ಣನ ,, ೬ °° ೫೯೯-೬೦೯ 
ಅರುವತ್ತೊಂಬತ್ತನೆಯ ಅಧ್ಯಾಯ -- 

ಸಂಗಮೇಶ್ವರಮಾಹಾತ್ಮ ,ವರ್ಣನ. . *« *« ೬೧೦-೬೨೦ 
ಎಪ್ಪತ್ತನೆಯ ಅಧ್ಯಾಯ 

ದುರ್ಧರ್ಷೇಶ್ವರಮಾಹಾತ್ಮ್ಯವರ್ಣನ ಫಸ ೬೬ ೬೨೧-೬೩೧ 


ಎಪ್ಪತ್ತೊಂದನೆಯ ಅಧ್ಯಾಯ 
ಪ್ರಯಾಗೇಶ್ವರಮಾಹಾತ್ಮ ವರ್ಣನ ಆ °° ಹಿತ್ನಿವ-ಹಳ೫ 


ಎಪ್ಪತ್ತೆರಡನೆಯ ಅಧ್ಯಾಯ 
ಚಂದ್ರಾದಿತ್ಕೇಶ್ವರಮಾಹಾತ್ಮ್ಯ ವರ್ಣನ 
ಎಪ್ಪತ್ತಮೂರನೆಯ ಅಧ್ಯಾಯ 
ಕರಭೇಶ್ವರಮಾಹಾತ್ಮ್ಯವರ್ಣನ ಹ 
ಎಪ್ಪತ್ತನಾಲ್ಕನೆಯ ಅಧ್ಯಾಯ 
ರಾಜಸ್ಕಲೇಶ್ವರಮಾಹಾತ್ಮ ವರ್ಣನ 
ಎಸ್ಪತ್ಸೆದನೆಯ ಅಧ್ಯಾಯ 
ವಡಲೇಶ್ವರಮಾಹಾತ್ಮ ವರ್ಣನ 


ಎಪ್ಪತ್ತಾರನೆಯ ಅಧ್ಯಾಯ 
ಅರು ಣೇಶ್ವರಮಾಹಾತ್ಮ ವರ್ಣನ ಸ 
ಎಪ್ಪತ್ತೇಳನೆಯ ಅಧ್ಯಾಯ 
ಪುಸ್ಪದಂತೇಶ್ವರಮಾಹಾತ್ಮ್ಯವರ್ಣನ 
ಎಪ್ಪತ್ತೆಂಟಿನೆಯ ಅಧ್ಯಾಯ -- 
ಅವಿಮುಕ್ತೇಶ್ವರಮಾಹಾತ್ಮ $ನರ್ಣನ 
ಎಪ್ಪತ್ತೊಂಬತ್ತನೆಯ ಅಧ್ಯಾಯ 
ಹನುಮತ್ಯೇಶ್ವರಮಾಹಾತ್ಮ ವರ್ಣನ 
ಎಂಬತ್ತನೆಯ ಅಧ್ಯಾಯ — 
ಸ್ವಪ್ನೇಶ್ವರಮಾಹಾತ್ಮ್ಯವರ್ಣನ ಕ 
ಎಂಬತ್ತೊಂದನೆಯ ಅಧ್ಯಾಯ -- 
ನಿಂಗಲೇಶ್ವರಮಾಹಾತ್ಮ ವರ್ಣನ 
ಎಂಬತ್ತೆರಡನೆಯ ಅಧ್ಯಾಯ -- 


ಕಾಯಾನರೋಹಹಣೇಶ್ವರಮಾಹಾತ್ಮ್ಯವರ್ಣನ 


ಎಂಬತ್ತಮೂರನೆಯ ಅಧ್ಯಾಯ -- 
ಬಿಲ್ಬೇಶ್ವರಮಾಹಾತ್ಮ್ಯ ವರ್ಣನ 

ಎಂಬತ್ತನಾಲ್ಕನೆಯ ಅಧ್ಯಾಯ -- 
ಉತ್ತರೇಶ್ಚರಮಾಹಾತ್ಮ್ಯವರ್ಣನ ಸ 


ಪುಟ ಸಂಖ್ಯೆ 


೬ಳ೪ ೬-೬೫೬ 


೬೫೭-೬೬೭ 


೬೬೮-೬೭೮ 


೬೭೯೨-೬೪೮೯ 


೬೯೦-೬೯೮ 


೬೯೯-೭೧೦ 


೭೧೧-೭೨೧ 


೭೨೨-೭೩೦ 


೭೩೧೨೭೪೨ 


೭೪೩-೭೫೯ 


೭೬೦-೩೭೭೦ 


೭೭೧-೭೮೪ 


೭೮೫-೭೯೪ 


೪ ಶ್ರೀ 
ಅಥ ಮಂಗಳಾಚರಣತ್ಲೋಕ; 


ಯಸ್ಕಾಜ್ಞಯಾ ಜಗತ್ಸ್ಪೃಷ್ಟಾ ವಿರಿಂಚಿಃ ಪಾಲಕೋ ಹರಿಃ । 
ಸಂಹರ್ತಾ ಕಾಲರುದ್ರಾಖ್ಕೋ ನಮಸ್ತಸ್ಮೈೈ ಪಿನಾಕಿನೇ॥ 
ತಾತ್ಪರ್ಯ 
ಯಾವ ಪ್ರಭುವಿನ ಅಪ್ಪಣೆಯಿಂದ 
ಬ್ರಹ್ಮನು ಜಗತ್ತನ್ನು ಸೃಜಿಸುವವನಾಗಿಯೂ 
ಶ್ರೀಮನ್ನಾರಾಯಣಮೂರ್ತಿಯು ಸಂರಕ್ಸಿಸುವವನಾಗಿಯೂ 
ಕಾಲರುದ್ರನೆಂದು ಹೆಸರಾದ ಸ್ವಾಮಿಯು ಸಂಹಾರಕರ್ತನಾಗಿಯೂ ಇರುವರೋ 
ಆ ಪಿನಾಕಪಾಣಿಯಾದ ಪರಮತಿವನಿಗೆ 
ನಮಸ್ಕಾರವು 


॥ ಶ್ರೀಃ ॥| 
॥ ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ಮಾಂದಮಹಾಪುರಾಣಂ 


ಅಧಾ*ವಂತ್ಯಖಂಡೇ 
ದ್ವಿತೀಯಂ ಚತುರಶೀತಿಲಿಂಗಮಾಹಾತ್ಮ್ಯಂ 
(ದ್ವಿತೀಯೋ ಭಾಗಃ) 


ಓಂ ಶ್ರೀ ಗಣೇಶಾಯ ನಮಃ | ಓಂ ನಮೋ ಬೃಹಸ್ಸತಯೇ | 
ನಮ ಸ್ತಸ್ಮ್ರೈ ಬ್ರಹ್ಮಣೇ I ವಿಷ್ಣವೇ ನಮಃ ॥ 
ಶ್ರೀಮುತ್ಸುಂದರಮಿಸಾಶಾನಂ ಶ್ರೀಮತ್ತಿದ್ದಿನಿನಾಯಕಂ ( 
ಷಣ್ಮುಖಂ ಸ್ಥಂದಮಾನಂದಂ ಬ್ರಹ್ಮಾಣಂ ವಿಷ್ಣುಮಾಶ್ರಯೇ ॥ 
ಯಸ್ಕಾಜ್ಞಯಾ ಜಗತ್ಸ್ಪ್ರಷ್ಟಾ ವಿರಿಂಚಿ ಪಾಲಕೋ ಹರಿಃ | 
ಸಂಹರ್ತಾ ಕಾಲರುದ್ರಾಖ್ಕೊೋ ನಮಸ್ತಸ್ಮ್ಮೈ ಸಿನಾಕಿನೇ ॥ 


ಅಧ ತ್ರಿಚತ್ವಾರಿಂಶೋಧ್ಕಾಯಃ 
ಅಂಗಾರಕೇಶ್ವರಮಾಹಾತ್ಮ್ಯವರ್ಣನಂ೦ 
ಶ್ರೀ ಶಿವ ಉವಾಚ.- 
ಇತ್ವಾರಿಂಶತ್ತಮಂ ವಿದ್ಧಿ ತ್ರ್ಯಧಿಕಂ ಪರ್ವತಾತ್ಮಜೇ | 
ಯಸ್ಯ ದರ್ಶನಮಾತ್ರೇಣ ಜಾಯಂತೇ ಸರ್ವಸಂಪದಃ “Hon 
ಆದಿಕಲ್ಸೇ ಪುರಾ ಜಾತೋ ವಕ್ರಾಂಗೋ ಲೋಹಿತಚ್ಛವಿಃ | 
ರೌದ್ರಸ್ತ್ಯ್ಯಂಗಾರಸದೃಶೋ ಮನು ಗಾತ್ರಾದ್ವರಾನನೇ 1 
ಮಯಾ ಧೃತೋ ಧಥರಣ್ಯಾಂ ಸ ವಿಖ್ಯಾತೋ ಭೂಮಿಪುತ್ರಕಃ ॥೨॥ 





ಕನ್ನಡದ ಅನುವಾದ 
ಅಂಗಾರೇಶ್ವರಮಾಹಾತ್ಮ್ಯವರ್ಣನ 
೧ ಮಹಾದೇವನು ಹೇಳುತ್ತಾನೆ --ಪರ್ವತರಾಜಪುತ್ರಿಯೆ! ನಲವತ್ತ 
ಮೂರನೆಯ ಮಹಾಲಿಂಗವೇ ಅಂಗಾರೇಶ್ವರವೆಂಬುದು, ಅದನ್ನು ನೋಡುವ 
ಮಾತ್ರದಿಂದಲೇ ಸರ್ವೈೈಶ್ವರ್ಯಗಳೂ ಲಭಿಸುವುವು 
೨ ಸುಂದರಮಖಿಯೆ! ಜಗತ್ತಿನ ಆದಿಕಲ್ಪದಲ್ಲಿ ವಕ್ರಕಾಯನೂ, 
ಭಯಂಕರನೂ, ಕೆಂಡವನ್ನು ಹೋಲುವ ರಕ್ತಕಾಂತಿಯ ದೇಹದವನೂ ಆದವ 
ನೊಬ್ಬನು ನನ್ನ ದೇಹದಿಂದುದ್ದ್ಭನಿಸಿದನು ನಾನು ಅವನನ್ನು ಭೂಮಿಯಲ್ಲಿ 
ಬಿಟ್ಟುಬಿಡಲು ಅವನು ಭೂಮಿಪುತ್ರನೆಂದೇ ಪ್ರಖ್ಯಾತನಾದನು. 


೩೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಜಾತಮಾತ್ರೇ ಸುತೇ ತಸ್ಮಿನ್ಮಹಾಕಾಯೇ ಭಯಾವಹೇ ! 


ಕಂಪಿತಾ ಧರಣೀ ದೇವೀ ದೇವಾಸ್ತ್ರಸ್ತಾ 8 ಸವಾಸವಾಃ nan 

ಕ್ಸೋಭಂಗತಾಃ ಸಮುದ್ರಾಶ್ಚ ಚೇಲುಶ್ಚ ಧರಣೀಧರಾಃ । 

ತತೈವ ಪೀಡಿತಂ ಸರ್ವಂ ye eM Ei 1೪॥ 
ುಷಯೋ ವಾಲಖಲಾ ಶ್ತ ದೇವಾಃ ರಕ್ತ ಕ್ರಪುರೋಗಮಾಃ । 

ಇ. ಪುರಸ್ಕೃತ್ಯ ಬ್ರಹ್ಮಲೋಕಂ ಗತಾಃ ಪ್ರಿಯೇ ॥೫॥ 

ಸೋಚ್ಚ್ಛ್ಚ್ಚಾಸಾಃ ಕಥಯಾಮಾಸುರ್ನಮಸ್ಕೃತ್ಯ ಪಿತಾಮಹಂ । 

ವೃತ್ತಾಂತಂ ನಿಸ್ತರಾತ್ಸರ್ವಂ ಲೋಕತ್ರಯನಿನಾಶನಂ 1೬॥ 

ಹರಗಾತ್ರೋದ್ಭನೇನೈನ ಜಾತಮಾತ್ರೇಣ ಲೀಲಯಾ । 

ಲೋಕತ್ರಯಂ ಸಮಾಕ್ರಾಂತಂ ಪೀಡಿತಂ ಭಕ್ಷಿತಂ ತಥಾ Han 

ತಚ್ಛು ೨ತ್ವಾ ವಚನಂ Pp ಿಹ್ಮಾ ಲೋಕಸಪಿತಾಮಹಃ । 

ಚಿಂತಯಿತ್ವಾ ತು ತೈಃ ಸಾರಾ ಾತು ಮುಮಾಂತಿಕಂ Hen 


೩ ದೊಡ್ಡ ಶರೀರದವನೂ, ಭಯವನ್ನುಂಟುಮಾಡುವವನೂ ಆದ 
ಅವನು ಹುಟ್ಟಿದ ಮಾತ್ರದಿಂದಲೇ ಭೂದೇನಿಯ. ನಡುಗಿದಳು ಇಂದ್ರಾದಿ 
ದೇವತೆಗಳೂ ಭಯತ್ರಸ್ತರಾದರು 

೪ ಸಮುದ್ರಗಳ ಕ್ಲೋಭಗೊಂಡುವು ಪರ್ವತಗಳೆಬ್ಲವೂ ಕಂಪಿಸಿದುವು 
ಜೇವರಾಕ್ಷಸ ಮನುಷ್ಯ ಕರೊಡಗೊಂಡ ಲೋಕಗಳೆಲ್ಲವೂ ಅವನಿಂದ ಪೀಡಿಸ 

ಲ್ಪಟ್ಟುವು' 

೫ ಪ್ರಿಯಳೆ! ಆಗ ಮಹರ್ಷಿಗಳೂ, ವಾಲಖಿಲ್ಯರೂ, ಮಹೇಂದ್ರನೇ 
ಮೊದಲಾದ ದೇವತೆಗಳೂ ಬೃಹಸ್ಪತಿಯನ್ನು ಮುಂದಿಟ್ಟುಕೊಂಡು ಬ್ರಹ್ಮ 
ಲೋಕಕ್ಕೆ ಹೋದರು 

೬ ಅಲ್ಲದೆ ನಿಟ್ಟುಸಿರುಗಳನ್ನು ಬಿಡುತ್ತ ಪಿತಾಮಹನಿಗ ನಮಸ್ಕರಿಸಿ 
ಮೂರುಲೋಕಗಳಿಗೂ ತಾ ್ನಿಂಟುಮಾಡುವಂತಿದ್ದ ಈ ಮಹಾವ್ಯಕ್ತಿ ಯ 
ವೃತ್ತಾಂತವನ್ನು ವಿಸ್ತಾರವಾಗಿ ತಿಳಿಸಿದರು 

೭64 ಪರಮೇಶ್ವರನ ದೇಹದಿಂದ ಹುಟ್ಟಿ ದೊಡನೆಯೇ ಈತನು ಅನಲೀಲೆ 
ಯಾಗಿ ಮೂರು ಲೋಕಗಳನ್ನೂ ಆಕ್ರಮಿಸಿಕೊಂಡು ಸಂಕಟಗೊಳಿಸುತ್ತಲೂ 
ಉಪಭೋಗಿಸುತ್ತಲೂ ಇರುವನು ' 

೮ ಲೋಕಪಿತಾಮಹನಾದ ಬ್ರಹ್ಮದೇವನು ಆ ಮಾತನ್ನು ಕೇಳಿ ಒಂದು 
ಕ್ರಣಕಾಲ ಯೋಚಿಸಿ ಅವರೆಲ್ಲರೊಡನೆ ನಾನಿದ್ದಲ್ಲಿಗೆ "ಬಂದು ಸೇರಿದನು. 


ತ್ರಿಚತ್ವಾರಿಂಶೋ$ಧ್ಯಾಯಃ॥ ೩೫೫ 


ಮಯಾ ಸೃಷ್ಟಾಸ್ತು ತೇ ಸರ್ವೇ ಕಿಮರ್ಥಂ ಭಯನಿಹ್ವಲಾಃ । 
ಸೋಚ್ಛ್ಯಾಸಹೃದಯಾ ದೀನಾಃ ಕಸ್ಮಾದ್ವೋ ಭಯಮಾಗತಂ ॥೯॥ 
ತೈಃ ಸರ್ವಂ ಕಥಿತಂ ದೇವಿ ಮಮಾಗ್ರೇ ಭಯನಿಹ್ವಲೈಃ । 
ತ್ವದಂಗಸಂಭವೇನೈನ ದೇನದೇನ ಜಗತ್ಪತೇ । 


ಪೀಡಿತಂ ಭಕ್ಸಿತಂ ಚೈನ ಸದೇನಾಸುರಮಾನನಂ ॥ ೧೦॥ 
ಇತಿ ತೇಷಾಂ ವಚಃ ಶ್ರುತ್ವಾ ಕ್ಲೇಮಾರ್ಥಂ ಕೃಪಯಾ ಮಯಾ | 
ಆಕಾರಿತೋ ಮತ್ಸಮಿಾಪನುವಾಚ ವದತಾಂ ವರಃ ॥ ೧೧॥ 
ಆದೇಶೋ ದೀಯತಾಂ ದೇನ ಕಂ ಕರೋಮಿಾತ್ಯುವಾಚ ಸಃ । 

ನಾಕರ್ಷ ತ್ವಂ ಜಗದಿದಂ ಮಯಾ ವ್ರೋಕ್ತಃ ಪುನಃ ಪುನಃ ॥ ೧೨ ॥ 


ಮಮಾಂಗಾದ್ರಜಸಾ ಜಾತಸ್ತೇನಾಂಂಗಾರಕ ಉಚ್ಯಸೇ | 

ಲೋಕಾನಾಂ ಸ್ಪಸ್ತಯೇ ನಿತ್ಯಂ ಮಂಗಲೋಜಸಿ ಮಯಾ ಕೃತಃ ॥ ೧೩॥ 
ಇದಂಗೀಂ ವಕ್ರಕಾಂ ಯಾತೋ ವಕ್ರಸ್ತ್ಯಂ ಗೀಯಸೇ ಬುಧೈಃ । 
ನಿಜ್ಜಸ್ರೋಃಹಂ ತದಾ ತೇನ ಮನು ವಾಕ್ಯಂ ಶ್ರುತಂ ಯದಾ | 


ಆಹಾರೇಣ ನಿನಾ ದೇವ ಕಥಂ ತೃಪ್ತಿರ್ಭನಿಷ್ಯತಿ ॥ ೧೪ ॥ 


೯ ನಾನು ಅವರನ್ನು ಕಂಡು ವ್ರಶ್ನೆಮಾಡಿದೆನು ನೀವೆಲ್ಲರೂ ಯಾವ 
ಕಾರಣದಿಂದ ಭಯತ್ರಸ್ತರಾಗಿರುವಿರಿ? ನಿಮ್ಮ ಹೃದಯಗಳೇಕೆ ನಿಟ್ಟುಸಿರುಗಳಿಂದ 
ನಡುಗುತ್ತಿರುವುವು? ದೀನರಾದ ನಿಮಗೆ ಯಾರಿಂದ ಭಯವುಂಟಾಗಿರುವುದು? 

೧೦ ಭಯಸಂಭ್ರಾಂತರಾದ ಅವರು ವೃತ್ತಾಂತವನ್ನೆಲ್ಲ ನನ್ನ ಸಮ್ಮುಖ 
ದಲ್ಲಿ ವಿಜ್ಞಾ ನಿಸಿದರು "«ದೇವದೇವನೆ ! ಲೋಕನಾಧನೆ! ನಿನ್ನ ಶರೀರದಿಂದ 
ಹುಟ್ಟಿ ದವನಿಂದಲೇ ದೇವಾಸುರಮನುಷ್ಯಲೋಕಗಳೆಲ್ಲವೂ ಹೀಡಿತಗಳೂ ಉಪ 
ಭುಕ್ತಗಳೂ ಆಗಿರುವುವು'' 

೧೧. ಇಂತೆಂದ ಅವರ ಮಾತುಗಳನ್ನು ಕೇಳಿ ಲೋಕಗಳ ಕ್ಲೇಮಕ್ಕಾಗಿ 
ಕನಿಕರಗೊಂಡು ನಾನು ಕರೆಯಲು ಆತನು ಸಮಾಸಕ್ಕೆ ಬಂದು ಮಾತನಾಡ 
ತೊಡಗಿದನು 

೧೨. "ದೇವದೇವನೆ' ನನಗೆ ಅಸ್ಪಣೆಯನ್ನುಕೊಡು. ಈಗೇನು ಮಾಡಲಿ?” 
ಎಂದು ಕೇಳುತ್ತಿರುವ ಅವನಿಗೆ ನಾನು, "ಈ ಬ್ರಹ್ಮಾಂಡವನ್ನೀರೀತಿಯಾಗಿ 
ಪೀಡಿಸಬೇಡ'' ಎಂದು ಮತ್ತೆ ಮತ್ತೆ ಹೇಳಿದೆನು 

ಇಂ 1 0 ನನ್ನ ಅಂಗಗಳ ದೂಳಿನಿಂದ ಹುಟ್ಟಿರುವುದರಿಂದ ನೀನು ಅಂಗಾರಕ 
ನೆಂದು ಕಕೆಯಲ್ಪಡುವೆ ಲೋಕಗಳ ಸೌಖ್ಯಕ್ಕಾಗಿ ನಿನ್ನನ್ನು ನಾನು ಮಂಗಳ 
ನನ್ನಾಗಿ ಮಾಡಿರುವೆನು 

೧೪ ಈಗ ನೀನು ವಕ್ರವರ್ತನೆಯುಳ್ಳವನಾಗಿರುವುದರಿಂದ ನಿನ್ನನ್ನು 


೩೫೬ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮಾನ್ಮೇ ದೇಹಿ ಸುಸ್ಮಾನಮಾಧಿಪತ್ಯಂ ಚ ದೇಹಿಮೇ! 

ಶಕ್ತಿಂ ಚ ದೇಹಿ ಮೇ ಶೀಘ್ರಮಾಹಾರಂ ದೇಹಿ ಮೇ ಪ್ರಭೋ ॥ ೧೫ ॥ 
ತಸ್ಯ ತದ್ವಚನಂ ಶ್ರುತ್ವಾ ಪುತ್ರೋಂಯಂ ಮನು ವಲ್ಗಭಃ । 
ತಸ್ಮಾದ್ದಾಸ್ಯಾನಿು ಪರಮಂ ಸ್ಥಾ ನಮುಕ್ಟಯಮುತ್ತಮಂ ॥ ೧೬ ॥ 
ಇತಿ ಸಂಚಿಂತ್ಯ ಮನಸಾ ಸೃ ತಂ ಸ್ಥಾ ಸಂ ಮಯೋತ್ತ ಮಂ! 

ಉತ್ಸಂಗೇ ಚ ಸುತಂ ಕೃತ್‌ ಸ್ರೇನ್ಡೂ ಪ್ರೋಕ್ತಂ ಪುನಃ ಪುನಃ ॥ ೧೭॥ 
ದತ್ತಂ ಪುತ್ರ ಮಯಾ ಸ್ಥಾನಂ ಮಹಾಕಾಲವನೋತ್ತಮೇ | 


ಗಂಗೇಶ್ಚರಸ್ಯ ಪೂರ್ಮೇ ತು ಪ್ರರಸ್ಯಂ ಸ್ಥಾನಮುತ್ತಮಂ ॥ ೧೮ ॥ 
ಖಗರ್ತಾ ಚೈನ ಶಿಪ್ರಾ ಚ ಸಂಗಮಸ್ತತ್ರ ವಿದ್ಯತೇ Worn 
ಯದಾ ಮಯಾ ಧೃತಾ ಗಂಗಾ ತದಾ ಸಾ ಚಂದ್ರಮಂಡಲಾತ್‌ । 

ಪ್ರಮಾದಾತೃತಿತಾ ಭೂಮೌ ಮಹಾಕಾಲನನೋತ್ತಮೇ ॥ ೨೦॥ 





ಪಂಡಿತರು ವಕ್ರನೆಂದೇ ಕರೆಯುವರು'' ನನ್ನ ಮಾತುಗಳನ್ನು ೬... 
ಆತನು ವಿಜ್ಞಾನ ನಿಸಿಕೊಂಡನು ಮಹಾದೇವ! ಆಹಾರವಿಲ್ಲದೆ Pe 
ಯುಂಟಾಗುವುದು ಹೇಗೆ? 

೧೫ ಆದುದರಿಂದ ನನಗೆ ಈಗಲೇ ಒಂದು ಒಳ್ಳೆಯ ಸ್ಥಾನವನ್ನೂ, 
ಅಧಿಕಾರವನ್ನೂ, ಅಧಿಕಾರವನ್ನು ನಿರ್ವಹಿಸುವ ಶಕ್ತಿಯನ್ನೂ, ಆಹಾರವನ್ನೂ 
ತೋರಿಸಿಕೊಡು ?' 

೧೬ ಅವನ ಮಾತನ್ನು ಕೇಳಿ ನಾನೆಂಜೆನು "ನೀನು ನನಗೆ ಬಹಳ 
ಪ್ರಿಯನಾದ ಪುತ್ರನು ಆದುದರಿಂದ ನಿನಗೆ ಸರ್ವೋತ್ತಮವೂ, ನಾಶರಹಿತವೂ 
ಆದ ಪರಮವದವಿಯನ್ನು ಕೊಡುವೆನು ?' 

೧೭ ಇಂತೆಂದು ಮನಸ್ಸಿನಲ್ಲಿಯೇ ಚಿಂತಿಸುತ್ತ ಉತ್ತಮವಾದ ಒಂದು 
ಸ್ಟಾನವನ್ನು ಜ್ಞಾಪಿಸಿಕೊಂಡೆನು. ಪ್ರೇಮದಿಂದ ಆತನನ್ನು ತೊಡೆಯಲ್ಲಿ ಕೂಡಿಸಿ 
ಕೊಂಡು ಹೇಳಿದೆನು 

೧೮ “ಪುತ್ರನೆ! ನಿನಗ ನಾನು ಮಹಾಕಾಲವನದಲ್ಲಿ ಒಂದು ಉತ್ತಮ 
ಸ್ಥಾನವನ್ನು ಕೊಟ್ಟಿರುವೆನು ಗಂಗೇಶ್ವರನಿಗೆ ' ಪೂರ್ವದಲ್ಲಿರುವ ಪ್ರದೇಶವು 
ಅತ್ಯಂತ ಪ್ರಶಸ್ತವಾಗಿರುವುದು 

೧೯ ಅಲ್ಲಿ ಖಗರ್ತಾನದಿಯೂ, ಶಿಪ್ರಾನದಿಯೂ ಸಂಗಮವಾಗುವ 
ತೀರ್ಥವು ಕಾಣುತ್ತಿರುವುದು 

೨೦. ನಾನು ಆಕಾಶದಿಂದ ಬಿದ್ದ ಗಂಗೆಯನ್ನು ಜಡೆಯಲ್ಲಿ ಧರಿಸಿದಾಗ 
ಜಟಾಜೂಟದ ಚಂದ್ರಬಿಂಬದಿಂದ ಅಕಸ್ಮಾತ್ತಾಗಿ ಸ್ವಲ್ಪಭಾಗವು ಮಹಾಕಾಲ 
ವನದಲ್ಲಿ ಬಿದ್ದಿತು. 


ಕ್ರಿಚತ್ವಾರಿಂಶೋ$ಧ್ಯಾಯಃ ೩೫೭ 


ಖಗರ್ತೇತಿ ಚ ವಿಖ್ಯಾತಾ ಖಾದ ಎಷ್ಟಾ ಪ್ರಾಪತತ್ಸಿತೌ | 


ಅತೋ ಮಯಾಂವಶಾರಸ್ತು ಸಹಸಾ ತತ್ರ ವೈ ಕೃತಃ ॥ ೨0 
ಲಿಂಗಮೂರ್ತಿರಹಂ ಪುತ್ರ ತಿಷ್ಕಾಮಿಂ ಸುರಪೂಜಿತಃ । 
ತತ್ಸ್ಥಾನಂ ದುರ್ಲಭಂ ದೇವೈಸ್ತಸ್ಮಾತ್ತ್ವಂ ಗಚ್ಛ ಸತ್ವರಂ ॥ ೨೨ ॥ 


ಪೂಜಿತೋಹಂ ತ್ವಯಾ ತತ್ರ ಸಂಗಮೇ ಲೋಕಪೂಜಿತೇ। 
ತ್ರಿಷು ಲೋಕೇಷು ಯಾಸ್ಯಾಮಿ ಖ್ಯಾತಿಂ ವೈ ತವ ನಾಮತಃ ॥ ೨೩॥ 
ಮಧ್ಯೇ ಗ್ರಹಾಣಾಂ ಸರ್ವೇಷಾಮಾಧಿಸತ್ಯಂ ಮಯಾ ತನ । 


ದತ್ತಂ ತೃತೀಯಕಂ ಸ್ಥಾನಂ ತತ್ರ ತೃಪ್ತಿರ್ಭವಿಷ್ಯತಿ ॥ ೨೪ ॥ 
ಪೂಜಾಂ ಪ್ರಾಪ್ಸ್ಯಸಿ ತತ್ರೈವ ಗ್ರಹಮಧ್ಯೇ ವ್ಯವಸ್ಥಿತಃ । 

ತಿಥಿರ್ದತ್ತಾ ಚತುರ್ಥೀ ತೇ ತಸ್ಯಾಂ ಯೇ ಪ್ರತತತ್ಸರಾಃ ॥ ೨೫ ॥ 
ತ್ಕಾಮುದ್ದಿಶ್ಯ ಕರಿಷ್ಯಂತಿ ವೂಜಾಂ ಶಾಂತಿಂ ಸದಕ್ಸಿಣಾಂ । 

ತೇನ ಸರ್ವೇಣ ತೇ ತೃಪ್ತಿರ್ಭನಿಷೃತಿ ನ ಸಂಶಯಃ ॥ ೨೬ ॥ 


೨೧ ಆಕಾಶದಿಂದ ಭೂಮಿಯಲ್ಲಿ ಬಿದ್ದ ಆ ಪ್ರವಾಹಕ್ಕೆ ಖಗರ್ತವೆಂದು 
ಹೆಸರಾಯಿತು ಆದುದರಿಂದಲೇ ನಾನೂ ಅಲ್ಲಿಯೇ ಅವತಾರವನ್ನು ಮಾಡಲು 
ನಿಶ್ಚಯಿಸಿದೆನು. 

೨೨ ಮಗನೆ! ಅಲಲ್ಲಿ ನಾನು ಲಿಂಗಸ್ವರೂನದಿಂದ ದೇವತೆಗಳ ಪೂಜೆಯನ್ನು 
ಕೈಗೊಳ್ಳುತ್ತ ನಿಂತಿರುನೆನು ಆ ಸ್ಟಾನವು ದೇವಾಧಿದೇವತೆಗಳಿಗೂ ದುರ್ಲಭ 
ವಾಗಿರುವುದು ಆದುದರಿಂದ ನೀನು ತ್ವರೆಯಾಗಿ ಅಲ್ಲಿಗೆ ಹೊರಡು. 

೨೩ ಸಕಲ ಲೋಕಮಾಸ್ಯವಾದ ಆ ಸಂಗಮವ್ರದೇಶದಲ್ಲಿ ನಿನ್ಲಿಂದ ನಾನು 
ಪೂಜಿತನಾಗಲು ನಿನ್ನ್ನ ಹೆಸರಿನಿಂದಲೇ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತಿ 
ಯನ್ನು ವಡೆಯುವೆನು 

೨೪ ಸಮಸ್ತ ಗ್ರಹಗಳಲ್ಲಿಯೂ ನಿನಗೆ ಆಧಿನತ್ಯವನ್ನೂ, ಸ್ಥಾನವನ್ನೂ 
ಕೊಟ್ಟಿರುವೆನು. ಇದು ನಿನಗೆ ಮೂರನೆಯ ಸ್ಟಾನವಾಗಿರಲಿ. ಅದರಿಂದ ನಿನಗೆ 
ಸಂತೋಷವುಂಟಾಗುವುದು 

೨೫ ಆ ಗ್ರಹಗಳ ಮಧ್ಯದಲ್ಲಿಯೇ ಇದ್ದಕೊಂಡು ಪೂಜೆಯನ್ನು 
ವಡೆಯುವೆ. ನಿನಗೆ ಚತುರ್ಧೀತಿಧಿಯನ್ನೂ ಕೊಟ್ಟರುವೆನು ಆ ತಿಥಿಯಲ್ಲಿ 
ವ್ರತತತ್ಪರರಾಗಿರಬೇಕು 

೨೬. ಅಂದು ನಿನಗೆ ಪೂಜೆಯನ್ನೂ ದಕ್ಷಿಣೆಯಿಂದೊಡಗೂಡಿದ ಶಾಂತಿ 
ಕರ್ಮವನ್ನೂ ಮಾಡುವರೊ, ಅವರ ಪೂಜೆಯಿಂದ ನಿನಗೆ ಸಂವೂರ್ಣ ತೃಪ್ತಿ 
ಯುಂಟಾಗುವುದರಲ್ಲಿ ಸಂದೇಹವಿಲ್ಲ. 


ave ಶ್ರೀ ಸ್ಮಾಂದೆಮಹಾಪುರಾಣಂ 


ವಾರಶ್ಚೆಕಶ್ಚ ತೇ ದತ್ತೋ ಮುಂಗಲಾರ್ಥಂ ಮಯಾ ತವ | 
ನನವಸ್ತ್ರ ಸರೀಧಾನಂ ನಿದ್ಯಾರಂಭಂ ದಿಸೇ ತನ । 


ತೈಲಾಭ್ಯಂಗಂ ಕರಿಷ್ಯಂತಿ ನ ಚ ಪ್ರಾಸ್ಸ್ಯಂತಿ ತೇ ಬಲಂ ॥ ೨೭ ॥ 
ಇತ್ಯುಕ್ತಸ್ತು ಮಯಾ ದೇನಿ ನಕ್ರಾಂಗೋ ಮಂಗಲಃ ಸುತಃ । 
ಅಂಗಾರಕೇತಿ ನಿಖ್ಯಾತಸ್ತಧೇತ್ಯಂಗೀಚಕಾರ ಸಃ ॥ ೨೮ ॥ 
ಸಂತುಷ್ಟಸ್ತೇನ ವಾಕ್ಕೇನ ಮದೀಯೇನ ವರಾನನೇ । 

ಆಜಗಾಮ ಮುದಾ ಯುಕ್ತೋ ಮುಹಾಕಾಲವನೋತ್ತನೇ ॥೨೯॥ 
ಶಿಸ್ರಾಯಾಶ್ಚ ತಟೇ ರಮ್ಯೇ ಖಗರ್ತಾಸಂಗಮಾಂತಿಕಂ | 

ದೃಷ್ಟೋ ಹಂ ಲಿಂಗರೂಪೇಣ ಪರಾಂ ತುಸ್ಪಿಮುಪಾಗತಃ ॥೩೦॥ 
ಸ ಚಾಲಿಂಗಿತಃ ಪ್ರೇಮ್ನಾ ಚುಂಬಿತಃ `ರಸಿ ಸ್ರಿಯೇ । 

ನರೋ ದತ್ತೋ ನಿಶಾರಾಲ್ಚಿ 'ನಾಂಛಿತಂ ತೇ ಭವಿಷ್ಯ ತಿ i ೩೧ ॥ 


ದೃ ಸ್ಟೋಂಹಂ. ಚ ತ್ವಯಾ ಸುತ್ರ ಭಕ್ತ್ಯಾ ಚಾರಾಧಿತಸ್ತ್ವ ಯಾ। 
ಮಮ “ನಾಕ್ಯಂ ಕ ಶೂ ಯಸ್ವಾತ್ರಸ್ಮಾತ್ತು ಷ್ಟೋಃಸ್ಮಿ ಮಂಗಲ ॥ ೩೨॥ 

೨೭ ನಿನ್ನ ಮಾಂಗಲ್ಯವೃದ್ಧಿಗಾಗಿ ನಿನಗೊಂದು ವಾರವನ್ನೂ ಕೊಟ್ಟಿರು 
ವೆನು ನಿನಗೆ ಮಾಸಲಾಗಿಟ್ಟ ರುವ ದಿನದಲ್ಲಿ ಯಾರು ನೂತನ ವಸ್ತ್ರವನ್ನು 
ಧರಿಸುವರೊ, ವಿದ್ಯಾಭ್ಯಾಸವನ್ನು ಪ್ರಾರಂಭಿಸುವರೊ, ಅಧವ ಕೈಲಾಭ್ಯ ೦ಜನ 
ವನ್ನು ಮಾಡಿಕೊಳ್ಳು ನರೊ, ಅವರು ಎಂದಿಗೂ ಬಲಶಾಲಿಗಳಾಗಲಾರರು '' 

೨೮ ಸವಯ! ಇಂತು ಹೇಳಿದುದನ್ನು ಕೇಳಿ, ವಕ್ರಶರೀರಿಯೂ, 
ಮಂಗಳನೂ, ಅಂಗಾರಕನೆಂದು ಪ್ರಖ್ಯಾತನೂ ಆದ ನನ್ನ ಪುತ್ರನು ಹಾಗೆಯೇ 
ಆಗಲೆಂದು ಅಂಗೀಕರಿಸಿದನು 

೨೯ ಓ ವರನವರ್ಣಿನಿಯೆ! ಆ ನನ್ನ ಮಾತಿನಿಂದ ಸಂತೋಷಗೊಂಡು 
ಹೊರಟು ಹರ್ಷಭರಿತನಾಗಿಯೇ ಉತ್ತ ಜಾ ಮಹಾಕಾಲವನಕ್ಸೇತ್ರಕ್ಕೆ 
ಬಂದು ಸೇರಿದನು 

೩೦-೩೧. ಶಿಪ್ರಾತೀರದ ಒಂದು ರಮ್ಯಪ್ರ ದೇಶದಲ್ಲಿ ಖಗರ್ತಾನದಿಯು 
ಅದರೊಡನೆ ಸೇರುವುದು. ಅಲ್ಲಿ ಲಿಂಗರೂಸದಿಂದ' ನೆಲಸಿದ್ದ ನನ್ನನ್ನು ನೋಡಿ 
ಅಂಗಾರಕನು ಅತ್ಯಂತ ಸಂತೋಷವನ್ನು ಹೊಂದಿದನು ನಾನೂ ಅವನನ್ನು 
ಪ್ರೀತಿಯಿಂದಾಲಿಂಗಿಸಿಕೊಂಡು ತಲೆಯನ್ನು ಮುತ್ತಿಡುತ್ತ ಅವನಿಗೀವರವನ್ನು 
ಇತ್ತೆನ್ನು “ಮಗನೆ! ನಿನ್ನ ವಾಂಛಿತಗಳ್ಲೆವೂ ಕೈಗೂಡುವುವು 

೩೨ ಪುತ್ರನಾದ ಮಂಗಳನೆ! ನೀನು ನನ್ನನ್ನು ನೋಡಿ ಭಕ್ತಿಭರಿತನಾಗಿ 
ಪೂಜೆಯನ್ನು ಮಾಡಿರುವೆ ನನ್ನ ಮಾತುಗಳನ್ನೆಲ್ಲ ನಡೆಸಿರುವೆ ಆದುದರಿಂದ 
ನಾನು ನಿನ್ನಲ್ಲಿ ಸುಪ್ರೀತನಾಗಿರುವೆನು 


ತ್ರಿಚತ್ವಾರಿಂಶೋ9$ಧ್ಯಾಯಃ ೩೫೯ 


ಅಂಗಾರೇಶ್ವರನಾಮಾಂಹಮದೃ್ಯಪ್ಪಭೃತಿ ಪುತ್ರಕ । 


ತ್ರಿಷು ಲೋಕೇಷು ನಿಖ್ಯಾತೋ ಭವಿಷ್ಯಾಮಿ ನ ಸಂಶಯಃ ॥ ೩೩ ॥ 
ಯೇಮಾಂ ಪಶ್ಯಂತಿ ಸತತಂ ಸಂಗಮೇಂತ್ರ ವ್ಯವಸ್ಥಿತಂ | 

ನ ತೇಷಾಂ ಪುನರಾನೃತ್ತಿರ್ಭವಿಸ್ಯತಿ ನುಹೀತಲೇ ॥ ೩೪॥ 
ಯೇ ಮಾಂ ಸಂಪೂಜಯಿಷ್ಯಂತಿ ಹ್ಯಂಗಾರಕದಿನೇ ನರಾಃ । 

ಕಲೌ ಯುಗೇ ಕೃತಾರ್ಧಾಸ್ತೇ ಭವಿಷ್ಯಂತಿ ನಸಂಶಯಃ ॥ ೩೫ ॥ 
ಚತುರ್ಧ್ಯ್ಯಾಂ ಮಂಗಲದಿನೇ ಯೇ ಮಾಂ ಪಶ್ಯಂತಿ ಸುವ್ರತಾಃ । 

ನ ತೇ ಯಾಸ್ಯಂತಿ ಸಂಸಾರೇ ಘೋರೇ ದುಃಖಶತಾಕುಲೇ ॥ ೩೬ ॥ 
ಅಮಾವಾಸ್ಯಾ ಚ ಭೌಮಶ್ಚ ಸಂಯೋಗೋ ದೃಶ್ಯತೇ ಯದಾ । 
ಖಗರ್ತಾಯಾಶ್ಚ ಶಿಪ್ರಾಯಾಃ ಸಂಗಮೇ ದೇನಸೂಜಿತೇ ॥೩೭॥ 
ಸ್ನಾತ್ವಾ ತದಾ ಪ್ರಪಶ್ಯಂತಿ ಮಾಮತ್ತೆನ ವ್ಯವಸ್ಥಿತಂ | 

ತೇಷಾಂ ಪುಣ್ಯಫಲಂ ದೇನಿ ಸಮಾಸಾಚ್ಛೃಣು ಸಾಂಪ್ರತಂ ॥ ೩೮ ॥ 
ವಾರಾಣಸ್ಯಾಂ ಪ್ರಯಾಗೇ ಚ ಕುರುಕ್ಷೇತ್ರೇ ಚ ಯತ್ಸಲಂ | 
ಗಯಾಯಾಂ ಪುಷ್ಕರೇ ಪ್ರೋಕ್ತಂ ತತ್ಪುಣ್ಯಮಧಿಕಂ ಭವೇತ್‌ ॥೩೯॥ 


೩೩ ಮಗನೆ! ಇಂದು ಮೊದಲುಗೊಂಡು ನಾನು ಅಂಗಾರೇಶ್ವರನೆಂಬ 
ಹೆಸರನ್ನು ತಾಳಿ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತಿಯನ್ನು ಪಡೆಯುವೆನು 
ಇದರಲ್ಲಿ ಸಂದೇಹನಿಲ್ಲವು 

೩೪ ಶಿಪ್ರಾಖಗರ್ತಾಸಂಗಮ ದಲ್ಲಿ ನೆಲಸಿರುವ ನನ್ನನ್ನು ನಿತ್ಯವೂ ಯಾರು 
ನೋಡುತ್ತಿರುವರೊ, ಅವರಿಗೆ ಪುನಃ ಭೂಲೋಕದಲ್ಲಿ ಜನ್ಮವುಂಬಾಗುವುದಿಲ್ಲ. 

೩೫ ಕಲಿಯುಗದಲ್ಲಿ ಯಾರು ಮಂಗಳನಾರದ ದಿನ ನನ್ನ ಪೂಜೆಯನ್ನು 
ಚೆನ್ನಾಗಿ ಮಾಡುವರೊ, ಅವರು ನಿಸ್ಸಂದೇಹವಾಗಿಯೂ ಕೃತಕೃತ್ಯರಾಗುವರು. 

೩೬. ಮಂಗಳವಾರದಲ್ಲಿ ಚತುರ್ಥೀತಿಧಿಯ ಬರಲು ಯಾವ ಪು 
ವಂತರು ನನ್ನ್ನ ದರ್ಶನವನ್ನು ಮಾಡುವರೊ, ಅವರು ಪುನಃ ಭಯಂಕರವೂ, 
ನೂರಾರು ದುಃಖಗಳಿಂದ ಕೂಡಿದುದೂ ಆದ ಸಂಸಾರದಲ್ಲಿ ಬೀಳುವುದಿಲ್ಲ. 

೩೭-೩೮ ಅಮಾವಾಸ್ಯೆ ಮಂಗಳವಾರಗಳು ಯಾವಾಗ ಕೂಡಿಬರ.ವುವೊ, 
ಆಗ ದೇವತೆಗಳಿಗೂ ಪೂಜ್ಯವಾದ ಶಿಪ್ರಾಖಗರ್ತಾಸಂಗಮದಲ್ಲಿ ಸ್ನಾನವನ್ನು 
ಮಾಡಿಕೊಂಡು ಅಲ್ಲಿಯೇ ನೆಲಸಿರುವ ನನ್ನನ್ನು ನೋದುವ ಪುಣ್ಯಾತ್ಮರ ಪುಣ್ಯ 
ಫಲವನ್ನು ವಿಸ್ತಾರನಾಗಿ ಹೇಳುವೆನು, ಕೇಳು 

೩೯ ವಾರಣಾಸಿ, ಪ್ರಯಾಗ, ಕುರುಕ್ಸೇತ್ರ. ಗಯಾ, ಪು 
ಗಳಲ್ಲಿಯ ಸೇವೆಯಿಂದ ಯಾವ ಫಲವುಂಟೊ, ಅದಕ್ಕೂ ಹೆಚ್ಚಿನ ಫಲ 
ಈ ಕ್ಲೇತ್ರದಲ್ಲಿ ಲಭಿಸುವುದು. 


೩೬೦ ಶ್ರೀ ಸ್ಕಾಂದಮ ಹಾಪುರಾಣಂ 


ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಅಂಗಾರೇಶ್ವರದೇವಸ್ಯ ಶ್ರೂಯತಾಮುತ್ತರೇಶ್ವರಂ 1 ೪೦॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
44 ಅಂಗಾರಕೇಶ್ವರಮಾಹಾತ್ಮೃವರ್ಣನಂ 
ನಾಮ ತ್ರಿಚತ್ವಾರಿಂಶೋಂಧ್ಯಾಯಃ 


೪೦. ಪಾರ್ವತಿಯೆ ! ಇಂತು ನಿನಗೆ ಅಂಗಾರೇಶ್ವರಮಹಾಲಿಂಗದ ಪಾಪ 
ನಾಶಕವಾದ ಪ್ರಭಾವವನ್ನು ಹೇಳಿರುವೆನು. ಮುಂದೆ ಉತ್ತರೇಶ್ವರದೇವನ 
ಕಥೆಯನ್ನು ಕೇಳುವನಳಾಗು 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಹಾತ್ಮ್ಮದಲ್ಲಿ "" ಅಂಗಾರೇಶ್ವರಮಾಹಾತ್ಮ್ಯ ನರ್ಣನ''ನೆಂಬ 
ನಲವತ್ತಮೂರನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಆಭ ಚತುತ್ಚತ್ಹಾರಿಂತೋಂಧ್ಯಾಯಃ 
ಉತ್ತರೇಶ್ವರಮಾಹಾತ್ಮ್ಯ ವರ್ಣನಂ 
ಈಶ್ವರ ಉವಾಚ ಃ-- 
ಚತ್ವಾರಿಂಶತ್ತಮಂ ವಿದ್ಧಿ ಚೆತುರ್ಭಿರಧಿಕಂ ಪೆರಂ। 
ಯಸ್ಯ ದರ್ಶನಮಾತ್ರೇಣ ಸಮಾಹಿತಫಲಂ ಲಭೇತ್‌ । 


ಉತ್ತರೇಶಮಿತಿ ಖ್ಯಾತಂ ಸಮಾಹಿತಫಲಪ್ರದಂ non 
ಪುರಾ ನಿಯುಕ್ತಾಃ ಶಕ್ರೇಣ ಯೇ ಮೇಘಾ ವೃಷ್ಟಿಕಾರಕಾಃ । 

ತೈಃ ಸ್ಲಾನಿತಂ ಜಗತ್ಸರ್ವಂ ಸಪರ್ವತಮಹೀತಲಂ ॥ ೨॥ 
ಏಕಾರ್ಣವೇ ತತೋ ಜಾತೇ ದೇವಾ ಭೀತಾ ವರಾನನೇ । 

ನಿಃಸ್ವಾಧ್ಯಾ ಯವಷಟ್ಕಾ ರಾಃ ಸ್ವಧಾಸ್ವಾಹಾನಿವರ್ಜಿತಾಃ "೩ 
ಸೈವಾಸ್ಕಾ 'ಯುನಮಸ್ಸಾ. ಕಂ ವಿಸಾ ಹೋಸ ಜಾಯತೇ | 
ವಯಮಾಪ್ಯಾಯಿತಾ “ವಿಸ್ಟೈರ್ಯಜ್ಞಭಾಗೈರ್ಯಧೋಚಿತ್ಯಃ ॥೪॥ 
ತೇಷಾಂ ವಯಂ ಪ್ರಯಚ್ಛಾಮಃ ಕಾಮಾನ್ಯಚ್ಚಾದಿಪೂಜಿತಾಃ । 

ನಾಸ್ತಿ ತತ್ಸ ರ್ವಮೇವೈ ತಡನ್ಯೋನ್ಯ ಮವದನ್ನುರ ರಾಃ ॥ ೫॥ 





Ke ಅನುವಾದ 
ಉತ್ತರೇಶಮಾಹಾತ್ಮ ಕನರ್ಣನ 

೧ ಮಹಾದೇವನು ಹೇಳುತ್ತಾನೆ --ನಲವತ್ತ ನಾಲ್ಕನೆಯದೇ ದರ್ಶನ 
ಮಾತ್ರದಿಂದ ಸಕಲಾಭೀಷ್ಟಗಳನ್ನೂ ವಶಗೊಳಿಸುವ ಉತ ತ್ರರೇಶ್ವ ರಮಹಾಲಿಂಗ 
ವೆಂದು ತಿಳಿ. 

೨ ಹಿಂದೊಮ್ಮೆ ಮೇಘಗಳು ಮಳೆಗರೆಯುವಂತೆ ಮಹೇಂದ್ರ ನಿಂದಾಜ್ಞ ಪ್ತ 
ಗಳಾಗಿ ಪರ್ವತಗಳು, ನಿನ್ನೋನ್ನತಗಳೆನ್ನದೆ ಭೂಮಂಡಲನನ್ನೆ ್ಲ ಮುಳುಗಿಸಿ 
ಬಿಟ್ಟುವು. 

೩. ಮಂಗಳಮುಖಿಯೆ! ಇಂತು ಎಲ್ಲೆಲ್ಲಿಯೂ ಸಮುದ್ರವೊಂದೇ 
ಕಾಣಿಸುತ್ತಿರಲು ದೇವತೆಗಳೆಲ್ಲರೂ ಭಯಗೊಂಡರು ವೇದಾಧ್ಯಯನಗಳೂ, 
ದೇವತಾಹ್ವಾನಗಳೂ, ದೇವಪಿತೃಹೋಮಗಳೂ ಇಲ್ಲವಾದುವು 

೪ “ಹೋಮದ ದ್ರವ್ಯಗಳಿಂದಬ್ಲದೆ ನಮಗೆ ತೃಪ್ತಿ ಯುಂಟಾಗಲಾರದು. 
ಬ್ರಾಹ್ಮಣರು ಯಥೋಚಿತವಾಗಿ ಯಜ್ಞ ಜ್ಞಭಾಗಗಳನ್ನು ಕೊಡುತ ತ್ರಿರುವುದರಿಂದಲೇ 
ನಾವು ಸಂತುಷ ತರಾಗುವೆವು 

೫. ಯಜ್ಞಾದಿ ಕರ್ಮಗಳಿಂದ ಪೂಜಿತರಾದ ನಾವು ಅವರಿಗೆ ಅಭೀಷ್ಟ 

೫ 


೩೬೨ ಶ್ರೀ ಸ್ಕಾಂದಮಹಾಪುರಾಣಂ 


ದೃಷ್ಟ್ಯಾ ಪೃಥೀಂ ಜಲೇ ಮಗ್ನ್ನಾಂ ಬ್ರಹ್ಮಾಣಂ ಶರಣಂ ಗತಾಃ । 


ಕಧಯಾನಾಸುರತ್ಯುಗ್ರಂ ನಮಸ್ಕೃತ್ಯ ಪಿತಾನುಹಂ ॥೬॥ 
ಏಕಾರ್ಣವಾ ಮಹೀ ಜಾತಾ ನಿನಷ್ಟಾಃ ಕ್ರತನಃ ಪ್ರಭೋ | 
ನಿಃಸ್ವಾಧ್ಯಾಯವಷಟ್ಕಾರಂ ಜಗಜ್ಜಾತಂ ಪಿತಾಮಹ ॥೭॥ 
ದೇವಾನಾಂ ನಚನಂ ಶ್ರುತ್ವಾ ಬ್ರಹ್ಮಾ ಲೋಕಸಿತಾಮಹಃ । 
ಮುಹೂರ್ತಂ ಚಿಂತಯಾಮಾಸ *ಮೇತದಿತಿ ನಿಸ್ಮಿತಃ ॥೮॥ 


ಅಕಾಲೇ ಪ್ರಲಯಃ ಕಸ್ಮಾನ್ನಿಮಗ್ನಾ ಸೃಥಿನೀ ಜಲೇ । 

ಗತಾ ಸೃಷ್ಟಿರ್ಮದೀಯಾ ತು ವ್ಯರ್ಧಂ ಜಾತಂ ವಚೋ ಮನು ॥೯॥ 
ಇತಿ ಸಂಚಿಂತ್ಯ ಹೃದಯೇ ಸಂಸ್ಕಾರ ಬಲಸೂದನಂ | 

ಸ್ಮೃತಮಾತ್ರಸ್ತು ಬಲಹಾ ಹ್ಯಾಜಗಾಮ ಪಿತಾಮಹಂ Hoh 
ಪ್ರೋವಾಚ ವಚನಂ ಶ್ರುತ್ವಾ ನಮಸ್ಕೃತ್ಯ ಪಿತಾಮಹಂ | 

ಸ್ಕೃತೋಹಂ ಕೇನ ಕಾರ್ಯೇಣ ದೇಹ್ಯಾಜ್ಞಾಂ ಮೇ ಸಿತಾನುಹ ॥೧೧॥ 


ಗಳನ್ನು ಕೊಡುನೆವು, ಈಗ ಇದೆಲ್ಲವೂ ಇಲ್ಲದಂತಾಯಿತು?” ಎಂದು ದೇವತೆಗಳು 
ತಮ್ಮತಮ್ಮಲ್ಲಿಯೇ ಹೇಳಿಕೊಂಡರು. 

೬ ಭೂಮಿಯು ನೀರಿನಲ್ಲಿ ಮುಳುಗಿರುವುದನ್ನು ಕಂಡು ದೇವತೆಗಳೆಲ್ಲರೂ 
ಬ್ರ ಹ್ಮದೇವನನ್ನು ಶರಣುಹೊಕ್ಕು, ನಿತಾಮಹನನ್ನು ನಮಸ್ಕರಿಸಿ ಸಕಲ 
ವೃತ್ತಾಂತವನ್ನೂ ಬಿನ್ನವಿಸಿದರು 

೭ "ಲೋಕೇಶ್ವರನೆ! ಭೂಮಿಯೆಲ್ಲವೂ ಒಂದೇ ಸಮುದ್ರದಿಂದಾವೃತ 
ವಾಗಿದೆ ಲೋಕನೆಲ್ಲವು ಅಧ್ಯಯನವಷಟ್ವಾರಗಳಿಲ್ಲದ ಶೂನ್ಯಪ್ರಾಯ 
ವಾಗಿರುವುದು '' 

೮ ದೇವತೆಗಳ ಮಾತನ್ನು ಕೇಳಿ ರೋಕಸೃಷ್ಟಿ ಕರ್ತನಾದ ಬ್ರಹ್ಮನು 
ಆಶ್ಚರ್ಯಗೊಂಡು ಇದೇನೆಂದು ಒಂದು ಮುಹೂರ್ತಕಾಲ ಚಿಂತಿಸುತ್ತಿದ್ದರು 

೯5 (ಅಕಾಲದಲ್ಲಿ ಪ್ರಳಯವೇಕಾಯಿತು? ಭೂಮಿಯೇಕೆ ನೀರಿನಲ್ಲಿ 
ಮುಳುಗಿತು? ನನ್ನ ಸೃಷ್ಟಿಯ್ಸಿ ವೂ ನಾಶವಾಯಿತೇಕೆ? ನನ್ನ ಮಾತೂ ವ್ಯರ್ಧ 
ವಾಯಿತಲ್ಲವೆ!'' 

೧೦ ಇಂತೆಂದು ಮನಸ್ಸಿನಲ್ಲಿಯೆ ಯೋಚಿಸುತ್ತ ಬಲಸೂದನನಾದ ಇಂದ್ರ 
ನನ್ನು ಸ್ಮರಿಸಿದರು ನೆನಸಿದ ನಿಮಿಷದಲ್ಲಿಯೇ ಮಹೇಂದ್ರನು ಬ್ರಹ್ಮದೇವನ 
ಬಳಿಗೆ ಬಂದನು. 

೧೧. ದಿತಾಮಹನಿಗೆ ನಮಸ್ಕರಿಸಿ ಆತನು ದೇಳಿದರು. "ಚತುಮುಖನೆ! 
ಯಾವ ಕಾರ್ಯಕ್ಕಾಗಿ ನನ್ನನ್ನು ಸ್ಮರಿಸಿದೆ? ನನಗೆ ಆಜ್ಞೆಯನ್ನು ಕೊಡು. 


ಚತುಶ್ಚತ್ವಾರಿಂಶೋ6ಧ್ಯಾಯಃ ತಹ 


ಬ್ರಹ್ಮಣೋಕ್ತಸ್ತದಾ ಶಕ್ರಃ ಕಿಮರ್ಥಂ ಪ್ಲಾವಿತಾ ಮಹೀ | 


ಅಸಂಬದ್ಧೈಸ್ತ್ಟದೀಯೈಶ್ಚ ಮೇಫೈಃ ಕಂ ಸಹಸಾ ಕೃತಂ ॥ ೧೨ ॥ 
ತತಃ ಸರ್ವೇ ಸಮಾಹೂತಾ ಮೇಘಾಃ ಶಕ್ರೇಣ ಪಾರ್ವತಿ । 
ನಿತಾಮುಹಸಮಕ್ಸಂ ತು ಸಮಾಯಾತಾಶ್ಚ ತತ್ಕೃಣಾತ್‌ ॥ ೧೩ ॥ 


ಪಿತಾಮಹೇನ ಶಕ್ರೇಣ ಮರ್ಯಾದಾ ಚ ಕೃತಾ ತದಾ । 

ಗಜೋ ನಾನು ಮಹಾಮೇಘಃ ಪೂರ್ವಸ್ಕಾಂ ದಿಶಿ ನಿರ್ನಿತಃ ॥ ೧೪ ॥ 
ಗಜಾಕಾರೈಸ್ತತೋ ಮೇಫೈಃ ಸಹಸ್ಪೆರ್ದಶಭಿರ್ವೃತಃ । 

ಗನಯೋ ದಕ್ಸಿಣಾಮಾಶಾಂ ಷಟ್‌ಸಹಸ್ರಾಧಿಪಃ ಕೃತಃ ॥ ೧೫ ॥ 
ಶರಭಃ ಪಶ್ಚಿಮಾಮಾಶಾಂ ಸಹಸ್ರಾಧಿಸತಿಃ ಕೃತಃ । 

ಉತ್ತರೋ ನಾಮ ಯೋ ಮೇಘೋ ಮೇಹೈಃ ಕೋಟಿ ಭಿರಾವೃತಃ॥೧೬॥ 
ಉತ್ತರಸ್ಯಾಂ ದಿಶಿ ತದಾ ಪ್ರಭುತ್ವೇ ಸಂಪ್ರತಿಷ್ಠಿತಃ । 

ಮರ್ಯಾದಾ ಚ ಕೃತಾ ದೇವಿ ಬ್ರಹ್ಮಣಾ ವಾಸವೇನ ತು ॥ ೧೭॥ 


೧೨ ಆಗ ಬ್ರಹ್ಮದೇವನು ಹೇಳಿದನು. "" ಭೂಮಿಯೇಕೆ ಜಲಮಯವಾ 
ಯಿತು? ನಿನ್ನ ಮೇಘಗಳ ಅನಿಯತವಾದ ವರ್ತನೆಯಿಂದ ಎಂತಹ ಸಾಹಸ 
ಕಾರ್ಯವು ನಡೆದುಹೋಯಿತು, ನೋಡಿದೆಯಾ?” 

೧೩ ಪಾರ್ವತಿಯೆ! ಆಗ ಮಹೇಂದ್ರನು ಸಕಲ ಮೇಘಗಣಗಳನ್ನೂ 
ಬಳಿಗೆ ಕರೆದನು. ಅವುಗಳೆಲ್ಲವೂ ನಿಮಿಷಮಾತ್ರದಲ್ಲಿಯೇ ಬ್ರಹ್ಮದೇವನ ಮುಂದೆ 
ಬಂದು ನಿಂತುವು. 

೧೪ ಆಗ ಬ್ರ ಹ್ಮದೇವನೂ ಮಹೇಂದ್ರನೂ ಇವುಗಳ ವಿಷಯದಲ್ಲಿ ಒಂದು 
ನಿಯಮವನ್ನು ಕಲ್ಪಿಸಿದರು ಗಜನೆಂಬ ಮಹಾಮೇಘನಿಗೆ ಪೂರ್ವದಿಕ್ಕಿನ 
ಆಧಿನತ್ಯವನ್ನು ಕೊಟ್ಟಿರು 

೧೫ ಆ ಮೇಘರಾಜನು ಆನೆಯ ಆಕಾರದ ಹತ್ತುಸಾವಿರ ಮೇಘಗಳಿಂದ 
ಪರಿವೃತನಾಗಿದ್ದನು ದಕ್ಸಿಣದಿಕ್ಕಿನಲ್ಲಿ ಗವಯನು ಆರುಸಾವಿರ ಪರಿವಾರ 
ವುಳ್ಳವನಾಗಿ ನಿಂತನು 

೧೬ ಶರಭನು ಪಶ್ಚಿಮದಿಕ್ಕಿಗೆ ಒಂದುಸಾನಿರ ಮೇಘಗಳಿಗೊಡೆಯನಾಗಿ 
ನಿಂತನು ಉತ್ತರನೆಂಬ ಮೇಘರಾಜನು ಒಂದುಕೋಟ ಮೇಘಗಳಿಂದ ಆವೃತ 
ನಾದನು. 

೧೭ ಅವನು ಉತ್ತರದಿಕ್ಕಿನಲ್ಲಿ ಮೇಘಾಧಿಪತ್ಯದಲ್ಲಿ ಪ್ರತಿಷ್ಠಿತನಾದನು. 
ದೇವಿಯೆ! ಇಂತು ಚತುರ್ಮುಖನೂ, ಮಹೇಂದ್ರನೂ ಆ ಮೇಘಗಳಿಗೆ 
ಮರ್ಯಾದೆಗಳನ್ನು ವಿಂಗಡಿಸಿಕೊಟ್ಟರು. 


೩೩೪ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಾವೃಟ್ಯಾಲೇ ಚ ವರ್ಷಧ್ಯಂ ನಕ್ಸತ್ರೈರ್ಜಲಜೈರ್ದ್ರುತಂ। 


ಆರ್ದ್ರಾದಿಸ್ವಾತಿಸರ್ಯಂತಂ ನಕ್ಸತ್ರದಶಕಂ ಸ್ಮೃತಂ ॥ ೧೮॥ 
ಬ್ರಹ್ಮಶಕ್ರವಚಃ ಶ್ರುತ್ವಾ ತಧೇತಿ ಕೃತನಿಶ್ಚಯಾಃ । 

ನವೃಷುರ್ನಿಯತೇ ಕಾಲೇ ತನ್ನಾಮಾನಿ ಭವಂತಿ ಹಿ ॥ ೧೯॥ 
ಏನಂ ವ್ಯವಸ್ಥಿತೇ ಲೋಕೇ ಮರ್ಯಾದಾಯಾಂ ಸ್ಥಿತಾ ಘನಾಃ। 
ಬ್ರಾಹ್ಮಣಾ ನಿಜ್ಜರಾ ಜಾತಾಸ್ತ್ರಿ ದಶಾ ಮುದಿತಾ ಭೃಶಂ ॥ ೨೦॥ 
ಕ್ರೂರಗ್ರಹೈರಥೋ ರುದ್ಧಾಸ್ತೇ ಮೇಘಾ ವೃಷ್ಟಿಕಾರಕಾಃ | 

ಶನೈಶ್ಚರೇಣ ಭೌಮೇನ ಭಾಸ್ಕರೇಣಾಂಥ ಕೇತುನಾ ॥ ೨೧॥ 
ಸೀಡಿತಾಃ ಶರಣಂ ಜಗ್ಮುರ್ನಾಸವಂ ಭಯನಿಹ್ಹಲಾಃ । 

ನಿನೇದಿತಂ ಭಯಾತ್ಸರ್ವಂ ನಮಸ್ಕೃತ್ಯ ಪುನಃ ಪುನಃ ॥ ೨೨ ॥ 


ಮೇಘಾನಾಂ ವಚನಂ ಶ್ರುತ್ವಾ ಸಂತ್ರಸ್ತೋ ವಾಸನಸ್ತದಾ | 
ಉವಾಚ ವಚನಂ ತೇಷಾಂ ನಾಂಹಂ ಶಕ್ತೋ ನಿವಾರಣೇ | 
ಗ್ರಹಾಣಾನುಸನುರ್ಥ್ಧೊೇಹಂ ಸರ್ವದೈನ ಪಯೋಧರಾಃ ॥ ೨೩ ॥ 


೧೮. ವರ್ಷಾಕಾಲದಲ್ಲಿಯೂ, ಜಲಕಾರಕಗಳಾದ ನಕ್ಬತ್ರಗಳಲ್ಲಿಯೂ 
ಮಾತ್ರ ನೀವು ಮಳೆಯನ್ನು ಕರೆಯಬೇಕು ಆರ್ದ್ವೆಯನ್ನು ಮೊದಲುಮಾಡಿ 
ಸ್ವಾತಿಯವರೆಗಿರುವ ಹತ್ತು ನಕ್ಸತ್ರಗಳೂ ದಶನಕ್ಸತ್ರಗಳೆಂದು ಹೇಳುವರು'' 

೧೯. ಬ್ರಹ್ಮ ನುಹೇಂದ್ರರ ಮಾತನ್ನು ಕೇಳಿ ಹಾಗೆಯೇ ಆಗಲೆಂದು 
ಅಂಗೀಕರಿಸಿ ಅಂದಿನಿಂದ ಆಯಾ ನಿಯತಕಾಲಗಳಲ್ಲಿ ಮಾತ್ರ ಮಳೆಗರೆಯುತ್ತ 
ಮೇಘಗಳು ಆಯಾ ನಕ್ಸೃತ್ರಗಳ ಹೆಸರುಗಳನ್ನೇ ತಾಳಿರುವುವು 

೨೦. ಇಂತು ಪ್ರಪಂಚವೂ ಸುವ್ಯವಸ್ಥಿ ತವಾಗಲು ಮೇಘಗಳೂ ನಿಯಮ 
ದಲ್ಲಿ ನಿಂತುವು ಬ್ರಾಹ್ಮಣರೂ, ದೇವತೆಗಳೂ ನಿರ್ಭಯರೂ ಆನಂದಭರಿತರೂ 
ಆದರು 

೨೧. ಬಳಿಕ ಒಮ್ಮೆ ಮಳೆಗರೆಯುವ ಈ ಮೇಘಗಳು ಶನಿ, ಅಂಗಾರಕ, 
ಸೂರ್ಯ, ಕೇತುಗಳೆಂಬ ಕ್ರೂರಗ್ರಹಗಳಿಂದ ಬಂಧನಕ್ಟ್ರೊಳಗಾದುವು 

೨೨. ಪೀಡಿತಗಳು ಭಯಸಂಭ್ರಾಂತಗಳೂ ಆಗಿ ಅವು ಮಹೇಂದ್ರನನ್ನೇ 
ಶರಣುಹೊಕ್ಕು ಭಯದಿಂದ ನಡುಗುತ್ತ ಮತ್ತೆಮತ್ತೆ ನಮಸ್ಕರಿಸಿ ಎಲ್ಲವನ್ನೂ 
ಆತನಲ್ಲಿ ವಿಜ್ಞಾಸಿಸಿಕೊಂಡುವು 

೨೩ ಮೇಘಗಳ ಮಾತನ್ನು ಕೇಳಿ ಇಂದ್ರನೂ ನಡುಗಿ ಅವುಗಳಿಗೆ 
ಇಂತೆಂದನು. ""ನಿಮ್ಮ ಕಷ್ಟವನ್ನು ನಿವಾರಿಸಲು ನಾನು ಶಕ್ಕನಬ್ಲ. ಎಲ್ಫ 
ಮೇಘಗಳಿರಾ! ಯಾವಾಗಲೂ ನಾನು ಗ್ರಹಗಳ ನಿಷಯದಲ್ಲಿ ಮಾತ್ರ ನಿಶ್ಶಕ್ತ 
ನಾಗಿರುವೆನು. 


ಚತುಶ್ಚತ್ವಾರಿಂಶೋ$ಧ್ಯಾಯಃ ೩೬೫ 


ಅಹಂ ರಾಜ್ಯಾತ್ಸರಿಭ್ರಷ್ಟಃ ಕೃತಃ ಕ್ರೂರಗ್ರಹೈಃ ಪುರಾ । 


ಸ್ಥಾಪಿತೋಂಹಂ ಕದಾಚಿಚ್ಚ ಸುಪ್ರಸನ್ನೈರ್ಗ್ರಹೈಃ ಪದೇ ॥ ೨೪ ॥ 
ಮಮ ಮಾನ್ಯಾಶ್ಚ ಪೂಜ್ಯಾಶ್ಚ ಗ್ರಹಾ ಏನ ಯತೋಧಿಕಾಃ । 

ಗ್ರಹಾಃ ಸರ್ವಹರಾಃ ಪ್ರೋಕ್ತಾ ಇತಿ ಮೇ ವರ್ತತೇ ಮತಿಃ ॥ ೨೫ ॥ 
ಏತಸ್ಮಿನ್ನಂತರೇ ಭೂಮೌ ಸಂಜಾತಾ ಶತವಾರ್ಹಿಕೀ । 
ಅನಾವೃಷ್ಟಿರ್ಮಹಾರೌದ್ರಾ ಸರ್ವಪ್ರಾಣಿವಿನಾಶಿನೀ ॥ ೨೬॥ 
ಅಸ್ಥಿ ಕಂಕಾಲಶಕಲಾ ಶ್ರೇತಪರ್ವತಸನ್ನಿಭಾ । 

ಪೃಧಿನೀ ತತ್ಕೃಣಾಜ್ಞಾಶಾ ನಿನಾ ತೋಯೇನ ಪಾರ್ವತಿ ॥ ೨೭ ॥ 
ದೇವಾಃ ಸರ್ವೇ ಪುನರ್ಭೀತಾ ಬ್ರಹ್ಮಾಣಂ ಶರಣಂಗತಾಃ । 

ಊಚುಶ್ಚ ಪ್ರಣತಾಃ ಸರ್ವೇ ತ್ರಾಹಿ ನಃ ಶರಣಾಗತಾನ್‌ ॥ ೨೮ ॥ 
ಅನಾವೃಷ್ಟ್ಟ್ಯಾ ಜಗತ್ಸರ್ವಂ ಪೀಡಿತಂ ಚ ಪಿತಾಮಹ । 

ಅಕಾಲೇ ಪ್ರಲಯೋ ಜಾತಃ ಪುನರೇನ ಚ ತಾದೃಶಃ ॥೨೯॥ 


೨೪ ಆ ಗ್ರಹದೇವತೆಗಳೇ ನನಗಿಂತ ಹೆಚ್ಚಿನವರಾದುದರಿಂದ ನನಗೆ 
ಮಾನ್ಯರೂ, ಪೂಜ್ಯರೂ ಆಗಿರುವರು ಅವರೇ ಸರ್ವಕ್ಕೂ ಕಾರಣರೆಂದು ಹೇಳಿರು 
ವುದೆಂದು ನನ್ನ ಬುದ್ಧಿಗೆ ತೋರುತ್ತಿರುವುದು. 

೨೫ ಹಿಂದೆ ಆ ಗ್ರಹಗಳು ಕ್ರೂರನಾಗಿದ್ದಾಗ ನಾನು ಸ್ವರ್ಗಾಧಿಪತ್ಯದಿಂದ 
ಭ್ರಷ್ಟನಾದೆನು ಆ ಗ್ರಹಗಳು ಸುಮುಖಗಳಾದ ವೇಳೆಯಲ್ಲಿಯೇ ಪುನಃ ನನ್ನ 
ಅಧಿಕಾರದಲ್ಲಿ ಸ್ಟಾನಿತನಾದೆನು 

೨೬. ಈ ಸಂವಾದವು ನಡೆಯುತ್ತಿರುವಂತೆಯೇ ಭೂಲೋಕದಲ್ಲಿ ಮಹಾ 
ಭಯಂಕರವೂ, ಸಕಲಪ್ರಾಣಿನಾಶಕವೂ ಆದ ನೂರು ವರ್ಷಗಳ ಕ್ಪಾಮವು 
ಉಂಟಾಯಿತು 

೨೭ ಪಾರ್ವತಿಯೆ! ಸ್ವಲ್ಪಕಾಲದಲ್ಲಿಯೇ ನೀರಿಲ್ಲದೆ ಭೂಮಿಯಲ್ಲಿ 
ಸತ್ತ ಪ್ರಾಣಿಗಳ ಅಸ್ಲಿಸಂಜರಗಳ ರಾಶಿಗಳು ಶ್ರೇತಪರ್ವತದಂತೆ ತೋರತೊಡ 
ಗಿದುವು 

೨೮ ಇದನ್ನು ಕಂಡು ದೇವತೆಗಳೆಲ್ಲರೂ ಪುನಃ ಭಯಗೊಂಡವರಾಗಿ 
ಬ್ರಹ್ಮನನ್ನೇ ಶರಣುಹೊಕ್ಕರು. ಸರ್ವರೂ ಪ್ರಣಾಮಗಳನ್ನು ಮಾಡಿ ಬೇಡಿ 
ಕೊಂಡರು. ""ಶರಣಾಗತರಾಗಿ ಬಂದಿರುವ ನಮ್ಮನ್ನು ಕಾಪಾಡು 

೨೯. ಎಲೈ ಪಿತಾಮಹನೆ' ಮಳೆಯಿಲ್ಲದುದರಿಂದ ಲೋಕವೆಲ್ಲವೂ ಬಹಳ 
ಸಂಕಟಿಗೊಂಡಿರುವುದು ಹಿಂಡೆಯಾದಂತೆಯೇ ಪುನಃ ಅಕಾಲದಲ್ಲಿ ಪ್ರಳಯವು 
ಸಂಭವಿಸಿರುವುದು 


೩೬೬ ಶ್ರೀ ಸ್ಥಾಂದಮಹಾಪುರಾಣಂ 


ತ್ವಯಾ ಚ ವಾಸವೇನೈನ ನಿಯುಕ್ತಾ ಯೇ ಪಯೋಧರಾಃ | 


ಕ್ರೂರಗ್ರಹೈರತೀವೋಗ್ಬ್ಸೆಃ ಪೀಡಿತಾಸ್ತ್ರೇ ಪಿತಾಮಹ ॥೩೦॥ 
ದೇವಾನಾಂ ವಚನಂ ಶ್ರುತ್ವಾ ಬ್ರಹ್ಮಾ ಲೋಕಪಿತಾಮಹಃ । 

ಅಹಂ ಬಿಭೇಮಿ ಭೋ ದೇವಾ ಗ್ರಹೈಸ್ತೈರ್ಬಲವತ್ತರೈಃ ॥೩೧॥ 
ಸರ್ವಂ ಜಾನಾಮಿ ಮಾಹಾತ್ಮ್ಯಂ ಗ್ರಹಾಣಾಂ ಕ್ರೂರಚೇತಸಾಂ । 
ಶನೈಶ್ಚರೇಣ ನಕ್ರೇಣ ಭವಂತಃ ಪೀಡಿತಾಃ ಸದಾ ॥ ೩೨ ॥ 
ವರುಣೋ ಯಾದಸಾಂ ನಾಥೋ ಮಂಗಲೇನ ಪ್ರಸೀಡಿತಃ । 
ರಾಜ್ಯಭ್ರಷ್ಟಸ್ತು ಬಹುಧಾ ಕೇತುನಾ ವಾಸವಃ ಕೃತಃ ॥ ೩೩ ॥ 


ಶಿರಚ್ಛೇದೋ ಮಯಾ ಪ್ರಾಪ್ತೋ ನಕ್ರೇಣ ರನಿಣಾ ಪುರಾ । 
ಏಕೈಕಶಃ ಸಮರ್ಥಾಸ್ತೇ ಕಿಂ ಪುನಃ ಸಂಘಶಸ್ತ್ತೃಮಿಾ । 


ತಸ್ಮಾತ್ಸರ್ನೇ ಮಹಾದೇವಂ ಗಚ್ಛಾಮಃ ಶರಣಂ ವಯಂ navn 
ಬ್ರಹ್ಮಣೋ ವಚನಂ ಶ್ರುತ್ವಾ ಸರ್ವೇ ದೇವಾಃ ಸವಾಸವಾಃ | 
ಬ್ರಹ್ಮಾಣಂ ಚ ಪುರಸ್ಕೃತ್ಯ ಮಾಮೇವ ಶರಣಂ ಗತಾಃ 1 ೩೫0 





೩೦. ಲೋಕಪಾಲಕನೆ! ನೀನೂ ಮಹೇಂದ್ರನೂ ನಿಯತಕಾಲಗಳಲ್ಲಿ 
ಮಳೆಗರೆಯಲು ನಿಯೋಗಿಸಿದ ಮೇಘಗಳು ಕ್ರೂರಗಳೂ ಬಲಶಾಲಿಗಳೂ ಆದ. 
ದುಷ್ಟಗ್ರಹಗಳಿಂದ ಪೀಡಿತಗಳಾಗಿವೆ?' 

೩೧. ದೇವತೆಗಳ ಮಾತನ್ನು ಕೇಳಿ ಲೋಕಸಿತಾಮಹನಾದ ಬ್ರಹ್ಮ 
ದೇವನೂ ಹೇಳಿದನು. "" ಎಲ್ಫೈ ದೇವತೆಗಳಿರಾ' ಬಲವತ್ತರಗಳಾದ ಆ ಗ್ರಹಗಳಿಗೆ 
ನಾನೂ ಭಯಗೊಳ್ಳುತ್ತಿರುವೆನು. 

೩೨. ಕ್ರೂರಪರಾಕ್ರಮಿಗಳಾದ ಗ್ರಹಗಳ ಮಾಹಾತ್ಮ್ಯವನ್ನೆಲ್ಲ ಚೆನ್ನಾಗಿ 
ನಾನು ಬಲ್ಲೆನು ವಕ್ರಗತಿಯ ಶನಿಯಿಂದ ನೀವು ಯಾನಾಗಳೂ ಪೀಡಿತ 
ರಾಗಿರುವಿರಿ. 

೩೩ ಜಲಗಳಿಗೆ ಅಧಿನಾಧನಾದ ವರುಣನು ಅಂಗಾರಕನ ಉಪಟಳಕ್ಕೆ 
ಸಿಕ್ಕಿರುವನು. ಮಹೇಂದ್ರನು ಅನೇಕವೇಳೆ ಕೇತುಗ್ರಹದಿಂದ ರಾಜ್ಯಭ್ರಷ್ಟ 
ನಾಗಿರುವನು " 

೩೪. ಹಿಂದೆ ಸೂರ್ಯನು ನನ್ನ ಭಾಗಕ್ಕೆ ವಕ್ರನಾಗಿರಲು ನನಗೆ ಶಿರಶ್ಛೇದೆ 
ವುಂಟಾಯಿತು ಅವರೊಬ್ಬೊಬ್ಬರೇ ಇಷ್ಟು ಸಮರ್ಥರೆಂದಮೇಲೆ ಎಲ್ಲರೂ 
ಒಟ್ಟುಗೂಡಿದಮೇಲೆ ಹೇಳಬೇಕೆ? ಆದುದರಿಂದ ನಾವೆಲ್ಲರೂ ಮಹೇಶ್ವರನಲ್ಲಿಗೇ 
ಶರಣಾಗತರಾಗಿ ಹೋಗೋಣ.” 

೩೫. ಬ್ರಹ್ಮನ ವಚನವನ್ನು ಕೇಳಿ ಆತನನ್ನೇ ಮುಂದುಮಾಡಿಕೊಂಡು 
ಮಹೇಂದ್ರಾದಿ ದೇವತೆಗಳೆಲ್ಲರೂ ನನ್ನಲ್ಲಿಗೇ ಶರಣುಬಂದರು. 


ಚತುಶ್ಚತ್ವಾರಿಂಶೋರಿಧ್ಯಾಯಃ ಕಿ೬ಪ 


ಉಕ್ತೋಹಂ ತ್ರಿದಶೈಃ ಸರ್ವೈಃ ಪಾಹಿ ನಃ ಶರಣಾಗತಾನ್‌ । 


ತ್ವಂ ನೋ ಧಾತಾ ವಿಧಾತಾ ಚ ಸೃಷ್ಟಿಸಂಹಾರಕಾರಕಃ ॥ ೩೬॥ 
ಕ್ರೂರಗ್ರಹೈರ್ಮಹಾದೇವ ರುಷ್ಧಾ ಮೇಘಾ ಸಮಂತತಃ । 

ನ ಕುರ್ವಂತಿ ಪ್ರಭೋ ವೃಷ್ಟಿಮನಾವೃಷ್ಟಿಃ ಸುದಾರುಣಾ ॥ ೩೭೬ 
ಸರ್ವಪ್ರಾಣಿವಿನಾಶಾಯ ಸಂಜಾತಾ ಶತವಾರ್ಹಿಕೀ | 

ತೇಷಾಂ ತದ್ವಚನಂ ಶ್ರುತ್ವಾ ಮಯಾ ಜ್ಞಾತಂ ವರಾನನೇ । 
ಕ್ರೂರಗ್ರಹಾಣಾಂ ಸಾಮರ್ಥ್ಯಂ ಯಥಾ ಚ ವಿದಿತಂ ಮಮ ॥೩೮॥ 


ಇತಿ ಜ್ಞಾತ್ವಾ ಮಹಾದೇವಿ ಉಪಾಯಶ್ಲಿಂತಿತೋ ಮಯಾ । 
ಉತ್ತರೋ ನಾಮ ಯೋ ನೇಘೋ ಮೇಫೈಃ ಕೋಟಭಿರಾವೃತಃ । 


ಆಹೂತಸ್ತತ್ಥೃಣಾತ್ಭ್ರಾಪ್ತಃ ಕಿಂ ಕರೋಮಾತ್ಯುವಾಚ ಹ 1೩೯ 
ಮಯಾ ಪ್ರೋಕ್ತೋ ಮಮಾದೇಶಾದ್ದಚ್ಛ ತ್ವಂ ಘನಸಂಯುತಃ । 
ಮಹಾಕಾಲವನಂ ರಮ್ಯಂ ವಾಂಛಿತಾರ್ಥಫಲಪ್ರದಂ ॥೪೦॥ 
ಗಂಗೇಶ್ವರಸ್ಯ ದೇವಸ್ಯ ದಕ್ಷಿಣೇ ಲಿಂಗಮುತ್ತಮಂ | 

ತಮಾರಾಧಯ ಯತ್ನೇನ ಸತೇ ದಾಸ್ಯತಿ ನಾಂಛಿತಂ ॥೪೧॥ 


೩೬ ಮತ್ತು ಸಕಲ ದೇವತೆಗಳೂ ನನ್ನನ್ನು ಪ್ರಾರ್ಥಿಸಿದರು. "ದೇವ! 
ಶರಣಾಗತರಾದ ನಮ್ಮನ್ನು ಸಲಹು. ನೀನೇ ನಮಗೆ ತಂದೆಯೂ, ಲೋಕೇಶ್ವ 
ರನೂ, ಸೃಷ್ಟಿಲಯಗಳನ್ನು ಮಾಡುವವನೂ ಆಗಿರುವೆ 

೩೭. ಮಹಾದೇವನೆ! ಕ್ರೂರಗ್ರಹೆಗಳಿಂದ ಮೇಘಗಳೆಲ್ಲವೂ ಎಲ್ಲೆಡೆ 
ಗಳಲ್ಲಿಯೂ ತಡೆಯಲ್ಪಟ್ಟಿರುವುವು ಆದುದರಿಂದ ಮಳೆಯನ್ನು ಸುರಿಸುವುದಿಲ್ಲ. 
ಲೋಕದಲ್ಲಿ ಅತ್ಯಂತ ಭೀಕರವಾದ ಕಾಮವು ತಲೆದೋರಿರುವುದು 

೩೮ ಒಂದುನೂರು ವರ್ಷಗಳಿಂದ ನಡೆಯುತ್ತಿರುವ ಈ ಅನಾವೃಷ್ಟಿಯಿಂದ 
ಸಕಲ ಜೀನಿಗಳ ನಿನಾಶವಾಗುತ್ತಿರುವುದು.'” ಅವರ ಮಾತನ್ನು ಕೇಳಿ ನಾನೂ 
ಕ್ರೂರಗ್ರಹಗಳ ವರಾಕ್ರಮವನ್ನು ತಿಳಿದುಕೊಂಡೆನು 

೩೯. ಮಹೇಶ್ವರಿಯೆ ! ಎಲ್ಲವನ್ನೂ ತಿಳಿದು ಒಂದು ಉಪಾಯವನ್ನು 
ಚೆಂತಿಸಿಡೆನು ಉತ್ತರವೆಂಬ ಮಹಾಮೇಘವು ಒಂದುಕೋಟ ಮೇಘಗಳಿಂದ 
ಪರಿವಾರಿತವಾಗಿರುವುದಷ್ಟೆ ಅದನ್ನು ನಾನು ಕರೆಯಲು ನಿಮಿಷಮಾತ್ರದಲ್ಲಯೇ 
ಪ್ರಾಪ್ತವಾಗಿ "ಏನು ಮಾಡಲಿ?” ಎಂದು ಕೇಳಿತು 

೪೦. ನಾನು ಹೇಳಿದೆನು ನೀನು ನಿನ್ನ ಪರಿವಾರ ಮೇಘಗಳೂವನ 
ಮನೋಹರವೂ ಸಕಲಾಭೀಷ್ಟದಾಯಕವೂ ಆದ ಮಹಾಕಾಲವನಕ್ಕೆ ಹೊರಡು 

೪೧ ಗಂಗೇಶ್ವರದೇವನಿಗೆ ದಕ್ಷಿಣದಿಕ್ಕಿನಲ್ಲಿ ಒಂದು ಉತ್ತಮನಾದ 
ಲಿಂಗವಿರುವುದು ಅದನ್ನು ಭಕ್ತಿಯಿಂದ ಪೂಜಿಸು ಅದೇ ನಿನ್ನ ಅಭೀಷ್ಟವನ್ನು 
ನೆರವೇರಿಸಿಕೊಡುವುದು. 


ಸಿ೬೮ ಶ್ರೀ ಸ್ಕಾಂದಮಹಾಪುರಾಣಂ 


ಏನಮುಕ್ತೋ ಮಯಾ ಮೇಘ ಉತ್ತರೋ ಮೇಘಸಂಯುತಃ । 
ಜಗಾಮ ತ್ವರಯಾ ಯುಕ್ತೋ ಮಹಾಕಾಲವನೋತ್ತಮೇ ॥ ೪೨೫೪ 
ದೃಷ್ಟ್ಯಾ ವೃಷ್ಟಿಕರಂ ಲಿಂಗಂ ಪೂಜಯಾಮಾಸ ಭಕ್ತಿತಃ। 

ಶಿಪ್ರಾಜಲಂ ಗೃಹೀತ್ವಾ ತು ಸ್ನಾತ್ವಾ ಸ್ನಾತ್ವಾ ಪ್ರಯತ್ನತಃ । 
ತಾನದ್ಯಾವಜ್ಜಲಂ ಶಿಪ್ರಾಂ ಪುನರೇವಾಗತಂ ಪ್ರಿಯೇ ॥ ೪೩॥ 
ಏತಸ್ಮಿನ್ನಂತರೇ ತಸ್ಮಾದುದ್ಭೂತಂ ಧೂಮಮಂಡಲಂ । 
ಲಿಂಗನುಧ್ಯಾದ್ವರಾರೋಹೇ ಜ್ವಾಲಾಮಾಲಾಕುಲಂ ಮಹತ್‌ ॥೪೪॥ 
ತತೋ ಜ್ವಾಲಾನುಯಂ ಸರ್ನನುಭೂದಂಬರಗೋಚರಂ | 


ತಸ್ಯ ಜ್ವಾಲಾಸಮೂಹೇನ ದಗ್ಗಂ ವೈ ಗ್ರಹಮಂಡಲಂ ॥ ೪೫ ॥ 
ಸನಕ್ಸತ್ರಸಥಂ ಯಾವತ್ತತೋ ಭೀತಾ ಗ್ರಹಾಃ ಪ್ರಿಯೇ । 

ತಮೇವ ಶರಣಂ ಪ್ರಾಪ್ತಾ ಧೂಮಜ್ವಾಲಾಕುಲಾನನಾಃ ॥ ೪೬ ॥ 
ತತೋ ಬ್ರಹ್ಮಾ ಚ ನಿಷ್ಣುಶ್ಚ ತದ್ದೃಷ್ಟ್ಟಾ ಮಹದದ್ಭುತಂ | 


ದೇವೈರ್ವ್ಯತಃ ಸಹಸ್ರಾಕ್ಸೋ ಲಿಂಗಾಂತಿಕಮುಸಾಗತಃ 1 ೪೭ ॥ 


೪೨ ಇಂತೆಂದ ನನ್ನ ಅಪ್ಪಣೆಯನ್ನು ಕೇಳಿ ಉತ್ತರನೆಂಬ ಮೇಘರಾಜನು 
ತನ್ನ ಪರಿವಾರದ ಮೇಘಗಳೊಡನೆ ಕೂಡಿ ವೇಗವಾಗಿ ಹೂರಟು ಮಹಾಕಾಲವನ 
ಕ್ಟೇತ್ರವನ್ನು ಸೇರಿದನು. 

೪೩. ಮಳೆಗೆ ಕಾರಣವಾದ ಆ ಲಿಂಗವನ್ನು ಕಂಡು ಭಕ್ತಿಯಿಂದ ಪೂಜೆ 
ಯನ್ನು ಮಾಡಿದನು ಸ್ರಿಯಳೆ! ಈತನು ಪ್ರಯತ್ನದಿಂದ ಶಿಪ್ರಾನದಿಯ 
ಜಲವನ್ನು ತಂದು ಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಿದ್ದರೂ ಅದೆಲ್ಲ ತತ್‌ಕ್ಲಣವೇ 
ಮತ್ತೆ ಶಿಪ್ರಾನದಿಯನ್ನೇ ಸೇರುತ್ತಿದ್ದಿತು 

೪೪ ಇಷ್ಟರಲ್ಲಿಯೇ ಆ ಮಹಾಲಿಂಗದೊಳೆಗಿನಿಂದ ಜ್ವಾಲೆಗಳ ಪಬ್ತ 
ಗಳಿಂದಾವೃತವಾದ ಮಹತ್ತರವಾದ ಮೇಘರಾಶಿಯು ಹೊರಹೊರಟತು 

೪೫. ಬಳಿಕ ಕಣ್ಣಿಗೆ ಕಾಣುವ ಆಕಾಶಭಾಗವೆಲ್ಲವೂ ಜ್ವಾಲಾಮಯ 
ವಾಯಿತು ಆ ಜ್ವಾಲೆಗಳ ಸಮೂಹದಿಂದ ಗ್ರಹಗಳ ಗುಂಪೆಲ್ಲವೂ ಸುಡ 
ಲಾರಂಭಿಸಿತು 

೪೬ ಪ್ರಿಯಳೆ! ಹೀಗೆ ನಕ್ಸತ್ರ ಸಧದೊಡನೆ ತಾವು ಸುಡುತ್ತಿರಲು ಗ್ರಹ 
ದೇವತೆಗಳೆಲ್ಲರೂ ಭಯಗೊಂಡು ಹೊಗೆಯಿಂದಲೂ ಬೆಂಕಿಯಿಂದಲೂ ಮುಖಗಳು 
ಕಂದುತ್ತಿರಲು ಆ ಲಿಂಗವನ್ನೇ ಶರಣುಹೊಕ್ಕರು 

೪೭ ಈ ಮಹಾಶ್ವರ್ಯವನ್ನು ಕಂಡು ಚತುರ್ಮುಖನೂ, ಮಹಾ 
ವಿಷ್ಣುವೂ, ಸಕಲ ದೇವತೆಗಳಿಂದ ಪರಿವಾರಿತನಾದ ಮಹೇಂದ್ರನೂ ಆ ಲಿಂಗದ 
ಬಳಿಗೆ ಬಂದು ಸೇರಿದರು. 


ಚತುಶ್ಚತ್ವಾರಿಂಶೋ9ಧ್ಯಾಯಃ ೩a 


ತಲ್ಲಿಂಗಂ ಸುಮಹಾಜ್ವಾಲಂ ಜ್ಯಾಲಾಭಿಃ ಪೂರಿತಾಂಂಬರಂ । 

ದುಪ್ರೇಕ್ಸ್ಯಂ ದುರ್ನಿದಂ ಭೀಮಂ ನರ್ಧಮಾನಂ ದದರ್ಶಹ ॥೪೮॥ 
ಅಕ್ಟ್ಟೋರ್ನಿಮೇಷಮಾತ್ರೇಣ ವವೃಧೇ ಯೋಜನಾಂಯುತಂ । 
ದೃಷ್ಟ್ಟಾತು ವರ್ಧಮಾನಸ್ಯ ಲಿಂಗಸ್ಯಾಂತ್ಯದ್ಭುತಾಕೃತಿಂ | 


ಸುರೇಶೋ ಮೋಹಮಾಪನ್ನೋ ವಿಸಂಜ್ಞಾಶ್ಚ ಗ್ರಹಾಸ್ತದಾ ॥೪೯॥ 
ತತಸ್ತು ತಸ್ಯ ಲಿಂಗಸ್ಯ ವಾರಿಧಾರಾ ನಿನೀಃಸೃತಾಃ । 
ಏಕೋದ್ದೇಶಾದ್ದರಾರೋಹೇ ಧರಾ ತ್ವೇಕಾರ್ಣವೀಕೃತಾ ॥ ೫೦॥ 
ಲಿಂಗಸ್ಕಾನ್ಯಪ್ರದೇಶಾತ್ತು ವಾಯುಃ ಸಮಭವನನ್ಮಹಾನ್‌ । 
ಇತರಸ್ಮಿನ್ಸದೇಶೇ ತು ಸಮೂಹಸ್ತಡಿತಾಮುಭೂತ್‌ ॥೫೧॥ 
ಸಧೂಮಾ ಸಮಭೂಜ್ಞ್ಯ್ಯಾಲಾ ಲಿಂಗಸ್ಯಾಂ ನ್ಯಪ್ರದೇಶತಃ ॥ ೫೨ ॥ 
ಏವಮತ್ಯದ್ಭುತಂ ದೃಷ್ಟ್ವಾ ವರ್ಧಮಾನಂ ಸಮಂತತಃ । 
ಲಿಂಗಮವ್ಯಕ್ತಮುದ್ಭೂತಮಾಪೂರಿತನಭೋಂಂತರಂ ॥ ೫೩ ॥ 


೪೮ ಮಹಾ ಶೇಜೋಮಯವೂ, ಜ್ವಾಲೆಗಳಿಂದ ಆಕಾಶವನ್ನು ತುಂಬು. 
ತ್ತಿರುವುದೂ, ನೋಡಲಶಕ್ಯವೂ, ತಿಳಿಯಲಾರದುದೂ ಆದ ಆ ಲಿಂಗವು ಬಹು 
ವಾಗಿ ಬೆಳೆಯುತ್ತಿರುವುದನ್ನು ಇಂದ್ರನು ನೋಡಿದನು. 

೪೯ ಕಣ್ಣು ಎವೆಯಿಕ್ಳುವುದರೊಳಗಾಗಿ ಲಿಂಗವು ಹತ್ತುಸಾವಿರ 
ಯೋಜನಗಳಷ್ಟು ಬೆಳೆಯಿತು ಹೀಗೆ ಬೆಳೆಯುತ್ತಿರುವ ಲಿಂಗದ ಅದ್ಭುತಾಕಾರ 

ನ್ನು ನೋಡಿ ದೇವೇಂದ್ರನು ಮೂರ್ಛೆಗೊಂಡನು ಗ್ರಹಗಳೂ ನಿಶ್ಚೇಷ್ಟ 
ರಾದರು 

೫೦ ಬಳಿಕ ಆ ಮಹಾಲಿಂಗದ ಒಂದು ಪಾರ್ಶ್ವದಿಂದ ನೀರಿನ ಸಂತತ 
ಧಾರೆಗಳು ಸುರಿಯಲು ಭೂಮಿಯೆಲ್ಲವೂ ಒಂದೇ ಸಮುದ್ರದಲ್ಲಿ ಮುಳುಗಿ 
ಹೋದಂತಿದ್ದಿತು 

೫೧ ಲಿಂಗದ ಮತ್ತೊಂದು ಪ್ರದೇಶದಿಂದ ಬಲವಾದ ಬಿರುಗಾಳಿಯ. ಬೀಸ. 
ತೊಡಗಿತು ಮತ್ತೊಂದು ಕಡೆಯಿಂದ ಮಿಂಚುಗಳ ಸಮೂಹವು ಹೊರಟಿತು 
೫೨. ಬೇರೊಂದು ಕಡೆಯಿಂದ ಹೊಗೆಯನ್ನುಗುಳುತ್ತ ಮಹಾಜ್ವಾಲೆಯು 
ಸ್ನನಾಯಿತು 
೫೩ ಇಂತು ಅತ್ಯದ್ಭುತವೂ, ಅವೃಕ್ತ,ವೂ, ಆಕಾಶದ ವಿವರವನ್ನೆಲ್ಲ 
ಆವರಿಸುವಂತೆ ಎಲ್ಲೆಲ್ಲಿಯೂ ವೃದ್ಧಿಯಾಗುತ್ತಿರುವ ಆ ಲಿಂಗವನ್ನು ಎಲ್ಲರೂ 
ನೋಡಿದರು. 


ಉತ್ಪ 


೩೭೦ ಶ್ರೀ ಸ್ಕಾಂದಮಹಾಪುರಾಣಂ 


ಗ್ರಹಾಶ್ಚ ನಿಹ್ವಲಾ ಜಾತಾ ಧೂಮೇನಾಕುಲಿತೇಂದ್ರಿಯಾಃ | 
ತುಷ್ಟುವುಶ್ಚ ತದಾ ಲಿಂಗಂ ದಹ್ಯಮಾನಾಃ ಸಮಂತತಃ ॥ ೫೪ ॥ 
ಗ್ರಹಾ ಊಚುಃ: 
ನಮಃ ಸುರೂಸಾಯ ಸುರಾರ್ಚಿತಾಯ 
ನನೋ ವಿರೂಪಪ್ರಕೃತಿಕ್ರಿಯಾಯ । 
ನಮೋ ನನೋ ರೂಪನಿರಾಶ್ರಯಾಯ 


ಜಲಸ್ವರೂಪಾಯ ನಮೋ ನಮಸ್ತೇ ॥ ೫೫ ॥ 
ಇತಿ ಸ್ತುತೋ ಯದಾ ದೇವಿ ಗ್ರಹೈಃ ಕ್ರೂರೈಸ್ತದಾ ಪ್ರಿಯೇ । 
ಲಿಂಗಾತ್ಟ್ರಾದುರಭೂತ್ಬಸ್ಮಃ ಸ್ವರೂಪೋ ನಿಗ್ರಹಾಕೃತಿಃ ॥ ೫೬॥ 


ಭಸ್ಮಧೂಸರಸರ್ವಾಂಗೋ ಭೋಗಿಭೋಗಾಂಗದೋಜ್ಜ್ಜಲಃ | 
ಹಿನುರಾಶಿನಿಭಾಕಾರೋ ರಜತಾಂಚಲನಿರ್ಮಲ; । 

ಉನಾಚ ಚೈತಾನ್ಸಣತಾನ್‌ ಗ್ರಹಾನ್ಯಂಪಿತಕಂಧರಾನ್‌ ॥ ೫೭॥ 
ಕಿಂವಾ ಕಾಮಂ ಮನೊಇಭೀಷ್ಟಂ ಭನದ್ಭ್ಯೋ ಯದ್ದದಾನ್ಯುಹಂ । 
ಮಮಾಂನೋಫಘವಿದಂ ಸರ್ವಂ ದರ್ಶನಂ ಚಾಂತಿದುರ್ಬಭಂ ॥ ೫೮ ॥ 


೫೪. ಗ್ರಹದೇವತೆಗಳೆಲ್ಲರೂ ಹೊಗೆಯಿಂದ ಇಂದ್ರಿಯವ್ಯಾಪಾರಗಳು ಕೆಟ್ಟು 
ಹೋಗಲು ಸಂಭ್ರಾಂತರಾಗಿ ನಾಲ್ಕು ಕಡೆಗಳಿಂದಲೂ ಸುಡಲ್ಪಡುತ್ತ ಆ ಲಿಂಗ 
ವನ್ನೇ ಸ್ತೋತ್ರಮಾಡಿದರು 

೩೫. ಗ್ರಹಗಳು ಹೇಳುತ್ತಾರೆ --"" ಸುಂದರರೂಪನೂ, ದೇವಪೂಜಿತನೂ, 
ರೂಪರಹಿತವಾದ ಪ್ರಕೃತಿಗೆ ಕಾರಣನೂ, ರೂಪಾದಿ ಕಲ್ಪನೆಗಳಿಗೆ ಆಶ್ರಯನಲ್ಲ 
ದವನೂ, ಜಲರೂಸನೂ ಆದ ನಿನ್ನನ್ನು ಪುನಃ ಪುನಃ ನಮಸ್ಸರಿಸುನೆವು”' 

೫೬ ಪ್ರಿಯಳೆ! ಇಂತೆಂದು ಕ್ರೂರಗ್ರಹಗಳೆಲ್ಲರೂ ಸ್ತೋತ್ರಮಾಡಲು 
ಆ ಲಿಂಗದ ಮಧ್ಯದಿಂದ ಸ್ವಸ್ಥಚಿತ್ತನೂ ಸುಂದರನೂ ಆದ ಆ ದೇವನು ವಿಗ್ರಹ 
ಧಾರಿಯಾಗಿ ಕಾಣಿಸಿಕೊಂಡನು 

೩೭ ಭಸ್ಮನನ್ನು ಸರ್ನಾಂಗಗಳಲ್ಲಿ ಲೇಪಿಸಿಕೊಂಡವನೂ, ಹಾವುಗಳ 
ಹೆಡೆಗಳೆಂಬ ಭುಜಬಂದಿಗಳಿಂದಲಂಕೃತನೂ, 'ಹಿಮರಾಶಿಯನ್ನು ಹೋಲುವ 
ಆಕೃತಿಯವನೂ, ರಜತಾಚಲದಂತೆ ಪರಿಶುದ್ಧನೂ ಆದ ಮಹಾದೇವನು 
ಪ್ರಣತರೂ, ಭಯದಿಂದ ನಡುಗುತ್ತಿರುನ ತಲೆಗಳುಳ್ಳವರೂ ಆದ ಆ ಗ್ರಹ 
ದೇವತೆಗಳನ್ನು ಕುರಿತು ಹೇಳಿದನು 

೫೮ "ನಿಮ್ಮ ಯಾವ ಕಾಮವನ್ನಾಗಲಿ, ಮನೋಭೀಷ್ಟವನ್ನಾಗಲಿ 
ನಿಮಗೆ ನಾನು ಕೊಡಬೇಕೆನ್ನುವಿರಿ? ನನ್ನ ಈ ದರ್ಶನವು ಯಾವಾಗಲೂ 
ಅತ್ಯಂತ ದುರ್ಲಭವಾದುದು ವ್ಯರ್ಧವಾಗಬಾರದು 


ಚತುಶ್ಚತ್ವಾರಿಂಶೋ9$ಧ್ಕಾಯಃ ೩೭೧ 


ಭವದ್ಭ್ಯ್ಯೋ ಲೋಕತುಷ್ಟ್ಯರ್ಥಂ ದರ್ಶನಂ ಹಿ ದದಾಮ್ಯಹಂ | 
ಏವಮುಕ್ತ್ವಾ ಗ್ರಹಾಃ ಸರ್ವೇ ಪ್ರೋಚುಃ ಪ್ರಾಂಜಲಯಸ್ತದಾ ॥ ೫೯ ॥ 
ಯದಿ ದೇಯೋ ನರೋ ದೇನ ಯದಿ ತುಷ್ಬೋಃಸಿ ಶಂಕರ । 
ಕರ್ಮಾರಂಭೇಷು ಸರ್ವೇಷು ಪೂಜಾಸ್ಮಾಕಂ ಯಥಾ ಭವೇತ್‌ । 


ತಥಾ ಕುರು ಮಹಾದೇವ ತೇನ ತೃಪ್ತಿರ್ಭವಿಷ್ಯತಿ ॥ ೬೦॥ 
ಏವಂ ಭವಿಷ್ಯತೀತ್ಯುಕ್ತ್ವಾ ಮೇಘಂ ಚೋತ್ತರಮುಕ್ತವಾನ್‌ । 
ತುಸ್ಬೊಆಸ್ಕ್ಯಹಂ ತು ತೇ ನತ್ಸ ಗೃಹಾಣ ವರಮಿಸಾಫ್ಸಿತಂ ॥೬೧॥ 
ತಚ್ಛ್ರುತ್ವಾ ವಚನಂ ತತ್ರ ಹ್ಯುತ್ತರಃ ಸ್ರಾಹ ಹರ್ಷಿತಃ । 

ಯನ್ಮೇ ತುಷ್ಬೋಸಿ ಭಗನಂಸ್ತನ್ಮಹ್ಯಂ ದೀಯತಾಂ ವರಂ ॥ ೬೨ ॥ 
ಯದಾಂಸ್ಮಾಕಂ ಮಹಾಬಾಧಾಂ ಕದಾ ಕೋನಿ ಕರಿಷ್ಯತಿ | 

ತದಾ ವೃಷ್ಟಿರ್ನಿಧಾತವ್ಯಾ ತ್ವಯಾ ದೇವ ಸದಾ ಭುವಿ ॥ ೬೩ ॥ 
ರಕ್ಸಾ ಕಾರ್ಯಾ ಚ ಮೇಘಾನಾಂ ರಕ್ಷ್ಮಣೀಯಾಸ್ತಯಾ ವಯಂ । 
ಏನಮಸ್ಸ್ಟಿತಿ ತೇನೋಕ್ತಂ ಲಿಂಗೇನ ನಗಗಾತ್ರಜೇ ॥ ೬೪ ॥ 





೫೯ ಲೋಕಗಳ ಸಂತೋಷಕ್ಕಾಗಿ ನಿಮಗೆಲ್ಲರಿಗೂ ಈಗ ದರ್ಶನವನ್ನು 
ಕೊಟ್ಟಿರುವೆನು > ಇಂತು ಹೇಳಲು ಸಕಲಗ್ರಹಗಳೂ ಕೈಗಳನ್ನು ಮ.ಗಿದು 
ಕೊಂಡು ಹೇಳಿಕೊಂಡರು. 

೬೦ «ದೇವದೇವನಾದ ಶಂಕರನೆ! ನಮಗೆ ವರವನ್ನು ಕೊಡುವುದಾಗಿದ್ದರೆ, 
ನೀನು ಸಂತುಷ್ಠನಾಗಿರುವೆಯಾದರೆ, ಸಕಲಕಾರ್ಯಗಳ ಆರಂಭದಲ್ಲಿಯೂ 

ಮಗೆ ಪೂಜೆಯು ಸಲ್ಲುವಂತೆ ಮಾಡಬೇಕು. ಮಹಾದೇವನೆ! ಅದರಿಂದಲೇ 
ನಮಗೆ ತೃಪ್ತಿಯುಂಟಾಗುವುದು.'' 

೬೧ ಮಂಡೆ ಹಾಗೆಯೇ ನಡೆಯುವುದೆಂದು ಅವರಿಗೆ ಅಭಯವನನ್ನಿತ್ತು 
ಮಹಾದೇವನು ಉತ್ತರನೆಂಬ ಮೇಘನಿಗೆ ಹೇಳಿದನು " ವತ್ಸನೆ! ನಿನ್ನ 
ಸೇವೆಯಿಂದ ಸಂತೋಷಗೊಂಡಿರುವೆನು ನಿನಗೆ ಬೇಕಾದ ವರವನ್ನು ಕೇಳಿ 
ತೆಗೆದುಕೊ 

೬೨ ಆತನ ಈ ಮಾತನ್ನು ಕೇಳಿ ಆನಂದಭರಿತನಾದ ಉತ್ತರನು ಹೇಳಿ 
ದನು... " ಭಗವಂತ! ನನ್ನಲ್ಲಿ ಸಂತುಷ್ಟನಾಗಿರುವೆಯಾದಕಿ ನನಗೊಂದು 
ವರವನ್ನು ಕೊಡು 

೬೩ ನಮಗೆ ಯಾವಾಗಲಾದರೂ ಯಾರಾದರೂ ಮಹತ್ತರವಾದ ಪೀಡೆ 
ಯನ್ನುಂಟುಮಾಡಿದರೆ ಆಗ ದೇವದೇವನಾದ ನೀನೇ ಭೂಲೋಕದಲ್ಲಿ ಮಳೆ 
ಯನ್ನು ಕರೆಯಬೇಕು 

೬೪. ಮತ್ತು ಮೇಘಗಳ ಸಂರಕ್ಚಣೆಯನ್ನು ಮಾಡಬೇಕು. ನಿನ್ನಿಂದಲೇ 


೩೭೨ ಶ್ರೀ ಸ್ಕಾಂದಮಹಾಪುರಾಣಂ 


ಅದ್ಯಪ್ರಭೃತಿ ತೇ ನಾನ್ನಾ ಖ್ಯಾತಿಂ ಯಾಸ್ಯಾಮಿ ಭೂತಲೇ । 


ಉತ್ತರೇಶ್ವರಸಂಜ್ಹೋಂಹಂ ಭವಿಷ್ಯಾಮಿ ನ ಸಂಶಯಃ ॥ ೬೫॥ 
ಯೇ ಮಾಂ ಸಂಪೂಜಯಿಷ್ಯಂತಿ ಭಕ್ತ್ಯಾ ಸರಮಯಾ ಯುತಾಃ | 

ತೇಷಾಂ ದಾಸ್ಯಾಮಿ ಸತತಂ ನಾಂಛಿತಾರ್ಥಫಲಂ ಭುನಿ ॥ ೬೬॥ 
ಪಶ್ಯಂತಿ ಪ್ರಯತಾ ಯೇ ಮಾಂ ಕೃತ್ವಾ ನಿಯಮಪೂರ್ವಕಂ | 

ತೇ ಯಾಸ್ಯಂತಿ ಪುರಂ ಶೈನಂ ಯಾವತ್ಕ್ಯಲ್ಪಾಂಷ್ಟಕಾಂಯುತಂ ॥೬೭॥ 
ಆರೂಢಾಃ ಸೂರ್ಯಸಂಕಾಶೈರ್ನಿಮಾನೈಃ ಸಾರ್ವಕಾನಿಕೈಃ । 

ರುದ್ರ ಕನ್ಯಾಸಮಾಕೀರ್ಣೈರ್ಹಂಸಸಾರಸಸಂಯುತ್ತೆಃ ॥ ೬೮ ॥ 


ನೃತ್ಯನಾದಿತ್ರನಿರ್ಧುಷ್ಟೈರುತ್ಯಟದ್ದನಿನಾದಿತೈಃ। 

ದೋಧೂಯಮಾನೈಶ್ನ ನರೈಃ ಸ್ತೂಯಮಾನಾಃ ಸುರಾಸುರೈಃ ॥ ೬೯ ॥ 
ಪ್ರಸಂಗಾದ್ಭಕ್ತ್ರಹೀನೋನಿ ಯೋ ಮಾಂ ಪಶ್ಯತ್ಯಶಾರ್ಯತಃ । 

ಐಶ್ವರ್ಯಂ ತಸ್ಯ ದಾಸ್ಯಾಮಿ ಹ್ಯುತ್ತರೇಷು ಕುರುಷ್ಟಥ ॥೭೦॥ 


ನಾವು ರಕ್ಸ್ಷಿತರಾಗಬೇಕು?'.. ಎಲೌ ಪಾರ್ವತಿಯೆ! ಆ ಲಿಂಗವು ಹಾಗೆಯೇ 
ಆಗಲೆಂದು ವರವನ್ನು ಕೊಟ್ಟಿತು 

೬೫ “" ಇಂದು ಮೊದಲಾಗಿ ನಾನು ನಿನ್ನ ಹೆಸರಿನಿಂದಲೇ ಭೂಮಂಡಲದಲ್ಲಿ 
ಪ್ರಖ್ಯಾತಿಯನ್ನು ಸಡೆಯುತ್ತೀನೆ ನಾನು ಉತ್ತರೇಶ್ವರನೆಂಬ ಹೆಸರುಳ್ಳ ವನಾಗು 
ವುದರಲ್ಲಿ ಸಂದೇಹವಿಲ್ಲ 

೬೬-೬೭ ಅನನ್ಯವಾದ ಭಕ್ತಿಯಿಂದ ಕೂಡಿ ಯಾರು ನನ್ನ ಪೂಜೆಯನ್ನು 
ಮಾಡುವರೊ, ಅವರಿಗೆ ಯಾವಾಗಲೂ ಭೂಲೋಕದಲ್ಲಿ ಅಭೀಷ್ಟಗಳನ್ನೆಲ್ಲ ಕೊಡು 
ತ್ತಿರುನೆನು ಯಾರು ಮೊದಲೇ ಸಂಕಲ್ಪವನ್ನು ಮಾಡಿಕೊಂಡು ಪ್ರಯತ್ನ ಪೂರ್ವಕ 
ವಾಗಿ ನನ್ನನ್ನು ನೋಡುವರೊ, ಅವರು ಎಂಬತ್ತುಸಾನವಿರ ಕಲ್ಪಗಳವರೆಗೂ 
ತಿವಪುರವಾದ ಕೈಲಾಸದಲ್ಲಿ ನೆಲಸಿರುವರು 

೬೮-೬೯. ಮತ್ತು ಸೂರ್ಯನನ್ನು ಹೋಲುವವುಗಳೂ, ಸರ್ವಾಭೀಷ್ಟ 
ಪ್ರದಗಳೂ, ರುದ್ರಕನ್ಯೈಯರಿಂದ ತುಂಬಿರುವವುಗಳೂ, ಹಂಸ ಸಾರಸಾದಿ ಪಕ್ಷಿ 
ಗಳಿಂದ ರಂಜಿಸುವವುಗಳೂ, ನೃತ್ಯ ಮಂಗಳವಾದ್ಯಗಳೊಡಗೂಡಿರುವ ಉಚ್ಚ 
ಧ್ವನಿಗಳಿಂದ ನಾದಿತಗಳೂ, ಮನುಷ್ಯರಿಂದ ಹೊರಲ್ಪಡುತ್ತಿರುವವುಗಳೂ ಆದ 
ದಿವ್ಯನಿಮಾನಗಳಲ್ಲಿ ಸಂಚರಿಸುತ್ತ ದೇನಾಸುರರಿಂದಲೂ ಸ್ತೋತ್ರಮಾಡಿಸಿ 
ಕೊಳ್ಳುತ್ತಿರುವರು. 

೭೦ ಯಾವನು ಭಕ್ತಿಹೀನನಾಗಿದ್ದರೂ ಪ್ರಸಂಗವಶದಿಂದ ನನ್ನಲ್ಲಿಗೆ 
ಬಂದು ಮೂರ್ಹತನವನ್ನು ಬಿಟ್ಟು ನನ್ನನ್ನು ನೋಡುವನೊ, ಅವನಿಗೂ ನಾನು 
ಉತ್ತರಕುರುದೇಶಗಳಲ್ಲಿ ಐಶ್ವರ್ಯವನ್ನು ಕೊಡುತ್ತಿರುನೆನು. 


ಚತುಶ್ಚತ್ವಾರಿಂಶೋ$ಧ್ಯಾಯಃ ಷಿಪಿತ್ಲಿ 


ಸ್ಮರಿಷ್ಯತಿ ಚ ಯೋ ನಿತ್ಯಂ ಪ್ರಭಾತೇಚೋತ್ತ ರೇಶ್ವರಂ । 


ಸ ಯಾತಿ ಪರಮಂ ಸ್ಥಾನಂ ದಾಹಪ್ರಲಯನರ್ಜಿತಂ ॥ ೭೧॥ 
ಏಷ ತೇ ಕಥಿತೋ ದೇನಿ ಪ್ರಭಾನಃ ಪಾಪನಾಶನಃ । 
ಉತ್ತರೇಶ್ಚರದೇನಸ್ಯ ಶೃಣು ತ್ರಿಲೋಚನೇಶ್ವರಂ ೭೨ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
«« ಉತ್ತರೇಶ್ವರಮಾಹಾತ್ಮ್ಯನರ್ಣನಂ''ನಾಮ ಚತುಶ್ಚತ್ವಾರಿಂಶೋಂಧ್ಯಾಯಃ 


೭೧ ಯಾವನು ತಾನಿದ್ದಲ್ಲಿಯೇ ನಿತ್ಯವೂ ಪ್ರಾತಃಕಾಲದಲ್ಲಿ ಈ ಉತ್ತರೇ 
ಶ್ವರನನ್ನು ಸ್ಮರಿಸುತ್ತಿರುವನೂ, ಅವನು ಸಂಕಚಿನಾಶರಹಿತನಾದ ಪರಮಪದ 
ವನ್ನು ಹೊಂದುವನು. 

೭೨ ಎಲೌ ದೇವಿಯೆ! ಇಂತು ಉತ್ತರೇಶ್ವರಮಹಾದೇವನ ಪ್ರಭಾವ 
ವನ್ನು ನಿನಗೆ ಹೇಳಿರುವೆನು ಈ ಚರಿತ್ರೆಯು ನಾನಸರಿಹಾರಕವಾದುದು 
ಇನ್ನು ತ್ರಿರೋಚನೇಶ್ವರನ ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂ ಡಮ ಹಾಪುರಾಣದ ಬದನೆಯ ಆನಂತ್ಯಖಂಡದ ಎಂಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮ್ಯದಲ್ಲಿ "" ಉತ್ತರೇಶಮಾಹಾತ್ಮ್ಯವರ್ಣನ''ವೆಂಬ 
ನಲವತ್ತನಾಲ್ಕನೆಯ ಅಧ್ಯಾಯವು ಮುಗಿದುದು 


॥ ಶ್ರಿ een 
ಅಧ ಪಂಚಚತ್ನಾ ರಿಂ ಶೋಧ್ಯಾಯಃ 
ತ್ರಿ ಲೋಚನೇಶ್ವ ರಮಾಹಾತ್ಮ ೂನರ್ಣಸಂ 
ಶ್ರೀ ದೇವದೇವ ಉವಾಚ: 
ಪಂಚಚತ್ವಾ ರಿಕಂ ವಿದ್ಧಿ ದೇನಂ ತ್ರಿಲೋಚನೇಶ್ವರಂ । 


ಯಸ್ಯ ಪರ್ಶನಮಾತ್ರೆ ೀಣ ಸರ್ವಸಿದ್ಧಿ ರವಾಪ್ಯ ತಃ nob 
ಇತಿಹಾಸಮಿಂಹಾಂಸೀದ್ಯ ತ್ರೀರೇ ನಿರೆಜಸಂಜ್ಞ. ಕೇ। 

ತ್ರಿ ಲೋಚನಸ್ಯ ಪ್ರಾ ಹಾಡೇ ಮುಣೆಮಾಣಿಕ್ಯ ನಿರ್ನ್ಮಿತೇ ॥೨॥ 
ಗಿಗಾ ್ಲಾಢ್ಯೇ ರತ್ನ ಸನ ಪರೇ । 
ಜೀವೀಷ್ಯಮಾನಸೌವರ್ಜಕಲಶೇನ ನಿರಾಜಿತೇ Han 


ಪಾರ್ವಣೇನ ಶಶಾಂಕೇನ ಖೇದಾದಿವ ಸಮಾಸಿತೇ | 

ತತ್ರ ಸಾರಾನತದ್ವಂದ್ಹಂ ವಸತ್ಸ್ಟೈರಂ ಕೃ ತಾಲಯಂ 1೪॥ 
ಪ್ರಾತಃ ಸಾಯಂ 'ಚ ಮಧ್ಯಾಹ್ಟೆ « ಕುರ್ನಸ್ಸಿ ತ್ಯಂ ಪ್ರದಕ್ಸಿಣಂ | 
ಉಡ್ಡೀಯಮಾನಂ ಪರಿತಃ ಪಕ್ಸವಾತೈ ರಿತಸ್ತ i 


ರಜಃಪ್ರಾಸಾದಸಂಲಗ್ನಂ ದೂರೀಕುರ್ವದ್ದಿ ಶೋ ದಶ 1೫॥ 


ಕನ್ನಡದ ಅನುವಾದ 
ತ್ರಿಲೋಚನೇಶ್ವರಮಾಹಾತ್ಮ್ಯವರ್ಣನ 

೧. ಮಹಾದೇವನು ಹೇಳುತ್ತಾನೆ —ನಲವತ್ತೆದನೆಯ ಮಹಾಲಿಂಗವೇ 
ಕ್ರಿಲೋಚನೇಶ್ವರನೆಂಬುದು ಅದನ್ನು ನೋಡುವುದರಿಂದ ಸಕಲ ಸಿದ್ಧಿಗಳೂ 
ಕೈಗೂಡುವುವು 

೨ ವೀರಜಸಂಜ್ಞಕಮಾದ ಈ ಪೀರದಲ್ಲಿ ಹಿಂದೆ ನಡೆದ ಒಂದು ಇತಿಹಾಸ 
ವನ್ನು ಹೇಳುವೆನು ಇಲ್ಲಿ ತ್ರಿಕೋಚನನಮಂಟಪವು ನವರತ್ನಗಳಿಂದಲ್ಕೂ 
ಮಾಣಿಕ್ಯಗಳಿಂದಲೂ ನಿರ್ಮಿತವಾಗಿರುವುದು 

೩ ಎರಡನೆಯ ಮೇರುಪರ್ವತವೊ ಎಂಬಂತೆ ಉನ್ನತವಾಗಿ ಬಹು ವಿಧ 
ಗಳಾದ ಗವಾಕ್ಷಗಳಿಂದ ಕೂಡಿರುವುದು. ಉಜ್ಜ್ವಲವಾದ ಚಿನ್ನದ ಕಳಶದಿಂದ 
ಅದು ಬಹುವಾಗಿ ಶೋಭಿಸುತ್ತಿರುವುದು. 

೪ ಹುಣ್ಣಿಮೆಯ ಚಂದ್ರನೇ ಅಲ್ಲಿ ಖೇದವನ್ನು ಕಳೆಯಲು ಬಂದು ನೆಲಸಿ 
ದಂತಿದ್ದಿತು ಆ ಗೋಪುರದಲ್ಲಿ ಒಂದು ಕಪೋತದ್ವಂದ್ವವು ಮನೆಯನ್ನು ಮಾಡಿ. 
ಕೊಂಡು ಆನಂದದಿಂದಿದ್ದಿತು 

೫ ಪ್ರಾತಃಕಾಲ, ಸಾಯಂಕಾಲ, ಮಧ್ಯಾಹ್ನ ಸಮಯಗಳಲ್ಲಿ ನಿತ್ಯವೂ 
ಆ ಶಿವಾಲಯಕ್ಕೆ ಪ್ರದಕ್ಷಿಣೆಗಳನ್ನು ಮಾಡುತ್ತ, ಸುತ್ತಲೂ ಆ ಪಕ್ಷಿಗಳು 


ಪಂಚಚತ್ವಾರಿಂಶೋಳ$ಧ್ಯಾಯಃ ೩೭೫ 


ತ್ರಿಲೋಚನೇತಿ ಸತತಂ ನಾಮಕೆ ರುದಾಹೃ ತೆಂ | 


ಸ ವಂ 


ತ್ರಿನಿಷ್ಟಪೇತಿ ಚ ತಥಾ ತಯೋಃ ಹಾ 20588 HN 
ಚತುರ್ನಿಧಾನಿ ನಾದ್ಯಾನಿ ಶಂಭುಪ್ರೀತಿಕರಾಣ್ಯಲಂ । 

ತಯೋಃ ಕರ್ಣಗುಹಾಂ ಪ್ರಾಪ್ಯ ಪ್ರತಿಶಬ್ದಂ ಪ್ರತನ್ವತೇ 1೭॥ 
ಮಂಗಲಾರಾತ್ರಿಕಜ್ಯೋತಿಸ್ತ್ರಿಸಂದ್ಯಂ ಪಕ್ಸಿಹೋಸ್ತಯೋಃ । 

ನೇತ್ರಾಂತಂ ನಿರ್ನಿಶನ್ನಿ ತ್ಯಂ ಭಕ್ತಚೇಷ್ಟಾಂ ಪ್ರದರ್ಶಯತ್‌ nen 
ಪ್ರಾ ಬಯಾತ್ರಾ 0 SR ಕದಾಚಿತ್ರಿ  ಶೆಮಾನಸೌ | 

ನೋಡ್ಟಿ ಚ ವಾಂಛಿತಂ ಯಾತಃ ಪಶ್ಯ ತ್‌ ಕೌತುಕಂ ಖಗೌ ॥೯॥ 
ತತ್ರಾ ಸಕ ೈಜ್ಜನಾಕೀರ್ಣಂ ನ್ರಾ ಸ ಪರಿತೋವನ್‌ೌ । 
ತಂಡುಲಾದಿಚೆರಂತೌ ತೌ ಕುರ್ನೆಂತೌ ಚ ಪ್ರದಕ್ಷಿಣಂ ॥ ೧೦ n 
ದೇನಡಕ್ಷಿಣದಿಗ್ಬಾಗೇ ನಿಷ್ಣುದೇಹೋದ್ಧ ವಂ ಜಲಂ । 

ತೃಷಾರ್ತೌ ಪಿಬತೋ ನಿತ್ಯಂ ಸ್ನ್ನಾತ್ಟಾ ಚಾಜಗ್ಮತುಶ್ಚತೌ noon 


ಹಾರಾಡುತ್ತಿದ್ದುವು ಮತ್ತು ಗೋಪುರದಲ್ಲಿರುವ ದೂಳಿಯನ್ನು ತಮ್ಮ ರೆಕ್ಕೆಗಳ 
ಗಾಳಿಯಿಂದ ಹೆತ್ತುದಿಕ್ಕುಗಳಿಗೂ ಚೆಲ್ಲಿ ಶುಭ್ರಗೊಳಿಸುತ್ತಿದ್ದುವು 

೬ ನಿರಂತರವೂ ಅಲ್ಲಿ ನೆರೆದ ಭಕ್ತರು ತ್ರಿಲೋಚನ, ತ್ರಿನಿಷ್ಟಸ ಮುಂತಾದ 
ಮಹೇಶ್ವರನ ನಾಮಗಳನ್ನು ಹೇಳುತ್ತಿರಲು ಆ ಹಸರುಗಳೇ ಅವುಗಳ ಕವಿಗಳಿಗೆ 
ಬೀಳುತ್ತಿದ್ದುವು 

೭. ಮಹಾದೇವನಿಗೆ ಪ್ರೀತಿಕರಗಳಾದ ನಾಲ್ಕುಬಗೆಗಳಾದ ವಾದ್ಯಗಳೂ 
ಬಾಜಿಸಲ್ಪಡುತ್ತಿರಲು, ಆ ನಾದವು ಅವುಗಳ ಕರ್ಣರಂಧ್ರ್ರಗಳನ್ನು ಪ್ರವೇಶಿಸಿ 
ಪ್ರತಿಧ್ವ ನಿಯನ್ನುಂಟುಮಾಡುತ್ತಿದ್ದುವು 

ತ್ರಿಸಂಧೈಗಳಲ್ಲಿಯೂ ಪರಮೇಶ್ವರನಿಗೆ ಬೆಳಗುತ್ತಿರುವ ಮಂಗಳಾರತಿಗಳ 

ಜ್ಯೊ | ಅವುಗಳ ಕಣ್ಣುಗಳಲ್ಲಿ ಹೊಕ್ಕು ಭಕ್ತರ ವ್ಯಾಪಾರಗಳನ್ನು ತೋರಿಸು 
ತಿದ್ದಿತು. 

"೯೨೧೦. ಆ ಎರಡು ಸಕ್ಸಿಗಳೂ ಒಮ್ಮೊಮ್ಮೆ ಉಸಿರಾಡುವುದನ್ನೂ ನಿಲ್ಲಿಸಿ 
ಹಾರಾಡುವುದನ್ನುಳಿದು, ಏಕಾಗ್ರಮನಸ್ಸುಗಳಿಂದ ಪೂಜೆಗಳ ಕೌತುಕವನ್ನೇ 
ನೋಡುತ್ತ ಸಂತೋಷಗೂಳ್ಳುತ್ತಿದ್ದುವು ನದೇ ಪದೇ ಜನರಿಂದ ನಿಬಿಡಿತ 
ವಾದ ಆ ದೇವಾಲಯದ ಸುತ್ತಲೂ ಭೂನಿ.ಯಲ್ಲಿ ಚೆಲ್ಲಿರುವ ಅಕ್ಬತೆಗಳ ಅಕ್ಕಿಯ 
ಕಾಳುಗಳನ್ನು ತಿನ್ನುತ್ತ ಪ್ರದಕ್ಸಿಣೆಗಳನ್ನೂ ಮಾಡುತ್ತಿದ್ದು ವು 

೧೧. 'ಮಹೇಶ್ವ ರನ ದಕಿ ಕ್ಲಿಣದಿಕೈನಲ್ಲಿರುವ ವಿಷ್ಣು ಶರೀರದಿಂದ ಹುಟ್ಟಿದ 


ತೀರ್ಥದಲ್ಲಿ ನಿತ್ಯ ವೂ. ಬಾಯಾರಿದಾಗ ನೀರನ್ನು ಕುಡಿಯಾತ ತ್ತಲೂ, ಸ್ಪಾನಮಾಡ: 
ತ್ತಲೂ ಇದ್ದು ವು. 


೩೭೬ ಶ್ರೀ ಸ್ಕಾಂದಮಹಾಪುರಾಣಂ 


ತಯೋರಿತ್ಸಂ ವಿಚರತೋಸ್ತ್ರಿಲೋಚನಸಮಿಾಸಾಪತಃ I 
ಅಗಾದ್ಬಹುತಿಥಃ ಕಾಲೋ ದ್ವಿಜಯೋಃ ಸಾಧುಚೇಷ್ಟಯೋಃ ॥ ೧೨ ॥ 
ಅಥ ದೇನಾಲಯಸ್ಕಂಥೇ ಗವಾಕ್ಸಾಂಂತರ್ಗತೌ ಚತೌ। 


ಶ್ಯೇನೇನ ಕೇನಚಿದ್ದೃಷ್ಟೌ ಕ್ರೂರದೃಷ್ಟ್ಯಾ ಸುಖಂ ಸ್ಥಿತೌ ॥ ೧೩ ॥ 
ತಚ್ಚ ಪಾರಾವತದ್ವಂದ್ವಂ ಶ್ಯೇನಃ ಪರಿಜಿಫುಕ್ಟುಯಾ । 
ಅನತೀರ್ಯಾಂಂಬರಾದಾಶು ಉಪನಿಷ್ಟಃ ಶಿವಾಲಯೇ ॥ ೧೪ ॥ 
ತತೋ ವಿಲೋಕಯಾಮಾಸ ತದಾಗಮವಿನಿರ್ಗಮ್‌ । 

ಕೇನ ಮಾರ್ಗೇಣ ನಿಶತೋ ದುರ್ಗಮೇಣ ಪತತ್ಲಿಣೌ ॥ ೧೫ ॥ 


ಹೇನಾಧ್ವನಾ ಚ ನಿರ್ಯಾತಃ ಕಂ ಕಾಲೇ ಕುರುತಶ್ಚ ಕಂ । 
ಕಥಂ ಯುಗಸದೇತೌ ನೇ ಗ್ರಾಹ್ಯೌಸ್ಟೈರಂ ಭವಿಷ್ಯತಃ । 


ದುರ್ಬಲೋಷ್ಯಾಕಲಯಿತುಂ ಸಹಸಾಂರಿರ್ನ ಶಕ್ಯತೇ ॥ ೧೬ ॥ 
ಕರಿಣಾಂ ಚ ಸಹಸ್ರೇಣ ವರಾ ಶ್ಯಾನಾಂ ಚ ಲಕ್ಬತಃ । 
ನ ಕರ್ಮ ಸಿದ್ಯೇನ್ಭೃ ಸತೇರ್ದುರ್ಗೇಣೈಕೇನ ಯದ್ಭನೇತ್‌ ॥ ೧೭॥ 


೧೨. ಇಂತು ಸಾಧುವರ್ತನೆಯಿಂದ ತ್ರಿಲೋಚನೇಶ್ವರನ ಸಮಾಸದಲ್ಲಿಯೇ 
ಆ ಎರಡು ವಕ್ಸಿಗಳೂ ವಾಸಮಾಡಿಕೊಂಡಿರಲು ಅನೇಕ ವರ್ಷಗಳ ಕಾಲವು 
ಕಳೆದುಹೋಯಿತು 

೧೩ ಸುಖವಾಗಿ ಆ ಫಪಕ್ಷಿದ್ವಯವು ಇಂತು ವಾಸಿಸುತ್ತಿರಲು, ಒಮ್ಮೆ 
ದೇವಾಲಯದ ಗೋಪುರದ ಗವಾಕ್ಸಿಯಲ್ಲಿ ಕುಳಿತಿರುವಾಗ ಆವು ಒಂದಾನೊಂದು 
ಗಿಡುಗನ ದೃಷ್ಟಿಗೆ ಬಿದ್ದುವು. 

೧೪ ಆ ಕಪೋತಗಳೆರಡನ್ನೂ ಹಿಡಿಯಬೇಕೆಂಬ ಅಭಿಲಾಷಯಂದ 
ಆ ಶ್ಯೇನವು ಆಕಾಶದಿಂದಿಳಿದು ಶಿವಾಲಯದ ಮೇಲೆ ಕುಳಿತುಕೊಂಡಿದ್ದಿತು 

೧೫ ಮತ್ತು ಆ ಪಾರಿವಾಳಗಳು ಬಂದು ಹೋಗುವ ಮಾರ್ಗವನ್ನು 
ನೋಡಿ ಯಾವ ದುರ್ಗಮವಾದ ಮಾರ್ಗದ ಮೂಲಕ ಒಳ ಹೊಗುತ್ತಿರುವು 
ವೆಂಬುದನ್ನೂ ತಿಳಿದುಕೊಂಡಿತು 

೧೬-೧೭. ಯಾವ ಮಾರ್ಗದಿಂದ ಹೊರಕ್ಕೆ ಬರುವುವೆಂಬುದನ್ನೂ ಯಾವ 
ಕಾಲಗಳಲ್ಲಿ ಏನುಮಾಡುವುನೆಂಬುದನ್ನೂ ತಿಳಿದು ತನ್ನಲ್ಲಿಯೇ ಚಿಂತಿಸಿತು. 
«« ಈ ಎರಡು ಪಕ್ಷಿಗಳೂ ಒಮ್ಮೆಯೇ ನನಗೆ ತಾವಾಗಿಯೇ ಸಿಕ್ಕುವ ಉಪಾಯ 
ವಾವುದು? ದುರ್ಬಲವಾದ ಶತ್ರುವೂ ಅನಿರೀಕ್ಸಿತವಾದ ಪ್ರಯತ್ನದಿಂದಲೇ 
ವಶನಾಗಲಾರನು ಮಹಾರಾಜರಿಗೆ ಒಂದುಸಾವಿರ ಆನೆಗಳಿಂದಲೂ, ಲಕ್ಷ 
ಕುದುರೆಗಳಿಂದಲೂ ಯಾವ ಕಾರ್ಯವು ಸಾಧ್ಯವಾಗಲಾರದೊ, ಅದನ್ನೇ 
ಒಂದು ದುರ್ಗದ ಮಾತ್ರದಿಂದ ಸಾಧಿಸಬಹುದು. 


ಸಂಚಚತ್ವಾರಿಂಶೋ$ಧ್ಯಾಯಃ ೩೭೭ 


ದುರ್ಗಸ್ಥೋ ನಾಂಭಿಭೂಯೇತ ವಿಪಕ್ಚಃ ಕೇನಚಿತ್ಕೃಚಿತ್‌ | 


ಸ್ವತೆಂತ್ರಂ ಯದಿ ದುರ್ಗಂ ಸ್ಯಾದಪಮಾರ್ಗಪ್ರಕಾಶಕಂ ॥ ೧೮ ॥ 

ಇತಿ ದುರ್ಗೇ ಬಲಂ ಶಂಸಂಛ್ಯೇನೋ ಕರೋಸಾರುಣೇಕ್ಬಣಃ । 

ಅಸಾಧ್ವಸೌ ಕಲರನೌ ನೀಕ್ಸ್ಯ ಯಾತೋ ನಭೋಂಂಗಣೇ ॥೧೯॥ 

ಅಥ ಸಾರಾನತಶೀ ದಕ್ಸಾ ನಿಪಕ್ಸಕ್ಸಪಣೇಕ್ಬಣಂ | 

ಮಹಾಬಲಂ ದುರ್ಗಬಲಾತ್ಟ್ರಾಹ ಪಾರಾವತಂ ಪತಿಂ ॥೨೦॥ 
ಕಲರವ್ರುವಾಚ *-- 

ಪ್ರಿಯ ಪಾರಾನತ ಪ್ರಾಜ್ಞ ಸರ್ವಕಾಮ ಸುಖಾರವ । 

ತವದೃಗ್ಹಿಷಯಂ ಪ್ರಾಪ್ತಃ ಶ್ಯೇನೋಂಯಂ ಪ್ರಬಲೋ ರಿಪುಃ ॥ ೨೧॥ 

ಸಚ ತದ್ವಾಕ್ಯಮಾಕರ್ಣ್ಯ ಪಾರಾನತ್ಯಾಶ್ಚ ಸತ್ಪತಿಃ | 

ಪಾರಾವತೀಮುನಾಚೇದಂ ಕಾ ಚಿಂತೇತಿ ತನ ಪ್ರಿಯೇ ॥ ೨೨ ॥ 


ಪಾರಾವತ ಉವಾಚ: 
ಕತಿ ನಾಮ ನ ಸಂತೀಹ ಸುಭಗೇ ವ್ಯೋಮಚಾರಿಣಃ । 
ಶತಿ ದೇನಾಲಯಾದ್ಯೇಷು ಖಗಾ ನೋಪವಸಂತಿ ಹಿ ॥ ೨೩ ॥ 


೧೮ ದುರ್ಗದಲ್ಲಿ ನೆಲಸಿರುವ ಶತ್ರುವು ಯಾರಿಂದಲೂ ಯಾವಾಗಲೂ 
ಪರಾಜಿತನಾಗುವುದಿಲ್ಲ ಸ್ವತಂತ್ರವಾದ ದುರ್ಗವೂಂದಿದ್ದರೆ ಸಕಲ ಶತ್ರುಗಳನ್ನೂ 
ಹಿಂದಿರುಗಿಸಬಹುದು.'' 

೧೯ ಇಂತೆಂದು ದುರ್ಗದ ಬಲವನ್ನು ಹೊಗಳುತ್ತ ಗಿಡಗವು ಕೋಪ 
ದಿಂದ ಕೆಂಪೇರಿದ ಕಣ್ಣುಗಳುಳ್ಳದ್ದಾಗಿ ನಿಶ್ಚಿಂತಯಿಂದ ಕಲಾಲಾಸಗಳನ್ನು 
ಮಾಡುತ್ತಿದ್ದ ಆ ಮಾರಿವಾಳಗಳನ್ನು ಕಂಡು ಆಕಾಶದಲ್ಲಿ ಹಾರಿಹೋಯಿತು 

೨೦. ಆಗ ಶತ್ರುನಾಶಕಾನಿಯೂ, ದುರ್ಗಬಲದಿಂದ ದುಸ್ಸಾಧ್ಯನೂ 
ಆದ ತನ್ನ ಸತಿಯನ್ನು ಕಂಡು ತೀಕ್ಸ ಬುದ್ಧಿಯ ಆ ಹೆಣ್ಣುಪಾರಿವಾಳವು ಹೇಳಿತು 

೨೧ ಹೆಣ್ಣುಹಕ್ಕಿಯು ಹೇಳುತ್ತದೆ --ಪ್ರಿಯಪತಿಯೆ! ಸರ್ವಜ್ಞನಾದ 
ನೀನೇ ನನ್ನ ಸರ್ವಾಭೀಷ್ಟಗಳನ್ನೂ ಕೊಡುವನನಾಗಿರುವೆ ನಮಗೆ ಪ್ರಬಲ 
ವೈರಿಯಾದ ಈ ಗಿಡುಗವು ನಿನ್ನ ದೃಷ್ಟಿಗೂ ಬಿದ್ದಿರುವುದಲ್ಲವೆ 

೨೨ ಹೆಣ್ಣುಪಾರಿವಾಳವಾಡಿದ ಈ ಮಾತನ್ನು ಕೇಳಿ ಪತಿಯಾದ ಪಾರಾ 
ವತನು ""ಪ್ರಿಯಳೆ! ನಿನಗೊದಗಿರುವ ಚಿಂತೆಯೇನು?'' ಎಂದು ಕೇಳಿತು 

೨೩. ಗಂಡು ಹಕ್ಕಿಯು ಹೇಳುತ್ತದೆ --ಸೌಭಾಗ್ಯವತಿಯೆ! ಆಕಾಶದಲ್ಲಿ 
ಹಾರಾಡುವ ಗೃಧ_ಸಕ್ಸಿಗಳು ಎಷ್ಟು ವಿಧಗಳಿರುವುದಿಲ್ಲ? ಅವುಗಳಲ್ಲಿಯೂ ದೇವಾ 
ಲಯಗಳೇ ಮುಂತಾದ ಕಟ್ಟಿಡಗಳಲ್ಲಿ ವಾಸಮಾಡುತ್ತಿರುವುವು ಎಷ್ಟಿರುವುದಿಲ್ಲ? 


೩೭೮ ಶ್ರೀ ಸ್ಕಾಂದಮಹಾಪುರಾಣಂ 


ಕತಿ ಚೈನ ನ ಪಶ್ಯಂತಿ ನೌ ಸುಖಸ್ಥಾವಿಹ ಪಿ ಪ್ರಿಯೇ । 
ತೇಭ್ಯೋ ಯದೀಹ ಭೇತವ್ಯಂ ಕುತೋ ನಾ ತತ್ಸುಖಂ ಪ್ರಿಯೇ ॥೨೪॥ 
ರಮ ತ್ವಂ ಚ ಮಯಾ ಜಾಂ ತ್ಯಜ ಚಿಂತಾಮಿಮಾಂ ತುಭೇ | 


ಅಸ್ಯ ಕ್ವೀನವರಾಕಸ್ಯ ಗಣನಾಪಿ ಸಮೇ ಹೃದಿ ॥ ೨೫ ॥ 
ಇತ್ಯಂ EE ಟು ೨ತ್ವಾ ಕಾಜಿ ವಚಃ । 
ನಹೆನಮಾಲಂಬ್ಯ ಸಂತಸ್ಥೆ ಪತ್ಯು 8ಸಾದಾರ್ಪಿತೇಕ್ಬ ಣಾ n ೨೬ ॥ 


ಹಿತನತ್ಕೊ (ಪದಿಶ್ಯಾ $ಪಿ ಥಿ ಯಂ ಪ ಟರ ಯಾ | 

ಪತ್ನ್ಯಾ ಜೋಧ ಸೆಮಾಸ್ಲೇಯಂ ನ ಪತ್ಯುರ್ವಚಃ ಸದಾ॥ ೨೭ ॥ 
ಅನ್ಯೇದ್ಯುರಪ್ಯ ಧಾಯಾತಃ ಶ್ಯೇನಃ ಪಶ್ಯನ್ಸದಂಪತೀ । 

ಅಪರಿಚಿ ನ್ಹೆಯಾ ದೃ ಷ್ಬಾ ; ಯಥಾ ಮೃ ತ್ಯು ಆ ॥ ೨೮ ॥ 
ಅಥ ಮಂಡಲಗತ್ತಾ ಸ ಪ್ರಾಸಾದಂ ಸರಿತೋ ಭ್ರಮನ್‌ 

ಪ್ರೋವಾಚ ಪ್ರೇಯಸೀ ನಾಥ ದೃಷ್ಟೋ ದುಷ್ಪಸ್ತ i ॥ ೨೯॥ 


ವನ 
ತಸ್ಯಾ ವಾಕ್ಯಂ ಸಮಾಕರ್ಣ್ಯ ಜಃ ಕಲರವೋಬ. ನೀತ್‌ । 
ಕಿಂ ಕರಿಷ್ಯತ್ಯಸೌ ಮುಗ್ಗೇ ಮಮ ವ್ಯೋಮನಿಹಾರಿಣಃ ॥ ೩೦॥ 


೨೪ ನಾವು ಇಲ್ಲಿ ಸುಖವಾಗಿರುವುದನ್ನು ಕಂಡಿರುವ ಪಕ್ಷಿಗಳೂ ಅನೇಕ 
ಗಳಿಲ್ಲವೆ” ಪ್ರಿಯಳೆ! ಅವುಗಳಿಗೆಲ್ಲ ಭಯಗೊಳ್ಳುತ್ತಿದ್ದರೆ ನಮಗೆ ಸುಖವೆಲ್ಲಿ 
ಯದು? 

೨೫ ಮಂಗಳಾಂಗಿಯೆ! ನನ್ನೊಡನೆ ಸುಖಿಸುತ್ತ ನೀನು ಈ ಚಿಂತೆಯನ್ನು 
ಬಿಟ್ಟುಬಿಡು ಈ ನೀಚ ಗಿಡುಗನ ಗಣನೆಯೇ ನನ್ನ ಮನಸ್ಸಿಗೆ ಬರುವುದಿಐ'' 

೨೬ ಇಂತೆಂದ ನರಿಯ ಮಾತನ್ನು ಕೇಳಿ ಹೆಣ್ಣೃವಕ್ಷಿಯು ಮರ.ಮಾತ 
ನ್ನಾಡದೆ ಪತಿಯ ಪಾದಗಳಲ್ಲಿಯೇ ನೆಟ್ಟಿದ್ದ ್ರ ಸ್ಟಿಯುಳ್ಳದ್ದಾಗಿ ಸುಮ್ಮನಾಯಿತು 

೨೭. ಹಿತವನ್ನು ಬಯಸುವ ಪತ್ಲಿಯು ಗಂಡನಿಗೆ ಪ್ರಿಯವನ್ನುಂಟು 
ಮಾಡಲು ಉಪದೇಶವನ್ನು ERE i ವತಿಯೊಡನೆ ಒಂದಾಗಿರಬೇಕು 
ಮತ್ತು ಆತನ ಅಪ್ಪಣೆಯನ್ನೇ ಪಾಲಿಸುತ್ತಿರಬೇಕು 

೨೮ ಮತ್ತೊಂದು ದಿನವೂ ಆ ಶ್ರೇನವು ಬಂದು ಮೃತ್ಯುದೇವತೆಯ” 
ಗತಾಯ.ಷನನ್ನು ಆತುರದಿಂದ ನೋಡ.ವಂತೆ ಆ ಪಾರಿವಾಳ ದಂಪತಿಗಳನ್ನು 
ತದೇಕದೃಷ್ಟಿಯಿಂದ ನೋಡುತ್ತಿದ್ದಿತು 

೨೯ ಮೆತ್ತು ಮಂಡಲಾಕಾರವಾಗಿ ಪ್ರಾಸಾದದ ಸುತ್ತಲೂ ಹಾರಾಡು 
ತಿರಲು ಹೆಣ್ಣು ಪಾರಿವಾಳವು, "" ನಾಧನೆ! ದುಷ್ಟನಾದ ನಿನ್ನ ಶತ್ರುವು ಬಂದಿರು 
ವುದನ್ನು ನೋಡಿದೆಯ??' ಎಂದಿತು. 

೩೦-೩೧. ಹೆಂಡತಿಯ ಮಾತನ್ನು ಕೇಳಿ ಗಂಡುಹಕ್ಕಿಯು ಹೇಳುತ್ತದೆ. 


ಸಂಚಚತ್ವಾರಿಂಶೋ8ಧ್ಯಾಯಃ ೩೭೯ 


ಮರ್ಗಂ ಚ ಸ್ಫರ್ಗತುಲ್ಯಂ ಮೇ ಯತ್ರ ನಾಂಸ್ತ್ರರಿತೋ ಭಯಂ । 

ಅಯಂ ನ ತಾಂ ಗತಿಂ ವೇತ್ತಿ ಯಾಂ ನೇದಾಂಹಂ ನಭೋಂಗಣೇ ॥ ೩೧॥ 
ಪ್ರಡೀನೋಡ್ಲೀನಸಂಡೀನಕಾಂಡನ್ಯಾಂಡಕಸಾಟಕಾ । 

ಸ್ಪಂಸಿನೀ ಮುಂಡಲನತೀ ಗತಯೋಸ್ಟ್ಕಾವುದಾಹೃತಂಃ ॥೩೨॥ 
ಯಸೈತಾಸು ಒ ಕೌಶಲ್ಯಂ ಮಂದಿ ನರ್ತತಿ ಚ ಪ್ರಿಯೇ [ 


ಗತಿಷು ಕ್ವಾಂಪಿ ಕಸ್ಯಾಂಪಿ ಪಕ್ಸಿಣೋ ನ ತಥಾಂಬರೇ 


ಸುಖೇನ ತಿಷ್ಠ ಹಾ ಚಿಂತಾ ಮಯಿ ಜೀವತಿ ಶೇ ಪ್ರಿಯೇ ॥ ೩೩ ॥ 
ಇತಿ ತದ್ವಚನಂ ಶ್ರುತ್ವಾ ಆಸ್ಥಿ ತಾ ಮೂಕವತ್ಸತೀ [ 
ಅಪರೇದ್ಯುರಸಿ ಶ್ಯೇನಸ್ತತ್ರಾಯಾತಃ ಶಿಲಾತಲೇ I ೩೪॥ 


ಕಿಯದಂತರಮಾಸಾದ್ಯ ಉಪವಿಷ್ಟೋಂತಿಹೃಷ್ಟವತ್‌ । 
ಆಯಾಮಾಂತೇಚಸ ಸ್ಥಿತ್ವಾ ತತ್ಕುಲಾಯ ಕುಲಸ್ಯ ಚ। 

ಪುನಃ ಶ್ಯೇನೋ ವಿನಿರ್ಯಾತಃ ಸಾಹಿ ಕಾಂತಾಂಬ್ರನೀತ್ಸುನಃ ॥ ೩೫ ॥ 
ಪ್ರಿಯ ಸ್ಥಾನಮಿದಂ ತ್ಯಾಜ್ಯಂ ದುಷ್ಟದೃಷ್ಟಿ ನಿದೂಷಿತಂ । 

ಅಸೌ ಕ್ರೂರೋಂತಿನಿಕಟಮುಪನಿಷ್ಟೋಂತಿಹೃವ್ಚವರ್‌ ॥ ೩೬ ॥ 


*"ಎಲೌ ಮೂಡಳೆ! ಆಕಾಶದಲ್ಲಿ ನಿಹರಿಸಲು ಶಕ್ತನಾಗಿರುವ ನನಗೆ ಈ ಗಿಡಗ 
ನೇನನ್ನು ಮಾಡಬಲ್ಲದು? ಈ ನನ್ನ ದುರ್ಗವು ಸ್ವರ್ಗಕ್ಕೆ ಸಮಾನವಾಗಿರುವುದು. 
ಇಲ್ಲಿ ಯಾವ ಶತ್ತುನಿನಿಂದಲೂ ಭಯವನಿ ಆಕಾಶದಲ್ಲಿ ಹಾರುವುದರಲ್ಲಿ ನಾನು 
ತಿಳಿದಿರುವ ಗತಿಕೌಶಲ್ಯವನ್ನು ಇದೆಂದಿಗೂ ತಿಳಿದಿರಲಾರದು 

೩೨-೩೩ ಪ್ರಡೀನ, ಉಡ್ಕೀನ, ಸಂಡೀನ. ಕಾಂಡವ್ಯ, ಅಂಡಕ, ಪಾಟಿಕಾ, 
ಸ್ತಂಸಿನಿ ಮತ್ತು ಮುಂಡಲವತಿ ಎಂಬುದಾಗಿ ಪಕ್ಷಿಸಂಚಾರಗಳು ಎಂಟು ವಿಧ 
ಗಳೆಂಬುದಾಗಿ ಹೇಳಿರುವರು ಪ್ರಿಯಳೆ! ಈ ಎಲ್ಲವುಗಳಲ್ಲಿಯೂ ನನಗೆ ತಿಳಿದಿರುವ 
ಕೌಶಲ್ಯವು ಎಲ್ಲಿಯೂ ಯಾನ ಪಕ್ಷಿಗೂ ಆಕಾಶಮಾರ್ಗದಲ್ಲಿ ತಿಳಿದಿಲ್ಲವು 
ಇಂಧ ನಾನು ಜೀವಿಸಿರಲು ನಿನಗೇನು ಚಿಂತೆ? ಸುಖದಿಂದಿರು '' 

೩೪. ಇಂತೆಂದ ಗಂಡನ ಮಾತನ್ನು ಕೇಳಿ ಹೆಂಡತಿಯು ಮೂಕಳಂತೆ 
ಕುಳಿತ. ಬಿಟ್ಟಳು ಮಾರನೆಯ ದಿನವೇ ಆ ಗಿಡಗನು ಮತ್ತೆ ಬಂದು ಸಮಾಪ 
ದಲ್ಲಿದ್ದ ಒಂದು ಕಲ್ಲುಬಂಡೆಯ ಮೇಲೆ ಕುಳಿತುಕೊಂಡಿತು 

೩೫ ಅದು ಸ್ವಲ್ಪದೂರದಲ್ಲಿಯೇ ಬಹಳ ಸಂತೋಷಗೊಂಡಂತೆ ಕಾಣುತ್ತ 
ಕುಳಿತಿದ್ದಿತು ಆ ಪಾರಿವಾಳಗಳ ಗೂಡಿದ್ದ ಪ್ರದೇಶಕ್ಕೆ ಒಂದು ಬಾರಿನಷ್ಟು 
ದೂರದಲ್ಲಿಯೇ ಕುಳಿತಿದ್ದು ಮತ್ತೆ ಗಿಡಗವು ಹೊರಟುಹೋಗಲು ಹೆಣ್ಣು 
ಪಾರಿವಾಳವು ಮತ್ತೊಮ್ಮೆ ಹೇಳಿತು 

೩೬ “ಪ್ರಿಯನೆ!' ಈ ದುಷ್ಟನ ದೃಷ್ಟಿಗೆ ಬಿದ್ದು ದೂಷಿತವಾಗಿರುವ 


೩೮೦ ಶ್ರೀ ಸ್ಕಾಂದಮಹಾಪುರಾಣಂ 


ಸಾಃವಜ್ಞಂ ಸ ಪುನಃ ಪ್ರಾಹ ಕಿಂ ಕರಿಷ್ಯತ್ಯ ಸೌಪಿ ಪ್ರಿಯೇ! 
ಮೃಗಾಕ್ಸೀಣಾಂ ಸ್ನ ಸ ಭಾಷೋಂಯಂ ಪಾ ಯಶೋ ಭೀರುವೃತ್ತಯಃ ॥೩೭॥ 
ಇತರೇದ್ಯು ರಪಿ ಪಾ ಪ್ರೆ ಸಚ ಕೆ ನೋ ಮಹಾಬಲಃ । 


ತಯೋರಭಿಮುಖಂ ತತ್ರ ಸ್ಥಿ ತೋ ಯಾಮದ್ವಯಾಂವಧಿ ॥ ೩೮ ॥ 
ಪುನರ್ನಿಲೋಕ್ಯ ತದ್ವ ತ ೯ ಶೀಘ್ರ 0 ಯಾತೋ ಯಥಾಗತಂ | 

ಗತೇಂಥ ಶಕುನೌ ತಸ ನ್ಸಾ ಸಾ [ಜಾನೇ ನಿಹಂಗಮಂ ॥೩೯॥ 
ನಾಥ ಸ್ಥಾನಾಂತರಂ ಯಾವೋ ಮೃತ್ಯುರ್ವೈ ನಿಕಟೀಂನೃಗಾತ್‌ । 

ಪುನದ್ಭ ಸ್ಟೆ « ಪ್ರಣಷ್ಟಃ ಸ್ಯಾದಾವಾಸಶ್ಚ La ಪ್ರಿ ಯ ॥೪೦॥ 
ಪ್ರಿಯ ಯಸ್ಕಾ ಇಸಿ ಸಕ್ಷ ಸ್ಯ ಗತಿಃ ಸರ್ವತ್ರ ಸಿದ್ಧಿದಾ। 

ಸ ಕಂಸ | ದೇಶರಾಗೇಣಂ "ನಾಶಂ ಹಾ ನ್ನೋ ಬುದ್ಧಿ ಮಾನ್‌ ॥ ೪೧॥ 
ಸೋಷಸರ್ಗಂ ನಿಜಂ ದೇಶಂ ತ್ಯಕ್ಕ್ಟಾಯೋಂ ನ್ಯಂ "ತು ನವ್ರಜೇತ್‌ । 

ಸ ಪಂಗುರ್ನಾಶಮಾನ್ನೋತಿ ಕೊಲಸ್ಸಿ ತ ಇವ ದ್ರು ಮಃ ॥ ೪೨॥ 





ಈ ಗೂಡನ್ನು ನಾವು ತ್ಯಜಿಸಬೇಕು ಈ ಕ್ರೂರಸಕ್ಸಿಯು ಇಂದು ಮಹಾ 
ಸಂತೋಷಗೊಂಡಂತೆ ಅತಿ ಸಮಾವದಲ್ಲಿಯೇ ಕುಳಿತಿದ್ದಿತು ಸ 

೩೭ ಗಂಡ.ವಶ್ಚಿಯ ಬಹಳ ಔದಾಸೀನೃದಿಂದ ಮತ್ತೆ ಹೇಳಿತು "" ಇದು 
ಪ್ರೀಯರಿಗೆ ಸ್ವಭಾವವಾಗಿಯೇ ಇರುವುದು ಇದು ಏನುಮಾಡಬನ್ಗುದು? 
ಹೆಂಗಸರೆಲ್ಲರೂ ಸ್ವಭಾನದಿಂದ ಭಯಗೊಳ್ಳುವನರೇ ಆಗಿರುವರು.” 

೩೮ ಮಹಾ ಬಲಶಾಲಿಯಾದ ಆ ಗಿಡಗನ. ಮತ್ತೊಂದು ದಿನವೂ ನಾಸ 

ಅವುಗಳೆದುರಿನಲ್ಲಿ ಎರೆಡು ಯಾನುಗಳವರೆಗೂ ನಿಂತಿದ್ದಿ ತು 

೩೯ ಪುನಃ ಅವುಗಳು ಬಂದು ಹೋಗುವ ದಾರಿಯನ್ನು ನೋಡಿಕೊಂಡು 
ಬಂದಂತೆಯೇ ಹೂರಟುಹೋಯಿತು ಆ ಶಕುನಿಯು ಫಲ ಹೆಣ್ಣು 
ಕಪೋತವು ಗಂಡನಿಗೆ ಹೇಳಿತು 

೪೦ “ಪ್ರಿಯನೆ' ನಾವುಜೇರೆ ಸ್ಥಳಕ್ಕೆ ಹೋಗೋಣ ನಮಗೆ ಮೃತ್ಯುವು 
ಸಮಾಪಿಸುತ್ತಿರುವುದು. ಮತ್ತೊಮ್ಮೆ ಈ ಗಿಡಗನು ನೋಡಿದರೆ ನಮ್ಮ ಗೂಡೂ 
ಸೌ ವೂ ಒಮ್ಮೆಯೇ ನಾಶವಾಗುವುವು 

೪೧. ನಾಧ! ಯಾವನಿಗೆ ಎಲ್ಲೆಲ್ಲಿಯೂ ಸಿದ್ಧಿ ಪ್ಪ ಸ್ರದವಾದ ಗತಿಯುಳ್ಳೆ 
ಪಕ್ಬನಿರುವುದೊ, ಅಂತಹ ಬುದ್ಧಿ ಶಾಲಿಯು ಸ ಸ್ವದೇಶಾಭಮಾನದಿಂದ ನಾಶವನ್ನು 
ಹೊಂದಬೇಕೆ? 

೪.೨, ಕಷ್ಟಗಳಿಂದ ಕೂಡಿದ ತನ್ನ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ 
ಯಾವನು ಹೋಗಲಿಷ್ಟನಡುವುದ್ದವೊ, ಅವನೇ ಕುಂಟನು ನದಿಯ ದಡದಲ್ಲಿ 
ರುವ ವೃಕ್ಸದಂತೆ ಅವನು ನಾಶವನ್ನು ಹೊಂದುವನು. 


ಪಂಚಚತ್ನಾರಿಂಶೋಳ$ಧ್ಯಾಯಃ ೮೧ 


ಪ್ರಿಯೋದಿತಂ ನಿಶಮ್ಕೇತಿ ಸ ಭವಿತ್ರೀದಶಾರ್ದ್ದಿತಃ । 

ತಾಂ ವಾಕ್ಯಂ ಪುನರಸ್ಯಾಹ ಪ್ರಿಯೇ ಮಾಭೈಃ ಖಗಾರ್ದಿತಾ ॥ ೪೩॥ 
ಅಪರಸ್ಮಿನ್ನಹನಿ ಚ ಸಶ್ಯೇನಃ ಪ್ರಾತರೇವಹಿ । 

ತದ್ದ್ಯಾರದೇಶಮಾಸಾದ್ಯ ಸಾಯಂ ಯಾವತ್‌ ಸ್ಥಿತೋಂಚಲಃ ॥ ೪೪॥ 
ಅಸ್ತಾಃಚಲಸ್ಯ ಶಿಖರಂ ಯಾತೇ ಭಾನೌ ಗತೇ ಖಗೇ । 


ಕುಲಾಯಾದ್ಭಾಹ್ಯಮಾಗತ್ಕೋವಾಚ ಪಾರಾವತೀ ಪತಿಂ ॥ ೪೫ ॥ 
ನಾಥ ನಿರ್ಗಮನಸ್ಕ್ಯಾಂಯಂ ಕಾಲಃ ಕಾಲೋಸಸ್ತಿ ದೂರತಃ । 
ಯಾವತ್ತಾನದ್ದಿನಿರ್ಯಾಹಿ ತ್ಯಕ್ತ್ವಾ ಮಾಮಪಿ ಶಂಸಿನೀಂ ॥ ೪೬॥ 
ತ್ವಯಿ ಜೀವತಿ ದುಸ್ಬಾಪ್ಯಂ ನ ಕಿಂಚಿಜ್ಜಗತೀತಲೇ । 

ಪುನರ್ದಾರಾಃ ಪುನಃ ಪುತ್ರಾಃ ಪುನರ್ವಸು ಸುನರ್ಗೃಹಂ ॥ ೪೭॥ 
ಯದ್ಯಾತ್ಮಾ ರಕ್ಷಿತಃ ಪುಂಸಾಂ ದಾರೈರಪಿ ಧಸೈರಪಿ। 

ತದಾ ಸರ್ವಂ ಹರಿಶ್ಚಂದ್ರಭೂಪತೇರಿವ ಲಭ್ಯತೇ ॥ ೪೮ ॥ 


೪೩ ಪತ್ನಿಯಾಡಿದ ಈ ಮಾತುಗಳನ್ನು ಕೇಳಿಯೂ ಗಂಡು ವಾರಿನಾಳವು 
ಭನಿಷ್ಯದಿಂದ ಚೋದಿತನಾಗಿ ಹಂಡತಕಿಗೆಂದಿತು «" ಪ್ರಿಯಳ! ಆ ನಕ್ಸಿಯಿಂದ 
ಸಂಕಟಗೊಳ್ಳುವೆವೆಂಬ ಭಯವನ್ನು ತ್ಯಜಿಸು.” 

೪೪ ಮತ್ತೊಂದು ದಿನವೂ ಆ ಶ್ಯೇನವು ವ್ರಾತಃಕಾಲದಲ್ಲಿಯೇ ಬಂದು 
ವಾರಿನಾಳಗಳ ಗೂಡಿನ ಬಾಗಿಲ ಬಳಿಯಲ್ಲಿಯೇ ಸಾಯಂಕಾಲದವರೆಗೂ ನಿಶ್ಚಲ 
ವಾಗಿ ಕುಳಿತಿದ್ದಿತು 

೪೫ ಸೂರ್ಯನು ಅಸ್ತವರ್ವತದ ಶಿರವನ್ನು ಸೇರಲು ಅದು ಹೊರಟು 
ಹೋಯಿತು. ಆಗ ಹೆಣ್ಣುಪಕ್ಸಿಯು ಗೂಡಿನಿಂದ ಹೊರಕ್ಕೆ ಬಂದು ಪತಿಗೆ 
ಹೇಳಿಕೊಂಡಿತು 

೪೬. ""ನಾಧನೆ! ನಾವು ಹೊರಟುಹೋಗಲು ಇದೇ ಸುಸಮಯವಾಗಿದೆ. 
ಕಷ್ಟಕಾಲವು ದೂರವಾಗಿರುವಾಗಲೇ ನಿನಗೆ ಹಿತವನ್ನು ಹೇಳುತ್ತಿರುವ ನನ್ನನ್ನುಳಿ 
ದಾದರೂ ನೀನು ಹೊರಬುಹೋಗು 

೪೭ ನೀನು ಜೀವಿಸಿರಲು ನಿನಗೆ ಅವ್ರಾವ್ಯವಾದುದು ಭೂಮಂಡಲದಲ್ಲಿಯೇ 
ಯಾವುದೂ ಇರಲಾರದು. ಹೆಂಡಿರನ್ನಾಗಲಿ, ಪುತ್ರರನ್ನಾಗಲಿ, ಧನವನ್ನಾಗಲಿ, 
ಮನೆಯನ್ನಾಗಲಿ ಪುನಃ ಸಡೆಯಬಹ.ದು 

ಲಲ್‌ ಮನುಷ್ಯರು ಹೆಂಡಿರನ್ನಾದರೂ ಧನನನ್ನಾದರೂ ತ್ಯಜಿಸಿ ಆತ್ಮ 
ರಕ್ತಣೆಯನ್ನು ಮಾತ್ರ ಮಾಡಿಕೊಳ್ಳುವರಾದರೆ ಹರಿಶ್ಚಂದ್ರನಂತೆ ಕಾಲಾನಂತರ 
ದಲ್ಲಿಯಾದರೂ ಎಲ್ಲವನ್ನೂ ಪಡೆಯಬಹುದು 


೩೮೨ ಶ್ರೀ ಸ್ಕಾಂದನುಹಾಪುರಾಣಂ 


ಅಯಮಾತ್ಮಾ ಪ್ರಿಯೋ ಬಂಧುರಯಮಾತ್ಮಾ ಮಹದ ನಂ। 
ಧರ್ಮಾರ್ಥ ಕಾಮನೋಕ್ಪಾ ಹಾಮಯನೂತ್ಮ್ಮಾ ರ್ಜಕ ಪರಃ ॥1೪೯॥ 
ಯನದಾತ್ಮನಿ ನೈ ಶಮಂ. ತಾವತ್ಕೇಮಂ ಜಗತ್ತ ಯ 1 


ಸೋಪಿ ಕ ಮಃ ಸುಗತಿನಾ ಯಶಸಾ ಸಹ ನಾಂಘ್ಯತೇ ॥ ೫೦ ॥ 
ಯಶೋಹೀನಂ ತು ಯಶ್ಚ್ಪೇಮಂ ತತ್ಕೇಮಾನ್ನಿಧನಂ ವರಂ | 

ತದ್ಯಶಃ ಪ್ರಾಪ್ಯತೇ ಪುಂಭಿನೀತಿಮಾರ್ಗವ್ರ ವರ್ತಿಭಿಃ ॥ ೫೧॥ 
ಅತೋ ನೀತಿಪಥಂ ಚಿಂತ್ಯಂ ನಾಥ ಸ್ಥಾನಾದಿಶೋ ವ್ರಜ | 

ನವ್ರಜಿಷ್ಯಸಿ ಚೇತ್ರಾತಸ್ತತೋ ಮಾಂ ಸಂಸ್ಕರಿಷ್ಯಸಿ ॥ ೫೨ ॥ 
ಇತ್ಯು ಕ್ತೋಂವಿಸವೈ ಸತ್ನಾ ಪಾರಾವತ್ಯಾ ಸುಮೇಧಯಾ । 

ನ ನಿರ್ಯಯಾ ತನ ಸ್ಥಾನಾದೃನಿತ್ರ್ಯಾ ಪ್ರ ತಿವಾರಿರಃ ॥ ೫೩ ॥ 
ಅಧೋಷಸಿ ಸಮಾಗತ್ಯ ಶೀನ ಬಿನಾ "ತದಾ 

ನಿರ್ಗಮದಾ ರಮಾರುಪ್ಪಂ ಕಿಂಚಿದ್ಧಕ್ಸ್ಯನತಾ ತದಾ ॥ ೫೪ ॥ 


೪೯ ಆತ್ಮನೇ ಸಕಲರಿಗೂ ಅತ್ಯಂತ ಪ್ರಿ ಪ್ಲಿಯನಾದ ಬಂಧುವು ಅವನೇ 
ಮಷ್ಟಶ್ವರ್ಯವು ಈ ಆತ್ಮನೇ ಧರ್ಮ, ಅರ್ಧ, ಕಾಮ, ಮೋಕ್ಸಗಳೆಂಬ 
ಪುರುಷಾರ್ಧಗಳನ್ನು ಸಂಪಾದಿಸುವವನಾಗಿರುವನು 

೫೦ ತನ್ನ ಕ್ರೇಮವುಂಟಾದರೆ ಮೂರು ಲೋಕಗಳಲ್ಲಿಯೂ ಕಫ್ರೇಮ 
ನೆಂದೆಜಿಸುವನು. ಆ ಕ್ಲೇವ,ವೂ ಸಹ ಸದ್ಗತಿಸತ್ರ್ರೀರ್ತಿಗಳಿಂದ ಕೂಡಿದಂತೆಯೇ 
ಅಪೇಕ್ಷಿತವಾಗಿರುವುದು. 

೫೧ ಯಶಸ್ಸ ನ್ನು ತರಲಾರದ ಯಾವ ಕ್ಸೇಮ ನಿರುವುದೊ, ಅದಕ್ಕಿ ೦ತಲೂ 
ಮರಣವೇ ಲೇಸು ಅಂತಹ ಯಶಸ್ಸು ನೀತಿಮಾರ್ಗಗಳಲ್ಲಿ ತ 
ಮನುಷ್ಯರಿಗೆ ಮಾತ್ರ ಲಭಿಸುತ್ತದೆ 

೫೨ ನಾಧನೆ! ಆದುದರಿಂದ ಯಾನಾಗಲೂ ನೀತಿಯ ಮಾರ್ಗವನ್ನೇ 
ಯೋಚಿಸುತ್ತಿರಬೇಕು ನೀನು ಈ ಸ್ಥಳದಿಂದ ಹೊರಟುಹೋಗು ಈಗ 
ಹೊರಡುವುದಿಲ್ಲವಾದರೆ ಆಮೇಲೆ ನಾನು ಹೇಳಿರುವ ನಾತುಗಳನ್ನು ಜ್ಞಾ ಪಿಸಿ 
ಕೊಳ್ಳುವೆ.'' 

೫೩ ಇಂತು ಮುಸಾ ಮೇಧಾವಿಯಾದ ಹೆಣ್ಣು ಪಾರಿವಾಳವು ಹೇಳುತ್ತಿ 
ದ್ದರೂ ಆ ಗಂಡುಹಕ್ಕಿಯು ಮುಂದೆ ನಡೆಯಬೇಕಾಗಿರುವ ಸಂಚಿತಕರ್ಮದಿಂದ 
ಜೋದಿತನಾಗಿ ಆ ಸ್ಥಾನದಿಂದ ಚಲಿಸಲಿಲ್ಲ 

೫೪ ಮಾರನೆಯ ದಿನದ ಪ್ರಾತಃಕಾಲದಲ್ಲಿಯೇ ಗಿಡಗನು ಸ ಸ್ವಲ್ಪ )) ಆಹಾರ 
ವನ್ನು ತೆಗದುಕೊಂಡುಬಂದು ಆ ಕಪೋತಗಳು "ಹೊರಕ್ಕೆ ಬರುವ ಮಾರ್ಗವನ್ನು 
ಅಡ್ಡಗಟ್ಟಿ ಕುಳಿತುಕೊಂಡಿತು 


ಪಂಚಚತ್ವಾರಿಂಶೋ9ಧ್ಯಾಯಃ ಪಲತ್ತಿ 


ದಿನಾನಿ ಕತಿಚಿತ್ತತ್ರಾಂತಿಷ್ಠಚ್ಛ್ಯೇನೋ ಮಹಾಬಲಃ । 
ಪಾರಾನತಮುವಾಚೇದಂ ಧಿಕ್ಕ್ವಾಂ ಸೌರುಷವರ್ಜಿತಂ ! ೫೫ ॥ 
ಕಿಂನಾ ಯುಧ್ಯಸ್ವ ದುರ್ಬುದ್ಧೇ *ಿಂವಾನಿರ್ಯಾಹಿಮೇಗಿರಾ। 
ಕ್ಸುಧಾಕ್ಸೀಣೋ ಮೃತಃ ಪಶ್ಚಾನ್ನಿರಯಂ ಪಶ್ಯಸಿ ಧ್ರುವಂ । 


ನಿಧಿರೇವ ಹಿ ಸಾಹಾಯ್ಯಂ ನ ಕುರ್ಯಾತ್ತವ ನೋದಿತಂ ॥ ೫೬ ॥ 
ಇತ್ಸಂ ಶ್ಯೇನೇನ ಸ ಪ್ರೋಕ್ತಃ ಸತ್ತ್ಯಾ ಸ ಸಹಿತಃ ಖಗಃ । 

ಅಯುಧ್ಯತ್ತೇನ ಶ್ಯೇನೇನ ಸ್ವದುರ್ಗದ್ವಾರಮಾಶ್ರಿತಃ ॥೫೭॥ 
ಕ್ಸುಧಿತಸ್ತೃಷಿತಃ ಸೋಂಥ ಶ್ಯೇನೇನ ಬಲಿನಾ ಧೃತಃ । 

ಚರಣೇನ ದೃಢೇನಾಂಂಶು ಚಂಚ್ಛಾ ಸಾಂನಿ ಧೃತಾ ಖಗೀ ॥ ೫೮ ॥ 
ತಾನಾದಾಯೋಡ್ನಯಾಂಚಕ್ರೇ ಶ್ಯೇನೋ ನ್ಯೋಮನಿ ಸತ್ವರಂ । 
ಚಿಂತಯನ್ಸಕ್ಸಣಸ್ಮಾನಮನ್ಯತ್ಪ್ಸಿನಿವರ್ಜಿತಂ ॥೫೯॥ 
ಅಥ ವತ್ಸಾ ಕಲರವ ಪ್ರೋಕ್ತಸ್ತತ್ರ ಸುಮೇಧಯಾ । 
ಯತೋಂವಮಾನಿತಾ ನಾಥ ತ್ವಯಾಂಹಂ ಸ್ತ್ರೀತಿ ಬುದ್ಧಿ ತಃ ॥ ೬೦॥ 


೫೫ ಮಹಾ ಬಲಶಾಲಿಯಾದ ಶ್ರೇನವು ಕೆಲವು ದಿನಗಳವರೆಗೂ ಹಾಗೆ 
ಕುಳಿತಿದ್ದು ಗಂಡುಪಾರಿವಾಳಕ್ಕೆ ಒಮ್ಮೆ ಹೇಳಿತು " ವೌರುಷಹೀನನಾದ ನಿನಗೆ 
ಧಿಕ್ಕಾರವಿರಲಿ 

೫೬ ದುರ್ಬುದ್ಧಿಯೆ ! ಹಸಿವಿನಿಂದ ಒಳಗೇ ಕ್ರೃಯಿಸಿ ಸಾಯಲು ಬಳಿಕ 
ನಿಜವಾಗಿಯೂ ನರಕವನ್ನೇ ಕಾಣುವೆ ಆದುದರಿಂದ ನನ್ನೊಡನೆ ಯುದ್ಧವನ್ನು 
ಮಾಡು ಹೂರಕ್ಕೆ ಬಾ ಸ್ವಪ್ರಯತ್ನನಿಲ್ಲದೆ ವಿಧಿಯೂ ಸಹ ನಿನಗೆ ಸಹಾಯ 
ವನ್ನು ಮಾಡುವುದಿಲ್ಲವಷ್ಟೆ '' 

೫೭ ಇಂತು ಶೇಷವು ಮಾತನಾಡಲು ಆ ಕವೋತವು ಹೆಂಡತಿಯೊಡನೆ 
ತನ್ನ ದುರ್ಗದ ಬಾಗಿಲ ಬಳಿಗೆ ಬಂದು ಆ ಬಲಶಾಲಿಯೊಡನೆ ಹೋರಾಡ 
ತೊಡಗಿತು. 

೫೮. ಹಸಿವು ನೀರಡಿಕೆಗಳಿಂದ ಬಸವಳಿದಿದ್ದ ಅದನ್ನು ಗಿಡುಗವು ತನ್ನ 
ಬಲವಾದ ಕಾಲುಗಳಿಂದ ಹಿಡಿದುಕೊಂಡಿತು ಹೆಣ್ಣು ನಾರಿವಾಳವನ್ನೂ ಕೊಕ್ಕಿ 
ನಲ್ಲಿ ಕಚ್ಚಿಕೊಂಡಿತು 

೫೯-೬೦ ಎರಡನ್ನೂ ಹೊತ್ತುಕೊಂಡು ಬಲಶಾಲಿಯಾದ ಆ ಗಿಡಗವು 
ಇತರ ಪಕ್ಷಿಗಳಿಲ್ಲದಂತಹ ಸ್ಥಾನವನ್ನು ಹುಡುಕುತ್ತ ತಿನ್ನಬೇಕೆಂಬ ಆತುರದಿಂದ 
ಆಕಾಶದಲ್ಲಿ ಹಾರಿಹೋಯಿತು ಆಗ ಗಂಡುವಕ್ಸ್ಷಿಗೆ ಬುದ್ಧಿಸಂಪನ್ಸವಾದ 
ಹೆಣ್ಣುಪಾರಿವಾಳವು ಪುನಃ ಹೇಳಿತು "" ನಾಧನೆ' ನೀನು ನನ್ನನ್ನು ಸ್ತ್ರೀಯಳೆಂದು. 
ತಿಳಿದು ಅನಮಾನಗೊಳಿಸಿದೆ 


ತಲಳ ಶ್ರೀ ಸ್ಕಾಂದಮಹಾಪುರಾಣಂ 


ಅತೋಇನಸ್ಥಾಮಿಮಾಂ ಪ್ರಾಪ್ತಃ ಕಂ ಕುರ್ಯಾಮಬಲಾ ಯತಃ । 


ಅಧುನಾಪಿ ವಚಕ್ಚೈಕಂ ಕರೋಷಿ ಯದಿ ಮೇ ಪ್ರಿಯ ॥೬೧॥ 
ತದಾ ಹಿತಂ ಶೇ ನಕ್ಸ್ಯಾಮಿ ಕುರ್ಮೇ ತದವಿಚಾರಿತಂ । 
ಮಮೈಕವಾಕ್ಯಕರಣಾತ್‌ ಸ್ತ್ರೀಜಿತೋ ನ ಭವಿಷ್ಯಸಿ ॥ ೬೨॥ 
ಯಾನದಾಸ್ಯಂ ಗತಾಂಸ್ಮ್ಯಸ್ಯ ಯಾವತ್ಸಸ್ಮೋ ನ ಭೂವಿಂಗಃ । 
ತಾನದಾತ್ಮ ನಿಮುಕ್ರೈ 4 ತ್ವಂ ಚಂಚ್ವಾ ಪಾದಂ ದೃಢಂ ದಶ ॥ ೬೩ ॥ 
ಇತಿ ಸತ್ಲೀವಚಃ ತುತ್ತಾ. ತಥಾ ಸ ಕೃತವಾನ್‌ ಖಗಃ । 

ಸ ಪೀಡಿತೋ ದೃಢಂ ಪಾದೇ ಶ್ಯೇನಶ್ಚೀತೃತವಾನ್ಪಹು ॥ ೬೪॥ 


ತೇನಜೀತ್ಕರಣೇನಾಂಥ ಮುಕ್ತಾ ಸಾ ಮುಖಸಂಪುಟಾತ್‌ । 
ಪಾದಾಂಗುಲೀನಾಂ ಶೂನ್ಯತ್ವೇ ಸೋಪಿ ಪಾರಾನತೋಪತತ್‌ ॥ ೬೫ ॥ 
ವಿಷದೃ ನಿ ಚ ಪ್ರಾಜ್ಜೆ ಜ್ಲೈರ್ನ ಸಂತ್ಯಾಜ್ಯ 8 ಕ್ವಚಿದುದ್ಯ ಮಃ! 

ಕ್ಸಚ 'ಜಂಚೂಪುಟಿಸ್ತ ಸಕ್ಕ ಚ ತತ್ಪಾ ದಪೀಡನಂ ॥ ೬೬ ॥ 


೬೧ ಆದುದರಿಂದಲೇ ನೀನು ಇಂತಹ ದುರವಸ್ಸೆಯನ್ನು ಹೊಂದುವ 
ವನಾಜಿ. ನಾನು ಅಬಲೆಯಾದುದರಿಂದ ಮತ್ತೇನನ್ನುಮಾಡಲಿ? ಪ್ರಿಯನೆ! 
ಈಗಲಾದರೂ ನನ್ನ ಒಂದು ಮಾತಿನಂತಾದರೂ ನಡೆದುಕೊ 

೬೨ ನಿನಗೆ ಹಿತವಾದುದನ್ನೇ ಹೇಳುವೆನು ಅಂತೆಯೇ ನಾನೂ 
ನಿಸ್ಸಂದೇಹವಾಗಿ ನಡೆದುಕೊಳ್ಳುನೆನು ನನ್ನ ಒಂದು ಮಾತಿನಂತೆ ನಡೆದು 
ಕೊಳ್ಳುವುದರಿಂದ ನೀನು ಸ್ತ್ರೀಜಿತನಾಗಿ ಹೋಗುವುದಿಲ್ಲ 

೬೩ ನಾನು ಈ ಗಿಡಗನ ಮುಖದಲ್ಲಿ ಸಿಕ್ಕಿರುವಾಗಲೇ, ಇದು ಭೂಮಿ 
ಯಲ್ಲಿ ಕುಳಿತುಕೊಳ್ಳುವುದಕ್ಕ ಮೊದಲೇ ನೀನು ನಿನ್ನ ಬಿಡುಗಡೆಗೆ ಪ್ರಯತ್ನ 
ವನ್ನು ಮಾಡಿ ನಿನ್ನ ಕೊಕ್ಕಿನಿಂದ ಇದರ ಕಾಲನ್ನು ಬಲವಾಗಿ ಕಡಿದುಹಾಕು 

೬೪ ಇಂತೆಂದ ಹೆಂಡತಿಯ ಮಾತನ್ನು ಕೇಳಿ ಆ ಗಂಡುಹಕ್ಕಿಯು 
ಹಾಗೆಯೇ ಮಾಡಿತು ಗಿಡಗವೂ ಕಾಲುಗಳಲ್ಲಿ ಬಹಳವಾಗಿ ನೋವನ್ನ ನು 
ಭವಿಸುತ್ತ ಗಟ್ಟಯಾಗಿ ಚೀತ್ಕಾರವನ್ನು ಮಾಡಿತು. 

೬೫ ಆ ಚೀತ್ಕಾರವನ್ನು ಮಾಡುವಾಗ ಬಾಯಿಯಿಂದ ಹೆಣ್ಣುಪಕ್ಸಿಯು 
ಕಳಚಿಕೊಂಡಿತು ಕಾಲಿನ ಬೆರಳುಗಳು ನಿಶ್ಚೇಷ್ಟಗಳಾಗಲು ಗಂಡೂ ಸಹ 
ಕೆಳಕ್ಕೆ ಬಿದ್ದಿತು 

೬೬. ಮಹಾ ನಿಸತ್ಕಾಲದಲ್ಲಿಯೂ ಬುದ್ಧಿವಂತರು ಪುರುಷಪ್ರಯತ್ನವನ್ನು 
ಕೈಬಿಡಬಾರದು. ಮಹಾ ಬಲಶಾಲಿಯಾದ ಗಿಡಗನ ಕೊಕ್ಸಿನ ಹಿಡಿತವೆಲ್ಲಿ? 
ಪಾದಗಳ ನೀಡನನೆಲ್ಲಿ? 


ಪಂಚಚತ್ವಾರಿಂಶೋರ$ಧ್ಯಾಯಃ ೩೮೫ 


ಶ್ವ ಚ ದೃಯೋಸ್ತಥಾ ಭೂತಂ ದೂರೇ ಮೋಕ್ಸಣಮದ್ದುತಂ ! 


ಹುರ್ಬಲೇಪ್ಯುದ್ಯಮಃ ಶ್ರೇಯಾನಿತಿ ಶಾಸ್ತ್ರೇಷು ಗೀಯತೇ ॥ ೬೭॥ 
ತಸ್ಮಾದ್ಭಾಗ್ಯಾಂನುಸಾರೇಣ ಫಲತ್ಯೇವ ಸದೋದ್ಯಮಃ । 
ಪ್ರಶಂಸಂತ್ಯುದ್ಯಮಂ ಚಾಂತೋ ವಿಪದ್ಯಪಿ ಮನೀಷಿಣಃ ॥ ೬೮ ॥ 


ಅಥ ತೌ ಕಾಲಯೋಗೇನ ಜಂಬೂಮಾರ್ಗೆೇ ಮೃತೌ ತದಾ । 
ಜಂಬೂಮಾರ್ಗೇ ಮೃತಾಯೇ ವೈ ತೇಷಾಂ ಸ್ಪರ್ಗಃ ಸದಾಂ ಶ್ಸೃಯಃ॥೬೯॥ 
ಪುಣ್ಯಶೇಷೇ ತದಾ ಜಾತೋ ಗಂಧರ್ವತನಯಃ ಶುಭಃ । 


ಮಂದಾರದಾಮತನಯೋ ನಾಮ್ನಾ ಪರಿಮಲಾಲಯಃ 1 ೭೦॥ 
ಅನೇಕವಿದ್ಯಾನಿಲಯಃ ಕಲಾಕೌ ಶಲಭಾಜನಂ | 
'ಕೌಮಾರಂ ವಪುರಾಸಾದ್ಯ ಶಿವಭಕ್ತಿ ಪರೋಂ ಭವತ್‌ ॥೭೧॥ 


ನಿಯನುಂ ಚಾಪಿ ಜಗ್ರಾಹ ನಿಜಿತೇಂದ್ರಿಯಮಾನಸಃ | 
ವಿಕಸತ್ಲೀವ್ರೃತಂ ನಿತ್ಯಂ ಚೆರಿಷ್ಯಾಮಾತಿ ನಿಶ್ಚಿತಂ 1 ೭೨ ॥ 


೬೭ ಆ ಎರಡು ಪಕ್ಷಿಗಳಿಗೂ ಈ ವಿಧವಾದ ಅದ್ಭುತನೆನಿಸಿದ ಮೋಕ್ಸವು 
ಎಷ್ಟು ದೂರದ ವಿಷಯವು? ದುರ್ಬಲನಾದವನಲ್ಲಿಯೂ ಉದ್ಯಮವೇ 
ಶ್ರೇಯಸ್ಕರವೆಂದು ಶಾಸ್ತ್ರಗಳು ಹೇಳುತ್ತಿರುವುವು 

೬೮. ಆದುದರಿಂದ ಕರ್ತೃವಿನ ಭಾಗ್ಯಕ್ಕನುಸಾರವಾಗಿ ಯಾವಾಗಲೂ 
ಪುರುಷಪ್ರಯತ್ನವು ಫಲವನ್ನು ಖಂಡಿತವಾಗಿಯೂ ಕೊಡುವುದು. ವಿದ್ವಾಂಸರೂ 
ಆ ಕಾರಣದಿಂದಲೇ ವಿಪತ್ಕಾಲದಲ್ಲಿಯೂ ಪುರುಷಕಾರವನ್ನೇ ಪ್ರಶಂಸೆಮಾಡು 
ತ್ರಿರುವರು. 

೬೯ ಬಳಿಕ ಕಾಲಕರ್ಮಧರ್ಮದಿಂದ ಆ ಎರಡು ಪಾರಿವಾಳಗಳೂ 
ಜಂಬೂಮಾರ್ಗದಲ್ಲಿ ಸತ್ತುಹೋದುವು ಯಾರು ಜಂಬೂಮಾರ್ಗದಲ್ಲಿ 
ಸಾಯುವರೊ, ಅವರೆಲ್ಲರಿಗೂ ಶಾಶ್ವತವಾದ ಸ್ವರ್ಗವು ಲಭಿಸುವುದಷ್ಟೆ. 

೭೦ ಆ ಗಂಡುಪಾರಿವಾಳವು ತನ್ನ ಪುಣ್ಯಶೇಷದ ಫಲವಾಗಿ ಪರಿಶುದ್ಧ 
ನಾದ ಮಂದಾರದಾಮನೆಂಬ ಗಂಧರ್ವನಿಗೆ ಮಗನಾಗಿ ಪರಿಮಳಾಲಯನೆಂಬ 
ಹೆಸರಿನಿಂದ ಪ್ರಖ್ಯಾತನಾದನು 

೭೧. ಅನೇಕ ವಿದ್ಯೆಗಳಿಗೆ ಅವನು ನಿಲಯನಾಗಿದ್ದನು ಕಲಾಕೌಶಲ್ಯ 
ಗಳಿಗೆ ಭಾಜನನು ನನಯೌನನದ ಶರೀರವನ್ನು ತಾಳಿದ್ದ ಆತನು ಶಿವಭಕ್ತಿ 
ಯಲ್ಲಿಯೇ ನಿರತನಾದನು 

೭೨ ಮತ್ತು ನಿಯಮವನ್ನೂ ಸ್ವೀಕರಿಸಿದನು ಇಂದ್ರಿಯಗಳನ್ನೂ 
ಮನಸ್ಸನ್ನೂ ಜಯಿಸಿದ್ದನು. ಯಾವಜ್ಜೀವವೂ ಏಕಪತ್ಲೀವ್ರತವನ್ನೇ ಪಾಲಿಸು 
ವೆನೆಂದು ಪ್ರತಿಜ್ಞೆಯನ್ನು ಮಾಡಿದ್ದನು. 

2 


೮೬ ಶ್ರೀ ಸ್ಕಾಂದಮಹಾಪುರಾಣಂ 


ಪರಯೋಷಿತ್ಸಮಾಸಕ್ತಿರಾಯುಃ ಕೀರ್ತಿಂ ಬಲಂ ಸುಖಂ । 


ಹರೇತ್ಸೃರ್ಗಗತಿಂ ಚಾಂಪಿ ತಸ್ಮಾತ್ತಾಂ ವರ್ಜಯೇತ್ಸುಧೀಃ ॥ ೭೩ ॥ 
ಅಪರಂ ಚಾಪಿ ನಿಯಮಂ ಸ ಶುಚಿಷ್ಮಾನ್‌ ಸಮಾದದೇ । 
ಗತಜನ್ಮಾಂತರಾಭ್ಯಾಸಾಕ್ತ್ರಿಲೋಚನಸಮಾಶ್ರಯಾತ್‌ ॥ ೭೪॥ 
ಸಮಸ್ತ ಪುಣ್ಯನಿಲಯಃ ಸಮಸ್ತಾರ್ಥಪ್ರಕಾಶಕಃ। 

ಸಮಸ್ತಕಾಮಜನಕಂ ಪರಾನಂದೈಕಕಾರಣಂ ॥೭೫॥ 


ಯಾವಚ್ಚರೀರಂ ನಿರುಜಂ ಯಾವನ್ನೇಂದ್ರಿಯವಿಪ್ಲವಃ । 
ತಾನತ್ತಿಲೋಚನೋಂವಂತ್ಯಾಂ ಮಂತವ್ಯೋ ನಾಂತ್ರ ಸಂಶಯಃ ॥ ೭೬॥ 


ಇತ್ಮಂ ಮಂದಾರದಾಮಿಃ ಸ ಕಾಶ್ಯಾಂ ಪರಿಮಲಾಲಯಃ । 

ನಿತ್ಯಂ ತ್ರಿನಿಷ್ಟಪಂ ದ್ರಷ್ಟುಂ ಸಮಾಗಚ್ಛೇತ್ಛ್ರಯತ್ನತಃ ॥೭೭॥ 
ಪಾರಾನತ್ಯಪಿ ಸಂಜಾತಾ ರತ್ನದೀಪಸ್ಯ ಮಂದಿರೇ । 

ನಾಗರಾಜಸ್ಯ ಸಾತಾಲೇ ನಾಮ್ನಾ ರತ್ನಾವಲೀಕಿ ಚ ॥ ೬೮॥ 


೭೩, ಪರಸ್ತ್ರೀಯರಲ್ಲಿ ಆಸಕ್ತಿಯೆಂಬುದು ಆಯುಷ್ಯವನ್ನೂ , ಕೀರ್ತಿ 
ಯನ್ನೂ, ಬಲವನ್ನೂ, ಸೌಖ್ಯವನ್ನೂ, ಪರದಲ್ಲಿ ಸ್ಪರ್ಗಪ್ರಾಪ್ತಿಯನ್ನೂ ನಾಶ 
ಗೊಳಿಸುವುದು. ಆದುದರಿಂದ ಬುದ್ಧಿ ಶಾಲಿಯಾದವನು ಅದನ್ನು ತ್ಯಜಿಸಬೇಕು. 

೭೪. ಮಹಾಪರಿಶುದ್ಧನಾದ ಆತನು ಮತ್ತೊಂದು ವ್ರತವನ್ನು 
ಕೈಗೊಂಡನು ಹಿಂದಿನ ಜನ್ಮದ ಅಭ್ಯಾಸದ ಬಲದಿಂದ ಅವನು ತ್ರಿರೋಚ ನೇಶ್ವರ 
ನನ್ನೇ ಆಶ್ರಯಿಸಿ ಸೇವಿಸುತ್ತಿದ್ದನು. 

೭೫. "" ಆತನೇ ಸಕಲ ಪುಣ್ಯಗಳಿಗೆ ನಿವಾಸಭೂತನು. ಸಕಲಶಾಸ್ತ್ರಾರ್ಥ 
ಗಳಿಗೆ ಪ್ರಕಾಶಕನು. ಆ ಮಹಾಲಿಂಗವೇ ಸಕಲಾಭೀಷ್ಟಗಳನ್ನೂ ಕೊಡುವುದು, 
ಅನಿರ್ವಚನೀಯಾನಂದಕ್ಕೆ ಕಾರಣವಾಗಿರುವುದು. 

೭೬. ಈ ಶರೀರವು ರೋಗರಹಿತವಾಗಿರುವ ವರೆಗೂ, ಇಂದ್ರಿಯಗಳ 
ಪಾಟವವು ಕುಗ್ಗದಿರುವವರೆಗೂ, ಅವಂತೀಕ್ಬೇತ್ರದಲ್ಲಿರುವ ತ್ರಿಲೋಚನೇಶ್ವರ 
ನನ್ನು ಸೇವಿಸುತ್ತಿರುವೆನು. ಇದರಲ್ಲಿ ಸಂದೇಹನಿಲ್ಲ.'' 

೭೭. ಇಂತು ಮಂದಾರದಾಮನ ಮಗನಾದ ಪರಿಮಳಾಲಯನು 
ನಿಯಮವನ್ನು ತೊಟ್ಟು ಕಾಶಿಯಲ್ಲಿ ವಾಸಿಸುತ್ತಿದ್ದರೂ ಪ್ರಯತ್ನಪೂರ್ವಕವಾಗಿ 
ಕ್ರಿಲೋಚನೇಶ್ವರನನ್ನು ನೋಡಲು ನಿತ್ಯವೂ ಮಹಾಕಾಲವನಕನಕ್ಕೆ ಬರುತ್ತಿದ್ದನು. 

೭೮. ಆ ಹೆಣ್ಣುಪಾರಿವಾಳವೂ ಪಾತಾಳಲೋಕದಲ್ಲಿ ಸರ್ಪರಾಜನಾದ 
ರತ್ನದೀಪನೆಂಬವನ ಮನೆಯಲ್ಲಿ ಜನ್ಮ; ನ್ನು ತಾಳಿ ರತ್ನಾನಳಿಯೆಂಬ ಹೆಸರಿನಿಂದ 
ಬೆಳೆಯುತ್ತಿದ್ದಳು. 


ಪಂಚಚತ್ವಾರಿಂಕೊ(8ಧ್ಯಾಯೆ! ೩೮೭ 


ಸಮಸ ಸ್ಪನಾಗಕನ್ಯಾನಾಂ ರೂಪಶೀಲಕಲಾಗುಣ್ಯೈಃ I 


ಏಕೈವ ರತ್ನ ಓಭೂತಾಂಸೀದ್ರ ಪ್ರತ್ತದೀಪೋರಗಾತ್ಮ ಜಾ ॥೭೯॥ 
ತಸ್ಯಾ $ ಸಖೇದ್ವಯಂ ಚಾಸೀದೇಕಾ ನಾಮ್ನಾ ಪ್ರಭಾನತೀ । 

ಕಲಾನಶೀ ತಥಾನ್ಯಾಚೆ ನಿತ್ಯಂ ತದನುಗೇ ಶುಭೇ ॥ ೮೦ 
ಸ್ವದೇಹಾ ದನಸಾಯಿನ್ಯ್‌ ಛಾಯಾಕಾಂತೀ ಯಥಾ ತಥಾ । 

ಪೂರ್ವೇ ಸಖ್ಯೌ ಭವೇತಾಂ ಹಿ ರತ್ನಾ ವಲ್ಯಾ ಮಹೇಶ್ವರಿ ॥ ೮೧॥ 
ಸಾತು ಬಾಲ ಕ ವ್ಯತಿಕ್ರಾಂತೇ ಕಂಚಿದುದ್ದಿ ನ ಯೌನನಾ | 

ಶಿವಭಕ್ತಂ ಸ್ಟ ತ ದ್ರ ಸ್ಟ್ರಾ ನಿಯಮನುಗ್ರ ಹೀತ್‌ 1೮೨ 
ಪಿತಸ್ತ್ರಿ ಕೋಚನಂ ಕಾಶ್ಯಾ ಮರ್ಚಯಿತ್ವಾ ದಿಸೇ ದಿನೇ। 

ಅಭ್ಯಾಂ ಸಖೀಭ್ಯಾಂ ಸಹಿತಾ ಮೌನಂ ತ್ಯಕ್ಟ್ಯಾನಿ ನಾನ್ಯಥಾ ॥ಲ೩॥ 
ಏವಂ ನಾಗಕುಮಾರೀ ಸಾ ಸಖೀಡ್ವಯಸಮಸ್ತಿತಾ । 

ತ್ರಿ ಲೋಚನಂ ಸಮಭ್ಯರ್ಚ್ಯ ಗೃಹಾನಹರಹರ್ವ್ರಜತ್‌ ॥ ೮೪ ॥ 


೭೯ ರತ್ನದೀಪಮಹಾರಾಜನ ಕನ್ಶೆಯಾದ ಆಕೆಯು ಸೌಂದರ್ಯ, 
ಸದ್ಗುಣ, ಕಲಾಪೂರ್ಣತೆ ಮುಂತಾದ ಗುಣಗ್ರಾಮದಿಂದ ಸಕಲ ನಾಗಕನ್ಯಕೆ 
'ಯರಲ್ಲಿಯೂ ಗತ್ನಪ್ರಾಯಳಾಗಿದ್ದಳು. 

೮೦. ಆಕೆಗೆ ಇಬ್ಬರು ಸಖಿಯರಿದ್ದರು. ಒಬ್ಬಳ ಹೆಸರು ಪ್ರಭಾವತಿ. 
ಮತ್ತೊಬ್ಬಳು ಕಲಾವತಿ. ಸೌಭಾಗ್ಯಶಾಲಿಗಳಾದ ಇಬ್ಬರೂ ನಿತ್ಯವೂ 
ರತ್ನಾವಳಿಯನ್ನು ಎಡಬಿಡದೆ ಸೇವಿಸುತ್ತಿ ದ್ದರು 

೮೧. ಶರೀರದ ನೆರಳು ಕಾಂತಿಗಳಂತೆ ಅನರಿಬ್ಬರೂ ಅವಳಿಗೆ ಅನಪಾಯಿಸಿ 
ಯರಾಗಿದ್ದರು ಮಹೇಶ್ವರಿಯೆ! ಇವರೇ ಹಿಂದಿನ ಜನ್ಮದಲ್ಲಿಯೂ ಆಕೆಗೆ 
ಸಖಿಯರಾಗಿದ್ದರು. 

೮೨ ಆಕೆಯೂ ಬಾಲ್ಯವು ಕಳೆದು ಯೌನನವು ತಲೆಡೋರುತ್ತಿರಲು ತನ್ನ 
ತಂದೆಯು ಶಿವನಲ್ಲಿ ಭಕ್ತಿಯನ್ನು ಮಾಡುತ್ತಿದ್ದುದನ್ನು ಕಂಡು ತಾನು ನಿಯಮ 
ವನ್ನು ಸ್ವೀಕರಿಸಿದಳು 

೮೩. ""ತಂದೆಯೆ! ಕಾಶಿಯಲ್ಲಿರುವ ತ್ರಿಲೋಚನೇಶ್ವರನನ್ನು ಈ ನನ್ನ 
ಸಖಿಯರೊಡನೆ ಪ್ರತಿನಿತ್ಯವೂ ಪೂಜೆಯನ್ನು ಮಾಡುವವರೆಗೂ ಮೌನ 
ದಿಂದಿದ್ದು ಬಳಿಕ ಮಾತನಾಡುನೆನು. ಇದಕ್ಕೆ ತಪ್ಪುವುದಿಲ್ಲ.” 

೮೪. ಇಂತು ಆ ನಾಗಕನೈಯು ಇಬ್ಬರು ಸಖಿಯರೊಡಗೂಡಿ ಪ್ರತಿನಿತ್ಯ 
ದಲ್ಲಿಯೂ ಕಾತಿಗೆ ಹೋಗಿ ಕ್ರಿಲೋಚನೇಶ್ವರನ ಪೂಜೆಯನ್ನು ಮಾಡಿಕೊಂಡು 
ಮನೆಗೆ ಹಿಂದಿರುಗುತ್ತಿದ್ದಳು. 


೩೮೮ ಶ್ರೀ ಸ್ಕಾಂದಮಹಾಪುರಾಣಂ 


ಮಾಂ ಪ್ರತ್ಯಗ್ಟೈಃ ಸುಕುಸುಮೈಃ ಸುಶುಭೈರಿಷ್ಟಗಂಧಿಭಿಃ । 


ಸುನಿಚಿತ್ರಾಣೆ ಮಾಲ್ಯಾನಿ ಪರಿಗುಂಫ್ಯಾಃರ್ಚಯೇದ್ದಿಭುಂ ॥ ೮೫ 8 
ತಿಸ್ರೋಃಪಿ ಗೀತಂ ಗಾಯಂತಿ ಲಲಿತಂ ಚೈವ ಸುಸ್ವರಂ 1 
ನಾರೀವುಂಡಲಭೇದೇನ ಲಾಸ್ಯಂ ತಿಸ್ಪೋಪಿ ಕುರ್ವತೇ ॥ ೮೬ ॥ 
ನೀಣಾವನೇಣುಮೃದಂಗಾಂಶ್ಚ ಲಯತಾಲವಿಚಕ್ಬಣಾಃ । 

ವಾದಯಂತಿ ಮುದಾಯುಕ್ತಾಸ್ತಿಸ್ಪೋ ಪಿ ನಿರಮಂತಿ ವೈ 1 ೮೭ ॥ 
ಇತ್ಸ ಮಾರಾಧಯಂತೀಶಂ ತಿಸ್ರೋ ನಾಗಕುಮಾರಿಕಾಃ । 
ವಿಚಿತ್ರಭಂಗೀಮಾಲಾಭಿರರ್ಚಯಂತ್ಯಸ್ತ್ರಿಲೋಚನಂ ॥ ೮೪ ॥ 
ಸ್ರಾತಶ್ಚತುರ್ಥ್ಯಾಂ ತಾಃ ಸ್ನಾತ್ಕಾ ತೀರ್ಥೇ ಸಿಲಿಸಿಲೇ ಶುಭೇ । 
ತ್ರಿರೋಚನಂ ಸಮರ್ಚ್ಯಾಥ ಪ್ರಸುಷ್ತಾ ರಂಗಮಂಟಪೇ ॥೮೯॥ 
ಸುಪ್ತಾಸು ತಾಸು ಸ ಶಿವಸ್ತ್ರಿನೇತ್ರಃ ಶಶಿಭೂಷಣಃ । 
ವಾಸಾರ್ಧನಿಲಸಚ್ಛಕ್ತಿರ್ನಾಗಯಜ್ಞೋಪನೀತಕಃ neon 





೮೫. ಸರ್ವೇಶ್ವರನಾದ ನನ್ನನ್ನು ನೂತನಗಳೂ, ವವಿತ್ರಗಳೂ, ಸುವಾಸಕೆ 
ಯುಳ್ಳವುಗಳೂ ಆದ ಪುಷ್ಪಗಳ ಚಿತ್ರವಿಚಿತ್ರಗಳಾದ ಮಾಲೆಗಳಿಂದ ಅಲಂಕರಿಸು 
ತ್ತಿದ್ದರು. 

೮೬. ಆ ಮೂವರೂ ಮನೋಹರವಾಗಿ ಇಂಪಾದ ಧ್ವನಿಯಿಂದ ಸಂಗೀತ 
ಗಳನ್ನು ಹಾಡುತ್ತಿದ್ದರು ಹೆಂಗಸರಿಗೆ ಉಚಿತಗಳಾದ ಭಾವಭೇದಗಳನ್ನು 
ತೋರಿಸುತ್ತ ಮೂವರೂ ನಾಟ್ಯಗಳನ್ನು ಪ್ರದರ್ಶಿಸುತ್ತಿದ್ದರು 

೮೭. ಲಯ ತಾಳೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದ ಅವರು ವೀಣೆ, 
ಕೊಳಲು, ಮೃದಂಗ ಮುಂತಾದ ವಾದ್ಯಗಳನ್ನು ಆನಂದದಿಂದ ಬಾಜಿಸುತ್ತ 
ಮೂವರೂ ವಿಶ್ರಮಿಸಿಕೊಳ್ಳು ತ್ತಿದ್ದರು. 

೮೮ ಇಂತು ಆ ಮೂವರು ನಾಗಕುಮಾರಿಕೆಯರೂ ಮಹೇಶ್ವರನನ್ನು 
ಪೂಜಿಸುತ್ತಿದ್ದರು, ವಿಚಿತ್ರಗಳಾದ ಹಾನಾಭಾವಗಳ ೪ರಂಪರೆಗಳಿಂದ 
ಕ್ರಿಲೋಚನನನ್ನರ್ಚಿಸುತ್ತಿದ್ದರು. 

೮೯ ಒಂದಾನೊಂದು ಚತುರ್ಧೀದಿನದಲ್ಲಿ ಪಾವನವಾದ ನಿಲಿಸಿಲಾ 
ತೀರ್ಥದಲ್ಲಿ ಪ್ರಾತಸ್ನಾನವನ್ನು ತೀರಿಸಿಕೊಂಡು ತ್ರಿರೋಚನೇಶ್ವರನ ಪೂಜೆಯನ್ನು 
ನೆರವೇರಿಸಿ ಅವರು ಮೂವರೂ ರಂಗಮಂಟಪದಲ್ಲಿ ನಿದ್ರಿಸುತ್ತಿದ್ದರು. 

೯೦. ಅವರು ಮಲಗಿರುವಾಗಲೇ ಶಿವನು ತ್ರಿನೇತ್ರನೂ, ಚಂದ್ರಶೇಖರನೂ, 
ಎಡಗಡೆಯ ಅರ್ಧದೇಹದಲ್ಲಿ ಶಕ್ತಿಯನ್ನು ಸ್ರಕಾಶಗೊಳಿಸುತ್ತಿರುವವನೂ, ಸರ್ಪ 
ಯಜ್ಞೋಪವೀತವನ್ನು ಧರಿಸಿದವನೂ ಆಗಿ ಕಾಣಿಸಿಕೊಂಡನು. 


ಸಂಚಚತ್ವಾರಿಂಶೋತಿಧ್ಯಾಯಃ ಕಿಲ 


ಲಿಂಗಾದೇನ ಹಿ ನಿರ್ಗತ್ಯ ಗಂಗಾಪನ್ನಗಮೇಖಲಃ | 


ಪ್ರತ್ಯುವಾಚ ತತಃ ಕನ್ಯಾ ವಿಭುರುತ್ತಿಸ್ಮತೇತಿ ಸಃ ॥ ೯೧॥ 
ಉತ್ಕಾ ಯತಾ ನಿನಿರ್ಮಥ್ಯ ಲೋಚನೇ ಶ್ರು ತಿಸಂಗಮೇ | 
ಅಂಗನೋಟಿನನತ್ಯ ಶ್ಚ ತದಾ ನಿರ್ಫೂರ್ಣಿತೇಕ್ಟ ಣಾಃ ॥ ೯೨॥ 
ಯಾನತ್ಪಶ್ಯಂತಿ ಪುತತಃ ಸಂಭ್ರಮಾಪನ್ನಮಾನಸಾಃ | 
ಅತರ್ಕಿತಾಗಮಸ್ತಾ ವತ್ತಾಭಿದ ್ಫೈಷ್ಟಸ್ತ್ರಿ ಲೋಚನಃ ॥೯೩॥ 
ವವಂದಿರೇೇಥ ತಾ ಬಾಲಾ ಜ್ಞಾತ್ಪಾಲಕ್ಸ್ಮಭಿರೀಶ್ವರಂ । 

ತುಷ್ಬುವುಶ್ಚ ಪ್ರಹೃಷ್ಟಾಸ್ತಾಃ ಸನ್ನಕಂರ್ಯೋಂತಿವಿಕ್ಸವಂ ॥ ೯೪॥ 
ಜಯ ಶಂಭೋ ಜಯೇಶಾನ ಜಯ ಸರ್ವಗ ಸರ್ವದ । 

ಜಯ ತ್ರಿಪುರಸಂಹರ್ತರ್ಜಯಾಂಧಕನಿಷೂದನ ॥ ೯೫ ॥ 


ಜಯ ಜಾಲಂಧರಹರ ಜಯ ಕಂದರ್ಪದರ್ಪಹೃತ್‌ । 
ಜಯ ತ್ರೈಲೋಕ್ಕಜನಕ ಜಯ ತ್ರೈಲೋಕ್ಕನಂದಿತ । 
ಜಯ ಭಕ್ತಜನಾಂಧೀಶ ಜಯ ಪ್ರಮಥನಾಯಕ ॥ ೯೬॥ 


೯೧. ಗಂಗೆ ಮತ್ತು ಸರ್ಪಗಳನ್ನು ಜಟಾಕಲಾಪದಲ್ಲಿ ಧರಿಸಿ ಆ ಮಹಾ 
ಲಿಂಗದ ಮಧ್ಯದಿಂದಲೇ ಮೇಲಕ್ಕೆದ್ದು ಆ ಕನ್ಯಕೆ ಯರನ್ನು ಕುರಿತು 
4 ಮೇಲಕ್ಕೇಳಿ?? ಎಂದು ಹೇಳಿದನು. 

೯೨. ಆವರೂ ಎದ್ದು ಆಕರ್ಣಾಂತಗಳಾದ ತಮ್ಮ ನೇತ್ರ ತ್ರಗಳನ್ನುಜ್ಜಿ ಕೊಂಡು 
ಮೈಮುರಿದು ನಿದ್ರಾ ಭರದೆಂದ ಘೂರ್ಣಿತಗಳಾದ ನೇತ್ರ ಗಳುಳ್ಳ ನರಾಗಿ ಕುಳಿತು 
ಕೊಂಡರು. 

೯೩. ಸಂಭ್ರಮದಿಂದ ತುಂಬಿದೆ ಮನಸ್ಸುಳ್ಳ ವರಾಗಿ ಮುಂದೆ ನೋಡು 
ತ್ತಿರುವಂತೆಯೇ ನಿಷ್ಕಾರಣವಾಗಿ ಇದ್ದಕ್ಕಿದ್ದಂತೆಯೇ" ಪ್ರತ್ಯಕ್ಸನಾಗಿದ್ದ ತ್ರಿರೋಚ 
ನೇಶ್ವರನನ್ನು ಅವರು ನೋಡಿದರು. 

೯೪ ಆ ಬಾಲಕಿಯರು ಚಿಹ್ನೆಗಳಿಂದ ಆತನೇ ಮಹಾಡೇವನೆಂಬುದನ್ನು 
ತಿಳಿದು ನಮಸ್ಕಾರಗಳನ್ನು ಮಾಡಿದರು. ಆನಂದದಿಂದ ಗಂಟಲು ಬಿಗಿದುಬರಲು 
ಅತಿ ಗದ್ದದಿತನಾದ ಧ್ವನಿಯಿಂದಲೇ ಆತನನ್ನು ಸ್ತೋತ್ರಮಾಡಿದರು. 

೯೫. ""ಶಂಭುವೆ! ಸರ್ವೇಶ್ವರನೆ! ಸರ್ವಾಂತರ್ಯಾಮಿಯೆ ! ಸರ್ವಾಭೀಷ್ಟ 
ಫಲದಾಯಕನೆ! ತ್ರಿಪುರಾಸುರರನ್ನು ನಿಗ್ರಹಿಸಿದವನೆ! ಅಂಧಕಾಸುರ 
ಸಂಹಾರಕನೆ! ನಿನಗೆ ಜಯವಾಗಲಿ. 

೯೬, ಜಾಲಂಧರನನ್ನು ಕೊಂದವನ, ಮನ್ಮಧನ ಮದನನ್ನಣಗಿಸಿ 
ದವನೂ, ಮೂರು ಲೋಕಗಳಿಗೆ ಕಾರಣನಾದನನೂ, ಮೂರು ಲೋಕಗಳ 
ನಿವಾಸಿಗಳಿಂದ ನಮಸ್ಥ್ಸತನೂ, ಭಕ್ತಜನರಿಗೆ ಅಧಿನಾಯಕನೂ, ಪ್ರಮಧಗಣ 
ಗಳಿಗೊಡೆಯನೂ ಆದ ನಿನಗೆ ಜಯವಾಗಲಿ. 


೩೯೦ ಶ್ರೀ ಸ್ಕಾಂದಮಹಾಪುರಾಜಂ 


ನಮಸ್ತುಭ್ಯಂ ನಮಸ್ತುಭ್ಯಂ ನಮಸ್ತುಭ್ಯಂ ನಮೋನಮಃ । 

ತ್ರಿಲೋಚ ನಮಸ್ತುಭ್ಯಂ ತ್ರಿನಿಪ್ಪಪ ನಮೋಸ್ತುತೇ ॥೯೭॥ 
ಇತ್ಯು ಕ್ರಾ ದಂಡವದ್ಧೂ ಮಾ ಸ್ರ ಣೆಸೇತುಃ ಕುಮಾರಿಕಾಃ | 

ಅಥೋತ್ಸ್‌ ಯ ಕುಮಾಠೀಸ್ತಾಃ `ಫ್ರೋನಾಚ ಶಶಿಭೂಷಣಃ ॥ ೯೮॥ 
ಸುತೋ ಮೆಂದಾರದಾನ್ನು ಶ್ಚ ನಾಮ್ನಾ ಪರಿಮಲಾಲಯಃ | 
ಪತಿರ್ನಿದ್ಯಾಧರನರೋ ಭನಸೀನಾಂ ಜವಿಷ್ಯತಿ ॥೯೯॥ 
ಚಿರಂ ನಿದ್ಯಾಧರೇ ಲೋಕೇ ಭೋಗಾನ್‌ ಭುಕ್ತ್ವಾ ಸಮಂತತಃ 1 

ತತೋ ಹ್ಯನಂತಿಕಾಂ ಪ್ರಾಪ್ಯ ಮಾಂ ಧ್ಯಾತ್ವಾ ಸಿದ್ದಿ ಮಾಪ್ಸ್ಯಥ ॥೧೦೦॥ 
ಜನ್ಮಾಂತರೇಸಿ ಮೇ ಭಕ್ತಿರ್ಭವತೀಭಿಶ್ಚ ತೇನ ಜಿ! 


ವಿಹಿತಾ ತೇನ ವೋ ಜನ್ಮ ನಿರ್ಮಲಂ ಭಕ್ತಿಭಾನಿತಂ ॥ ೧೦೧ ॥ 
ಏತತ್ಪ್ರಭಾನತೀ ಸ್ತೋತ್ರಂ ಯೇ ಪರಿಷ್ಯಂತಿ ಮೇ ಪುರಃ । 
ತೇಭ್ಯಃ ಕಾಮಾನ್ಸದಾಸ್ಕಾನಿ ಭವತೀನಾಮಯಂ ವರಃ ॥ ೧೦೨ ॥ 


೯೭ ನಿನಗೆ ಅನಂತ ನಮಸ್ಕಾರಗಳನ್ನು ಮಾಡುತ್ತಿರುವೆವು ಓತಿ ತ್ರಿರೋಚ 
ನೇಶ್ವರ! ನಿನಗೆ ಮಣಿಯುವೆವು ತ್ರಿವಿಷ್ಟ ಸನೆ! ನಿನಗೆ ಪ್ರಣಾಮಗಳನ್ನು 
ಮಾಡುತ್ತಿರುವೆವು.?' 

೯೮ ಇಂತೆಂದು ಆ ಕನ್ಯ ಕೆಯರೆಲ್ಲರೂ ಭೂಮಿಯಲ್ಲಿ ಪ್ರಣಾಮಗಳನ್ನು 
ಮಾಡುತ್ತಿರಲು ಚಂದ್ರ ಜು ಸು ಮೇಲಕೆತ್ತಿ ಹೇಳ 
ತೊಡಗಿದನು 

೯೯. 4 i ಪುತ್ರನೂ, ಸರಿಮಳಾಲಯನೆಂಬ 
ಹೆಸರುಳ್ಳ ವನೂ ಆದ ಉತ್ತಮ ವಿದ್ಯಾಧರನೊರ್ವನು ನಿಮ್ಮರಿಗೂ ಪತಿ 
ಚಾಗುತಕು. 

೧೦೦. ನೀವು ವಿದ್ಯಾಧರಲೋಕದಲ್ಲಿ ಆತನೊಡನೆ ಬಹಳಕಾಲ ಸಮಸ್ತ 
ಭೋಗಗಳನ್ನೂ ಅನುಭವಿಸಿ ಬಳಿಕ ಅವಂತೀಕ್ಷೇತ್ರವನ್ನು ಹೊಂದಿ ನನ್ನ ಧ್ಯಾನ 
ದಲ್ಲಿ ನಿರತರಾಗಿ ಸಿದ್ಧಿಯನ್ನು ಹೊಂದುವಿರಿ 

೧೦೧ ಪೂರ್ವಜನ್ಮದಲ್ಲಿಯೂ ನೀವೂ ಆತನೂ ನನ್ನಲ್ಲಿ ಅನನ್ಯಭಕ್ತಿ 
ಯನ್ರು ಮಾಡಿರುವಿರಿ. ಆದುದರಿಂದಲೇ ಈಗ ಪರಿಶುದ್ಧವೂ ಭಕಿಭಾಜನವೂ 
ಆದ ಜನ್ಮವು ನಿಮಗೆ ಲಭಿಸಿರುವುದು 

೧೦೨. ಈ ಪ್ರಭಾವತೀ ಸ್ತೋತ್ರವನ್ನು ಯಾರು ನನ್ನ ಮುಂದೆ ಪಠನ 
ಮಾಡುವರೊ, ಅವರಿಗೆ ಅಭಿಲಾಸೆಗಳನ್ನೆಲ್ಲ ಕೈಗೂಡಿಸುವೆನು. ಇದೇ ನಿಮ 
ಗೊಂದು ವರನಾಗಿರಲಿ?' 


ಪಂಚಚತ್ವಾರಿಂಶೋಂಧ್ಯಾಯಃ a೧ 


ಇತ್ಯುಕ್ತನತಿ ದೇವೇಶೇ ತಾಃ ಕನ್ಯಾ ಹೃಷ್ಟಮಾನಸಾಃ । 

ಪ್ರಣನ್ಯು ಪ್ರೋಚುರೀಶಾನಂ ಪ್ರಬದ್ಧಕರಸಂಪುಟಾಃ ॥ ೧೦೩ ॥ 
ನಾಗಕನ್ಕಾ ಊಚುಃ: 

ಪೃಚ್ಛಾನೋ ಬ್ರೂಹಿ ನೋ ನಾಥ ಕರುಣಾಕರ ಶಂಕರ । 


ಜನ್ಮಾಂತರೇ ಕಥಂ ಸೇವಾ ಚತುರ್ಭಿರ್ಭನತಃ ಕೃತಾ ॥ ೧೦೪ ॥ 

ತತಃ ಪ್ರಾಕ್ಷನವೃತ್ತಾಂತಮೇತಸ್ಯಾಸಿ ಕೃತಾತ್ಮನಃ । 

ಅಸ್ಮಾಕಮಪಿ ಚಾಖ್ಯಾಹಿ ಕೃಪಾಂ ಕುರು ಕೃಪಾನಿಧೇ ॥ ೧೦೫ ॥ 

ಇತಿ ಶ್ರುತ್ವಾ ಪ್ರಣಯತೋ ಜಾಲೋದೀರಿತವಿರಾಪ್ಸಿತಂ | 

ಪ್ರೋವಾಚ ತಾಸಾಮನಿ ಚ ಭವಾಂತರನಿಚೇಷ್ಟಿತಂ ॥ ೧೦೬ ॥॥ 
ಈಶ್ವರ ಉವಾಚ; 

ಶೃಣುಧ್ವಂ ನಾಗತನಯಾಸ್ತಿಸ್ರೋಃಪಿ ಹಿ ಸಮಾಹಿತಾಃ । 

ಪ್ರಾಗ್ಭನಂ ಭವತೀನಾಂ ಚ ತಸ್ಯಾಪಿ ಕಥಯಾಮ್ಯಹಂ ॥ ೧೦೭ ॥ 

ಏಷಾ ರತ್ನಾವಲೀ ಪೂರ್ವಮಾಸೀತ್ಪಾರಾವತೀ ಖಗೀ । 

ಸಚ ನಿದ್ಯಾಧರವರಃ ಪತಿರಸ್ಯಾಃ ಖಗೋಂಭನತ್‌ ॥ ೧೦೮ ॥ 


೧೦೩. ಇಂತು ಆ ದೇವಾಧಿದೇವನು ಹೇಳುತ್ತಿರಲು ಆ ಕನ್ಯಕೆಯರು 
ಆನಂದಭರಿತವಾದ ಮನಸ್ಸಿನಿಂದ ನಮಸ್ಕರಿಸಿ ಕೈಗಳನ್ನು ಜೋಡಿಸಿಕೊಂಡು 
ಆ ಮಹೇಶ್ವರನಲ್ಲಿ ಬಿನ್ನವಿಸಿಕೊಂಡರು 

೧೦೪. ನಾಗಕನ್ರೈಯರು ಹೇಳುತ್ತಾರೆ --" ಲೋಕನಾಧನೆ' ಕರುಣಾ 
ಸಾಗರ! ಸುಖಪ್ರದ! ನಾವೊಂದು ಪ್ರಶ್ನೆಯನ್ನು ಮಾಡುವೆವು. ಉತ್ತರ 
ವನ್ನು ಹೇಳುವವನಾಗು. ನಾವು ನಾಲ್ವರೂ ಜನ್ಮಾಂತರದಲ್ಲಿ ನಿನ್ನ ಸೇವೆಯನ್ನು 
ಯಾವ ವಿಧದಿಂದ ಮಾಡಿರುನೆವು? 

೧೦೫. ಈ ಪುಣ್ಯಾತ್ಮನ ಮತ್ತು ನಮ್ಮ ಹಿಂದಿನ ಜನ್ಮದಲ್ಲಿ ನಡೆದವೃತ್ತಾಂತ 
ವನ್ನು ನಮಗೆ ತಿಳಿಸು. ಕೃಪಾನಿಧಿಯೆ:! ಅನುಗ್ರಹವನ್ನು ಮಾಡು.” 

೧೦೬. ಇಂತೆಂದು ಬಾಲಕಿಯರು ತಮ್ಮ ಈಪ್ಸಿತವನ್ನು ಬಿನ್ನವಿಸಲು, 
ಅದನ್ನು ಕೇಳಿ ಮಹಾದೇವನು ವಾತ್ಸಲ್ಯದಿಂದ ಜನ್ಮಾಂತರದಲ್ಲಿ ಅವರೆಲ್ಲರೂ 
ಮಾಡಿದ ಶಿವಭಕ್ತಿ ನಿಚಾರವನ್ನು ಹೇಳಿದನು. 

೧೦೭. ಈಶ್ವರನು ಹೇಳುತ್ತಾನೆ -""ಎಲೌ ನಾಗಕನ್ಯಕೆಯರಿರಾ! ಮೂವರೂ 
ಸಮಾಹಿತಮನಸ್ಕರಾಗಿ ಕೇಳಿರಿ ನಿಮ್ಮ ಮೂವರ ಮತ್ತು ಆ ಪರಿಮಳಾಲಯನ 
ಪೂರ್ವಜನ್ಮವೃತ್ತಾಂತವನ್ನು ಹೇಳುವೆನು 

೧೦೮. ಈ ರತ್ನಾವಳಿಯು ಹಿಂದಿನ ಜನ್ಮದಲ್ಲಿ ಹೆಣ್ಣುಪಾರಿವಾಳದ ಪಕ್ಷಿ 
ಯಾಗಿದ್ದಳು. ಆ ಉತ್ತಮ ವಿದ್ಯಾಧರನೂ ಈಕೆಗೆ ಆ ಜನ್ಮದಲ್ಲಿಯೂ ಪತಿಯಾದ 
ಗಂಡುಹಕ್ಕಿಯಾಗಿದ್ದನು. 


ತ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಾಸಾದೇ ಚ ಮಮೈತಾಭ್ಯಾಮುಹಿತಂ ಸುಚಿರಂ ಸುಖಂ । 

ರಜಃ ಸ್ರಾಸಾದಸಂಲಗ್ನಂ ಸುನ್ನಂ ಪಕ್ಸಾನಿಲೈಃ ಪುನಃ Hoorn 
ಉಪರಿಷ್ಟಾದಧಸ್ತಾಚ್ಚೆ ಕೃತಾಭೂರಿ ಪ್ರದಕ್ಸಿಣಾಃ । 

ವ್ಯೋನಿನ್ನಿ ಸಂಚರಮಾಣಾಭ್ಯಾಂ ಸಂಚೀರ್ಣಂ ಚ ಮಮಾಜಿರೇ ॥ ೧೧೦ ॥ 
ಸ್ನಾತಂ ಚತುರ್ನದೇ ತೀರ್ಥೇ ಪೀತಂ ತತ್ರಾಂಂಜು ಚಾಂಸಕೃತ್‌ । 


ಆಭ್ಯಾಂ ಕಲರನಾಭ್ಯಾಂ ಚ ಕೃತಾಃ ಕಲರನಾ ಮುದಾ ॥ ೧೧೧॥ 
ಏತಾಭ್ಯಾಂ ಸ್ಥಿರಚಿತ್ತಾಭ್ಯಾಂ ಮುದಿತಾ ತ್ವಮತೀವ ಹಿ। 
ವೃಷ್ಟಾ ಹಿ ಕೌತುಕಾನ್ಯತ್ರ ಮನು ಭಕ್ತೈಃ ಕೃತಾನ್ಯಪಿ ॥ ೧೧೨ ॥ 


ಅಮೂಭ್ಯಾಂ ಬಹುಶೋ ದೃಷ್ಟ್ಯಾ ಮಮ ಮಂಗಲದೀಪಿಕಾಃ । 

ಪೀತಂ ಶ್ರುತಿಪುಟಾಭ್ಯಾಂ ಚ ಮನು ನಾಮಾಂಕ್ಸರಾಂಮೃತಂ । 
ತಿರ್ಯಗ್ಯೋನಿಪ್ರಭಾನೇಣ ನ ಮೃತೌ ಮಮ ಸನ್ನಿಧೌ ॥ ೧೧೩ ॥ 
ಜಂಬೂಮಾರ್ಗೆೇ ಮೃತೌ ಯಸ್ಮಾತ್ಸ್ಟರ್ಗಪ್ರಾಪ್ತಿಕರೇ ಧ್ರುವಂ 1 


ಶಯ 
ತಸ್ಮಾತ್ಸಾರಾನತೀ ಹ್ಯೇಷಾ ರತ್ನದೀಪಸುತಾಂ ಭವತ್‌ ॥ ೧೧೪ ॥ 


೧೦೯. ಈ ದಂಪತಿಗಳು ನನ್ನ ಶಿಲಾಲಯದ ಗೋಪುರದಲ್ಲಿ ಬಹಳಕಾಲ 
ಸುಖವಾಗಿ ವಾಸಮಾಡಿಕೊಂಡಿದ್ದುವು. ಪ್ರಾಸಾದದಲ್ಲಿ ಬಿದ್ದ ಧೂಳನ್ಸೆಲ್ಲ ತಮ್ಮ 
ರಿಕ್ಕೆಗಳ ಗಾಳಿಯಿಂದ ಕಳೆಯುತ್ತಿದ್ದುವು 

೧೧೦. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಎರಡು ಪಕ್ಷಿಗಳೂ ಅನೇಕ 
ಪ್ರದಕ್ಷಿಣೆಗಳನ್ನು ಮಾಡುತ್ತಿದ್ದುವು ಆಕಾಶದಲ್ಲಿ ಸಂಚರಿಸುತ್ತಿದ್ದ ಇವು ನನ್ನ 
ದೇವಾಲಯದ ಅಂಗಳದಲ್ಲಿಯೇ ಸುತ್ತುತ್ತಿದ್ದುವು 

೧೧೧. ಚತುರ್ನದತೀರ್ಥದಲ್ಲಿ ಸ್ನಾನವನ್ನುಮಾಡುತ್ತಿದ್ದುವು. ಅದರ 
ನೀರನ್ನು ಅನೇಕವೇಳೆ ಕುಡಿದಿರುವುವು. ಈ ಎರಡು ಪಾರಿವಾಳಗಳೂ ಸಂತೋಷ 
ದಿಂದ ಕಲರವಗಳನ್ನುಮಾಡುತ್ತಿದ್ದುವು. 

೧೧೨ ಏಕಾಗ್ರಚಿತ್ತಗಳಾದ ಈ ಪಕ್ಷಿಗಳಲ್ಲಿ ನೀನು ಅತ್ಯಂತ ಸಂತುಷ್ಟಳಾ 
ಗಿರುತ್ತಿದ್ದೆ. ಮತ್ತು ನನ್ನ ಭಕ್ತರು ಮಾಡುತ್ತಿದ್ದ ಅನೇಕ ಉತ್ಸವಗಳ ಕೌತುಕ 
ಗಳನ್ನೂ ನೋಡುತ್ತಿದ್ದೆ 

೧೧೩ ಎರಡು ಪಕ್ಷಿಗಳೂ ನನ್ನ ಮಂಗಳಾರತಿಗಳನ್ನು ಅನೇಕವೇಳೆ 
ನೋಡಿರುವುವು ಕವಿಗಳಿಂದ ನನ್ನ ನಾಮಾಕ್ಚರಗಳ ಅಮೃತವನ್ನೂ ಬಹಳ 
ವೇಳೆ ಪಾನಮಾಡಿರುವುವು ಆದರೆ ತಿರ್ಯಗ್ಹಂತುಗಳಾಗಿ ಹುಟ್ಟಿದ್ದುದರಿಂದ 
ನನ್ನ ಸನ್ನಿಧಾನದಲ್ಲಿ ಮರಣವನ್ನು ಹೊಂದಲಿಲ್ಲ. 

೧೧೪. ಆದರೆ ನಿಸ್ಸಂಶಯವಾಗಿಯೂ ಸ್ವರ್ಗಪ್ರಾಸ್ತಿಯನ್ನು ಕೈಗೂಡಿಸುವ 
ಜಂಬೂಮಾರ್ಗದಲ್ಲಿ ಎರಡೂ ಸತ್ತುಹೋದುವು. ಆದುದರಿಂದಲೇ ಈ ಹೆಣ್ಣು 
ಪಾರಿವಾಳವು ರತ್ನದೀಪನ ಮಗಳಾಗಿ ಹುಟ್ಟರುವಳು. 


ಪಂಚಚತ್ವಾರಿಂಶೋ$ಧ್ಯಾಯಃ ೩೯ 


ಪತಿಃ ಸಾರಾನತೋಸಸ್ಕ್ಯಾಶ್ಚ ಜಾತೋ ವಿದ್ಯಾಧರಾಂಗಜಃ । 
ಏಷಾ ಪ್ರಭಾವತೀ ನಾಗೀ ನಾಗರಾಜಸ್ಯ ಸದ್ಮನಿ । 


ಇಹ ಜನ್ಮನಿ ಕನ್ಯಾಂಂಸೀತ್ಪೂರ್ವಜನ್ಮ ಬ್ರವೀಮಿ ಚ ॥ ೧೧೫ ॥ 
ತ್ರಿಶಿಖಸ್ಕೋರಗೇಂದ್ರಸ್ಯ ಸುತಾ ಚೇಯಂ ಕಲಾವತೀ | 

ಏತಸ್ಕಾ ಅಪಿ ವೃತ್ತಾಂತಂ ನಿಶಾಮಯ ತು ವಚ್ಮ್ಯಹಂ ॥ ೧೧೬ ॥ 
ಭವಾಂತರೇ ತೃತೀಯೇತಃ ಕನ್ಕೇ ಚಾರಾಯಣಸ್ಯ ಚ । 

ಆಸ್ತಾಂ ಮಹರ್ಷೇಃ ಶೀಲಾಢ್ಯೇ ಪ್ರೇಮವತ್ಕೌ ಪರಸ್ಪರಂ ॥ ೧೧೭ ॥ 
ಪಿತ್ರಾ ಚಾರಾಯಣೇನಾಪಿ ತಾಭ್ಯಾಂ ಸಂಪ್ರೇರಿತೇನ ವೈ । 
ಆಮುಷ್ಕಾಯಣಪುತ್ರಾಯ ದತ್ತೇ ನಾರಾಯಣಾಯ ಹಿ ॥ ೧೧೮ ॥ 
ಅಪ್ರಾಪ್ತಯೌನನೋರಣ್ಯೇ ಸಮಿದಾಹರಣಾಯ ವೈ । 

ಗತೋ ವಿಧಿನಶಾದ್ಧಷ್ಟೋ ದಂದಶೂಕೇನ ಕಾನನೇ ॥ ೧೧೯॥ 
ಭವಾನೀ ಗೌತಮಾ ನಾಮ್ಮಲ್ಯಾತೇತು ಚಾರಾಯಣಾಂಗಜೇ ! 
ವೈಧವ್ಯದುಃಖಮಾಪನ್ನೇ ದೈನ್ಯಗ್ರಸ್ತೇ ಬಭೂನತುಃ ॥ ೧೨೦ ॥ 


೧೧೫ ಈಕೆಯ ಪತಿಯಾದ ಗಂಡು ಹಕ್ಕಿಯೂ ವಿದ್ಯಾಧರವಂಶದಲ್ಲಿ 
ಜನ್ಮನನ್ನು ತಾಳಿರುವನು ಇನ್ನು ಈ ಪ್ರಭಾವತಿಯೆಂಬ ನಾಗಕನೈೈಯು 
ನಾಗರಾಜನ ಮನೆಯಲ್ಲಿ ಜನ್ಮವನ್ನು ಪಡೆದಿರುವಳಲ್ಲವೆ, ಈ ಕನ್ಶೆಯ ಪೂರ್ವ 
ಜನ್ಮದ ಕಥೆಯನ್ನು ಹೇಳುವೆನು. 

೧೧೬. ಈ ಕಲಾವತಿಯೂ ತ್ರಿಶಿಖನೆಂಬ ನಾಗೇಂದ್ರನ ಮಗಳಾಗಿರುವಳು, 
ಈಕೆಯ ವೃತ್ತಾಂತವನ್ನೂ ನಾನು ಹೇಳುವೆನು, ಕೇಳು. 

೧೧೭. ಇವರಿಬ್ಬರೂ ಹಿಂದಣ ಮೂರನೆಯ ಜನ್ಮದಲ್ಲಿ ಚಾರಾಯಣನೆಂಬ 
ಮಹರ್ಷಿಗೆ ಪುತ್ರಿಯರಾಗಿದ್ದರು. ಸದಾಚಾರಸಂಪನ್ನೆಯರಾದ ಇಬ್ಬರೂ 
ಪರಸ್ಪರ ಪ್ರೇಮದಿಂದ ವರ್ತಿಸುತ್ತಿದ್ದರು 

೧೧೮. ಅವರಿಂದ ಪ್ರೇರಿತನಾಗಿ ತಂದೆಯಾದ ಚಾರಾಯಣನು ಇಬ್ಬರನ್ನೂ 
ಆಮುಷ್ಯಾಯಣನೆಂಬ ಬ್ರಾಹ್ಮಣೋತ್ತಮನ ಮಗನಾದ ನಾರಾಯಣನಿಗೆ 
ಮದುನೆ ಮಾಡಿಕೊಟ್ಟನು. 

೧೧೯. ಆತನು ಯೌವನವಂತನಾಗದೆಯೇ ಒಮ್ಮೆಸಮಿತ್ತುಗಳನ್ನು ತರಲು 
ಅರಣ್ಯಕ್ಕೆ ಹೋಗಿದ್ದಾಗ ಅದೃಷ್ಟವಶದಿಂದ ಮಹಾಸರ್ಪದಿಂದ ದಷ್ಟನಾದನು. 

೧೨೦. ಚಾರಾಯಣಪುತ್ರಿಯರಾದ ಭವಾನಿ ಮತ್ತು ಗೌತಮಿಯೆಂಬ 
ಹೆಸಂನ ಇಬ್ಬರೂ ಪೈಧನ್ಯದುಃಖವನ್ನನುಭವಿಸುತ್ತ ಅತಿ ದೀನರಾಗಿರು 
ತ್ತಿದ್ದರು. 

೫ 


ಕಳ ಶ್ರೀ ಸ್ಕಾಂದಮುಹಾಪುರಾಣಂ 


ಅತ ಏವ ಪ್ರಯತ್ನೇನ ಪರಿಣೇತಾ ವಿವರ್ಜಯೇತ್‌ । 


ದೇವತಾಸರಿದಾಹ್ವಾನಕನ್ಯಾ ಪಾಣಿಗ್ರಹಂ ಸುಧೀಃ ॥ ೧೨೧॥ 
ಅಥರ್ಸೆೇಃ ಕಸ್ಕಚಿದ್ದೈ ವಾದಾಶ್ರಮೇ ದೇವಸನ್ನಿಭೇ। 

ರಂಭಾಫಲಾನ್ಯ ದತ್ತಾನಿ ಮೋಹಾಜ್ವಗ್ರಹತುಸ್ತದಾ ॥ ೧೨೨ ॥ 
ಕೃತ್ವಾ ನಾನೋಪವಾಸಾದಿವ್ರತಾನಿ ಬ್ರಾಹ್ಮಣಾಂಗಜೇ । 

ಅಧ್ಯಾಸ್ಯ ನಿಧನಂ ಕಾಲಾಚ್ಚಾ ಖಾಮೃಗ್ಕೌ ಬಭೂವಕುಃ ॥ ೧೨೩ ॥ 
ಫಲಚೌರ್ಯವಿಪಾಕೇನ ವಾನರತ್ವಂ ತಯೋರಭೂತ್‌ | 
ಶೀಲರಕ್ಸಣಭಾವೇನಾಂವಂತ್ಯಾಂ ಜನಿಮವಾಪತುಃ ॥ ೧೨೪ ॥ 


ಸಚ ನಾರಾಯಣೋ ವಿಪ್ರಃ ಪಿತೃಶುಶ್ರೂಷಣೇ ರತಃ । 
ದಷ್ಟೋಪಿ ದಂದಶೂಕೇನ ಕಾಶ್ಯಾಂ ಸಾರಾವತೋಂಭವತ್‌ ॥ ೧೨೫ ॥ 
ಏವಂ ಭವಾಂತರೇ ಚಾಸೀದೇತಯೋಃ ಪತಿರೇವ ಸಃ । 
ತಿಸ್ಫಣಾಂ ಭವಶೀನಾಂ ಚ ಭಾವೀ ಭರ್ತಾ ಪುನಃ ಸವೈ 1 ೧೨೬ ॥ 


೧೨೧. ಆದುದರಿಂದಲೇ ಬುದ್ಧಿವಂತನಾದ ನರನು ಮದುವೆಯನ್ನು 
ಮಾಡಿಕೊಳ್ಳು ವಾಗ ದೇವತೆ ಮತ್ತು ನದಿಗಳ ಹೆಸರುಳ್ಳ ಕನ್ಯೈಯರ ಪಾಣಿಗ್ರಹ 
ವನ್ನು ಸರ್ವಪ್ರಕಾರದಿಂದಲೂ ತ್ಯಜಿಸಬೇಕು. 

೧೨೨. ಒಮ್ಮೆ ಇವರಿಬ್ಬರೂ ದೇವಲೋಕಸದೃಶವಾದ ಒಬ್ಬಾ ನೊಬ್ಬ 
ಮಹರ್ಷಿಯ ಆಶ್ರಮಕ್ಕೆ ಹೋಗಿದ್ದಾಗ ದೈವವಶದಿಂದ ಆತನು ಕೊಡದಿದ್ದ 
ಬಾಳೆಯಹಣ್ಣುಗಳನ್ನು ಆಶೆಯಿಂದ ತೆಗೆದುಕೊಂಡರು 

೧೨೩. ಬ್ರಾಹ್ಮಣಪುತ್ರಿಯರಾದ ಇವರಿಬ್ಬರೂ ಅನೇಕ ಉಪವಾಸಗಳೇ 
ಮುಂತಾದ ವ್ರತಗಳನ್ನುಮಾಡಿ ಕಾಲಕ್ರಮದಲ್ಲಿ ಮೃತರಾಗಿ ಮುಂದಿನ ಜನ್ಮದಲ್ಲಿ 
ಕೋತಿಗಳಾಗಿ ಜನಿಸಿದರು. 

೧೨೪ ಫಲಗಳನ್ನು ಅಪಹರಿಸಿದ ಪಾಪದಿಂದ ಕಪಿಜನ್ಮವುಂಟಾದರೂ 
ತಮ್ಮ ಸೌಶೀಲ್ಯವನ್ನುಳಿಸಿಕೊಂಡ ಪುಣ್ಯದ ಫಲವಾಗಿ ಅವಂತೀಕ್ಬೇತ್ರದಲ್ಲಿ 
ಜನ್ಮವನ್ನು ತಾಳಿದರು. 

೧೨೫. ನಾರಾಯಣನೆಂಬ ಆ ಬ್ರಾಹ್ಮಣಪುತ್ರನೂ ಯಾವಜ್ಜೀವವೂ 
ಪಿತೃಶುಶ್ರೂಷೆಯಲ್ಲಿ ನಿರತನಾಗಿದ್ದುದರಿಂದ ಸರ್ಪದಷ್ಟನಾಗಿ ದುರ್ಮರಣ 
ವನ್ನು ಹೊಂದಿದರೂ ಕಾಶಿಯಲ್ಲಿ ಪಾರಿವಾಳವಾಗಿ ಜನಿಸಿದನು. 

೧೨೬. ಹೀಗೆ ಆತನೊಬ್ಬನೇ ಹಿಂದಿನ ಮೂರನೆಯ ಜನ್ಮದಲ್ಲಿ ಇವರಿಬ್ಬ 
ರಿಗೂ, ಹಿಂದಿನ ಜನ್ಮದಲ್ಲಿ ಈ ರತ್ನಾವಳಿಗೂ ಸತಿಯಾಗಿದ್ದನು. ಈಗಲೂ ನಿಮ್ಮ 
ಮೂವರಿಗೂ ಆತನೇ ಪತಿಯಾಗುವನು. 


ಪಂಚಜಚತ್ವಾರಿಂಶೋತಿಧ್ಯಾಯಃ ೩೯೫ 


ಪ್ರಾಸಾದಸ್ಕಾಪಿ ಪಾರ್ಶ್ರೇ ತು ನ್ಯಗ್ರೋಧಶ್ಚ ಮಹಾನಗಃ । 


ತಸ್ಮಿಂಛಾಖಿನಿ ವಾಸಾಢ್ಯೇ ಶಾಖಾಮೃಗ್ಯೌ ಬಭೂವತುಃ ॥ ೧೨೭ ॥ 
ವಿಷ್ಣುದೇಹಜಲೇ ತೀರ್ಥೇ ಕ್ರೀಡಯಾ ಚ ಮಮಜ್ಜತುಃ । 

ಪಪತುಶ್ಚಾಃಪಿ ಪಾನೀಯಂ ತಸ್ಮಿಂಸ್ತೀರ್ಥೇ ತೃಷಾತುರೇ ॥ ೧೨೮ ॥ 
ಜಾತಿಸ್ಪಭಾನಚಾಪಲ್ಯಾತ್ಮ್ರೀಡಂತ್ಯೌ ಚ ಪ್ರದಕ್ಸಿಣಂ । 
ಚಕ್ರತುರ್ಬಹುಕೃತ್ವಶ್ನ ಲಿಂಗಂ ದದೃಶತುರ್ಬಹು ॥ ೧೨೯ i 
ವಿಚರಂತ್ಯಾನಿತಃ ಸ್ಟೈರಂ ತತ್ರ ನೃಗ್ರೋಧಸನ್ನಿಧೌ । 
ಕೇನಚಿದ್ಯೋಗಿವೇಷೇಣ ಪಾಶೇನ ಚ ನಿಯಂತ್ರಿತೇ ॥ ೧೩೦ ॥ 
ಭಿಕ್ಸಾರ್ಥಂ ಶಿಕ್ಸಿತೇ ತೇನ ನ ಲುಪ್ತಿರ್ನ ನಿವರ್ತನಂ । 

ಅಥ ತೇ ಕ್ವಾಂಸಿ ಮರ್ಕಬ್ಯೌ ಕಾಲಧರ್ಮವಶಂಗತೇ ॥ ೧೩೧ ॥ 
ಅವಂತೀವಾಸಪುಣ್ಯೇನ ಶ್ರಿಲೋಚನಸ್ಯ ಸೇವಯಾ । 
ಪ್ರಾದಕ್ಸಿಣ್ಯಾಂನುರೂಪಹೇಣ ಜಾತೇ ನಾಗಸುತೇ ಅಪಿ ॥ ೧೩೨ ॥ 





೧೨೭. ನನ್ನ ಪ್ರಾಸಾದದ ಪಕ್ಕದಲ್ಲಿಯೇ ಬಹಳ ಉನ್ನತವಾದ ಆಲದ 
ಮರವೊಂದಿರುವುದು. ಇವರಿಬ್ಬರೂ ವಾಸಕ್ಕೆ ಯೋಗ್ಯವಾದ ಆ ಮರದಲ್ಲಿ 
ಕವಿಗಳಾಗಿ ವಾಸಿಸುತ್ತಿದ್ದರು. 

೧೨೮. ಆಟದ ಬುದ್ಧಿಯಿಂದಲೇ ವಿಷ್ಣುದೇಹೋದ್ಭವೆಯಾದ ಶಿಪ್ರಾನದಿಯ 
ಜಲದಲ್ಲಿ ಸ್ನಾನಮಾಡಿದುವು. ಬಾಯಾರಿಕೆಯಾದಾಗ ಆ ತೀರ್ಧದಲ್ಲಿಯೇ 
ನೀರನ್ನು ಕುಡಿದುವು. 

೧೨೯. ತಮ್ಮ ಜಾತಿಗೆ ಸ್ವಭಾನವಾದ ಚಾಪಲ್ಯದಿಂದ ಹಾರಾಡುತ್ತಲೇ 
ಅನೇಕ ಸಲ ಪ್ರದಕ್ಷಿಣೆಗಳನ್ನೂ ಮಾಡಿದುವು ಅನೇಕ ವೇಳೆ ಶಿವಲಿಂಗದ ದರ್ಶನ 
ವನ್ನೂ ಮಾಡಿದವು. 

೧೩೦. ಆ ಆಲದ ಮರದ ಸಮಾನದಲ್ಲಿಯೇ ಸ್ವೇಚ್ಛೆಯಿಂದ ಸಂಚರಿಸು 
ತ್ರಿರಲು ಒಂದು ದಿನ ಯೋಗಿಯವೇಷವನ್ನು ಧರಿಸಿದವನೊಬ್ಬನು ಇವುಗಳನ್ನು 
ಹಗ್ಗದಿಂದ ಹಿಡಿದುಹಾಕಿದನು. 

೧೩೧. ಭಿಕ್ಸಾಟನೆಗಾಗಿ ಅವನು ಇವುಗಳಿಗೆ ಆಟಗಳನ್ನು ಹೇಳಿಕೊಟ್ಟನು. 
ಅಂದಿನಿಂದ ಹಾರಾಟವಾಗಲಿ ಸ್ವೇಚ್ಛೆಯ ಗಮನವಾಗಲಿ ಇಲ್ಲವಾಯಿತು. 
ಕೆಲವು ಕಾಲದ ಮೇಲೆ ಎರಡು ಹೆಣ್ಣುಕೋತಿಗಳೂ ಕಾಲಧರ್ಮವನ್ನ್ಸೈದಿದುವು. 

೧೩೨. ಅವಂತೀಕ್ಬೇತ್ರದಲ್ಲಿ ವಾಸಮಾಡಿದ ಪುಣ್ಯದಿಂದಲೂ, ತ್ರಿಲೋಚ 
ನೇಶ್ವರನ ಸೇವೆಯಿಂದಲೂ, ಪ್ರದಕ್ಲಿಣೆಗಳ ಪುಣ್ಯದಿಂದಲೂ ಈಗ ನಾಗಕನ್ಯಕೆಯ 
ರಾಗಿ ಜನಿಸಿರುವರು. 


Ta ಶ್ರೀ ಸ್ಮಾಂದಮಹಾಪುರಾಣಂ 


ಅಧುನಾ ತಂ ಪತಿಂ ಪ್ರಾಪ್ಯ ನಿದ್ಯಾಢರಕುಮಾರಕಂ ! 
ನಿರ್ನಿಶ್ಯಸ್ಥ ಕರ್ಗಭೋಗಾಂಶಾ ಕಂ ವಂತ್ಯಾಂ ನಿರ್ವ್ವತಿಮಾಸ್ಯ ಚ ॥ ೧೩೩ 
ಯೈ ಕಲ್ಪ ಮಪಿ ಚಾಂವಂತ್ಯಾಂ ಕೃತಂ ಕರ್ಮ 'ಭಾನಹಂ | 
ತಸ್ಯ ನೋಕ್ಸಃ ಪರೀಪಾಕೋ ನಿಶ್ಚಿತಂ ಮದನುಗ್ರಹಾತ್‌ ॥ ೧೩೪ ॥ 
ತ್ರಲೋಕ್ಯೇಪಿ ಚ ಸರ್ವಸ್ಮಿಂಛ್ರೇಷ್ಠಾನಂತೀ ಪುರೀ ಸದಾ | 
ತತೋಪಿ ಲಿಂಗನೋಂಕಾರಂ ತತೋಖಪ್ಯತ್ರ ತ್ರಿಲೋಚನಂ | 
ತಿಷ್ಮಮಾನೋಂತ್ರ ಲಿಂಗೇಂಹಂ ಭುಕ್ತಿಂ ಮುಕ್ತಿಂ ದದಾಮಿ ವೈ ॥ ೧೩೫ ॥ 
ಅತಃ ಸರ್ವಪ್ರಯತ್ನೇನಾಂವಂತ್ಯಾಂ ಪೂಜ್ಯಸ್ತಿ ಸ್ತ್ರಿರೋಚನಃ | 
ಇತ್ಯುಕ್ತ್ವಾ ಜೇನದೇನೇಶಸ ಸ್ಪತ್ರಾಸಾದಾಂಂತತೇಂವಿಶತ್‌ ॥ ೧೩೬ ॥ 
ಫೋ ರೂಪಮಾಸಾದ್ಯ ಶುಭಂ ತ್ರಿಭುವನಾದನಿ । 

ಸ್ವಸದನಂ ಪ್ರಾ ಸ್ಸ ತದ್ವೃತ್ತಾ ನಂತಮಶೇಷತಃ | 
ಸ್ವ yr ಪುರತಶ್ಲೊ ಕ್ರಾ. ಕೃತಕೃ ತ್ಯಾ ಇನಾಭವನ್‌ ॥ ೧೩೭ ॥ 
ಏಕದಾ ಮಾಧನೇ ಮಾಸಿ ಸಾರ್ಥ ಸಮಾಗತಾಃ । 
ವಿದ್ಯಾಧರಾಸ್ತ್ರಥಾ ನಾಗಾ ಮಿಲಿತಾಃ ಸಪರಿಚ್ಛದಾಃ ॥ ೧೩೮ ॥ 


೧೩೩ ಈಗ ಆ ವಿದಾ ಧರಪುತ್ರ ನಾದ ಪರಿಮಳಾಲಯನನ್ನು ಗಂಡನನ್ನಾಗಿ 
ಪಡೆದು ಸ ಸರ್ಗಭೋಗಗಳನ್ನೆ | ಆತಕೊಡನೆ ಅನುಭವಿಸಿ ಅವಂತೀಕ್ಷೇತ್ರದಲ್ಲಿಯೇ 
ಸುಖವಾಗಿ. ನೆಲಸಿರುವಿರಿ. 

೧೩೪. ಯಾರು ಅವಂತೀಕ್ಷೇತ್ರದಲ್ಲಿ ಅತ್ಯಲ್ಪವಾದರೂ ಪುಣ್ಯಪ್ರದವಾದ 
ಕರ್ಮವನ್ನು ಮಾಡಿರುವರೊ, ji “ಕರ್ಮಕ್ಕೆ ನಿಶ್ಚ ಬಾ ನನ್ನ 
ಅನುಗ್ರಹದಿಂದ ಮೋಕ್ಸವೊಂದೇ ಗ "ಆದುದರಿಂದ ಮೂರು 
ಲೋಕಗಳಲ್ಲಿಯೂ ಯಾವಾಗಲೂ ಅವಂತೀನಗರಿಯೇ ಸರ್ಮ್ವೋತ್ತಮವಾದುದು. 

೧೩೫. ಅದರಲ್ಲಿಯೂ ಓಂಕಾರೇಶ್ವರಲಿಂಗವೂ, ಅದಕ್ಕಿಂತ ತ್ರಿಲೋಚ 
ನೇಶ್ವರಲಿಂಗವೂ ಪರವ. ಪೂಜ್ಯಗಳು. ಈ ಲಿಂಗದಲ್ಲಿ ನಾನೇ ಸ್ವತಃ ನಿಂತು 
ಭೋಗಮೋಶ್ಪಗಳನ್ನು ಕೊಡುತ್ತಿರುವೆನು. 

೧೩೬. ಆದುದರಿಂದ ಸರ್ವಪ್ರಯತ್ನದಿಂದಲೂ ಅವಂತಿಯಲ್ಲಿರುವ 
ತ್ರಿಲೋಚನೇಶ್ವರನ ಪೂಜೆಯನ್ನು ಮಾಡಬೇಕು > ಇಂತೆಂದು ಆ ಕನ್ಯ ಕೆಯರಗೆ 
ಹೇಳಿ ಮಹಾಡೇವನು ಆಪ್ರಾ ಸಾಜಿಕೊಳಗೆ ಅಂತರ್ಜಿತನಾದನು. 

೧೩೭. ಒಡನೆಯೆ ಆತನು ಮೂರು ಲೋಕಗಳಲ್ಲಿಯೂ ಪರಮಪಾವನ 
ವೆನಿಸಿದ ಲಿಂಗದ ಸ್ವರೂಪವನ್ನು ತಾಳಿದನು ಅವರೂ ತನ್ಮು ಮನೆಗಳಿಗೆ ಬಂದು 
ನಡೆದ ವೃತ್ತಾಂತವೆಲ್ಲವನ್ನೂ ತಮ್ಮ ತಾಯಂದಿರಿಗೆ ತಿಳಿಸಿ ಕೃತಾರ್ಥರಾದಡೆವೆಂದೆಣಿ 
ಸಿದರು 

೧೩೮. ಒಮ್ಮೆ ವೈಶಾಖಮಾಸದಲ್ಲಿ ಸಕಲ ಸಂಭಾರಗಳೊಂದಿಗೆ ಯಾಶ್ರಾರ್ಥ 
ವಾಗಿ ಹೊರಟು ವಿದ್ಯಾಧರರೂ ನಾಗರೂ ಒಂದೆಡೆಯಲ್ಲಿ ಕೂಡಿದರು. 


ಪಂಚಚತ್ವಾರಿಂಶೋಕಧ್ಯಾಯಃ ೩೯೬ 


ನಿರಜಸ್ಕ್ಯೇ ಮಹಾಕ್ಸೇತ್ರೇ ತ್ರಿ ಲೋಚನಸನಿಖಾಪತಃ । 

ದೇನಸ್ಯ ನರದಾನಾಚ್ಚ ಸೃಷ್ಟಾ ೩್‌ನ್ಕೋನ್ಯರಿ ಕುಲಾವಲಿಂ ॥ ೧೩೯॥ 
ವಿದ್ಯಾಧರಾಯ ತಾಃ ಕನ್ಯಾ ನಾಗೈಸ್ತಿಸ್ರೋಂಪಿ ಕಲ್ಪಿತಾಃ। 
ಮಂದಾರದಾಮಃ ಸಂತುಷ್ಟಃ ಪ್ರಾಪ್ಯ ತಚ್ಚ ಸ್ನಾಷಾತ್ರಯಂ 1 ೧೪೦॥ 
ರತ್ನದೀಪೈಶ್ಚ ನಾಗೇಂದ್ರಃ ಪದ್ಮೀ ಚ ಭುಜಗೇಶ್ವರಃ । 

ವಿಶಿಖೋಪಿ ಫಣೀಂದ್ರಶ್ಚ ದೃಷ್ಟ್ವಾ ಏತೇ ತ್ರಯೋಪಿ ಚ। , 


ಜಾಮಾತರಂ ಸಮಾಸಾದ್ಯ ಶುಭಂ ಪರಿಮಲಾಲಯಂ ॥ ೧೪೧ ॥ 
ಅನ್ಯೋನ್ಯಂ ಸ್ವಜನಾಸ್ತೇ ತು ಮುದಾ ವಿಕಸಿತೇಕ್ಬಣಾಃ । 
ವಿವಾಹೋತ್ಸನಮಾರಚ್ಯ ಸ್ವಂ ಸ್ವಂ ಭವನಮಾವಿಶನ್‌ ॥ ೧೪೨ ॥ 


ತ್ರಿಲೋಚನಸ್ಯ ಲಿಂಗಸ್ಯ ನರ್ಣಯಂತೋಃಸಿ ಗೌರವಂ । 
ಸ ಚ ನಿದ್ಯಾಧರಃ ಶ್ರೀಮಾನ್ನಾಗೀಭಿರ್ನಿಪುಲಂ ಸುಖಂ । 
ಭುಕ್ತ್ವಾಂವಂತೀಂ ತತಃ ಪ್ರಾಪ್ಯ ಸಂಸೇವ್ಯ ಚ ತ್ರಿಲೋಚನಂ ॥ ೧೪೩ ॥ 





೧೩೯. ಮಹಾದೇವನು ಕೊಟ್ಟಿದ್ದ ವರಕ್ಕೆ ಅನುಸಾರವಾಗಿ ವಿರಜಸ್ಸ 
ಕ್ಸೇತ್ರದಲ್ಲಿ ತ್ರಿರೋಚನೇಶ್ವರನ ಸಮಾಪದಲ್ಲಿಯೇ ಸೇರಿ ಪರಸ್ಪರ ವಂಶಾವಳಿ 
ಗಳನ್ನು ವಿಚಾರಿಸಿಕೊಂಡರು 

೧೪೦. ಮತ್ತು ಆ ಮೂವರು ಕನ್ಯೆಯರನ್ನೂ ಪರಿಮಳಾಲಯನಿಗೇ 
ಮದುವೆ ಮಾಡಿಕೊಡಬೇಕೆಂದು ನಿಶ್ಚಯವಾಯಿತು. ಮಂದಾರದಾಮನೂ 
ಇಂತು ಮೂವರು ಸೊಸೆಯರನ್ನು ಪಡೆದು ಸಂತುಷ್ಟನಾದನು 

೧೪೧. ರತ್ನಾವಳಿಯು ತಂದೆಯಾದ ರತ್ನದೀಪನೆಂಬ ನಾಗೇಂದ್ರನೂ, 
ಪ್ರಭಾವತಿಯ ಜನಕನಾದ ಪದ್ಮಿಯೆಂಬವನೂ, ಕಲಾವತಿಯ ತಂದೆಯಾದ 
ವಿಶಿಖನೆಂಬ ಭುಜಗೇಂದ್ರನೂ ಸರ್ವಾಂಗಸುಂದರನಾದ ಪರಿಮಳಾಲಯನನ್ನು 
ಅಳಿಯನನ್ನಾಗಿ ಪಡೆದು ಮೂವರೂ ಬಹಳ ಆನಂದಭರಿತರಾದರು 

೧೪೨ ಬಳಿಕ ಸಂತೋಷದಿಂದ ಬಾಂಧವರೆಲ್ಲರೂ ಅರಳಿದ ಕಂಗಳುಳ್ಳನ್‌ 
ರಾಗಿ ಪರಸ್ಪರಸೌಹಾರ್ದದಿಂದ ವಿವಾಹಮಹೋತ್ಸವವನ್ನು ನೆರವೇರಿಸಿಕೊಂಡು 
ತಮ್ಮ ತಮ್ಮ ಮನೆಗಳಿಗೆ ಹೊರಟುಹೋದರು. 

೧೪೩. ಮತ್ತು ಆ ತ್ರಿಲೋಚನೇಶ್ವರಮಹಾಲಿಂಗದ ಮಾಹಾತ್ಮ್ಯವನ್ನು 
ಬಹಳವಾಗಿ ಹೊಗಳುತ್ತಿದ್ದರು. ಸರ್ವಶ್ವರ್ಯಾನ್ವಿತನಾದ ಆ ವಿದ್ಯಾಧರನೂ 
ಪತ್ನಿಯರಾದ ನಾಗಕನ್ಯಕೆಯರೊಡನೆ ಅಪಾರಸೌಖ್ಯವನ್ನನುಭವಿಸಿ ಅವಂತೀ 
ಕ್ಬೇತ್ರಕ್ಕೆ ಬಂದು ತ್ರಿರೋಚನೇಶ್ವರನನ್ನು ಸೇವಿಸಿದನು. 


್ಣೀಳ ಶ್ರೀ ಸ್ಕಾಂದನುಹಾಪುರಾಣಂ 


ಗಾಯಸ್ಸೀತಂ ಸುಮಧುರಂ ನಾಗೀಭಿಃ ಸಹಿತಃ ಕೃತೀ । 


ಆತ್ಮಾನಂ ಜಾತಿ ವಿಸ್ಮ ತ್ಯೆ ಮಧ್ಯೇ ಲಿಂಗಂ ಲಯಂಗತಃ ॥ ೧೪೪ ॥ 
ತ್ರಿಲೋಚನಸ್ಯ ಮಹಿಮಾ ಕಲೌ ದೇನೇನ ಗೋಪಿತಃ | 
ತತೋ ಲ್ಪಸತ್ಕಾ ಮನುಜಾ ನ ತಲ್ಲಿಂಗಮುಸಾಸತೇ ॥ ೧೪೫ ॥ 


ತ್ರಿರೋಚನಕಥಾಮೇತಾಂ ಶ್ರುತ್ವಾ ಸಾಸಾಸ್ವಿತೋ ಸ್ಯಹೋ | 
ನಿಸಾಪೋ ಜಾಯತೇ ಮರ್ತ್ಯೋ ಲಭತೇ ಚ ಪರಾಂ ಗತಿಂ ॥ ೧೪೬॥ 
ಏಷ ತೇ ಕಥಿತೋ ದೇನಿ ಪ್ರಭಾವಃ ಪಾಪನಾಶನಃ । 

ತ್ರಿರೋಚನಸ್ಕ ದೇನಸ್ಯ ಶೃಣು ನೀರೇಶ್ವರಂ ಪರಂ ॥ ೧೪೭ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
44ತ್ರಿಲೋಚನೇಶ್ವರಮಾಹಾತ್ಮ್ಯವರ್ಣನಂ'' 
ನಾಮ ಪಂಚಚತ್ವಾರಿಂಶೋಂಧ್ಯಾಯಃ 


೧೪೪ ನಾಗಸ್ತ್ರೀಯರೊಡಗೂಡಿ ಮಧುರವಾಗಿ ಸಂಗೀತವನ್ನು ಹಾಡುತ್ತ 
ಕೃತಾರ್ಥನಾಗಿ ಧ್ಯಾನದಲ್ಲಿ ತನ್ನನ್ನೇ ಮರೆತು ಪರವಶನಾಗಿ ಆ ಲಿಂಗದ ಮಧ್ಯ 
ದಲ್ಲಿಯೇ ಐಕ್ಯವನ್ನು ಪಡೆದನು. 

೧೪೫. ತ್ರಿರೋಚನೇಶ್ವರನ ಮಹಿಮೆಯನ್ನು ಮಹಾದೇವನೇ ಕಲಿಯುಗ. 
ದಲ್ಲಿ ಮಕೆಮಾಡಿರುವನು ಆದುದರಿಂದ ಪಾನುರರಾದ ಜನರು ಆ ಲಿಂಗದ 
ಉಪಾಸನೆಯನ್ನು ಮಾಡುವುದಿಲ್ಲ. 

೧೪೬. ತ್ರಿಲೋಚನೇಶ್ವರನ ಈ ಚರಿತ್ರೆಯನ್ನು ಕೇಳಿದ ಮನುಸ್ಯನು. 
ಮಹಾಪಾತಕಗಳನ್ನು ಮಾಡಿದನನಾದರೂ, ಪಾಪರಹಿತನಾಗಿ ಉತ್ತಮ 
ಗತಿಯನ್ನು ಪಡೆಯುವನು. 

೧೪೭. ಜೇನಿಯೆ ! ಇಂತು ನಿನಗೆ ತ್ರಿಕೋಚನೇಶ್ವರ ಮಹಾಲಿಂಗದ 
ಪಾಪನಾಶಕವಾದ ಮಹಿಮೆಯ ಕಥೆಯನ್ನು ಹೇಳಿರುನೆನು. ಇನ್ನು ವೀರೇಶ್ವರ 
ಮಹಾದೇವನ ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಅವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮದಲ್ಲಿ "" ತ್ರಿರೋಚನೇಶ್ವರಮಾಹಾತ್ಮ್ಯನರ್ಣನ''ನೆಂಬ 
ನಲವತ್ತ ದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ 
ಅಧ ಷಟ್ಕ ತ್ವಾರಿಶೋಧ್ಯಾಯಃ 
ನೀರೇಶ್ವರಮಾಹಾತ್ಮ್ಯನರ್ಣನಂ 
ಶ್ರೀ ಹರ ಉವಾಚ: 

ಷಟ್ಟಿತ್ವಾರಿಂಶಕಂ ಡೇವಿ ನೀರೇಶ್ವರಮಥೋ ಶೃಣು । 
ಯಸ್ಯ ದರ್ಶನಮಾತ್ರೇಣ ಕುಲವೃದ್ಧಿರ್ಭವೇದ್ದು ನಂ ॥೧॥ 
ಸನಿಶಾನುಯ ಮಹಾದೇವಿ ನೀಕೇಶಾನಿರ್ಭವಂ ಪರಂ | 
ಯಚ್ಛು ೨ತ್ಕಾ ಸಿತರಃ ಪುಣ್ಯಂ ಪ್ರಾಪ್ಲುಯುರ್ನಿಪುಲಂ ಶಿವೇ ॥೨॥ 
ಆಸೀದನಿತ್ರಜಿನ್ನಾನು ರಾಜಾ ಪರಪುರಂಜಯಃ । 
ಧಾರ್ಮಿಕಃ ಸತ್ತ್ವಸಂಪನ್ನಃ ಪ್ರಜಾರಂಜನತತ್ಸರಃ nan 
ಯಶೋಧನೋ ನದಾನ್ಯಶ್ಚ ಸುಧೀರ್ಬ್ಟಾಹ್ಮಣದೈ ನತಃ । 
ಸದೈನಾಃವಭೃಥಸ್ನಾತಃ ಪರಿಕ್ಲಿನ್ನಶಿರೋರುಹಃ HN 
ನಿನೀತೋ ನೀತಿಸಂಪನ್ನಃ ಕುಶಲಃ ಸರ್ವಕರ್ಮಸು । 
ವಿದ್ಯಾವಿಶಾರದಶ್ವಾಥೆ ಗುಣವಾನ್ನುಣಿವತ್ಸಲಃ ॥೫॥ 


ಕನ್ನಡದ ಅನುವಾದ 
ನೀರೇಶ್ವರಮಾಹಾತ್ಮ್ಯನರ್ಣನ 

೧. ಮಹಾದೇವನು ಹೇಳುತ್ತಾನೆ --ಪಾರ್ವತಿಯೆ! ಇನ್ನು ನಲನತ್ತಾ 
ರನೆಯದಾದ ವೀರೇಶ್ವರಲಿಂಗದ ಚರಿತ್ರೆಯನ್ನು ಕೇಳು. ಅದನ್ನು ನೋಡುವುದ 
ಶಿಂದ ಸಂತಾನವೃದ್ಧಿಯಾಗುವುದು ನಿಶ್ಚಯವು. 

೨. ಮಹೇಶ್ವರಿಯೆ ! ಮೊದಲು ವೀರೇಶ್ವರನು ಆವಿರ್ಭವಿಸಿದ ಉತ್ತಮ 
ಚರಿತ್ರೆಯನ್ನು ಕೇಳು. ಮಂಗಳಾಂಗಿಯೆ! ಈ ಕಥೆಯನ್ನು ಕೇಳಿದವರ ನಿತೃ 
ಗಳು ಅಪಾರವಾದ ಪುಣ್ಯವನ್ನು ಪಡೆಯುವರು. 

೩. ಹಿಂದೆ ಶತ್ರುಪಟ್ಟಣಗಳನ್ನು ಭೇದಿಸಿದವನೂ, ಧರ್ನುತತ್ಸರನೂ, 
ಸತ್ತ್ವಗುಣೋಪೇತನೂ, ಪ್ರಜೆಗಳನ್ನು ಸಂತೋಷಗೊಳಿಸುವುದರಲ್ಲಿಯೇ 
ನಿರತನೂ ಆದ ಅಮಿತ್ರಜಿತ್‌ ಎಂಬ ರಾಜನೊಬ್ಬನಿದ್ದನು. 

೪. ಆತನು ಯಶೋಧನನೂ, ಮಧುರಭಾಷಿಯೂ, ತೀಕ್ಸ ಬುದ್ಧಿಯೂ, 
ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವನೂ, ಯಾನಾಗಲೂ ಯಜ್ಞಗಳನ್ನುಮಾಡಿ 
ಅವಭ್ಭಥಸ್ನಾನಗಳಿಂದ ಒದ್ದೆಯಾದ ತಲೆಗೂದಲುಳ್ಳವನೂ ಆಗಿರುತ್ತಿದ್ದನು 

೫. ವಿನಯಾನ್ವಿತನೂ, ನೀತಿಮಾರ್ಗವನ್ನರಿತವನೂ, ಸಕಲಕಾರ್ಯ 
ಗಳಲ್ಲಿ ದಕ್ಟನೂ, ಸಕಲವಿದ್ಯೆಗಳಲ್ಲಿ ಪಾರಂಗತನೂ, ಸದ್ದುಣಭರಿತನೂ, ಗುಣಿ 
ಗಳಲ್ಲಿ ಅಭಿಮಾನವುಳ್ಳನನೂ ಆಗಿದ್ದನು. 


೪೦೦ ಶ್ರೀ ಸ್ಯಾಂದಮಹಾಪುರಾಣಂ 


ಕೃತಜ್ಞೊ € ಮಧುರಾಲಾಪಃ ಸಾಪಕರ್ಮಪರಾಜ್ಮುಖಃ | 


ಸತ್ಯನಾಂಛೌಚನಿಲಯಃ ಸತ್ಯನಾಗ್ಟಿಜಿತೇಂದ್ರಿಯಃ nen 
ರಣಾಂಗಣೇ ಕೃ ತಾಂತಸ್ಯ ಸಂಖ್ಯಾ ವಾಂಶ್ಚ ಸದೋಜಿರೇ। 

ಕಾಮಿನೀ ಕೇಲಿಕಾಲಜ್ಞೊ e ಯವ ಸ್ಮನಿರಪ್ರಿಯಃ Hei 
ಧರ್ಮಾಂರ್ಥಧನಕೋಶಕ್ಟ ಸಮೃ ದ್ಧ ಬಲನಾಹನಃ | 

ಸುಭಗಶ್ಚ ಸುರೂಪಶ್ಚ ಸುಡ ಸುಪ್ರ ಜಾ ಪ್ರಿಯಃ ॥೮॥ 
ಸ್ಕೈರ್ಯಥೈರ್ಯಸಮಾಪನ್ನೋ ದೇಶಕಾಲವಿಚಕ್ಸ ಣಃ | 

ಮಾನ್ಯಾನಾಂ ಮಾನದೋ ನಿತ್ಯಂ ಸರ್ನ್ವದೂಷಣನರ್ಜಿತಃ ॥೯॥ 
ವಾಸುದೇವಾಂಘ್ರಿಯುಗಲೇ ಜೇತೋವೃತ್ತಿ ಂ ನಿಧಾಯ ಚ। 

ಚಕಾರ ರಾಜ್ಯಂ ನಿದ ೯೦ದ್ವಂ ಧಿಗ್ಲಿಗೀತಿ ವಿವರ್ಜಿತಂ 1 ೧೦ 
ಅಲಂಘ್ಯಶಾಸನಃ ಶ್ರೀಮಾನ್ವಿಷ್ಣು ಭಕ್ತಿಪರಾಯಣಃ । 
ಅಭುನಕ್ರ್ರನರಾನ್ಫೋಗಾನ್‌ ಸಮಂತಾದ್ವಿಷ್ಣುಸಂಸ್ಕೃತಾನ್‌ 1 ೧೧॥ 





೬, ಮತ್ತು ಕೃತಜ್ಞನೂ, ಮಧುರವಾಕ್ಯಹಿತನೂ, ಪಾಪಕರ್ಮಗಳಿಂದ 
ನಿಮುಖನೂ, ಸತ್ಯವಂತನೂ, ಶುಚಿಯೂ, ಸತ್ಯವಾದಿಯೂ, ಜಿತೇಂದ್ರಿಯನೂ 
ಆಗಿದ್ದನು. 

೭. ಯುದ್ಧರಂಗದಲ್ಲಿ ಕಾಲಯಮನೂ, ಸಜ್ಜನರ ಗಡಣದಲ್ಲಿ ಗಣ್ಯನೂ, 
ಯುವತಿಯರೊಡನೆ ಕಾಮಕೇಳಿಯ ಕಾಲವನ್ನರಿತವನೂ, ಯೌವನವಂತ 
ನಾದರೂ ಜ್ಞಾನನಯೋವೃ ದ್ಧ ರಿಗೆ ಪ್ರಿಯನೂ ಆಗಿದ ನು, 

೮. ಧರ್ಮಕ್ಕಾಗಿಯೇ “ನ್ನ್ನ 'ಧನಕೋಶವನ್ನು. ವಿನಿಯೋಗಿಸುತ್ತ, ಅಸಂ 
ಖ್ಯಾತ ಸೈನ್ಯ ಮತ್ತು ವಾಹನಗಳು ಳ್ಳ ಕೈವನಾಗಿ, ಆ ರಾಜನು ಸೌಭಾಗ್ಯಾನ್ವಿತನೂ, 
ಸುಂದರನೂ, ಸದ್ದುದ್ಧಿ ಯೂ, ಸತ್ಯ ಜಿಗಳಗೆ ಸರಮಪ್ರಿಯನೂ ಆಗಿದ್ದನು. 

೯ ಸ್ಟೈರ್ಯಧ್ರೈರ್ಯಗಳಿಂದ ಕೂಡಿದವನೂ, ದೇಶಕಾಲಗಳನ್ನು ಚೆನ್ನಾಗಿ 
ಅರಿತವನೂ, ನಿತ್ಯವೂ ಸತ್ಕಾರಾರ್ಹರಿಗೆ ಉಚಿತಪೂಜೆಗಳನ್ನು ಮಾಡುವವನೂ, 
ಸಕಲ ದೋಷಗಳನ್ನು ತ್ಯಜಿಸಿದವನೂ ಆಗಿದ್ದನು. 

೧೦. ಆ ರಾಜೇಂದ್ರನು ಶ್ರೀ ವಾಸುದೇವನ ಪಾದಕಮಲಗಳಲ್ಲಿಯೇ 
ಅನನ್ಯವಾದ ಮನಸ್ಸನ್ನು ನೆಲೆಗೊಳಿಸಿ ಪ್ರಜೆಗಳ ಧಿಕ್ಟಾರಗಳಿಂದಲೂ, ಈತಿಬಾಡೆ 
ಗಳಿಂದಲೂ ರಹಿತವಾದ ರಾಜ್ಯಭಾರವನ್ನು ಏಕಾಧಿಪತ್ಯದಿಂದ ಮಾಡುತ್ತಿದ್ದನು. 

೧೧. ಆತನ ಅಪ್ಪಣೆಯನ್ನು ಯಾರೂ ಮಿಸಾರುತ್ತಿರಲಿಲ್ಲ. ಶ್ರೀಮಂತನಾದ 
ಆತನು ವಿಷ್ಣುಭಕ್ತಿಪರಾಯಣನಾಗಿ ಸಮಸ್ತಗಳಾದ ಉತ್ತಮಭೋಗಗಳನ್ನೂ 
ಮಹಾವಿಷ್ಣು ವಿಗೆ ನಿವೇದಿಸಿ ಅವುಗಳನ್ನು ಆತನ ಪ್ರಸಾದವೆಂಬ ಬುದ್ಧಿ ಯುದ 
ಅನುಭವಿಸುತ್ತಿದ್ದ ನು. 


ಷಟ್ಟತ್ವಾರಿಂಶೋ$ಧ್ಯಾಯಃ॥ ೪೦೧ 


ಹರೇರಾರಾಧನಾನ್ಯುಚ್ಚೈಃ ಪ್ರತಿಸೌಢಂ ಪದೇ ಪದೇ । 


ತಸ್ಯ ರಾಜ್ಯೇ ಸಮಭವನ್ಮ ಹಾಭಾಗ್ಯನಿಢೇಃ ಶಿವೇ ॥ ೧೨ ॥ 
ಗೋನೃಂದಗೋಪಗೋಪಾಲ ಗೋಪೀಜನ ಮನೋಹರ । 

ಗದಾಪಾಣೇ ಗುಣಾತೀತ ಗುಣಾಢ್ಯ ಗರುಡಧ್ವಜ ॥ ೧೩ ॥ 
ಕೇಶಿಹನ್ಯೈಟಿಭಾರಾತೇ ಕಂಸಾರೇ ಕಮಲಾಪತೇ ॥ ೧೪ ॥ 
ಕೃಷ್ಣ ಕೇಶವ ಕಂಜಾಕ್ಸ ಕೀನಾಶ ಭಯನಾಶನ । 

ಪುರುಸೋತ್ತ ಮ ಸಾಕೇ ಪುಂಡರೀಕನಿಲೋಚನ ॥ ೧೫ ॥ 
ಸೀತಕೌಶೇಯನಸನ ಪದ್ಮನಾಭ ಪರಾತ್ಪರ । 

ಜನಾರ್ದನ ಜಗನ್ನಾಥ ಜಾಹ್ನನೀಜಲಜನ್ಮಭೂಃ ॥ ೧೬ ॥ 
ಜನ್ಮಿನಾಂ ಜನ್ಮಹರಣ ಜಂಜಪೂಕೌಘನಾಶನ । 

ಶ್ರೀವತ್ಸವಕ್ಸಃ ಶ್ರೀಕಂಠ ಶ್ರೀಕರ ಶ್ರೇಯಸಾಂ ನಿಧೇ ॥ ೧೭ ॥ 
ಶ್ರೀರಂಗಶಾರ್ಜ್ಸ ಕೋದಂಡ ಶೌರೇ ಶೀತಾಂಶುಲೋಚನ । 

ದೈತ್ಯಾಂರೇ ದಾನವಾರಾತೇ ದಾಮೋದರ ದುರಂತಕ ॥ ೧೮ ॥' 
ದೇನಕೀಹೃದಯಾನಂದ ದಂದಶೂಕೇಶ್ವರೇಶಯ । 

ನಿಷ್ಣೋ ವೈಕುಂಠನಿಲಯ ಬಾಣಾಃರೇ ವಿಷ್ಟರಶ್ರವಃ ॥೧೯॥ 


೧೨ ಪಾರ್ವತಿಯೆ! ಆ ಮಹಾಭಾಗ್ಯಶಾಲಿಯ ರಾಜ್ಯದ ಪ್ರತಿಯೊಂದು 
ಮನೆಯಲ್ಲಿಯೂ ಅಡಿಗಡಿಗೂ ಶ್ರೀಮನ್ನಾರಾಯಣನ ಆರಾಧನೆಯ ಉತ್ಸವಗಳು 
ನಡೆಯುತ್ತಿದ್ದುವು. 

೧೩-೨೦ "« ಗೋಸ ಮೂಹವನ್ನು ಕಾಪಾಡಿದ ಗೋಪಾಲನೆ! ಗೋಪಿಜನ 
ಮನೋಹರನೆ! ಗದಾಪಾಣಿಯೆ ! ತಿ.ಗುಣಗಳನ್ನು ಮಾರಿದವನೆ! ಸಮಸ್ತ 
ಕಲ್ಯಾಣಗುಣಥಿಲಯನೆ! ಗರುಡಧ್ವಜನೆ! ಕೇಶಿವೈರಿಯೆ! ಕೈಟಭಮರ್ದನನೆ! 
ಕಂಸನಿಷೂದನನೆ! ಲಕ್ಷ್ಮೀರಮಣನೆ! ಕೃಷ್ಣ! ಕೇಶವ! ಕಮಲನಯನ! 
ರಾಕ್ಸಸಭಯವನ್ನು ನಿವಾರಿಸಿದವನೆ! ಪ್ರರುಸೋತ, ಮ! ಪಾಹದೂರನೆ! 
ಪುಂಡರೀಕಾಕ್ಷ! ನೀತಾಂಬರಧಾರಿ! ಪದ್ಮನಾಭ! ಪರವೆನಿಸಿದ ಪ್ರಕೃತಿಗೂ 
ಪರನಾದವನೆ ಜನಾರ್ದನ! ಲೋಕೇಶ್ವ ರ! ಗಂಗಾಜಲಕ್ಕೆ ಜನ್ಮಸ್ಥ ಳವಾದವನೆ! 
ಹುಟ್ಟ ಸಾಯುವವರ ಜನ್ಮಬಂಧವನ್ನು ಕಳೆಯು ವವನೆ! ಪಾಸರಾಕಿಯನ್ನು 
ನಾಡವ! ಶ್ರೀವತ್ಸಾಂಕಿತವಕ್ಸನೆ! ಶ್ರೀಕಂರ! ಐಶ್ವರ್ಯಪ್ರದ! 
ಸಕಲ ಶ್ರೇಯಸ್ಸುಗಳ ನೆಕೆಯಾದನನೆ! ಶ್ರೀರಂಗನಾಧ! ಶಾಜ್ಗ Wr ಬಿಲ್ಲನ್ನು 
ಒಡಿದವನೆ! ಕೌರಿಯೆ! ಚಂದ್ರ ಶೀತಲನೇತ್ರನೆ! ರಾಕ್ಚಸ ಸಶತ್ರುವೆ! ದಾನವ 
ಮರ್ದನನೆ! ದಾನೋದರಕೆ! ದುಷ್ಟ ರಿಗೆ ಯಮನಾದವನೆ! ದೇವಕಿಯ 
ಹೃದಯಕ್ಕೆ ಅಕಂದವನ್ನುಂಟುಮಾಡಿದನನೆ! ಸರ್ಪರಾಜನಾದ ಆದಿಶೇಷನ 


೪೦೨ ಶ್ರೀ ಸ್ಕಾಂದಮಹಾಪುರಾಣಂ 


ನಿಷ್ಟಕ್ಸೇನ ನಿಭೋ ನೀರ ನನಮಾಲಿನ್ಸಲಿಪ್ರಿಯ । 


ತ್ರಿನಿಕ್ರಮ ತ್ರಿಲೋಕೇಶ ಚಕ್ರಸಾಣೇ ಚತುರ್ಭುಜ ॥ ೨೦॥ 
ಇತ್ಯಾದೀನಿ ಪನಿತ್ರಾಣಿ ನಾಮಾನಿ ಪ್ರತಿಮಂದಿರೇ । 

ಸ್ತ್ರ ವೃದ್ಧ $ ಬಾಲಗೋಪಾಲನಡನೋದೀರಿತಾಸಿ ತು 1 ೨೦ 
ಪ್ರೊ ಯಂತೇ ಯತ್ರ ಕುತ್ರಾಪಿ ರಮ್ಯಾಣಿ ಮಧುವಿದ್ದಿಷಃ । 
ಸುಕನ್ಮಕಾನನಾಸ್ಯೆ! (ವ ನಿಶೋಕ್ಕ ತೇ ಗೃಹೇಗೃ ಹೇ” ॥ ೨೨॥ 
ವಿಚಿತ್ರಾಣಿ ಚರಿತ್ರಾಣಿ ಗೀಯಂತೆ. ಚ ಗೃಹೇ ಗೃಹೇ | 

ಸೌಧಭಿತ್ತಿಸು ದೃಶ್ಯಂತೇ ಚಿತ್ರಾಣಿ ಕೃತ್ರಿಮಾಣಿ ಚ ॥ ೨೩ ॥ 
ಯತೇ ಹರಿಕಥಾಯಾಸ್ತು ನಾಂನ್ಯಾ ವಾರ್ತಾ ನಿಶಮ್ಯತೇ | 

ಹರಿಣಾ ನೈವ ವಧ್ಯಂತೇ ಹರಿಣಾ ಮಾಂಸಧಾರಿಣಃ ॥ ೨೪ ॥ 
ತಸ್ಯ ರಾಜ್ಞೋ ಭಯಾದ್ವ್ವಾಧೈರರಣ್ಯೇ ಸುಖಚಾರಿಣಃ । 

ನ ಇಡ ಕೈನ ಚ ಬಕಾ ನರಾಹಾಕ್ಚ ನ ಕೇನಜಿತ್‌ ॥ ೨೫ ॥ 


ಮೇಲೆ ಪವಡಿಸಿರುವವನೆ! ಸರ್ವವ್ಯಾಹಿಯೆ ! ವೈಕುಂಠವಾಸಿಯೆ! ಬಾಣ 
ಶತ್ರುವೆ! ವಿಷ್ಟರಶ್ರವನೆ! ನಿಷ್ಟಕ್ಸೇನ! ಸರ್ವೇಶ್ವರ! ಮಹಾವೀರ! ವನಮಾಲಾ 
ಧರನೆ! ಬಲಿಪ್ರಿಯನೆ! ತ್ರಿವಿಕ್ರಮನೆ! ಮೂರು ಲೋಕಗಳಿಗೂ ಒಡೆಯನೆ! 
ಚಕ್ರವನ್ನು ಕೈಯಲ್ಲಿ ಹಿಡಿದಿರುವವನೆ! ಚತುರ್ಭುಜ!?? 

೨೧ ಇವೇ ಮುಂತಾದ ಪಾವನಗಳಾದ ವಿಷ್ಣುನಾಮಗಳನ್ನು ಪ್ರತಿ 
ಯೊಂದು ಮನೆಯಲ್ಲಿಯೂ ಸ್ತ್ರೀಯರೂ, ಬಾಲಕರೂ, ವೃದ್ಧರೂ, ಗೋಪಾಲಕರೂ 
ಬಾಯಿಯಿಂದ ಉಚ್ಚರಿಸುತ್ತಿದ್ದರು. 

೨೨. ಎಲ್ಲೆಲ್ಲಿ ನೋಡಿದರೂ ಮಧುಮರ್ದನನ ಮನೋಹರ ನಾಮಗಳೇ 
ಶೇಳಿಬರುತ್ತಿದ್ದುವು ಒಂದೊಂದು ಮನೆಯಲ್ಲಿಯೂ ರಮ್ಯಗಳಾದ ಉಪವನ 
ಗಳು ಕಾಣುತ್ತಿದ್ದುವು. 

೨೩. ಮನೆ ಮನೆಗಳಲ್ಲಿಯೂ ಪರಮಾತ್ಮನ ವಿಚಿತ್ರವ್ಯಾಪಾರಗಳ ಚರಿತ್ರೆ 
ಗಳೇ ಹಾಡಲ್ಬಡುತ್ತಿದ್ದುವು. ಮಹಡಿಗಳ ಗೋಡೆಗಳ ಮೇಲೆ ಚಿತ್ರಕಾರರಿಂದ 
ಬರೆಯಲ್ಪಟ್ಟ ವೈಷ್ಣವಚಿತ್ರಗಳು ಬಹಳವಾಗಿ ಕಂಗೊಳಿಸುತ್ತಿದ್ದು ವು. 

೨೪.೨೫ ಹರಿಕಥೆಯೊಂದನ್ನುಳಿದು ಎಲ್ಲಿಯೂ ಬೇರೊಂದು ಮಾತೇ 
ಕೇಳುತ್ತಿರಲಿಲ್ಲ ಆ ಮಹಾರಾಜನ ಭಯದಿಂದ ಬೇಡರೂ ಅರಣ್ಯಗಳಲ್ಲಿ ಜಿಂಕೆ 
ಗಳನ್ನು ಕೊಲ್ಲದಿರಲು ಅವುಗಳು ಹೃಷ್ಟಪುಷ್ಟಗಳಾಗಿ ಸುಖದಿಂದ ಓಡಾಡಿ 
ಕೊಂಡಿದ್ದವು. ಆ ಭಯದಿಂದಲೇ ಸಾಧಾರಣವಾಗಿ ಮತ್ಸ್ಯಮಾಂಸಗಳನ್ನು 
ತಿನ್ನುವವರೂ ಮಾನುಗಳನ್ನಾಗಲಿ, ಬಳಪಸ್ಸಿಗಳನ್ನಾಗಲಿ, ವರಾಹಗಳನ್ನಾಗಲಿ 
ಎಲ್ಲಿಯೂ ಕೊಲ್ಲುತ್ತಿರಲಿಲ್ಲ. 


ಸಟ್ಟಿತ್ವಾರಿಂತೋ8$ಧ್ಯಾಯಃ ೪೦೩ 


ಹನ್ಯಂತೇ ಕ್ವಾಪಿ ತದ್ಭೀತ್ಕಾ ಮತ್ಸ್ಯಮಂಸಾಃಶಿನಾನಿ ವೈ । 

ಅಪುತ್ರಾ ನ ನರಾಸ್ತ್ರಸ್ಯ ರಾಷ್ಟ್ರೇನಮಿತ್ರಜಿತಃ ಕ್ವಚಿತ್‌ H ೨೬8 
ಸ್ತನ್ಯಸಾನಂ ನ ಕುರ್ವಂತಿ ಸಂಪ್ರಾಸ್ಯ ಹರಿವಾಸರಂ । 

ಪಶವೋಇಸಿ ತೃಣಾಂಹಾರಂ ಪರಿತ್ಯಜ್ಯ ಹರೇರ್ದಿನೇ । 


ಉಪೋಷಣಪರಾ ಜಾತಾ ಅನ್ಯೇಷಾಂ ಕಾ ಕಥಾ ನೃಣಾಂ ॥೨೭॥ 
ಮಹಾಮಹೋತ್ಸವಃ ಸರ್ವೈಃ ಪುರೌಕೋಭಿರ್ನಿತನ್ಯತೇ । 
ಅಸ್ಮಿನ್ಛ್ರಶಾಸತಿ ಭುನಂ ಸಂಪ್ರಾಪ್ತೇ ಹರಿವಾಸರೇ ॥ ೨೮ ॥ 


ಯೋ ವಿಷ್ಣುಭಕ್ತಿರಹಿತಃ ಪ್ರಾಣೈರಪಿ ಧನೈರಸಿ । 

ಸ ಏನ ದಂಡ್ಕೋ ಭುಂಕ್ರೇಯೋ ರಾಜ್ಞೋಮಿತ್ರಜಿತಃ ಕ್ಸಿತೌ॥ ೨೯॥ 
ಅಂತ್ಯಜಾ ಅಪಿ ತದ್ರಾಸ್ಟ್ರೇ ಶಂಖಚಕ್ರಾಂಕಧಾರಿಣಃ | 

ಸಂಪ್ರಾಪ್ಯ ನೈಷ್ಣನೀಂ ದೀಕ್ಸಾಂ ದೀಕ್ಷಿತಾ ಇತಿ ಸಂಸ್ಥಿತಾಃ ॥ ೩೦8 
ಶುಭಾನಿ ಯಾನಿ ಕರ್ಮಾಣಿ ಕ್ರಿಯಂತೇನುದಿನಂ ಜನೈಃ । 

ವಾಸುದೇವೇ ಸಮರ್ಪ್ಯಂತೇ ತಾನಿ ತೈರಫಲೇಪ್ಪು ಭಿಃ ॥೩೧॥ 





೨೬. ಆ ಅಮಿತ್ರಜಿದ್ರಾಜನ ರಾಷ್ಟ್ರದಲ್ಲೆ ಲ್ಲಿಯೂ ಪುತ್ರಹೀನರಾದ ಜನಕೇ 
ಇರಲಿಲ್ಲ ಹರಿವಾಸರವು ಬರಲು ಎಳೆಯ ಮಕ್ಕಳೂ ಸ್ತನ್ಯಪಾನವನ್ನು ಮಾಡು 
ಕ್ರಿರಲಿಲ್ಲ. 

೨೭-೨೮. ಹರಿದಿನಗಳಲ್ಲಿ ಪಶುಗಳೂ ಹುಲ್ಲುಮೇಯುವುದನ್ನುಳಿದು. 
ಉಪವಾಸವನ್ನು ಮಾಡುತ್ತಿದ್ದುವೆಂದಮೇಲೆ ಮಿಕ್ಕ ಮನುಷ್ಯರ ಮಾತನ್ನು ಬೇರೆ 
ಹೇಳಲೇಕೆ? ಈತನು ರಾಜ್ಯವನ್ನಾಳುತ್ತಿರಲು ಹರಿವಾಸರವು ಪ್ರಾಪ್ತವಾದ: 
ದಿನದಲ್ಲಿ ಸಮಸ್ತ ಪುರನಿವಾಸಿಗಳೂ ಸೇರಿ ಅದ್ಭುತವಾದ ಮಹೋತ್ಸವವೊಂದನ್ನು 
ನಡೆಸುತ್ತಿದ್ದರು 

೨೯. ರಾಜನಾದ ಅಮಿತ್ರಜಿತನ ಆಳ್ವಿಕೆಯಲ್ಲಿ ಯಾವನು ವಿಷ್ಣುಭಕ್ತಿ 
ಯನ್ನು ಮಾಡುವುದಿಲ್ಲವೊ, ಯಾವನು ಹರಿವಾಸರದಲ್ಲಿ ಭೋಜನವನ್ನು ಮಾಡು 
ವನೊ, ಅವರಿಗೆ ಪ್ರಣಾಂತವಾದ ಶಿಕ್ಷೆಯೂ ಸರ್ವಸ್ವಹರಣವೂ ದಂಡಗಳಾಗಿ 
ದ್ಹುವು. - 

೩೦. ಆತನ ರಾಷ್ಟ್ರದಲ್ಲಿ ಅಂತ್ಯಜರೂ ಶಂಶಿ'ಚಕ್ರಗಳ ಚಿಹ್ನೆಗಳನ್ನು ಧರಿಸಿ 
ಕೊಂಡು ವೈಷ್ಣವದೀಕ್ಷೆಯನ್ನು ಸ್ವೀಕರಿಸಿ ದೀಕ್ಸಿತರೆಂದೇ ಕರೆಯಿಸಿಕೊಳ್ಳುತ್ತ 
ಲಿದ್ದರು. 

೩೧. ಜನರು ದಿನದಿನದಲ್ಲಿಯೂ ಯಾವ ಶುಭಕರ್ಮಗಳನ್ನು ಮಾಡು 
ತ್ರಿದ್ದಕೊ, ಅವುಗಳನ್ನೆಲ್ಲ ಫಲಾಸೇಕ್ಟೈಯಿಲ್ಲದವರಾಗಿ ಶ್ರೀಮನ್ನಾರಾಯಣನಲ್ಲಿಯೇ 
ಸಮರ್ಪಿಸುತ್ತಿದ್ದನು. 


ಇಂ೪ ಶ್ರೀ ಸ್ಕಾಂದಮುಜಾಪುರಾಣಂ 


ನಿನಾ ಮುಕುಂದ ಗೋಪಿಂದ ಪರಮಾನಂದಮಚ್ಯುತಂ | 
ಸಾಂನ್ಯೋ ಜಹ್ಯೇತ ನಮ್ಮೇತ ಸಭಾಜ್ಯೇತ ಜನೈಃ ಕ್ವಚಿತ್‌ । 


ಕೃಷ್ಣ ಏವ ಪರೋ ಬಂಧುಸ್ತಸ್ಕಾ:ಸೀದನನೀಪತೇಃ ॥ ೩೨ ॥ 
ಏನಂ ತಸ್ಮಿನ್ಮಹೀಪಾಲೇ ರಾಜ್ಯೇ ಸಮಕ್ಟ್ರಶಾಸತಿ । 

ಏಕದಾ ನಾರದಃ ಶ್ರೀಮಾಂಸ್ತಂ ದಿದೃಕ್ಸುಃ ಸಮಾಯಯೌ ೩೩ 
ರಾಜ್ಞಾ ಸಮರ್ಜಿತಃ ಸೋಹ ಮುಧುಪರ್ಕನಿಧಾನತಃ । 

ನಾರದೋ ನರ್ಣಯಾಮಾಸ ತಮನಿತ್ರಜಿತಂ ನೃಪಂ 1 ೩೪ ॥ 


ಶ್ರೀ ನಾರದ ಉವಾಚ; 
ಫನ್ಯೋಸಿ ಕೃತಕೃತ್ಯೋಸಿ ಮಾನ್ಯೋಪ್ಯಸಿ ದಿವೌಕಸಾಂ । 


ಸರ್ವಭೂತೇಷು ಗೋವಿಂದಂ ಪರಿಪಶ್ಯನ್ಸಿಶಾಂಪತೇ ॥ ೩೫॥ 
ಯೋ ನೇದಪುರುಷೋ ವಿಷ್ಣುರ್ಯೋ ಯಜ್ಞ ಪುರುಷೋ ಹರಿಃ । 
ಯೋಂಂತರಾತ್ಮಾಸ್ಯ ಜಗತಃ ಕರ್ತಾ ಹರ್ತಾಂವಿತಾ ನಿಭುಃ ॥ ೩೬॥ 


ತನ್ಮಯಂ ಪಶ್ಯತೋ ವಿಶ್ವಂ ತವ ಭೂಸಾಲಸತ್ತಮ । 
ದರ್ಶನಂ ಪ್ರಾಸ್ಯ ಶುಭದಂ ಶುಚಿತ್ರಮಗಮಂ ಪರಂ ॥೩೭॥ 

೩೨. ಮುಕುಂದನೂ, ಗೋವಂದನೂ, ಪರಮಾನಂದಸ್ವರೂಸನೂ ಆದ 
ಅಚ್ಯು ತನೊಬ್ಬನಿಗಲ್ಲದೆ ರಾಜ್ಯದ ಜನರು ಬೇರೆ ಯಾರಿಗೂ ಜಪಗಳನ್ನಾಗಲಿ, 
ನಮಸ್ಕಾರಗಳನ್ನಾಗಲಿ, ಪೂಜೆಗಳನ್ನಾಗಲಿ ಸಲ್ಲಿಸುತ್ತಿರಲಿಲ್ಲ. ಆ ಮಹಾ 
ರಾಜನಿಗೆ ಶ್ರೀಕೃಷ್ಣನೇ ಪರಮದೈವತವಾಗಿದ್ದನು. 

೩೩ ಇಂತು ಆ ಮಹಾರಾಜನು ಧರ್ಮದಿಂದ ರಾಜ್ಯವನ್ನಾಳುತ್ತಿರಲು 
ಒಮ್ಮೆ ನಾರದಮಹಾಮುನಿಯು ಆತನನ್ನು ನೋಡಬೇಕೆಂಬ ಕುತೂಹಲದಿಂದ 
ಅಲ್ಲಿಗೈ ತಂದನು 

೩೪ ರಾಜನೂ ಆತನಿಗೆ ಮಧುಪರ್ಕವೇ ಮುಂತಾದ ವಿಧಾನದಿಂದ 
ಪೂಜೆಯನ್ನು ಮಾಡಲು ನಾರದನು ಆ ಆಮಿತ್ರಜಿದ್ರಾಜನನ್ನು ಹೊಗಳ 
ತೊಡಗಿದನು 

೩೫. ನಾರದನು ಹೇಳುತ್ತಾನೆ. -ಮಹಾರಾಜನೆ! ಸಕಲ ಪ್ರಾಣಿ 
ಗಳಲ್ಲಿಯೂ ಪರಮಾತ್ಮನನ್ನೇ ಕಾಣುತ್ತಿರುವ ನೀನೇ ಧನ್ಯನು. ಕೃತಾರ್ಧನು. 
ಸರ್ವರಿಗೆ ಸಮ್ಮಾನಾರ್ಹನೂ ಆಗಿರುವೆ. 

೩೬-೩೮. ವೇದನೇದ್ಯನಾದ ಯಾವ ಪರಮಪುರುಷನು ವಿಷ್ಣುನೆನಿ 
ಸಿರುವಕೊ, ಯಾವ ಯಜ್ಞಪುರುಷನು ಶ್ರೀ ಹರಿಯಾಗಿರುವನೊ, ಯಾವನು 
ಸರ್ವವ್ಯಾಪಿಯಾಗಿ ಬ್ರಹ್ಮಾಂಡಕ್ಕೆ ಅಂತರ್ಯಾಮಿಯೆನಿಸಿ ಅದರ ಸೃಷ್ಟಿ, "ಸ್ಥಿತಿ, 
ಸಂಹಾರಗಳನ್ನು ಮಾಡುತ್ತಿರುವನೊ, ಅಂತಹ ಶ್ರೀಮನ್ನಾರಾಯಣನನ್ಷೆಃ 


ಸಟ್ಟಿತ್ವಾರಿಂಶೋಳಿಧ್ಯಾಯ॥ ೪೦% 


ಏಷ ಏವ ಹಿ ಸಾರೋತತ್ರ ಸಂಸಾರೇ ಕ್ಸಣಭಂಗುರೇ। 


ಕಮಲಾಕಾಂತಸಾದಾಬ್ದಭಕ್ತಿಭಾವೋಖಿಲಪ್ರದಃ 1 ೩೮॥ 
ಪರಿತ್ಯಜ್ಯ ಹಿ ಯಃ ಸರ್ವಂ ನಿಷ್ಣು ಮೇಕಂ ಸದಾ ಭಜೇಶ್‌ । 
ಸುಮೇಧಸಂ ಭಜಂತೇ ತಂ ಪದಾರ್ಥಾಃ ಸರ್ವ ಏನ ಹಿ ॥೩೯॥ 


ಹೃಷೀಕೇಶೇ ಹೃಷೀಕಾಣೆ ಯಸ್ಯ ಸ್ಫೈರ್ಯಂ ಗತಾನ್ಯಹೋ । 

ಸ ಏವ ಸ್ಥೆ ರ್ಯ ಮಾಸ್ನೋತಿ ಬ್ರಹ್ಮಾಂಡೇಂತೀವ ಚಂಚಲೇ ॥೪೦॥ 
ಯೌವನಂ ಧನಮಾಯುಷ್ಯಂ ಜಲಂ ಪದ್ಮದಲೇ ಯಥಾ । 

ಅತೀನ ಚಂಚಲಂ ಜ್ಞಾತ್ವಾ ಇಚ್ಚು ತಮೇವ "ಸದಾಂಶ್ರ ಯೇತ್‌ ॥೪೧॥ 
ವಾಚಿ ಚೇತಸಿ ಕರ್ನೇಂಥ ಯಸ ದೇವೋ ಜನಾರ್ದನಃ | 

ಸ ಏವ ಸರ್ವದಾ ನಂದ್ಯೋ ನರರೂಸೀ ಜನಾರ್ದನಃ । 
ನಿರ್ವ್ಯಾಜಪ್ರಣೆಧಾನೇನ ಶೀಲಯಿತ್ವಾ ಶ್ರಿಯಃಪತಿಂ । 


ಪುರುಷೋತ್ತಮತಾಂ ಕೋನ ಪ್ರಾಸ್ತಸ್ತೃನಿವ ಭೂತಲೇ ॥೪೨॥ 





ವಿಶ್ವದಲ್ಲಿ ಎಲ್ಲೆ ಡೆಗಳಲ್ಲಿಯೂ ಕಾಣುತ್ತ ಚಕ್ರವರ್ತಿಗಳಲ್ಲಿ ಉತ್ತಮನೆನಿಸಿದ 
ನಿನ್ನ ಸವಿತ್ರವಾದ ದರ್ಶನವನ್ನು ಪಡೆದು ನಾನೂ ಬಹಳ ಪರಿಶುದ್ಧನೇ 
ಆಗಿರುವೆನು. ಕ್ಷಣಭುಂಗುರವೆನಿಸಿದ ಈ ಸಂಸಾರದಲ್ಲಿ ಲಕ್ಷ್ಮೀರಮಣನ ಪಾದ 
ಕಮಲಗಳಲ್ಲಿಡುವ ಅನನ್ಯ ಭಕ್ತಿಯೊಂದೇ ಸಾರಭೂತವಾದುದು. ಅದೇ 
ಸರ್ವಾಭೀಷ್ಟಗಳನ್ನೂ ಕೊಡುವುದು. 

೩೯. ಯಾವನು ಸಕಲವನ್ನೂ ಬಿಟ್ಟು ವಿಷ್ಣುವೊಬ್ಬನನ್ನೇ ನಿರಂತರ 
ದಲ್ಲಿಯೂ ಭಜಿಸುತ್ತಿರುವನೊ, ಆ ಬುದ್ಧಿಶಾಲಿಯನ್ನು ಸಕಲ ಸೌಖ್ಯಗಳೂ 
ತಾವಾಗಿಯೇ ಓಲೈ ಸುವುವು. 

೪೦ ಅತ್ಯಂತ ಚಂಚಲನಾದ ಈ ಬ್ರಹ್ಮಾಂಡದಲ್ಲಿ ಯಾವ ಮಾನವನ 
ಇಂದ್ರಿಯಗಳು ೆರಮಾತ್ಮನಲ್ಲಿ ಎಡಬಿಡದೆ ನೆಲಸಿರುವುವೊ, ಅವನೇ ಮನ 
ಸ್ಫಮಾಧಾನವನ್ನು ಪಡೆಯುವನು. 

೪೧. ಯೌವನವೂ, ಐಶ್ವರ್ಯವೂ, ಆಯುಷ್ಯವೂ ಕಮಲದೆಲೆಯಲ್ಲಿ 
ಬಿದ್ದ ನೀರಿನ ಹನಿಯಂತೆ ಅಶಾಶ್ವ 'ತನೆಂಬುದನ್ನ ರಿತು ತ ಜ ಸ್ಥ ನಾದನನು ಅಚ್ಯುತ 
ನನ್ನೇ ಆಶ್ರಯಿಸಬೇಕು 

೪೨ ಮಾತಿನಲ್ಲಿಯೂ, ಮನಸ್ಸಿನಲ್ಲಿಯೂ, ಕಿವಿಯಲ್ಲಿಯೂ, ಯಾವನಿಗೆ 
ಸರ್ವಕಾಲದಲ್ಲಿಯೂ ಜನಾರ್ದನನಾಮನೇ ನಲಿದಾಡುತ್ತಿರುವುದೋ ಆತನೇ 
ವಂದನಾರ್ಹನು. ಆತನು ಮನುಷ್ಯಾಕಾರವನ್ನು ತಾಳಿದ ಪರಮಾತ್ಮನೆಂದೇ 
ತಿಳಿಯಬೇಕು. ಫಲಾಸೇಕ್ಸೆಯಿಲ್ಲದಂತೆ ಭಕ್ತಿಯನ್ನು ಮಾಡಿ ಶ್ರೀ ಕಾಂತನನ್ನು 


೪೦೬ ಶ್ರೀ ಸ್ಕಾಂದಮಹಾಪುರಾಣಂ 


ಅನಯಾ ವಿಷ್ಣುಭಕ್ತ್ಯಾ ತೇ ಸಂತುಷ್ಟೇಂದ್ರಿಯಮಾನಸಃ । 
ಉಪಕರ್ತುನುನಾ ಬ್ರೂಯಾಂ ತನ್ನಿಶಾಮಯ ಭೂಪತೇ ॥ ೪೩೧೪ 
ಮಾಲಾ ವಿದ್ಯಾಧರಸುತಾ ನಾಮ್ನಾ ಮಲಯಗಂಧಿನೀ । 

ಕ್ರೀಡಂತೀ ಪಿತುರಾಕ್ರೋಡೇ ಹೃತಾ ಕಂಕಾಲಕೇತುನಾ 0 ೪೪ ॥ 
ಕಸಾಲಕೇತುಪುತ್ರೇಣ ದಾನನೇನ ಬಲೀಯಸಾ ॥ ೪೫ 0 
ಆಗಾಮಿನ್ಯಾಂ ತೃತೀಯಾಯಾಂ ತಸ್ಯಾಃ ಪಾಣಿಗ್ರಹಃ ಕಲ! 

ಪಾತಾಲೇ ಚಂಪಕಾನತ್ಯಾಂ ನಗರ್ಯಾಂ ಸಾಸ್ತಿ ಸಾಂಪ್ರತಂ ॥೪೬॥ 
ಹಾಟಕೇಶಾತ್ಸಮಾಗಚ್ಛಂಸ್ತಯಾಃಹಂ ಸಾಶ್ರು ನೇತ್ರಯಾ । 


ದೃಷ್ಟಃ ಪ್ರಣಮ್ಯ ವಿಜ್ಞಪ್ತೋ ಯಥಾ ತಚ್ಚ ನಿಶಾನುಯ ॥ van 
ಬ್ರಹ್ಮಚಾರಿನ್ಮುನಿಶ್ರೇಷ್ಠ ಗಂಧಮಾದನಶೈಲತಃ । 
ಬಾಲಕ್ರೀಡನಕಾಸಕ್ತಾಂ ಮಾಂ ಜಹ್ರೇ ತ್ರಸ್ತಮಾನಸಾಂ ॥ ೪೮ 0 


ಸಂತೋಷಗೊಳಿಸಿದ ಯಾವನು ತಾನೆ ನಿನ್ನಂತೆಯೇ ಭೂಲೋಕದಲ್ಲಿ ಪುರುಷ. 
ಶ್ರೇಷ್ಠನೆನಿಸಿರುವುದಿಲ್ಲ? 

೪೩. ಈ ನಿನ್ನ ಮಹಾವಿಷ್ಣು ಭಕ್ತಿಯಿಂದ ನನ್ನ ಇಂದ್ರಿಯಗಳೂ ಮನಸ್ಸೂ 
ಸಂತೋಷಗೊಂಡಿರುವುವು. ಮಹಾರಾಜನೆ! ಫಿನಗೆ ಉಪಕಾರವನ್ನು ಮಾಡುವ 
ಬುದ್ಧಿಯಿಂದ ನಾನು ಹೇಳುವುದನ್ನು ಕೇಳು. 

೪೪. ಮಾಲಾನಿದ್ಯಾಧರನಿಗೆ ಮಲಯಗಂಧಿನಿಯೆಂಬ ಹೆಸರಿನ ಒರ್ವ 
ಕನ್ಯೆಯಿರುವಳು. ತಂಡೆಯ ಉದ್ಯಾನವನದಲ್ಲಿ ಆಡುತ್ತಿದ್ದ ಆಕೆಯನ್ನು ಶಂಕಾಳ 
ಕೇತುವೆಂಬುವನು ಅಪಹರಿಸಿದನು. 

೪೫ ಕಪಾಲಕೇತುವಿನ ಪುತ್ರನಾದ ಆತನು ಮಹಾಬಲಶಾಲಿಯಾದ 
ರಾಕ್ಸಸನಾಗಿರುವನು. 

೪೬. ಮುಂದೆ ಬರಲಿರುವ ತದಿಗೆಯ ದಿನದಲ್ಲಿ ಆಕೆಯ ಮದುವೆಯಾಗ 
ಲಿರುವುದು ಪಾತಾಳಲೋಕದ ಚಂಸಕಾವತಿಯೆಂಬ ನಗರದಲ್ಲಿ ಈಗ ಆಕೆಯು 
ಬಂಧನದಲ್ಲಿರುವಳು 
೪೭. ಹಾಟಿಕೇಶ್ವರಕ್ಸೇತ್ರದಿಂದ ಬರುತ್ತ ದಾರಿಯಲ್ಲಿ ಕಣ್ಣೀರನ್ನು ಸುರಿಸು 
ತ್ತಿದ್ದ ಆಕೆಯನ್ನು ನಾನು ಕಂಡೆನು. ಆಕೆಯು ನನಗೆ ನಮಸ್ಕರಿಸಿ ವಿಜ್ಞಾ ಪಿಸಿ 
ಕೊಂಡುದನ್ನು ಹೇಳುವೆನು, ಕೇಳು. 

೪೮. "" ಬ್ರಹ್ಮಚಾರಿಯೆ! ಮುನಿಶ್ರೇಷ್ಠನೆ! ಗಂಧಮಾದನಪರ್ವತದಲ್ಲಿ 
ಬಾಲಕ್ರೀಡೆಯಲ್ಲಿ ಆಸಕ್ತಳಾಗಿದ್ದ ನನ್ನ ಮನಸ್ಸಿನಲ್ಲಿ ಭಯವನ್ನುಂಟುಮಾಡಿ 
ಈ ರಾಕ್ಸೃಸನು ನನ್ನನ್ನಪಹರಿಸಿದನು. 


ಸಟ್ಟತ್ವಾರಿಂಶೋರಧ್ಯಾಯಃ ೪೦೭ 


ಕಂಕಾಲಕೇತುರ್ದುರ್ವ್ಯತ್ತಸ್ತಸ್ಯ ನಾಸ್ತಿ ಚ ಘಾತಕಃ । 
ಸ ಸೃತ್ರಿಶೂಲಘಾತೇನ ಮ್ರಿಯತೇ ನಾನ್ಯಥಾ ರಣೇ । 


ಜಗತ್ಸರ್ಯಾಕುಲೀಕೃತ್ಯ ನಿದ್ರಾತ್ಯಥ ವಿನಿರ್ಭಯಃ ॥೪೯॥ 
ಯದಿ ಕೋಸಿ ಕೃ ತಜ್ಜೊ ಮಾ ಹಶತ್ಚೇನುಂ ದುಷ್ಪದಾನವಂ | 
ಮದ್ದತ್ತೇನ ತ್ರಿ ಕೂಟ ನಯೇದ್ಭ ದ್ರಂ ಸ್ವ ನೈಕೃ ಕ ॥೫೦॥ 


ಯದ್ಯ ತ್ರೂ (ನಚಿಕೀರ್ಷುಸ್ತ 39 ಕಳ ER ದುಷ್ಟ ಮಾಸ್‌ I 
ಮಮಾ ನಿ ಹಿ ನರೋ ದತ್ತೊ ಭಗವಕ್ಕೊ (ಮಯಾ ಪುರಾ । 


ನಿಷ್ಣುಭಕ್ತೋ ಯುವಾ ಧೀಮಾನ್ನು ತ್ರಿ ತ್ವಾಂ ಪರಿಣೇಷ್ಯತಿ ॥ ೫೧॥ 
ಆತೃತೀಯಾತಿಥಿ ಯಥಾ ತದಾ ಕ್ಯ ೦ ತಥೈತಾಂ ವ್ರ ಜೇತ್‌ | 
ತಥಾ ನಿಮಿತ್ತಮಾತ್ರಂ ತ್ವಂ ಭನ ಯತ್ನಂ ಸಮಾಚರ ॥ ೫೨ ॥ 


ಇತಿ ತದ್ದಚನಾದ್ರಾಜನ್ನಿಷ್ಟು ಭಕ್ತಿಪರಾಯಣಂ । 
ಯುನಾನಂ ಚಾಸಿ ಧೀಮಂತಂ ಶ್ವಾಮನುಪ್ರಾಪ್ರನಾನಹಂ ॥೫೩॥ 


೪೯. ದುರಾಚಾರಿಯಾದ ಈ ಕಂಕಾಳಕೇತುವಿಗೆ ಮರಣವನ್ನುಂಟು 
ಮಾಡುವವನು ಬೇರೊಬ್ಬನಿಲ್ಲ ಯುದ್ಧ ದಲ್ಲಿಯಾದಕೂ ಅವನು ತನ್ನ ತ್ರಿಶೂಲ 
ದಿಂದಲೇ ಸಾಯುವನಲ್ಲದೆ ಬೇರೆ ಆಯುಧಗಳಿಂದ ಸಾಯುವುದಿಲ್ಲ. ಸ್ತ 
ಬ್ರಹ್ಮಾಂಡವನ್ನು ಅಲ್ಲೋಲಗೊಳಿಸಿ ಬಂದು ಈಗ ನಿರ್ಭಯನಾಗಿ ಇಲ್ಲಿ ನಿದ್ರಿಸು 
ತ್ರಿರುವನು. 

೫೦. ಯಾವನಾದರೂ ಮಹಾತ್ಮನು ಬಂದು ನಾನು ಕೊಡುವ ತ್ರಿಶೂಲ 
ದಿಂದ ಈ ದುಷ್ಟರಾಕ್ಸಸನನ್ನು ನಿಗ್ರಹಿಸಿ ನನ್ನನ್ನು ಬಿಡಿಸಿಕೊಂಡು ಹೋದರೆ 
ಉಪಕಾರವನ್ನು ಮಾಡಿದಂತಾಗುವುದು. 

೫೧. ಈ ಕಾರ್ಯದಲ್ಲಿ ನೀನು ಉಪಕಾರವನ್ನು ಮಾಡಬಯಸುವೆಯಾದರೆ 
ನನ್ನನ್ನು ಈ ದುಷ್ಟರಾಕ್ಸಸನಿಂದ ಸಂರಕ್ಷಿಸು. ದೇವೇಶ್ವರಿಯಾದ ಪಾರ್ವತಿಯ: 
ನನಗೆ ಹಿಂಜಿ "ಪುತ್ರಿಯೆ! ವಿಷ್ಣುಭಕ್ತನೂ, ಯುವಕನಾದರೂ ಮಹಾ 
ಪ್ರಾಜ್ಞನೂ ಆದವನೊಬ್ಬನು ನಿನ್ನನ್ನು ಮದುವೆಯಾಗುವನು' ಎಂದು ನರವನ್ನು 
ಕೊಟ್ಟಿರುವಳು 

೫೨. ಆಕೆಯ ವಾಕ್ಯವು ನಾಳಿನ ತದಿಗೆಯೊಳಗೆ ಸತ್ಯವಾಗುವಂತೆ ನೀನೂ 
ನಿಮಿತ್ತಮಾತ್ರನಾಗಿದ್ದುಕೊಂಡು ಅದಕ್ಕೆ ತಕ್ಕ ಪ್ರಯತ್ನವನ್ನು ಮಾಡು 

೫೩. ಮಹಾರಾಜನೆ! ಇಂತೆಂದ ಆ ಮಲಯಗಂಧಿನಿಯ ಮಾತುಗಳನ್ನು 
ಕೇಳಿ ವಿಷ್ಣುಭಕ್ತಿಪರಾಯಣನೂ, ಪ್ರಾಪ್ರನಯಸ್ಕನೂ, ಮಹಾಮೇಥಾವಿಯೂ 
ಆಗಿರುವ ನಿನ್ನೆಡೆಗೆ ಬಂದಿರುವೆನು. 


೪೦ ಶ್ರೀ ಸ್ಯಾಂದನುಹಾಪುರಾಣಂ 


ತದ್ದಚ್ಛ ಕಾರ್ಯಸಿದ್ಧ್ಯೈ ತ್ವಂ ಹತ್ವಾ ತಂ ಮಷ್ಟದಾನವಂ | 
ಆನಯಾಶು ಮಹಾಬಾಹೋ ಶುಭಾಂ ಮಲಯಗಂಧಿನೀಂ ॥ ೫೪ ॥ 
ಸಾ ತು ನಿದ್ಯಾಧರೀ ಬಾಲಾ ವಿಲೋಕ್ಯ ತ್ವಾಂ ನರೇಶ್ವರ । 

ಅವಶ್ಯಮೇವ ತಚ್ಛೂಲಂ ದಾಸ್ಯತೀತಿ ವಿನಿಶ್ಚಿತಂ । 
ಪಾರ್ವತೀವಚನಾದ್ದುಷ್ಟಂ ಘಾತಯಿಷ್ಯಸ್ಯಸಂಶಯಂ ॥ ೫೫೫ 
ಇತಿ ನಾರದವಾಕ್ಯಂ ಸ ನಿಶಮ್ಯಾಂಮಿತ್ರಜಿನ್ನೃ ಪಃ । 

ಅನಲ್ಬೋತ್ಕಲಿಕೋ ಜಾತೋ ನಿದ್ಯಾಧರಸುತಾಂ ಪ್ರತಿ! 

ಉಪಾಯಂ ಚಾಪಿ ಪಪ್ರಚ್ಛ ಗಂತುಂ ವೈ ಚಂಪಕಾನತೀಂ ॥ ೫೬ ॥ 
ನಾರದೇನ ಪುನಃ ಪ್ರೋಕ್ತಃ ಸ ರಾಜಾ ಗಿರಿರಾಜಜೇ । 
ತೂರ್ಣಮರ್ಣವಮಾಸಾದ್ಯ ಪೂರ್ಣಿಮಾದಿನಸೇ ನೃಪ । 


ಭವಾನ್‌ ದ್ರಕ್ಸ್ಯ್ಯತಿ ಪೋತಸ್ಥಕಲ್ಪವೃಕ್ಸರಥಾಸ್ಥಿತಾಂ u ೫೭ ॥ 
ತತ್ರ ದಿವ್ಯಾಂಗನಾಂ ಕಾಂಚಿದ್ದಿ ವ್ಯಷರ್ಯಂಕಸುಸ್ಥಿತಾಂ | 
ವೀಣಾಮಾದಾಯ ಗಾಯಂತೀಂ ಗಾಥಾಮತ್ಯಂತಸುಸ್ವರಂ ॥ ೫೮ ॥ 


೫೪. ಮಹಾಪರಾಕ್ರಮಿಯೆ! ಕಾರ್ಯಸಿದ್ಧಿಗಾಗಿ ಬೇಗನೆ ಹೊರಡು. 
ಆ ದುಷ್ಟದೈತ್ಯನನ್ನು ನಿಗ್ರಹಿಸಿ ಮಂಗಳಾಂಗಿಯಾದ ಆ ಮಲಯಗಂಧಿನಿಯನ್ನು 
ಕರೆದುಕೊಂಡು ಬರುವವನಾಗು. 

೫೫. ರಾಜೇಂದ್ರನೆ! ಆ ನಿಧ್ಯಾಧರ ಕನ್ಯೈಯು ನಿನ್ನನ್ನು ನೋಡಿದ ಮಾತ್ರ 
ದಿಂದಲೇ ಖಂಡಿತವಾಗಿಯೂ ಆ ಶೂಲವನ್ನು ಕೊಡುವಳು. ಇದರಲ್ಲಿ ಸಂದೇಹ 
ವಿಲ್ಲ. ಪಾರ್ವತಿಯ ವರದಂತೆಯೆಃ ನೀನೂ ಆ ದುಷ್ಟನನ್ನು ನಿಸ್ಸಂಶಯವಾಗಿಯೂ 
ನಿಗ್ರಹಿಸುವೆ 

೫೬. ಅಮಿತ್ರಜಿನ್ಮಹಾರಾಜನು ನಾರದಮುನಿಯ ಈ ಮಾತುಗಳನ್ನು ಕೇಳಿ 
ಆ ವಿದ್ಯಾಧರಪುತ್ರಿಯ ವಿಷಯದಲ್ಲಿ ಅತ್ಯಂತ ಕುತೂಹಲವುಳ್ಳವನಾಗಿ 
ಚಂಸಕಾವತೀನಗರಕ್ಕೆ ಹೋಗುವ ಉಪಾಯವನ್ನು ಆತನಲ್ಲಿ ಕೇಳಿದನು 

೫೭, ಪರ್ವತರಾಜಪುತ್ರಿಯೆ! ನಾರದನು ಆ ರಾಜನಿಗೆ ಮತ್ತೆ ಹೇಳಿದನು. 
ಮಹಾರಾಜನೆ! ಪೂರ್ಣಿಮೆಯ ದಿವಸದಲ್ಲಿ ಮಹಾಸಮುದ್ರದ ಬಳಿಗೆ ಹೋಗಲು 
ಸಮುದ್ರಮಧ್ಯದಲ್ಲಿ ಒಂದು ದೋಣಿಯನ್ನೂ, ಅದರಲ್ಲಿ ಕಲ್ಪವೃಕ್ಸದ ಕೆಳಗೆ 
ರಥದಲ್ಲಿ ಕುಳಿತಿರುವ ಕನ್ಯೆಯೊಬ್ಬಳನ್ನೂ ನೋಡುವೆ. 

೫೮. ಆ ದಿವ್ಯಾಂಗನೆಯು ದಿವ್ಯ ಸರ್ಯಂಕದಲ್ಲಿ ಪವಡಿಸಿ ನೀಣೆಯನ್ನು 
ಬಾಜಿಸುತ್ತ ಅತ್ಯಂತ ಮಧುರವಾದ ಧ್ವನಿಯಲ್ಲಿ ಮುಂದೆ ಹೇಳುವ ಗಾಜಿಯನ್ನು 
ಹಾಡುತ್ತಿರುವಳು. 


ಸಟ್ಟೃತ್ವಾರಿಂಶೋ$ಧ್ಯಾಯಃ ೪೦೯ 


ಯತ್ವರ್ಮುನವಿಹಿತಂ ಯೇನ ಶುಭಂ ಮಾಷ್ಯಥನಾಶುಭಂ 

ಹ ಏವ ಭುಂಕ್ತೇ ತತ್ತಥ್ಯಂ ವಿಧಿಸ್ತೃತ್ರನಿಯಂತ್ರಿತಃ ॥೫೯॥ 
ಗಾಥಾಮಿಮಾಂ ತು ಸಂಗೀಯ ಸರಥಾ ಸಮಹೀರುಹಾ | 

ಸಪರ್ಯಂಕಾ ಕಣಾದೇವ ಮಧ್ಯೇ ಸಿಂಧುಂ ಪ್ರನೇಕ್ಸ್ಯೃತಿ ॥೬೦॥ 
ಭವಾನಪ್ಯನಿಶಂಕಂ ಚ ತತಃ ಪೋತಾನ್ಮಹಾರ್ಣವೇ । 

ತಮನುವ್ರಜತು ಕ್ಸಿಪ್ರಂ ಯಜ್ಞವಾರಾಹಸಾತ್ಮವಾನ್‌ ॥ ೬೧॥ 


ತತೋ ದ್ರಕಶ್ಸ್ಯಸಿ ಸಾತಾಲೇ ನಗರೀಂ ಚಂಪಕಾನತೀಂ ! 
ಮಹಾನುನೋಪಹರಾಂ ರಾಜನ್‌ ಸನಾಥಾಂ ಬಾಲಯಾ ತಯಾ ॥ ೬೨॥ 
ಇತ್ಯುಕ್ರ್ವಾಂಂತರ್ಹಿತೋ ದೇವಿ ಸ ಚತುರ್ಮುಖನಂದನಃ । 
ರಾಜಾಂಷ್ಯರ್ಣನಮಾಸಾದ್ಯ ಯಧೋಕ್ತಂ ಪರಿಲಕ್ಷ್ಯ ಚ ॥ ೬೩ ॥ 
ನಿವೇಶಾಂತಃಸಮುದ್ರಂ ಚ ನಗರೀಮಾಸಸಾದ ತಾಂ! 

ಸಾಹಿ ವಿದ್ಯಾಧರೀ ಬಾಲಾ ನೇತ್ರಯೋಃ ಪ್ರಾಘುಣೀ ಕೃತಾ ॥ ೬೪ ॥ 
ತೇನ ರಾಜ್ಞಾ ತ್ರಿಜಗತೀಸೌಂದರ್ಯಶ್ರೀರಿವೈಕಕಾ । 

ಪಾತಾಲೇ ದೇನತೇಯಂ ವಾ ಮಮ ನೇತ್ರೋತ್ಸನಾಯ ಕಿಂ ॥ ೬೫॥ 





೫೯. "" ಯಾವನಿಂದ ಯಾವ ಕರ್ಮವು ಮಾಡಲ್ಪಟ್ಟ ದೆಯೊ, ಶುಭ 
ವಾದರೂ ಅಶುಭವಾದರೂ ಆ ಕರ್ಮದ ಫಲವನ್ನು ಅವನೇ ಅನುಭವಿಸಬೇಕು 
ಅದರಲ್ಲಿ ಬ್ರಹ್ಮನೂ ಸಹ ಅಸ್ವತಂತ್ರನಾಗಿರುವನು'' ಪ್ತ 

೬೦ ಈ ಗಾದೆಯನ್ನು ಹಾಡಿದಮೇಲೆ ಆಕೆಯು ನಿಮಿಷಮಾತ್ರದಲ್ಲಿಯೇ 
ರಥ, ವೃಕ್ಚ ಪರ್ಯಂಕಾದಿಗಳೊಡನೆ ಸಮುದ್ರಮಧ್ಯದಲ್ಲಿ ಇಳಿದುಹೋಗುವಳು 

೬೧. ನೀನೂ ಆ ದೋಣಿಯಲ್ಲಿಯೇ ಕುಳಿತುಕೊಂಡು ಯಜ್ಞ ವರಾಹ 
ಸ್ವಾಮಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತ ನಿಶ್ಚಿಂತೆಯಾಗಿ ಆಕೆಯನ್ನೇ ಹಿಂಬಾಲಿಸ 
ಬೇಕು. 

೬೨, ಎಲ್ಫೆ ರಾಜನೆ! ಬಳಿಕ ಪಾತಾಳಲೋಕಕ್ಕೆ ಹೋಗಿ ಆ ಬಾಲಕಿಯು 
ವಾಸವಾಗಿರುವ ಅತ್ಯಂತ ರಮಣೀಯವಾದ ಚಂಪಕಾವತಿಯನ್ನು ಕಾಣುವೆ'' 

೬೩ ಇಂತೆಂದು ಚತುರ್ಮುಖಪುತ್ರನಾದ ನಾರದನು ಅಂತರ್ಧಾನವನ್ನು 
ಹೊಂದಿದನು. ರಾಜನೂ ಸಮುದ್ರತೀರವನ್ನು ಸೇರಿ ಆತನು ಹೇಳಿದಂತೆಯೇ 
ಎಲ್ಲವೂ ನಡೆದುದನ್ನು ಕಂಡನು. 

೬೪-೬೫ ತರುವಾಯ ಆತನು ಸಮುದ್ರವನ್ನು ಪ್ರವೇಶಿಸಿ ಆ ನಗರವನ್ನೂ 
ಸೇರಿದನು. ಮೂರು ಲೋಕಗಳ ಸೌಂದರ್ಯವನ್ನೆ ಲ್ಲ ಒಂದೇ ಮೂರ್ತಿಯಾಗಿ 
ಅಳವಡಿಸಿದಂತೆ ಮಹಾಸುಂದರಿಯಾಗಿದ್ದ ಆ ವಿದ್ಯಾಧರಕನ್ಯೆಯೂ ರಾಜೇಂದ್ರನ 
ಕಣ್ಣುಗಳಿಗೆ ಪ್ರಿಯಾತಿಧಿಯಾದಳು. 


೪೧೦ ಶ್ರೀ ಸ್ಯಾಂದಮಹಾಪುರಾಣಂ 


ನಿರಮಾಯಿ ಮನೋಜ್ದೇಶಾತ್ಸ್ಪಷ್ಟೃಸೃಷ್ಟಿರ್ವಿಲಕ್ಸ್ಮಣಾ। 


ಕುಹೂ ರಾಹುಭಯದಜಿ ಸೀಷಾತ್ಕಾಂತಿಶ್ಚಾ ದ್ರ ಮಸೀ ಕಿಮು 1 ೬೬ ॥ 
ಯೋಷಿದ್ರೂಸಂ ಸಮಾಶ್ರಿ ತ್ಯ ತಸ ತ್ಯ ತಾ. ್ರಕುಶೋಭಯಾ | 

ಇತ್ನಂ ಕ್ಲಣಂ ಚ ನಿರ್ವರ್ಯ ಸ ಸಾಜಾಗಡ ದಂತಿಕಂ ॥ ೬೭0 
ಸಾ *ಿಯೋಕಾ ್ಸಫ ತಂ ಬಾಲಂ ನಿತರಾಂ ಮಧುರಾಕೃತಿಂ । 
ವಿಶಾಲೋರುಸ್ಥ ಲತಲಪ್ರಲಂಬತುಲಸೀಸ್ರಜಂ ॥ ೬೮ ॥ 
ಶಂಖಚಕಾ ್ರಾಂಕಸುಭಗಭುಜದ್ಪ ಯವಿರಾಷೆತಂ | 

ಹರಿನಾಮಾಳ್ಬ ರ ಸುಧಾ ಸುಧೌತರದನಾವಲಿಂ ॥೬೯॥ 
ಭವಾನೀಭಕ್ತಿ ಜೀಜೋತ್ಸ ಭೂರುಹಂ ಪುರುಷಾಕೃತಿಂ । 

ಅನೇನಾತ್ರ ಕೃತಂ ಕಸ್ಯ ಭವನಂ ಮಧುರಾಕೃತಿ ॥೭೦॥ 
ಇತಿ ಪರ್ಯಾಕುಲೀಕೃ ತ್ಯ ಚಕ್ಸುಷೀ ಚ ಮುಹುರ್ಮುಹುಃ | 
ಕಂಕಾಲಕೇತುರ್ದುವ್ನ ತ್ತಸ್ತ 'ನಧ್ಯಃ ಪರಹೇತಿಭಿಃ ॥ ೩೧೫ 


೬೬. “ಪಾಶಾಳಲೋಕದಲ್ಲಿ ಈ ದೇವತೆಯು ನನಗಾಗಿಯೇ ನನ್ನ ಕಣ್ಣು 
ಗಳಿಗೆ ಉತ್ಸವವನ್ನುಂಟುಮಾಡುವುದಕ್ಕಾಗಿಯೇ ಬ್ರಹ್ಮದೇವನಿಂದ ವಿಲಕ್ಷಣ 
ವನಿತೆಯಾಗಿ ನಿರ್ಮಿತಳಾಗಿರುವಳೇನೊ | 

೬೭. ಅಧವಾ ಅಮಾವಾಸ್ಯೆ ರಾಹುಗಳ ಭಯದಿಂದ ಚಂದ್ರನ ಕಾಂತಿ 
ಯೇನಾದರೂ" ಹೆಂಗಸಿನ ರೂಪವನ್ನು ತಾಳಿ ಇಲ್ಲಿಗೆ ಬಂದು ಯಾವ ಭಯವೂ 
ಇಲ್ಲದೆ ವಾಸಮಾಡುತ್ತಿರುವುದೊ ಏನೋ!” 

೬೮ ಇಂತೆಂದ. ಕ್ಲಣಕಾಲದವರೆಗೂ ಯೋಚಿಸಿ ಆ ರಾಜನು ಆಕೆಯ 
ಬಳಿಗೆ ಹೋದನು ಆ ಕನ್ಯೆ ಯೂ ಸರ್ವಾಂಗಗಳಲ್ಲಿಯೂ ಸುಂದರನಾಗಿದ್ದ 
ರಾಜನನ್ನು ನೋಡಿದಳು. ಎ ಪಾರಾ ವಕ್ಸಸ್ಥ ದಲ್ಲಿ ತುಳಸೀಮಾಲೆಯು 
ತೂಗಾಡುತಿ ತ್ರಿದ್ದಿತು. 

೬೯. ಆತನು ಶಂಖ, ಚಕ್ರಗಳ ಚಿಹ್ನೆಗಳನ್ನೂ ಪುಷ್ಪಗಳಾದ ಭುಜಗಳಲ್ಲಿ 
ತಳೆದು ರಾಜಿಸುತ್ತಿದ್ದನು. ಶ್ರೀಹರಿಯ ನಾಮಾಕ್ಬರಗಳೆಂಬ ಸುಧೆಯಿಂದಲೇ 
ಆತನ ದಂತಪಬಕಿ! ಯು ಹೊಳೆಯುತ್ತಿ ದ್ವಿ ತು 

೭೦. ಪಾರ್ವತಿಯಲ್ಲಿ ಅಚಲವಾದ ತನ್ನ ಭಕ್ತಿಯೆಂಬ ಬೀಜದಿಂದ 
ಹುಟ್ಟದ ಪುರುಷರೂಪ ದೆ ಕಲ್ಪವೃಕ್ಸವೊ ಎಂಬಂತಿದ್ದ ಆತನನ್ನು ಕಂಡು, 
«4 ಈತನಿಂದ ಯಾವ ಮಹಾಪುರುಷನ ಮನೆಯು ಆನಂದಗೊಳಿಸಲ್ಪಟ್ಟರ: 
ವುದೊ'' ಎಂದು ಚೆಂತಿಸಿದಳು. 

೭೧. ಇಂತೆಂದು ಕಣ್ಣುಗಳನ್ನು ಮತ್ತೆ ಮತ್ತೆ ಸುತ್ತಲೂ ತಿರುಗಿಸಿ 
ನೋಡುತ್ತ ಆತನಿಗೆ ಹೇಳಿದಳು, *"ದುರಾಚಾರಿಯಾದ ಕಂಕಾಳಕೇತುವು 
ಇತರರ ಅಸ್ತ್ರಶಸ್ತ್ರಗಳಿಂದ ಸಾಯುವವನಲ್ಲ. 


ಸಟ್ಟಿತ್ತಾರಿಂಕೋಕಿಧ್ಯಾಯಃ ೪೧೧ 


ತಾನದ್ಗುಪ್ತಂ ಸಮಾತಿಸ್ಮ ಶಸ್ತ್ರಾಗಾರೇಂತ್ರ ಗಹ್ವರೇ । 


ನಮೇ ಕನ್ಯಾವ್ರತಂ ಭಗ್ನಂ ಸಾಮರ್ಥ್ಯಾಚ್ಚಂಡಿಕಾವರಾತ್‌ ॥ ೭೨ ॥ 
ಆಗಾಮಿನ್ಯಾಂ ತೃತೀಯಾಯಾಂ ಪರಶ್ವಃ ಪಾಣಿಪೀಡನಂ | 

ಸ ಚಿಕೀರ್ಷತಿ ದುಷ್ಟಾತ್ಮಾ ಗೆಶಾಯುರ್ಮುಮ ಶಾಪತಃ ॥೭೩॥ 
ಮಾ ತದ್ಭೀತಿಂ ಕುರು ಯುವಂಸ್ಥೃತ್ಕಾರ್ಯಂ ಭನಿತಾಚಿರಾತ್‌ । 
ವಿದ್ಯಾಧರ್ಯೇತಿ ಚೋಕ್ತಃ ಸ ಶಸ್ಟ್ರಾಗಾರೇ ನಿಗೂಢವತ್‌ ॥ ೭೪ ॥ 
ಸ್ಥಿರೋ ವೀರೋ ಮಹಾಜಾಹುರ್ದಾನವಾಗಮನೇಕ್ಸಣಃ ॥೭೫॥ 
ಅಥ ಸಾಯಂ ಸಮಾಯಾತೋ ದಾನವೋ ಭೀಷಣಾಕೃತಿಃ । 

ತ್ರಿಶೂಲಂ ಕಲಯನ್ಸಾಣೌ ಮೃತ್ಕ್ಯೋರಸಿ ಭಯಾವಹಂ ॥ ೭೬॥ 
ಆಗತ್ಯ ದಾನವೋ ರೌದ್ರಃ ಪ್ರಲಯಾಂಬುದನಿಃಸ್ವನಃ । 

ವಿದ್ಯಾಧರೀಂ ಜಗಾದೇತಿ ಮದಾಘೂರ್ಣಿತಲೋಚನಃ ॥೭೭॥ 
ಗೃಹಾಣೇಮಾನಿ ರತ್ನಾನಿ ದಿವ್ಯಾನಿ ವರವರ್ಣಿನಿ । 

ತನ್ಮಾತ್ವ 0 ಹಿ ಪರಶ್ಚ ಸೆ ಪಾಣಿಗ್ರಾ ಹೋ ಭವಿಷ್ಯತಿ W2೭೮ 





೭೨ ನಾನು ಹೇಳುವವರೆಗೂ ಅಂಧಕಾರಮಯವಾದೆ ಈ ಶಸ್ತ್ರಾ ಗಾರ 
ದಲ್ಲಿ ಬಚ್ಚಿಟ್ಟು ಕೊಂಡಿರು. ಮಹೇಶ್ವರಿಯ ವರದ ಫಲವಾಗಿ ಇಲ್ಲಿಯನಕೆಗೂ 
ನನ್ನ ಕನ್ಯಾವ್ರತಕ್ಕೆ ಭಂಗವುಂಟಾಗಿರುವುದಿಲ್ಲ 

೭೩ ನಾಳಿದ್ದು ಬರಲಿರುವ ತದಿಗೆಯ ದಿನ ನನ್ನ ಪಾಣಿಗ್ರಹಣವನ್ನು 
ಆ ದುರಾತ್ಮನು ಮಾಡಿಕೊಳ್ಳ ಲೆಳಸಿರುವನು. ಆದರೆ ನನ್ನ ಶಾಪದಿಂದ ಅವನ 
ಆಯುಷ್ಯವೇ ಗೋಗಿ, 

೭೪ ಯುವಕನೆ! ಆತನ ಭಯವನ್ನಿಟ್ಟುಕೊಳ್ಳಬೇಡ ನಿನ್ನ ಕಾರ್ಯವು 
ಕ್ಸಿಪ್ರದಲ್ಲಿಯೇ ಜಯಪ್ರದವಾಗುವುದು.'' ಇಂತೆಂದು ವಿದ್ಯಾಧರಕನೈಯು 
ಹೇಳಲು ಆ ರಾಜಕುಮಾರನು ಶಸ್ತ್ರಶಾಲೆಯಲ್ಲಿ ಅಡಗಿಕೊಂಡಿದ್ದನು. 

೭೫ ಶೂರನೂ, ಮಹಾಪರಾಕ್ರಮಿಯೂ ಆದ ಆತನು ರಾಕ್ಸಸೇಂದ್ರನ 
ಆಗಮನವನ್ನೇ ನಿರೀಕ್ಷಿಸುತ್ತ ಸ್ಥಿರವಾಗಿ ಕುಳಿತಿದ್ದನು. 

೭೬ ಸಾಯಂಕಾಲವಾಗುತ್ತಲೆ ಭಯಂಕರಾಕಾರನಾದ ಆ ರಾಕ್ಚಸನು 
ಯಮನಿಗೂ ಭಯವನ್ನುಂಟುಮಾಡುವ ತನ್ನ ತ್ರಿಶೂಲವನ್ನು ಕೈಯಲ್ಲಿ ತಿರುವುತ್ತ 
ಅಲ್ಲಿಗೆ ಪ್ರಾಸ್ತನಾದನು. 

೭೭. ಭೀಕರನೂ, ಪ್ರಳಯಕಾಲದ ಮೇಘದಂತೆ ಗರ್ಜಿಸುವವನೂ, 
ಮದದಿಂದ ತಿರುಗುತ್ತಿರುವ ಕಣ್ಣಾಲಿಗಳುಳ್ಳವನೂ ಆದ ಆ ರಾಕ್ಸಸನು ಬಂದು 
ವಿದ್ಯಾಧರಕಕೈಗೆ ಹೇಳಿದನು. 

೭೮. "ಸುಂದರಾಂಗಿಯೆ! ದಿವ್ಯಗಳಾದ ಈ ರತ್ನಗಳನ್ನು ಸ್ವೀಕರಿಸು. 


೪೧೨ ಶ್ರೀ ಸ್ಕಾಂಧಮುಹಾಪುರಾಣಂ 


ದಾಸೀನಾಮುಯುತಂ ಪ್ರಾತರ್ದಾಸ್ಕಾನಿ ತವ ಸುಂದರಿ । 4 
ಆಸುರೀಣಾಂ ಸುರೀಣಾಂ ಚ ದಾನವೀನಾಂ ಮನೋಹರಂ ‘Hare 
ಗಂಧರ್ನೀಣಾಂ ಕಿನ್ನರೀಣಾಂ ಸತತಂ ಪರಿಚಾರಿಕಾಃ । 


ನಿದ್ಯಾಧರೀಣಾಂ ನಾಗೀನಾಂ ಯಕ್ಸೀಣಾಂ ಚ ಶತಾನಿ ಷಟ್‌ ೫ ೮೦॥ 
ರಾಕ್ಚಸೀನಾಂ ಶತಾನ್ಯಷ್ಟೌ ಶತಮಪ್ಸರಸಾಂ ವರಂ । 

ಏತಾಸ್ತ್ವೇ ಸರಿಚಾರಿಣ್ಯೋ ಭನಿಷ್ಯಂತ್ಯಮಲಾಶಯೇ neon 
ಯಾನತ್ಸಂಪತ್ತಿಸಂಭಾರೋ ದಿಕ್ಟಾಲಾನಾಂ ಗೃಹೇಷು ವೈ !। 
ಮತ್ಸಶಿಗ್ರಹತಾಂ ಪ್ರಾಸ್ತೌ ತಾನತಸ್ತ್ಪೃಂ ಮಹೇಶ್ವರಿ ॥ ೮೨ ॥ 
ದಿವ್ಯಾನ್ಭೋಗಾನ್ಮಯಾ ಸಾರ್ಧಂ ಭೋಕ್ಸ್ಕ್ಯಸೇ ಮತ್ಪರಿಗ್ರಹಾತ್‌ । 

ಕದಾ ಪರಶ್ವೋ ಭವಿತಾ ಯಸ್ಮಿನ್ಹೈ ವಾಹಿಕೋ ವಿಧಿಃ ॥ ೮೩ ॥ 
ತ್ವದಂಗಸಂಗಸಂಸ್ಪರ್ಶಸುಖಾಸ್ವಾದಾತಿಮೇದುರಃ | 

ಪರಾಂ ನಿರ್ವ್ವೃತಿಮಾಪ್ಟ್ಯಾನಿ ಪರಶ್ವೋ ನಿಕಟಿಂ ಯದಿ ॥ ೮೪ ॥ 


ನೀನು ಕನ್ಯೆಯಾಗಿರುವೆ ನಾಳಿದ್ದು ನಿನ್ನ ಪಾಣಿಗ್ರಹಣಮಹೋತ್ಸವವು 
ನಡೆಯುವುದು. 

೭೯. ಸುಂದರಿಯೆ ! ಅಸುರರು, ಸುರರು, ದಾನವರುಗಳಲ್ಲಿ ಬಹಳ ಮನೋ 
ಹರೆಯರಾದ ಹತ್ತುಸಾವಿರಮಂದಿ ದಾಸಿಯರನ್ನು ಬೆಳಿಗ್ಗೆ ಯೆ ನಿನಗೆ ನೊಡುವೆನು. 

೮೦. ಗಂಧರ್ವರು, ಕಿನ್ನರರು, ವಿದ್ಯಾಧರರು, ನಾಗರು, ಯಕ್ಸರೇ 
ಮೊದಲಾದವರಲ್ಲಿ ಆರುನೂರು ಪರಿಚಾರಿಕೆಯರನ್ನು ನಿನ್ನ ನಿತ್ಯದ ಸೇವೆಗಾಗಿ 
ಕೊಡುವೆನು. 

೮೧ ಶುದ್ಧಮನಸ್ಕಳೆ! ರಾಕ್ಸಸಿಯರ ಎಂಟುನೂರು ಜನರೂ, ಅಪ್ಸರ 
ಸ್ತ್ರೀಯರ ಒಂದು ನೂರು ಉತ್ತಮೆಯರೂ ನಿನಗೆ ಪರಿಚಾರಿಣಿಯರಂಗಿರುವರು. 

೮೨ ದಿಕ್ಬಾಲಕರ ಮನೆಗಳಲ್ಲಿ ಎಷ್ಟರಮಟ್ಟನ ಅಸ್ಟೈಶ್ವರ್ಯಗಳ ಸಮೃದ್ಧಿ 
ಯಿರುವುದೊ, ಅದೆಲ್ಲಕ್ಕೂ ನೀನು ನನ್ನ ಕೈಯನ್ನು ಹಿಡಿಯುವುದರಿಂದ ಸರ್ವಾಧಿ 
ಕಾರಿಣಿಯಾಗುವೆ. 

೮೩. ನನ್ನನ್ನು ಪರಿಗ್ರಹಿಸುವುದರಿಂದ ನನ್ನೊಡನೆ ಅನೇಕ ದಿವ್ಯ ಭೋಗ 
ಗಳನ್ನನುಭನಿಸುವೆ ಆ ವಿವಾಹವು ನಡೆಯಬೇಕಾಗಿರುವ ನಾಳಿದ್ದೆಂಬ ದಿನವು 
ಯಾನಾಗ ಬರುವುದೊ, ಏನೊ! 

೮೪. ಆ ನಾಳಿದ್ದಿನ ದಿನವು ಹತ್ತಿರದಲ್ಲಿಯೇ ಇದ್ದಿದ್ದರೆ ನಿನ್ನ ಅಂಗಸಂಗ 
ದಿಂದಲೂ, ಸ್ಪರ್ಶದಿಂದಲೂ ಉಂಟಾದ ಸುಖವನ್ನು ಸವಿದು ಪರಮಾನಂದ 
ಭರಿತನಾಗಿರುತ್ತಿದ್ದೆನು. 


ಸಟ್ಟತ್ವಾರಿಂಶೋ$ಧ್ಯಾಯಃ ೪೧೩ 


ಮನೋರಥಾಶ್ಲಿರಂ ಯಾನದ್ಯೇ ಮೇ ಹೃದಿ ಸಮೇಧಿತಾಃ । 
ತಾನೃತಾರ್ಥೀ ಕರಿಸ್ಯಾನಿ ಪರಶ್ಚಸ್ತವ ಸಂಗಮಾತ್‌ ॥ ೮೫ ೫ 
ಜಿತ್ವಾ ದೇವಾನ್ರಣೇ ಸರ್ವಾನಿಂದ್ರಾದೀನ್ಮೃಗಲೋಚನೇ । 
ತ್ರೆಲೋಕ್ಕೈಶ್ಚರ್ಯಸಂಪತ್ತೇಸ್ಸ್ಟಾಂ ಕರಿಷ್ಕಾಮಿ ಚೇಶ್ವರೀಂ ॥ ೮೬॥ 
ಆಧಾಯಾಂಕೇ ತ್ರಿಶೂಲಂ ಚ ಸುಷ್ವಾಪೇತಿ ಪ್ರಲಪ್ಯಸಃ । 

ನರಮಾಂಸಸ್ಯ ಸ್ವಾದೇನ ಪ್ರಮತ್ತೋ ನೀತಸಾಧ್ಯಸಃ ॥ ೮೭॥ 
ವರಂ ಸ್ಮರಂತೀ ಸಾ ಗೌರ್ಯಾ ನಿದ್ಯಾಧರಕುಮಾರಿಕಾ | 

ವಿಜ್ಞಾಯ ತಂ ಪ್ರಮತ್ತಂ ಚ ಪ್ರಸುಪ್ತಂ ಚಾಂತಿ ನಿರ್ಭಯಂ । 


ಆಹೂಯ ತಂ ನರವರಂ ನರಂ ಸರ್ವಾಂಗಸುಂದರಂ ॥ ೮೮ ॥ 
ವಿಷ್ಣುಭಕ್ತ ಕೃತತ್ರಾಣಂ ಪ್ರಾಣನಾಥೇತಿ ಜಲ್ಬ್ಯ ಚ! 

ಶೂಲಂ ತದಂಕಾದಾದಾಯ ದದೌ ತಸ್ಮೈ ಚ ಸುಂದರೀ HOF 
ತಮಾದಾಯ ತ್ರಿಶೂಲಂ ಚಸ ತದಾಂಮಿತ್ರಜಿನ್ಸೃಪಃ | 

ಸಂಸ್ಮರಂಶ್ಚಕ್ರಿಣಂ ಚಿತ್ತೇ ಜಗದ್ರಕ್ಸಾಮಣಿಂ ಹರಿಂ 1೯೦8 





೮೫. ನಾಳಿದ್ದು ನಿನ್ನನ್ನು ಸೇರುವುದರಿಂದ ನನ್ನ ಹೃದಯದಲ್ಲಿ ಬಹಳ 
ಕಾಲದಿಂದಲೂ ಬೆಳೆದು ಬರುತ್ತಿರುವ ಮನೋರಧಗಳನ್ನೆ ಲ್ಲ ಸಫಲಗೊಳಿಸಿ 
ಕೊಳ್ಳುವೆನು. 

೮೬, ಹರಿಣಾಕ್ಸಿಯೆ! ಇಂದ್ರನೇ ಮೊದಲಾದ ಸಮಸ್ತ ದೇವತೆಗಳನ್ನೂ 
ಯುದ್ಧದಲ್ಲಿ ಜಯಿಸಿ ನಿನ್ನನ್ನೇ ಮೂರು ಲೋಕಗಳ ಸಮಸ್ಟೈಶ್ವರ್ಯರಾತಿಗೂ 
ಅಧೀಶ್ವರಿಯನ್ನಾಗಿ ಮಾಡುವೆನು '' 

೮೭. ಇಂತೆಂದು ಗಳಹುತ್ತ ನರಮಾಂಸವನ್ನು ತಿಂದು ಪ್ರಮತ್ತನಾಗಿ 
ಪ್ರಜ್ಞೆಯನ್ನು ಕಳೆದುಕೊಂಡಿದ್ದ ಆ ರಾಶ್ಚಸನು ತನ್ನ ತ್ರಿಶೂಲವನ್ನು ತೊಡೆಯ 
ಮೇಲಿರಿಸಿಕೊಂಡು ನಿದ್ರೆಯನ್ನು ಮಾಡಿದನು. 

೮೮. ಆ ವಿದ್ಯಾಧರಕನ್ಯೈಯು ತನಗೆ ಪಾರ್ವತಿಯಿತ್ತಿದ್ದ ವರವನ್ನು ಸ್ಮರಿಸಿ 
ಕೊಂಡು ಆ ರಾಕ್ಟೃಸನು ಪ್ರಮಾದದಿಂದ ಅತಿನಿರ್ಭಯನಾಗಿ ಗಾಢನಿದ್ರೆಯಲ್ಲಿರು 
ವುದನ್ನು ತಿಳಿದು ಸರ್ವಾಂಗಸುಂದರನಾದ ಆ ರಾಜೇಂದ್ರನನ್ನು ಬಳಿಗೆ ಕರೆದಳು. 

೮೯, ವಿಷ್ಣುಭಕ್ತಿಯನ್ನೇ ಆತ್ಮರಕ್ಷೆಯನ್ನಾಗಿ ಹೊಂದಿರುವ ಆತನನ್ನು 
"ಪ್ರಾಣನಾಧ' ಎಂದು ಸಂಬೋಧಿಸಿ ಆ ಸುಂದರಿಯು ರಾಶ್ಚಸನ ಮಡಿಲಲ್ಲಿದ್ದ 
ತ್ರಿಶೂಲವನ್ನು ತೆಗೆದುಕೊಂಡು ಆತನ ಕೈಗೆ ಕೊಟ್ಟಳು 

೯೦. ಆ ತ್ರಿಶೂಲವನ್ನು ಅಮಿತ್ರಜಿದ್ರಾಜೇಂದ್ರನು ತೆಗೆದುಕೊಂಡು ಚಕ್ರ 
ಪಾಣಿಯೂ, ಲೋಕರಕ್ಸಾಮಣಿಯೂ ಆದ ಶ್ರೀಮನ್ನಾರಾಯಣನನ್ನು ಮನಸ್ಸಿ 
ನಲ್ಲಿಯೇ ನೆನೆದನು. 


ಅಲಂ ತ್ರೀ ಸ್ಕಾಂದಮ ಹಾಪುರಾಣಂ 


“ಜಗಾದೋತ್ತಿಷ್ಠ ರೇ ದುಷ್ಟ ಕನ್ಯಾದೂಷಣಲಾಲಸ । 

ಯುದ್ಧ್ಯಸ್ಪ ಚ ಮಯಾ ಸಾರ್ಧಂ ನ ಸುಪ್ತಂ ಹನ್ಮ್ಯಹಂ ರಿಪುಂ ॥ ೯೧॥ 
ಇತಿ ಸಂತ್ರು' ತ್ಯ ಸಂಪ್ರಾಪ್ತಃ ಕಸ್ಕ ದೃ ಷ್ಟೊ ಅದ್ಯ ಚಾಂತಕಃ | 

ಈ ಆಯುಷಾದ್ಯ ಸಂತ್ಯಕ್ತೋ ks ಸ್ರಾಪ್ಟೋ ಮನು ಗೋಚೆರಂ॥ ೯೨ ॥ 
ಮನು ಪ್ರಚಂಡಜೋರ್ದಂಡಕಂಡೂಕಂಡೂಯನಕ್ಸನಮಃ। 

ಮಾಲ್ಕೋ ನರೋಂಯಂ ಭವಿತಾ ಕಿಂ ತ್ರಿಶೂಲೇನ ಸುಂದರಿ ॥ ೯೩॥ 
ಮಾಭೈರ್ಮೇ ಕೌತುಕಂ ಪಶ್ಯ ಭಕ್ಸೊ ಅಯಂ ಮನು ಸಾಂಪ್ರತಂ । 


ಕಾಲೇನ ಮತ್ತೋ ಭೀತೇನ ಸ ಕ ಯನೇನೋಪಡೌಕಿತಃ ॥ ೯೪ ॥ 
ಇತ್ಯುಕ್ತಾ ಮುಷ್ಟಿ ಘಾತೇನ ತೇನೋಚ್ಚೆ ರ್ದಂಡಸೂನುನಾ । 

ಹೃದಯೇ ನಿಹತೋ ರಾಜಾ ಶಿಲಾಃತಳೆಕಿನೇದ್ರುತಂ ॥ ೯೫॥ 
ಸಚಕ್ರಿಣಾ ಕೃತತ್ರಾಣಃ ಪೀಡಾಂ ನಾಲ್ಬೀಯಸೀಮಸಿ । 

ವಿವೇದ ಕರಿನೋರಸ್ಕಃ ಕರಸ್ತಸ್ಯ ಪ್ರಪೀಡಿತಃ ॥ ೯೪೬॥ 


೯೧. ತರುವಾಯ ಆ ರಾಕ ಕೃಸನನ್ನು ಕೂಗಿ ಹೇಳಿದನು. "ಎಲಾ 
ಮೂರ್ಬನೆ! ಕನೆ ಯರನ್ನು ಕೆಡಿಸುವ ದುರ್ಬುದ್ಧಿ ಯುಳ್ಳೆ 'ವನೆ! ಎಳು 
ನನ್ನೊಡನೆ ಯುದ್ಧ ವನ್ನು ಮಾಡು. ಗಾಡನಿದ್ರೆ ಯಲ್ಲಿರುವ ಶತು ಪ್ರವನ್ನು ನಾನು 
ಕೊಲ್ಲುವವನಲ್ಲ. ೨ 

೯೨, ಈ ಮಾತನ್ನು ಕೇಳಿ ಆ ದಾನವನೆಚ್ಚ ತ್ತು ಯುದ್ಧ ಸನ್ನದ್ದನಾಗಿ ಹೇಳಿ 
ದನು. " ಯಾವನಿಗೆ ಇಂದು ಯಮನ ದರ್ಶನವಾಗಲಿರುವುದೋ? ಯಾವನ 
ಆಯುಷ್ಯವು ಇಂದಿಗೆ ಮುಗಿದಿರುವುದೋ? ಅಂತಹನೇ ನನ್ನ ದೃಷ್ಠಿ ಗೆ ಬೀಳ 
ಬೇಕಾಗಿರುವುದು. 

೯೩. ಸುಂದರಾಂಗಿಯೆ ! ನನಗೆ ತ್ರಿಶೂಲದಿಂದಾಗಬೇಕಾದುದೇನು? 
ಪ್ರಚಂಡಗಳಾದ ನನ್ನ ಬಾಹುದಂಡಗಳ ತೀಟಿಯನ್ನು ತೀರಿಸಿಕೊಳ್ಳುವೆನಂದು 
ಮನಸ್ಸು ಮಾಡಿದರೆ ಈ ಮನುಷ್ಯನು ಹೂವಿನ ಮಾಲೆಯಂತಾಗುವನು. 

೯೪, ಭಯಗೊಳ್ಳ ಬೇಡ. ನನ್ನ ಯುದ್ಧದ ಚಮತ್ಕಾರವನ್ನಾದರೂ 
ಹೋಡು. ನನ್ನಿಂದ ಯಗ 'ಕಾಲಯಮನೇ ಇಂದು ತಾನಾಗಿಯೇ 
ಇವನನ್ನು ನನಗೆ ಉಪಹಾರವನ್ನಾಗಿ ಕಳುಹಿಸಿರುವನು.'' 

೯೫. ಇಂತೆಂದು ನುಡಿದು ಆ ರಾಕ್ಚಸನು ದಂಡೋಪಮವಾದ ತನ್ನ 
ಕೈಯಲ್ಲಿ ಮುಷಿ ಸಿಯನ್ನು ಹಿಡಿದು ವೇಗವಾಗಿ ತ್ತ ಕಲ್ಲಿಗಿಂತಲೂ ಕರಿನವಾಗಿದ್ದ. 
ಆ ರಾಜೇಂದ್ರ K; ವಶ್ಚಸ್ಥ ಳಕ್ಕೆ ಬಲವಾಗಿ ಗುದ್ದಿದನು 

೯೬. ಜಕರ ನಿಂದಲೇ ರಕ ಸಿ ತನಾಡ ಆ "ರಾಜೇಂದ್ರನ ವಕ ಕೃಸ್ಥಳವು 
ಕರಿನವಾಗಿದ್ದು ದರಿಂದ “ತನಗೆ ಸ ಕಲ್ಪ ನಾದರೂ ನೋವೇ ತಿಳಿಯಲ್ಲಲ್ಲ. ಆದರೆ 
ಆ ರಾಕ್ಚಸನ "ಮುಷ್ಟಿ ಯೇ ಶಿಧಿಲನಾಯಿತು. 


ಸಟ್ಟಿತ್ವಾರಿಂತೋರಧ್ಯಾಯಃ ೪೧೫% 


ಅಥ ಕೋಪನತಾ ರಾಜ್ಞಾ ಹತೋ ವಕ್ಚ್ರೇ ಚಸೇಟಿಯಾ । 
ಆಘೂರ್ಣಿತಶಿರಾ ಭೂಮೌ ಪತಿತ್ವಾ ಪುನರುತ್ಮಿತಃ | 


ಉವಾಚ ಚ ವಚೋ ಧೈರ್ಯಮವನಷ್ಟಭ್ಯ ಮಹಾಬಲೀ ॥೯೭॥ 
ದಾನವ ಉವಾಚ:- 

ಜ್ಞಾ ತಂ ತತ್ವಂ ಮನುಷ್ಯ್ಕೋಸಿ ನೃರೂಪೇಣ ಚತುರ್ಭುಜಂ? | 

ತತಸ್ತಂ ಛಿದ್ರಮಾಸಾದ್ಯ ಹಂತುಂ ಮಾಂ ದಾನವಾಂತಕ ॥ ೯೮ ॥ 


ಏನಂ ವಿಧೋಹಿ ಮಧುಭಿದ್ಯದಿ ತ್ವಂ ಬಲವಾನಸಿ । 
ನಿಹಾಯೈತನ್ಮಹಚ್ಛೂಲಂ ಯುಧ್ಯಸ್ವ ಸ್ಥಾಯುಧೈರ್ಮಯಾ 1೯೯॥ 
ತ್ವಯಾ ಕಪಟರೂಸೇಣ ಬಲಿನಾ ಕೈಟಭಾದಯಃ । 


ನ ಬಲೇನ ಹತಾಃ ಸಂಖ್ಯೇ ಹತಾ ಏನ ಛಲೇನ ಹಿ ॥ ೧೦೦ ॥ 
ಬಲಿಂ ಪಾತಾಲಮುನಯಸ್ತ್ಯಂ ನೃವಾಮನತಾಂ ದಧತ್‌ । 
ನೃಮೃಗತ್ತೇನ ಭನತಾ ಹಿರಣ್ಯಕಶಿಪುರ್ಹತಃ ॥ ೧೦೧ ॥ 





೯೭. ಬಳಿಕ ಆ ರಾಜನು ಕೋಪದಿಂದ ದಾನನನ ಮುಖಕ್ಕೆ ಹಸ್ತಪ್ರಹಾರ 
ವನ್ನು ಕೊಡಲು ಅವನು ತಲೆದಿರುಗಿ ಭೂಮಿಯಲ್ಲಿ ಬಿದ್ದು ಪುನಃ ಚೇತರಿಸಿ 
ಕೊಂಡು ಮಹಾಪರಾಕ್ರಮಶಾಲಿಯಾದ್ದರಿಂದ ಥೈರ್ಯವನ್ನು ಮುಂದುಮಾಡಿ 
ಕೊಂಡು ಹೇಳಿದನು. 

೯೮. ರಾಕ್ಷಸನು ಹೇಳುತ್ತಾನೆ ಈಗ ಪರಮಾರ್ಥವನ್ನು ತಿಳಿದೆನು. 
ನೀನು ಮನುಷ್ಯನಾಗಿ ಕಂಡರೂ ನರರೂಪನಾದ ಮಹಾವಿಷ್ಣುವೇ ಆಗಿರುವೆ. 
ದಾನವವೈರಿಯೆ! ಆದುದರಿಂದಲೇ ನನ್ನ ಛಿದ್ರವನ್ನರಿತು ನನ್ನನ್ನು ಕೊಲ್ಲಲು 
ಈ ರೀತಿ ಪ್ರಯತ್ನಿಸಿರುವೆ. 

೯೯. ಮಧುವೈರಿಯೂ ಈ ಪ್ರಕಾರದವನೇ ಆಗಿರುವನಲ್ಲವೆ. ನೀನು 
ನಿಜವಾಗಯೂ ಶೂರನಾಗಿದ್ದರೆ ನನ್ನ ಶೂಲವನ್ನು ನನಗಿತ್ತು ನಿನ್ನ ಆಯುಧ 
ಗಳಿಂದಲೇ ನನ್ನೊಡನೆ ಯುದ್ಧಮಾಡು. 

೧೦೦. ಮಾಯಾರೂಪಧಾರಿಯೂ, ಬಲಶಾಲಿಯೂ ಆದ ನಿಪ್ಲಿಂದ ಕೈಟಭನೇ 
ಮೊದಲಾದ ಅನೇಕ ರಾಕ್ಟೃಸರು ಯುದ್ಧದಲ್ಲಿ ಕೇವಲ ಕಸಟೋಪಾಯಗಳಿಂದಲೇ 
ಹತರಾದರಲ್ಲದೆ ನಿನ್ನ ಪರಾಕ್ರಮದಿಂದಲ್ಲ 

೧೦೧. ಕುಬ್ಬಮಾನು ಷರೂಪದಿಂದ ನೀನು ಬಲಿಯನ್ನು ಪಾತಾಳ 
ಲೋಕಕ್ಕೆ ತುಳಿದುಹಾಕಿದೆ. ನರಸಿಂಹ ರೂಪದಿಂದ ಹಿರಣ್ಯಕಶಿಪುವು ಹತ 
ನಾದನು. 


೪೧೬ ಶ್ರೀ ಸ್ಕಾಂದಮಹಾಪುರಾಣಂ 


ತಥಾ ಜಟಿಲರೂಪೇಣ ಲಂಕೇಶೋ ವಿನಿಸಾತಿತಃ । 
ಗೋಪಾಲನೇಷಮಾಲಂಬ್ಯ ಕಂಸಾದ್ಯಾ ಘಾತಿತಾಸ್ತ್ವ್ಯಯಾ । 
ಸ್ತ್ರೀಭೂಯಚಾಹರಸ್ಸ್ಪಂ ಹಿ ನಿಪ್ರತಾರ್ಯಾಂಸುರಾನ್‌ ಸುಧಾಂ ॥೧೦೨॥ 
ಯಾದೋರೂಪೇಣ ಭವತಾ ಶಂಖಾದ್ಯೌ ನಿಹತಾ ಇಹ | 

ಮಾಯಾವಿನಾ ತ್ವಯಾಗಣ್ಯಾಃ ಸರ್ವಮರ್ಮಜ್ಞ ಮಾಧವ ॥ ೧೦೩ ॥ 
ನ ತ್ವತ್ತೋಹಂ ಬಿಭೇಮ್ಯದ್ಯ ಸದ್ಯಃಪಾತಃ ಶರೀರಿಣಾಂ । 

ವರಂ ಶ್ರಯ ಶ್ರಯೇ ಮೃತ್ಯುಂ ಬಲೇನಾಂಪಿ ಛಲೇನ ವಾ ॥ ೧೦೪ ॥ 
ನ ತೃಕ್ಸ್ಯಸಿ ತ್ರಿಶೂಲಂ ತ್ವಂ ನತ್ವಾಂ ಯೋತ್ಸ್ಯಾನ್ಯುಹಂ ರಣೇ। 
ಅವಶ್ಯಮೇನ ಮರ್ತನ್ಯಂ ಮಯಾ ಪ್ರಾತಃ ಶರೀರಿಕಾ ॥ ೧೦೫ ॥ 
ಇಯಂ ವಿದ್ಯಾಧರೀ ಕನ್ಯಾ ನ ಮಯಾ ದೂಸಿತಾ ಸತೀ। 
ಸಾಕ್ಲಾಚ್ಛ್ರೀರಿವ ಮಂತವ್ಯಾ ತವಾರ್ಥಂ ರಕ್ಷಿತಾ ಮಯಾ ॥ ೧೦೬॥ 
ಇತ್ಯುಕ್ತ್ಯಾ ವಾನುದೋರ್ದಂಡಪ್ರಹಾರೇಣಾಸಿ ನಿಷ್ಠುರಂ । 


ಕಿ ಎಷ 
ನಿಜಘಾನ ದನೋಃ ಸೂನುಸ್ತಂ ಶಿಲೋಚ್ಚಯಘಾತಿನಾ ॥ ೧೦೭ ॥ 


೧೦೨ ಹಾಗೆಯೇ ಜಡೆಗಳನ್ನು ತಳೆದ ಮುನಿವೇಷದ ನಿನ್ಲಿಂದ ಲಂಕೇಶ್ವರ 
ನಾದ ರಾವಣನು ನಿಗ್ರಹಿಸಲ್ಪಟ್ಟನು ಗೋಪಾಲ ಬಾಲಕನ ವೇಷವನ್ನು ತಾಳಿ 
ಕಂಸನೇ ಮುಂತಾದವರನ್ನು ನೀನೇ ಕೊಂಡೆ ಸ್ರ್ರೀವೇಷವನ್ನು ತಾಳಿ ದಾನವ 
ರನ್ನು ನೋಸಗೊಳಿಸಿ ಅಮೃತವನ್ನು ಅಪಹರಿಸಿದೆ 

೧೦೩ ಮಾಧವನೆ! ಮಹಾಮಾಯಾವಿಯಾದ ನೀನು ಸಕಲರ ಮರ್ಮ 
ಗಳನ್ನೂ ತಿಳಿದುಕೊಂಡು ಮತ್ಸ್ಯರೂಪವನ್ನು ತಾಳಿ ಶಂಖನೇ ಮೊದಲಾದ 
ಅನೇಕ ರಾಕ್ಷಸರನ್ನು ಕೊಂದೆ 

೧೦೪, ಇಂದು ನಾನು ನಿನಗೆ ಭಯಪಡುವುದಿಲ್ಲ್ಬ ಶರೀರಿಯಾದವನು 
ಎಂದಾದರೂ ಸಾಯಲೇ ಬೇಕು. ಪರಾಕ್ರಮದಿಂದಲಾಗಲಿ, ಮೋಸದಿಂದ 
ಲಾಗಲಿ, ನಿನ್ನ ಕೈಯಲ್ಲಿಯೇ ಮೃತ್ಯುವನ್ನು ಪಡೆಯುವೆನು. 

೧೦೫ ನೀನು ನನ್ನ ತ್ರಿಶೂಲವನ್ನು ಬಿಡುವುದಿಲ್ಲ ನಿನ್ನೊಡನೆ ನಾನು 
ಯುದ್ಧರಂಗದಲ್ಲಿ ಕಾದಾಡುವುದಿಲ್ಲ. ನಾನೂ ದೇಹಧಾರಿಯಾಗಿರುವುದರಿಂದ 
ನಾಳೆಯಾದರೂ ಅವಶ್ಯಕವಾಗಿ ಸಾಯಲೇಬೇಕು 

೧೦೬. ಈ ವಿದ್ಯಾಧರಕನೈಯು ಸತಿಯಾಗಿರುವಳು. ಇವಳನ್ನು ನಾನು 
ಕೆಡಿಸಿರುವುದಿಲ್ಲ ನಿನಗಾಗಿಯೇ ನಾನು ಕಾಪಾಡಿರುವ ಇವಳನ್ನು ನೀನೂ 
ಸಾಕ್ಸಾನ್ಮಹಾಲಕ್ಸಿಯೆಂದೇ ತಿಳಿ 

೧೦೭. ಇಂತೆಂದು ಆ ದಾನವಪುತ್ರನು ಪರ್ವತಶಿಖರಪಾತದಂತೆ ಪ್ರಬಲ 
ವಾದ ತನ್ನ ಎಡಗೈ ಯಿಂದ ರಾಜೇಂದ್ರನನ್ನು ಬಲವಾಗಿ ಹೊಡೆದನು. 


ಸಟ್ಟತ್ವಾರಿಂಶೋಧ್ಯಾಯಃ ೪೧೬ 


ನೃಪತಿಸ್ತ್ಯಥ ಸಂಧಾರ್ಯ ವಿಷಹ್ಯ ರಣಮೂರ್ಧನಿ । 


ಜಘಾನಾಶು ತದಾ ಕ್ರೂರಂ ತ್ರಿಶೂಲೇನಾಥೆ ವಕ್ಚಸಿ ॥ ೧೦೮ ॥ 

ತತ್ಪ್ರೃಹಾರಾನ್ಮಹಾಬಾಹುಃ ಪಂಚತ್ವಮಗಮತ್ಕ್ಪಣಾತ್‌ | 

ಲಕ್ಷ್ಮೀಚಕಾರ ತದ್ದಕ್ಟ್ರಂ ತ್ರಿಶೂಲಂ ತೋಲಯನ್ಯರೇ ॥ ೧೦೯ ॥ 

ಪಶ್ಯತೋಸ್ಯ ಮಹಾಬಾಹೋ ಸಚ ಪ್ರಾಣಾನ್ಜಹೌ ಕ್ಪಣಾತ್‌ । 

ಇತ್ಥಂ ಕಂಕಾಲಕೇತುಂ ಸ ನಿಹತ್ಯ ಸುರಕಂಪನಂ ॥ ೧೧೦ ॥ 

ವಿದ್ಯಾಧರೀಂ ಪ್ರಪಶ್ಯಂತೀಂ ಪ್ರಾಹ ಹೃಷ್ಟತನೂರುಹಃ | 

ನಾರದಸ್ಯ ಮುನೇರ್ನಾಕ್ಕಾತ್ತನ ಸುಶ್ರೋಣಿ ವಾಂಛಿತಂ ॥ ೧೧೧॥ 

ಕೃತಂ ಮಯಾ ಕೃತಚ್ಲೇ 50 ಕರವಾಣ್ಯಧುನಾ ವದ । 

ಶ್ರುತ್ವೇತಿ ತಸ್ಯ ಸಾ ವಾಕ್ಯಂ ಪ್ರಾಹ ಗಂಭೀರಚೇತಸಾ ॥ ೧೧೨ ॥ 
ಮಲಯಗಂಧಿನ್ಯುವಾಚ -- 

ಅತ್ಯುದಾರಮತೇ ನೀರ ನಿಜಪ್ರಾಣೈೆಃ ಪಣೀಕೃತಾಂ 1 

ಕಂ ಮಾಂ ಪೃಚ್ಛಸಿ ಯುವತೀಂ ಕುಲಕನ್ಯಾಮದೂಸಿತಾಂ ॥ ೧೧೩ ॥ 


೧೦೮ ರಾಜನೂ ಅದನ್ನು ತಡೆದುಕೊಂಡು ಯುದ್ಧಕ್ಕೆ ಮುಂದಾಗಿ 
ಬಂದು ರಾಕ್ಚಸನ ಎದೆಗೆ ಗುರಿಯಿಟ್ಟು ಆತನ ತ್ರಿಶೂಲದಿಂದಲೇ ಆ ಕ್ರೂರನನ್ನು 
ಹೊಡೆದು ಕೆಡವಿದನು 

೧೦೯ ಆ ಪ್ರಹಾರದಿಂದ ಮಹಾಬಾಹುವಾದ ಆ ರಾಕ್ಸಸನು ನಿಮಿಷ 
ಮಾತ್ರದಲ್ಲಿಯೇ ಮರಣವನ್ನು ಹೊಂದಿದನು ರಾಜೇಂದ್ರನು ತ್ರಿಶೂಲವನ್ನು 
ಸೈಯಲ್ಲಿ ತೂಗಿಸುತ್ತ ಅವನ ಮುಖವನ್ನೇ ನೋಡುತ್ತಿದ್ದನು. 

೧೧೦. ಆ ಮಹಾಪರಾಕ್ರಮಿಯು ನೋಡುತ್ತಿದ್ದಂತೆಯೇ ಆ ರಾಕ್ಟ 
ಸೇಂದ್ರನು ಪ್ರಾಣಗಳನ್ನು ತ್ಯಜಿಸಿದನು ಇಂತು ಅಮಿತ್ರಜಿದ್ರಾಜನು ದೇವತೆ 
ಗಳಿಗೂ ಭಯವನ್ನುಂಟುಮಾಡುತ್ತಿದ್ದ ಆ ಕಂಕಾಳಕೇತುವನ್ನು ನಿಗ್ರಹಿಸಿದನು 

೧೧೧-೧೧೨ ಮತ್ತು ಆನಂದದಿಂದ ಪುಳಕಿತಶರೀರನಾಗಿ ತನ್ನನ್ನೇ 
ನೋಡುತ್ತಿದ್ದ ವಿದಾ ಧರಕನ್ಯೆಗೆ ಹೇಳಿದನು "-ಎಲೌ ಸುಂದರಾಂಗಿಯೆ! 
ನಾರದಮುನಿಯ ಅಪ್ಪಣೆಯಂತೆ ನಿನ್ನ ಅಭೀಷ್ಟವು ನನ್ನಿಂದ ನೆರವೇರಿತು. 
ಕೃತಜ್ಞಳಾದ ನಿನಗೆ ನಾನು ಮತ್ತೇನನ್ನು ಮಾಡಲಿ? ಹೇಳುವವಳಾಗು 
ಆತನ ಈ ಮಾತುಗಳನ್ನು ಕೇಳಿ ಆಕೆಯು ಗಂಭೀರವಾದ ಮನಸ್ಸಿನಿಂದ 
ಹೇಳಿದಳು. 

೧೧೩. ಮಲಯ. ಗಂಧಿನಿಯು ಹೇಳುತ್ತಾಳೆ ಅತ್ಯಂತ ಉದಾರವಾದ 
ಮನಸ್ಸುಳ್ಳ ವೀರನೆ! ನಿನ್ನ ಪ್ರಾಣಗಳನ್ನೇ ಪಣವನ್ನಾಗಿಟ್ಟು ರಕ್ಷಿಸಿರುವ 
ಯುವತಿಯೂ, ನಿರ್ದುಷ್ಟಳಾದ ಸತ್ಯುಲಪ್ರಸೂತಕನ್ಯೆಯೂ ಆದ ನನ್ನನ್ನು ಕೇಳ 
ಬೇಕಾದದ್ದೇನಿರುವುದು 14 

3 


ಳಳ ಶ್ರೀ ಸ್ಕಾಂದಮುಹಾಪುರಾಣಂ 


ಇತಿ ಬ್ರುವಂತ್ಯಾಂ ಕನ್ಕಾಯಾಂ ಪುನಃ ಸ್ಪೈರಚರೋ ಮುನಿಃ ! 


ಅತರ್ಕಿತಾಗಮಃ ಪ್ರಾಪ್ತೋ ನಾರದೋ ದೇವಲೋಕತಃ ॥ ೧೧೪ ॥ 
ತತಸ್ತುಸ್ಪುವತುಸ್ತೌ ತು ತಂ ದೃಷ್ಟ್ವಾ ಮುನಿಸತ್ತಮಂ | 

ಕೃತಪ್ರಣಾಮೌ ಮುನಿನಾ ಪ್ರತಿಜ್ಞಾಪ್ರಾಪಿತಾಶಿಷೌ ॥ ೧೧೫ ॥ 
ಪಾಣಿಗ್ರಹೇಣ ವಿಧಿನಾಂಭಿಷಿಕ್ತ್‌ ನಾರದೇನ ತು । 
ಜಗ್ಮತುರ್ನಾರದಾದಿಷ್ಟನರ್ತ್ನನಾ ಕೃತಮಂಗಲೌ ॥ ೧೧೬ ॥ 


ತಯಾ ಮಲಯಗಂಧಿನ್ಯಾ ವೃತಃ ಸೋಮಿತ್ರಜಿನ್ಸೃ ಸಃ । 
ಪುರೀಂ ಚೋಜ್ಜ ಯಿನೀಂ ಸ್ರಾಸ್ಯ ಸೌರೈರ್ನಿಹಿತಮಂಗಲಾಂ ॥ ೧೧೭॥ 
ತದ್ವೀಕ್ಸಣಾದನಿ ನರೋ ನಾರಕೀಂ ನೈನ ಜಾತುಚಿತ್‌ । 


ಗತಿಂ ಪ್ರಾಪ್ನೋತಿ ಮೇಧಾನೀ ತಾಂ ಪುರೀಮನಿಶನ್ನೃಪಃ ॥ ೧೧೮ ॥ 
ಯಸ್ಯಾಂ ಪುರ್ಯಾಂ ಪ್ರನೇಶಂ ನ ಲಭಂತೇ ವಾಸವಾದಯಃ | 
ಫೈವಲ [ಜಯಜೈತ್ರ್ಯಾಂ' ಹಿ ತಾಂ ಪುರೀಮನಿಶನ್ಸೃಪಃ ॥ ೧೧೯॥ 





೧೧೪ ಆ ಕನ್ರೆಯು ಹೀಗೆ ಹೇಳುತ್ತಿರುವಂತೆಯೇ ಸ್ರೇಚ್ಛಾವಿಹಾರಿಯೂ, 
ಅತರ್ಕಿತಗಮನಾಗವ.ನಗಳುಳ್ಳವನೂ ಆದ ನಾರದನುನಿಯು ಪುನಃ ದೇವ 
ಲೋಕದಿಂದ ಅಲ್ಲಿ ಪ್ರಾಸ ನವು 

೧೧೫. ಆ ಮುನಿಸತ್ತ ಮನನ್ನು ನೋಡಿ ಅವರಿಬ್ಬ ರೂ ಆತನನ್ನು ಸ್ತೋತ್ರ 
ಮಾಡಿದರು. ಸ್ತಣಾಮುಗಳನ್ನು ಮಾಡಿದ ಅವರಿಬ್ಬ ರಿಗೂ ಆಸ ಟೂ 
ಪ್ರತಿಜ್ಞಾ ಪೂರ್ವಕವಾಗಿ ಅಶೀರ್ನಾದಗಳನ್ನು ಮಾಡಿದನು. 

೧೧೬ ನಾರದನಿಂದಲೇ ಪಾಣಿಗ್ರ ಹಣವನ್ನು ವಿಧಿಪೂರ್ವಕವಾಗಿ ಮಾಡಿಸಿ 
ಕೊಂಡು ಅಭಿಸಿಕ್ತರಾಗಿ ಇಬ್ಬರೂ ಅತನ ನನ್ನು ಬೀಳ್ಕೊಟ್ಟು ಮಂಗಳಕಾರ್ಯ 
ವಾದ ಮೇಲೆ ತಮ್ಮ ದಾರಿಯಲ್ಲಿ ನಡೆದರು. 

೧೧೭ ಅಮಿತ್ರಜನ್ಮಹಾರಾಜನು ಮಲಯಗಂಧಿನಿಯೊಡಗೂಡಿ ಪಟ್ಟಣಿ 
ಗರಿಂದ ಸಿಂಗರಿಸಲ್ಪಟ್ಟದ್ದ ತನ್ನ ರಾಜಧಾನಿಯಾದ ಉಜ್ಜ ಯಿನೀನಗರವನ್ನು 
ಪ್ರವೇಶಿಸಿದನು. 

೧೧೮ ಯಾವುದನ್ನು ನೋಡುವುದರಿಂದರೇ ಮೇಧಾವಿಯಾದ ಮಾನವನು 
ಎಂದೆಂದಿಗೂ 1... ನುಭವಿಸುವುದಿಲ್ಲವೊ, ಅಂತಹ ನಗರವನ್ನು 
ಆ ರಾಜೇಂದ್ರನು ಪ್ರ ಪ್ರವೇಶಿಸಿದನು. 

೧೧೯ KN ಪಟ್ಟ ಣದೊಳಗೆ ಮಹೇಂದ್ರಾದಿದೇವತೆಗಳೂ ಪ್ರವೇಶಿಸ 
ಲಳವಿನ್ಲವೊ, ಅಂತಹ ಕೈಷಲ್ಯಪ್ರಾಪ್ಲಿ ಗೆ ಸೋಪಾನನೆನಿಸಿದ ಆ ನಗರಿಯನ್ನು 
ರಾಜನ: ಬಂದು ಸೇರಿದನು. 


ಸಟ್ಟೃತ್ತಾರಿಂಶೋ$ಧ್ಯಾಯಃ ೪೧೯ 


ಸಾಂಸಿ ನಿದ್ಯಾಧರ್ಯವಂತೀಂ ಸಮೃದ್ಧಾಂ ನೀಕ್ಸ್ಯ ದೂರತಃ । 

ನಿನಿಂದ ಸ್ವರ್ಗಲೋಕಂ ಚ ಪಾತಾಲನಗರೀಮಸಿ ॥ ೧೨೦ ॥ 

ಪ್ರಾಪ್ಯಾಃಮಿತ್ರಜೆತಂ ಕಾಂತಂ ತಥಾ ಹೃಷ್ಟಾ ನ ಸಾ ವಧೂಃ । 

ಯಥಾ ದೃಷ್ಟ್ವಾಃಸ್ಯಹೋಂ ವಂತೀಂ ಪರಮಾನಂದದಾಯಿನೀಂ ॥೧೨೧॥ 

ಸಾ ಕೃತಾರ್ಥಾಮಿವಾತ್ಮಾನಂ ಮನ್ಯಮಾನಾ ಮನಸ್ಥಿನೀ । 

ತೇನ ಪತ್ಯೋಜ್ಜ ಯಿನ್ಯಾಂ ಚ ಪರಾಂ ನಿರ್ವ್ವೃತಿಮಾಸ ಸಾ ॥ ೧೨೨ ॥ 

ಸೋಂ ಪಸ್ಕಮಿತ್ರಜಿದಾಸಾದ್ಯ ಸತ್ಲೀಂ ಮಲಯಗಂಧಿನೀಂ । 

ಧರ್ಮಪ್ರಧಾನಂ ಸಂಸೇವ್ಯ ಕಾಮಂ ಪ್ರಾಪೋತ್ತಮಂ ಸುಖಂ ॥ ೧೨೩ ॥ 

ಸಾ ಪತಿಂ ನಿಷ್ಣುಭಜನೇ ರತಂ ಪ್ರೋವಾಚ ಭಾನಿನೀ ॥ ೧೨೪ ॥ 
ರಾಜ್ಞ್ಯ್ಯವಾಚ 

'ಭೂಪಾ€ಭೀಷ್ಟತೃತೀಯಾಯಾಂ ಚರಿಷ್ಯಾಮಿ ಮಹಾವ್ರತಂ | 
ರಾಜೋವಾಚ :-- 

ಜೇನ್ಯಭೀಷ್ಟತೃತೀಂಯಾಯಾಂ ವ್ರತಂ ಕೀದೃಗ್ಸನೇದ್ವದ ॥ ೧೨೫ ॥ 


೧೨೦ ಆ ವಿದ್ಯಾಧರಕನ್ಯೆಯೂ ಸರ್ವಸಮೃದ್ಧವಾಗಿದ್ದ ಅವಂತೀನಗರ 
ವನ್ನು ನೋಡಿ ಅದಕ್ಕೆ ಸರಿದೂಗಲಾರದ ಸ್ವರ್ಗಲೋಕವನ್ನೂ ಭೋಗವತಿಯನ್ನೂ 
ನಿಂದಿಸಿದಳು. 

೧೨೧. ಆ ವಧುವು ಅಮಿತ್ರಜಿದ್ರಾಜನನ್ನು ಸತಿಯನ್ನಾಗಿ ಪಡೆದಾಗಲೂ, 
ಪರಮಾನಂದದಾಯಕವಾದ ಅವಂತೀನಗರವನ್ನು ನೋಡಿದಾಗ ಪಟ್ಟಷ್ಟು 
ಸಂತೋಷವನ್ನು ತೋರಿಸಲಿಲ್ಲ. 

೧೨೨ ತೀಕ್ಷ್ಞಬುದ್ಧಿಯುಳ್ಳ ಅಕೆಯು ತಾನೇ ಕೃತಾರ್ಧಳಾದೆನೆಂದು 
ಬಗೆದು ತನ್ನ ಗಂಡನೊಡನೆ ಉಜ್ಜಯಿನಿಯಲ್ಲಿ ವಾಸಮಾಡುತ್ತ ಪರಮಸೌಖ್ಯ 
ವನ್ನು ನಡೆದಳು. 

೧೨೩. ಮಲಯಗಂಧಿನಿಯನ್ನು ಪತ್ನಿಯಾಗಿ ಪಡೆದ ಅಮಿತ್ರಜಿದ್ರಾಜೇಂ 
ದ್ರನೂ ಸಹ ಧರ್ಮವನ್ನೇ ಮುಂದುಮಾಡಿಕೊಂಡು ಕಾಮವನ್ನು ಸೇವಿಸುತ್ತ 
ಉತ್ತಮಸುಖಿಯಾಗಿದ್ದನು 

೧೨೪. ಒಮ್ಮೆ ಆ ಸುಂದರಿಯು ವಿಷ್ಣುಸೇವೆಯಲ್ಲಿಯೇ ತತ್ಸರನಾಗಿದ್ದ 
ತನ್ನ ಪತಿಗಿಂತೆಂದಳು 

೧೨೫. ರಾಣಿಯು ಹೇಳುತ್ತಾಳೆ -ರಾಜೇಂದ್ರನೆ! ಅಭೀಷ್ಟತೃತೀಯೆಯಲ್ಲಿ 
ಒಂದು ಮಹಾವ್ರತವನ್ನಾಚರಿಸಬೇಕೆಂದಿರುವೆನು. ರಾಜನು ಕೇಳುತ್ತಾನೆ -- 
ದೇವಿಯೆ! ಅಭೀಷ್ಟತದಿಗೆಯ್ರವತವು ಎಂತಹುದೆಂಬುದನ್ನು ನನಗೆ ಹೇಳು. 


೪5೦ ಶ್ರೀ ಸ್ಕಾಎದಮೆಹಾಪುರಾಣಲ 


ಇತಿ ರಾಜ್ಞೋದಿಶಾ ರಾಜ್ಞೀ ಪ್ರವಕ್ತುಮುಪಚಕ್ರಮೇ 1 

ಇತಿ ಕರ್ತವ್ಯತಾಂ ತಸ್ಯ ವ್ರತಸ್ಯ ಸನಿಧಾನಕಾಂ ॥ ೧೨೬ ॥ 
ರಾಜ್ಞ್ಯವಾಚ:- 

ಪುರಾ ದೇನರ್ಷಿಣಾ ಚೇದಂ ವ್ರತಂ ಲಕ್ಷ್ಮ ಪ್ರತಿಶ್ರುತಂ । 

ತಯಾ ಪ್ರಾಪ್ತಾಸ್ತು ಸಕಲಾಃ ಕಾಮಾಃ ಸ್ವರ್ಗಾಾಪವರ್ಗದಾಃ ॥ ೧೨೭ ॥ 

ಮಾರ್ಗಶೀರ್ಷತೃತೀಯಾಯಾಂ ಶುಕ್ಲಾಯಾಂ ಕಲಶೋಪರಿ । 

ತಾಮ್ರಸಾತ್ರಂ ನಿಧಾಯೈವ ತಂಡುಲೈಃ ಪರಿಪೂರಿತಂ ॥ ೧೨೮ ॥ 

ಅಚ್ಛಿದ್ರಂ ಚ ನನೀನಂ ಚ ರಜನೀರಾಗರಂಜಿತಂ । 

ವಾಸಃ ಪಾತ್ರೋಪರಿ ನ್ಯಸ್ಯ ಸೂಕ್ಸ್ಟ್ಮ್ಮಾತ್ಸೂಕ್ಸ್ಮತರಂ ಪರಂ ॥ ೧೨೯॥ 

ತಸ್ಕ್ಯೋಪರಿ ಶುಭಂ ಪದ್ಮಂ ರವಿರಶ್ಮಿಪ್ರಕಾಶಿತಂ । 


ತತ್ಕರ್ಣಿಕಾಯಾ ಉಪರಿ ಚತುಃಸ್ವರ್ಣನಿನಿರ್ಮಿತಂ | 


ವಿಧಿಂ ಸಂಪೂಜಯೇದ್ಭಕ್ತ್ಯಾ ರಕ್ತಮಾಲ್ಯಾಂಂಬರಾದಿಭಿಃ ॥ ೧೩೦ ॥ 
ಪುಷ್ಸೈಃ ಸುಗಂಧೈಃ ಕರ್ಪೂರಕಸ್ತೂರ್ಯಾದಿಭಿರರ್ಚ್ಜಯೇತ್‌ । 
ರಾತ್ರೌ ಜಾಗರಣಂ ಕಾರ್ಯಂ ವಿಪ್ರಾಣಾಂ ಪರಮೋತ್ಸವೈಃ ॥ ೧೩೧॥ 


೧೨೬ ಇಂತೆಂದು ರಾಜನಿಂದ ಚೋದಿತಳಾದ ಮಲಯಗಂಧಿನಿಯು 
ಆ ವ್ರತದ ನಿಯಮಗಳನ್ನೂ ಪೂಜಾವಿಧಾನವನ್ನೂ ಹೇಳಲುಸಕ್ರಮಿಸಿದಳು 

೧೨೭ ರಾಣಿಯು ಹೇಳುತ್ತಾಳೆ "ಹಂಡೆ ದೇವರ್ಷಿಯಾದ ನಾರದನು 
ಈ ವ್ರತವನ್ನು ಮಹಾಲಕ್ಷ್ಮಿಗೆ ತಿಳಿಸಿದನು ಆಕೆಯು ಅದರ ಆಚರಣೆಯ 
ಫಲವಾಗಿ ಸ್ವರ್ಗಮೋಶಕ್ಪಗಳಿಗೆ ಸಾಧನಗಳಾಗಿರುವ ಸಕಲಾಭೀಷ್ಟಗಳನ್ನೂ 
ಪಡೆದಳು. 

೧೨೮. ವರಾರ್ಗಶಿರಮಾಸದ ಶುಕ್ಲ ತದಿಗೆಯ ದಿನದಲ್ಲಿ ಒಂದು ಕಳಶದ 
ಮೇಲೆ ಅಕ್ಕೆಯನ್ನು ತುಂಬಿದ ತಾಮ್ರದ ಪಾತ್ರೆಯೊಂದನ್ನು ಸ್ಟಾನಿಸಬೇಕು 

೧೨೯, ಆ ಪಾತ್ರೆಯ ಮೇಲೆ ಹರಿಯದಿರುವುದೂ, ನೂತನವಾದುದೂ, 
ಅರಿಸಿನ ಬಣ್ಣವನ್ನು ತಳೆದುದೂ, ಬಡಳ ಸೂಕ್ಸ್ಮ್ಮನಾದುದೂ ಆದ ಬಟ್ಟಿ 
ಯೊಂದನ್ನು ಹರಡಿರಬೇಕು 

೧೩೦ ಆ ಬಟ್ಟೆಯ ಮೇಲೆ  ಸೂರ್ಯರಶ್ಮಿಗಳ ಬಣ್ಣದ ಪದ್ಮವನ್ನು 
ಉತ್ತಮರೀತಿಯಿಂದ ಬರೆಯಬೇಕು ಸದ್ಮದ ಕರ್ಣಿಕೆಯ ಮೇಲೆ ನಾಲ್ಕು 
ತೊಲಗಳ ಚಿನ್ನದಿಂದ ಮಾಡಿದ ಬ್ರಹ್ಮದೇವನ ಪ್ರತಿಮೆಯನ್ನು ನಿಲ್ಲಿಸಿ ಕೆಂಪು 
ಹೂವುಗಳು, ಹಾರಗಳು, ವಸ್ತ್ರಗಳು ಮುಂತಾದುವುಗಳಿಂದ ಭಕ್ತಿಯುಕ್ತರಾಗಿ 
ಪೂಜಿಸಬೇಕು. 

೧೩೧ ಸುವಾಸನೆಯ ಪುಷ್ಪಗಳು, ಕರ್ಪೂರ, ಕಸ್ತೂರಿ ಮೊದಲಾದುವು 


ಸಟ್ಟೃತ್ವಾರಿಂಶೋ$ಧ್ಯಾಯಃ ೪೨೦ 


ಹೋನುಃ ಕಾರ್ಯೋ ಮಹಾಭಕ್ತ್ಯಾ ಸಹಸ್ರಪರಿಸಂಖ್ಯಯಾ | 


ನವಪ್ರಸೂತಾಂ ಕಪಿಲಾಂ ದದ್ಯಾಚ್ಚ ಸುಪಯಸ್ವಿನೀಂ ॥ ©೩೨ ೧ 
ಡದ್ಯಾದಾಚಾರ್ಯನರ್ಯಾಯ ಸಾಃಲಂಕಾರಾಂ ಸದಕ್ಷಿಣಾಂ | 
ಉಪೋಷ್ಯ ದಂಪತೀ ಭಕ್ತ್ಯಾ ನವಾಂಂಬರನಿಭೂಸಿತೌ ॥ ೧೩೩ ॥ 


ಪ್ರಾತಃ ಸ್ನಾತ್ವಾ ಚತುರ್ಥ್ಯಾಂ ಚ ಸಂಪೂಜ್ಯಾಚಾರ್ಯಮಾದಿತಃ । 

ವಸ್ತ್ರೈರಾಭರಣೈರ್ಮಾಲ್ಯೈರ್ದಕ್ಸಿಣಾಭಿರ್ಮುದಾನ್ವಿತಃ [ 

ಸೋಪಸ್ಕರಾಂ ಚ ತಾಂ ಮೂರ್ತಿಮಾಚಾರ್ಯಾಯ ಪ್ರದಾಪಯೇತ್‌ ॥ 
॥ ಮಂತ್ರಃ ॥ 

ನಮೋ ವಿಶ್ವನಿಧಾನಜ್ಞೇ ನಿದ್ಯೇ ವಿನಿಧಕಾರಿಣಿ । 

ಸುತಂ ಚ ಶಂಕರಂ ದೇಹಿ ತುಷ್ಟಾ ಹ್ಯಸ್ಮಾದ್ವ್ರ ತೋತ್ತ ಮಾತ್‌ ॥ ೧೩೫ ॥ 

ಸಹಸ್ರಂ ಭೋಜಯಿತ್ವಾಂಥ ದ್ವಿಜಾನಾಂ ಭಕ್ತಿಪೂರ್ವಕಂ । 


ಭುಕ್ತಶೇಷೇಣ ಚಾಂನ್ನೇನ ಕುರ್ಯಾದ್ವೈ ಪಾರಣಂ ತತಃ ॥ ೧೩೬ 1 
ಇತ್ಸಮೇತದ್ವ ತಂ ನಾಥ ಚಿಕೀರ್ಷಾಮಿ ತ್ವದಾಜ್ಞಯಾ । 
ಕುರು ಚೈತತ್ರ್ರಿಯಂ ಮಹ್ಯಮಭೀಷ್ಟಫಲಲಬ್ಧಯೇ ॥ ೧೩೭ ॥ 


ಗಳಿಂದಲೂ ಪೂಜಿಸಿ ರಾತ್ರಿಯಲ್ಲಿ ಬ್ರಾಹ್ಮಣರೊಡನೆ ಮಹೋತ್ಸವಗಳನ್ನು 
ಮಾಡುತ್ತ ಜಾಗರಣೆಯನ್ನು ನಡೆಸಬೇಕು. 

೧೩೨ ಅತ್ಯಂತಭಕ್ತಿಯಂದ ಒಂದು ಸಾವಿರ ಸಂಖ್ಯೆಯ ಹೋಮವನ್ನೂ 
ಮಾಡಬೇಕು. ಹೊಸದಾಗಿ ಕರುವನ್ನು ಹಾಕಿ ಹೆಚ್ಚು ಹಾಲನ್ನು ಕೊಡುತ್ತಿರುವ 
ಕಪಿಲೆಯಾಕಳನ್ನು ದಾನಮಾಡಬೇಕು 

೧೩೩ ಆ ಗೋವಿಗೆ ಅಲಂಕಾರವನ್ನುಮಾಡಿ ದಕ್ಷಿಣೆಯೊಡನೆ ಆಚಾರ್ಯ 
ನಿಗೆ ಕೊಟ್ಟು ವ್ರತವನ್ನು ಕೈಕೊಂಡ ಆ ದಂವತಿಗಳು ನೂತನವಸ್ತ್ರಗಳನ್ನು ಧರಿಸಿ 
ಭಕ್ತಿಯಿಂದ ಅಂದು ಉಪವಾಸವನ್ನುಮಾಡಬೇಕು 

೧೩೪. ಮಾರನೆಯ ಚತುರ್ಧಿಯ ದಿನದ ಪ್ರಾತಃಕಾಲದಲ್ಲಿ ಸ್ನಾನವನ್ನು 
ಮಾಡಿ ಮೊದಲು ಆಚಾರ್ಯನನ್ನು ವಸ್ತ್ರಗಳು, ಆಭರಣಗಳು, ಪುಷ್ಪಹಾರಗಳು, 
ದಕ್ಷಿಣೆ ಮುಂತಾದುವುಗಳಿಂದ ಅರ್ಚಿಸಿ ಸಂತೋಷದಿಂದ ಸರ್ವವೈಭವ 
ಗಳಿಂದೊಡಗೂಡಿದ್ದ ಆ ಪ್ರತಿಮೆಯನ್ನು ಆಚಾರ್ಯನಿಗೆ ಕೊಡಿಸಬೇಕು 

೧೩೫ ದಾನಮಂತ್ರವು —ಸಮಸ್ತನಿಧಾನಗಳನ್ನರಿತ ವಿದ್ಯಾದೇನಿಯೆ! 
ಸಕಲಾಭೀಷ್ಟಸ್ರದೆಯೆ' ಈ ಉತ್ತಮವ್ರತವನ್ನಾಚರಿಸಿದುದರ ಫಲವಾಗಿ ನನಗೆ 
ಸುಖಪ್ರದನಾದ ಪುತ್ರನನ್ನನುಗ್ರಹಿಸು 

೧೩೬ ಸಪ್ರತಿಮಾದಾನವಾದ ಮೇಲೆ ಒಂದು ಸಾವಿರ ಬ್ರಾಹ್ಮಣರಿಗೆ ಭಕ್ತಿ 
ಪೂರ್ವಕವಾಗಿ ಭೋಜನವನ್ನುಮಾಡಿಸಿ ಬಳಿಕ ಅನ್ನಶೇಷದಿಂದ ತಾನೂ ಪಾರಣೆ 
ಯನ್ನು ಮಾಡಬೇಕು. 

೧೩೭. ನಾಧನೆ! ಈ ರೀತಿಯಾದ ವ್ರತವನ್ನು ನಾನು ನಿನ್ನ ಅಪ್ಪಣೆ 


೪35೦ ಶ್ರೀ ಸ್ಕಾಂದಮಹಾಪುರಾಣಲ 


ಇತಿ ರಾಜ್ಞೋದಿತಾ ರಾಜ್ಞೀ ಪ್ರವಕ್ತುಮುಪಚಕ್ರಮೇ ! 
ಇತಿ ಕರ್ತವ್ಯತಾಂ ತಸ್ಯ ವ್ರತಸ್ಯ ಸನಿಧಾನಕಾಂ ॥ ೧೨೬ ೫ 
ರಾಜ್ಞ್ಯವಾಚ 2 


ಪುರಾ ದೇವರ್ಷಿಣಾ ಚೇದಂ ವ್ರತಂ ಲಕ್ಸ್ಮ್ಮ್ಯೈ ಪ್ರತಿಶ್ರುತಂ । 


ತಯಾ ಪ್ರಾಪ್ತಾಸ್ತು ಸಕಲಾಃ ಕಾಮಾಃ ಸ್ಪರ್ಗಾಂ ಪವರ್ಗದಾಃ ॥ ೧೨೭ ॥ 
ಮಾರ್ಗಶೀರ್ಷತೃತೀಯಾಯಾಂ ಶುಕ್ಲಾಯಾಂ ಕಲಶೋಪರಿ । 


ತಾಮ್ರಸಾತ್ರಂ ನಿಧಾಯ್ಕೆವ ತಂಡುಲೈಃ ಪರಿಪೂರಿತಂ ॥ ೧೨೮ ॥ 
ಅಚ್ಛಿ ದ್ರಂ ಚ ನನೀನಂ ಚೆ ರಜನೀರಾಗರಂಜಿತಂ । 
ವಾಸಃ ಪಾತ್ರೋಪರಿ ನ್ಯಸ್ಯ ಸೂಕ್ಸ್ಮ್ಮಾತ್ಸೂಕ್ಟ್ಮೃತರಂ ಪರಂ ॥ ೧೨೯॥ 


ತಸ್ಕೋಪರಿ ಶುಭಂ ಪದ್ಮಂ ರವಿರಶ್ಮಿಪ್ರಕಾಶಿತಂ | 
ತತ್ಕರ್ಣಿಕಾಯಾ ಉಪರಿ ಚತುಃಸ್ವರ್ಣವಿನಿರ್ಮಿತಂ | 


ವಿಧಿಂ ಸಂಪೂಜಯೇದ್ಭಕ್ತ್ಯಾ ರಕ್ತಮಾಲ್ಯಾಂಂಬರಾದಿಭಿಃ ॥ ೧೩೦ ॥ 
ಪುಷ್ಬ್ಸೈಃ ಸುಗಂಧೈಃ ಕರ್ಪೂರಕಸ್ತೂರ್ಯಾದಿಭಿರರ್ಚಯೇತ್‌ । 
ರಾತ್ರೌ ಜಾಗರಣಂ ಕಾರ್ಯಂ ವಿಪ್ರಾಣಾಂ ಪರಮೋತ್ಸವೈಃ ॥ ೧೩೧॥ 


೧೨೬ ಇಂತೆಂದು ರಾಜನಿಂದ ಚೋದಿತಳಾದ ಮಲಯಗಂಧಿನಿಯು 
ಆ ವ್ರತದ ನಿಯಮಗಳನ್ನೂ, ಪೂಜಾವಿಧಾನವನ್ನೂ ಹೇಳಲುವಕ್ರಮಿಸಿದಳು 

೧೨೭ ರಾಣಿಯು ಹೇಳುತ್ತಾಳೆ --""ಓಂದೆ ದೇವರ್ಷಿಯಾದ ನಾರದನು 
ಈ ವ್ರತವನ್ನು ಮಹಾಲಕ್ಷ್ಮಿಗೆ ತಿಳಿಸಿದನು ಆಕೆಯು ಅದರ ಆಚರಣೆಯ 
ಫಲವಾಗಿ ಸ್ವರ್ಗಮೋಕ್ಬಗಳಿಗೆ ಸಾಧನಗಳಾಗಿರುವ ಸಕಲಾಭೀಷ್ಟಗಳನ್ನೂ 
ಪಡೆದಳು. 

೧೨೮ ವರಾರ್ಗಶಿರಮಾಸದ ಶುಕ್ಲತದಿಗೆಯ ದಿನದಲ್ಲಿ ಒಂದು ಕಳಶದ 
ಮೇಲೆ ಅಕ್ಕಿಯನ್ನು ತುಂಬಿದ ತಾಮ್ರದ ಪಾತ್ರೆಯೊಂದನ್ನು ಸ್ಥಾಪಿಸಬೇಕು 

೧೨೯ ಆ ಪಾತ್ರೆಯ ಮೇಲೆ ಹರಿಯದಿರುವುದೂ, ನೂತನವಾದುದೂ, 
ಅರಿಸಿನ ಬಣ್ಣವನ್ನು ತಳೆದುದೂ, ಬಹಳ ಸೂಕ್ಷ್ಮನಾದುದೂ ಆದ ಬಟ್ಟಿ 
ಯೊಂದನ್ನು ಹರಡಿರಬೇಕು 

೧೩೦ ಆ ಬಟ್ಟೆಯ ಮೇಲೆ ಸೂರ್ಯರಶ್ಮಿಗಳ ಬಣ್ಣದ ಪದ್ಮವನ್ನು 
ಉತ್ತಮರೀತಿಯಿಂದ ಬರೆಯಬೇಕು ಪದ್ಮದ ಕರ್ಣಿಕೆಯ ಮೇಲೆ ನಾಲ್ಕು 
ತೊಲಗಳ ಚಿನ್ನದಿಂದ ಮಾಡಿದ ಬ್ರಹ್ಮದೇವನ ಪ್ರತಿಮೆಯನ್ನು ನಿಲ್ಲಿಸಿ ಕೆಂಪು 
ಹೂವುಗಳು, ಹಾರಗಳು, ವಸ್ತ್ರಗಳು ಮುಂತಾದುವುಗಳಿಂದ ಭಕ್ತಿಯುಕ್ತರಾಗಿ 
ಪೂಜಿಸಬೇಕು. 

೧೩೧ ಸುವಾಸನೆಯ ಪುಷ್ಪಗಳು, ಕರ್ಪೂರ, ಕಸ್ತೂರಿ ಮೊದಲಾದುವು 


ಸಟ್ಟತ್ವಾರಿಂಶೋಕ$ಧ್ಯಾಯಃ ೪೨೧ 


ಹೋಮಃ ಕಾರ್ಯೋ ಮಹಾಭಕ್ಕ್ಯಾ ಸಹಸ್ರಪರಿಸಂಖ್ಯಯಾ। . 


ನವಪ್ರಸೂತಾಂ ಕಸಿಲಾಂ ದದ್ಯಾಚ್ಚ ಸುಪಯಸ್ವಿನೀಂ ॥ ೧೩೨೧ 
ದದ್ಯಾದಾಚಾರ್ಯವರ್ಯಾಯ ಸಾಾಲಂಕಾರಾಂ ಸದಕ್ಷಿಣಾಂ | 
ಉಪೋಷ್ಯ ದಂಸತೀ ಭಕ್ತ್ಯಾ ನವಾಂಂಬರನಿಭೂಷಿತೌ ॥ ೧೩೩ ॥ 


ಪ್ರಾತಃ ಸ್ನಾತ್ವಾ ಚತುರ್ಥ್ಯಾಂ ಚ ಸಂಪೂಜ್ಯಾಚಾರ್ಯಮಾಡಿತಃ। 

ವಸ್ತ್ರೈರಾಭರಣೈರ್ಮಾಲೈೈರ್ದಕ್ಸಿಣಾಭಿರ್ಮುದಾನ್ವಿತಃ | 

ಸೋಪಸ್ಕರಾಂ ಚ ತಾಂ ಮೂರ್ತಿಮಾಚಾರ್ಯಾಯ ಪ್ರದಾಪಯೇತ್‌ ॥ 
॥ ಮಂತ್ರಃ ॥ 

ನನೋ ವಿಶ್ವನಿಧಾನಜ್ಞೇ ನಿದ್ಯೇ ವಿನಿಧಕಾರಿಣಿ । 

ಸುತಂ ಚ ಶಂಕರಂ ದೇಹಿ ತುಷ್ಟಾ ಹ್ಯಸ್ಮಾದ್ಧ್ರತೋತ್ತ ಮಾತ್‌ ॥ ೧೩೫ ॥ 

ಸಹಸ್ರಂ ಭೋಜಯಿತ್ವಾಃಥ ದ್ವಿಜಾನಾಂ ಭಕ್ತಿಪೂರ್ವಕಂ । 


ಭುಕ್ತಶೇಷೇಣ ಚಾಂನ್ಸೇನ ಕುರ್ಯಾದ್ದೈ ಸಾರಣಂ ತತಃ ॥ ೧೩೬ ೫ 
ಇತ್ಸಮೇತದ್ವ_ತಂ ನಾಥ ಚಿಕೀರ್ಷಾಮಿ ತ್ವದಾಜ್ಞಯಾ । 
ಕುರು ಚೈತತ್ಪ್ರಿಯಂ ಮಹ್ಯಮಭೀಷ್ಟ ಫಲಲಬ್ಧಯೇ ॥ ೧೩೭ ॥ 


ಗಳಿಂದಲೂ ಪೂಜಿಸಿ ರಾತ್ರಿಯಲ್ಲಿ ಬ್ರಾಹ್ಮಣರೊಡನೆ ಮಹೋತ್ಸವಗಳನ್ನು 
ಮಾಡುತ್ತ ಜಾಗರಣೆಯನ್ನು ನಡೆಸಬೇಕು 

೧೦.೨ ಅತ್ಯಂತಭಕ್ತಿಯಂದ ಒಂದು ಸಾವಿರ ಸಂಖ್ಯೆಯ ಹೋಮವನ್ನೂ 
ಮಾಡಬೇಕು ಹೊಸದಾಗಿ ಕರುವನ್ನು ಹಾಕಿ ಹೆಚ್ಚು ಹಾಲನ್ನು ಕೊಡುತ್ತಿರುವ 
ಕಪಿಲೆಯಾಕಳನ್ನು ದಾನಮಾಡಬೇಕು 

೧೩೩ ಆ ಗೋವಿಗೆ ಅಲಂಕಾರನನ್ನುಮಾಡಿ ದಕ್ಷಿಣೆಯೊಡನೆ ಆಚಾರ್ಯ 
ನಿಗೆ ಕೊಟ್ಟು ವ್ರತವನ್ನು ಕೈಕೊಂಡ ಆ ದಂಪತಿಗಳು ನೂತನವಸ್ತ್ರಗಳನ್ನು ಧರಿಸಿ 
ಭಕ್ತಿಯಿಂದ ಅಂದು ಉಪವಾಸವನ್ನುಮಾಡಬೇಕು 

೧೩೪. ಮಾರನೆಯ ಚತುರ್ಧಿಯ ದಿನದ ಪ್ರಾತಃಕಾಲದಲ್ಲಿ ಸ್ನಾನವನ್ನು 
ಮಾಡಿ ಮೊದಲು ಆಚಾರ್ಯನನ್ನು ವಸ್ತ್ರಗಳು, ಆಭರಣಗಳು, ಪುಷ್ಪಹಾರಗಳು, 
ದಕ್ಷಿಣೆ ಮುಂತಾದುವುಗಳಿಂದ ಅರ್ಚಿಸಿ ಸಂತೋಷದಿಂದ ಸರ್ವವೈಭವ 
ಗಳಿಂದೊಡಗೂಡಿಧ, ಆ ಪ್ರತಿಮೆಯನ್ನು ಆಚಾರ್ಯರಿಗೆ ಕೊಡಿಸಬೇಕು 

೧೩೫ ದಾನಮಂತ್ರವು —ಸಮಸ್ತನಿಧಾನಗಳನ್ನರಿತ ನಿದ್ಯಾದೇವಿಯೆ ! 
ಸಕಲುಭೀಷ್ಟಪ್ರದೆಯೆ! ಈ ಉತ್ತಮವ್ರತವನ್ನಾಚರಿಸಿದುದರ ಫಲವಾಗಿ ನನಗೆ 
ಸುಖಪ್ರದನಾದ ಪುತ್ರನನ್ನನುಗ್ರಹಿಸು 

೧೩೬ ಪ್ರತಿಮಾದಾನವಾದ ಮೇಲೆ ಒಂದು ಸಾವಿರ ಬ್ರಾಹ್ಮಣರಿಗೆ ಭಕ್ತಿ 
ಪೂರ್ವಕವಾಗಿ ಭೋಜನವನ್ನುಮಾಡಿಸಿ ಬಳಿಕ ಅನ್ನಶೇಷದಿಂದ ತಾನೂ ಪಾರಣೆ 
ಯನ್ನು ಮಾಡಬೇಕು. 

೧೩೭. ನಾಧನೆ! ಈ ರೀತಿಯಾದ ವ್ರತವನ್ನು ನಾನು ನಿನ್ನ ಅಪ್ಪಣೆ 


೪33 ಶ್ರೀ ಸತ್ಕಿಂದಮಹಾಪುರಾಣಂ 


ಇತಿ ಭೂಸಾಲನರ್ಯೆಣ ಶ್ರುತ್ವಾ ಸಂಹೃಷ್ಟಚೇತಸಾ | 

ತದಾ ವ್ರತಂ ಸಮಾಚೀರ್ಣಂ ಸಾಂಂತರ್ವಶ್ಚೀ ಬಭೂನ ಹ ೫ ೧೩೮ ॥ 
ತಯಾ ಪ್ರಾರ್ಥಿತಾ ಗೌರೀ ಗರ್ಭಿಣ್ಯಾ ಭಕ್ತಿತೋಷಿತಾ | 

ಪುತ್ರಂ ದೇಹಿ ನುಹಾಮಾಯೇ ಸಾಕ್ಸಾದ್ವಿಷ್ಟ್ಟಂಶಸಂಭವಂ 71 ೧೩೯॥ 
ಜಾತಮಾತ್ರೋ ವ್ರಜೇತ್ಸ್ವರ್ಗಂ ಪುನರಾಯಾಶಿ ಚಾಂತ್ರವೈ! 

ಭಕ್ತಃ ಸದಾಶಿನೇಂಶ್ಯರ್ಥಂ ಪ್ರಸಿದ್ಧಃ ಸರ್ವಭೂತಲೇ । 


ವಿನೈನ ಸ್ತನ್ಯಸಾನೇನ ಸೋಡಶಾಬ್ದಾಕೃತಿಃ ಕ್ಷಣಾತ್‌ ॥ ೧೪೦ ॥ 

ಏನಂಭೂತಃ ಸುತೋ ಗೌರಿ ಯಥಾ ಸ್ಯಾನ್ಮೇ ತಥಾ ಕುರು 

ಮೃಡಾನ್ಯಾಂಪಿ ತಥೇತ್ಯುಕ್ತಾ ರಾಜ್ಞೀ ಭಕ್ತ್ಯಾಂತಿತುಷ್ಟಯಾ ॥ ೧೪೧॥ 

ಅಥ ಕಾಲೇನ ತನಯಂ ಮೂಲರ್ಕ್ಷೇ ಸಾಂ ಸ್ಯಜೀಜನತ್‌ । 

ಹಿತೈರಮಾಕ್ಮೈರಥ ಸಾ ವಿಜ್ಞಸ್ತಾಃರಿಷ್ಟಸಂಸ್ಥಿತಾ ॥ ೧೪೨ ॥ 
ಇ ಟಿ © 


ಯಿಂದ ಆಚರಿಸಬೇಕೆಂದಿರುವೆನು'' ಎಂದು ಹೇಳಿದ ಸತಿಗೆ ರಾಜೇಂದ್ರನೆಂದನು 
«« ಇದು ನನಗೂ ಪ್ರಿಯವಾಗಿರುವುದು. ನಮ್ಮ ಇಷ್ಟುರ್ಥಪ್ರಾಶ್ತಿಗಾಗಿ ಪ್ರತ 
ವನ್ನು ಅವಶ್ಯವಾಗಿ ಮಾಡು. 

೧೩೮. ಇಂತೆಂದು ಮಹಾರಾಜನಿಂದ ಅನುಜ್ಞೆಯನ್ನು ಪಡೆದು ಆನಂದ 
ಭರಿತಹೃದಯಳಂಗಿ ಮಲಯಗಂಧಿನಿಯು ವ್ರತವನ್ನು ಸಾಂಗವಾಗಿ ನೆರವೇರಿಸಿದ 
ಕೆಲವು ದಿನಗಳಲ್ಲಿಯೇ ಗರ್ಭಿಣಿಯಾದಳು. 

೧೩೯. ಗರ್ಭಿಣಿಯು ಪಾರ್ವತೀದೇವಿಯನ್ನು ಭಕ್ತಿಯಿಂದ ಸಂತೋಷ 
ಗೊಳಿಸಿ ಪ್ರಾರ್ಥ್ಧಿಸಿಕೊಂಡಳು. ""ಮಹಾಮಾಯೆಯೆ ! ಮಹಾವಿಷ್ಣುವಿನ ಅಂಶ 
ದಿಂದ ಕೂಡಿರುವ ಪುತ್ರನನ್ನು ನನಗೆ ಅನುಗ್ರಹಿಸು. 

೧೪೦. ಹುಟ್ಟಿದ ಕೂಡಲೇ ಅವನು ಸ್ವರ್ಗಕ್ಕೆ ಹೋಗಿ ಪುನಃ ಇಲ್ಲಿಗೆ 
ಬರಬೇಕು. ಮಹಾದೇವನಲ್ಲಿ ಅತ್ಯಂತ ಭಕ್ತಿಯುಳ್ಳವನಾಗಿ ಭೂಮಂಡಲ 
ದಲ್ಲೆಲ್ಲ ಪ್ರಖ್ಯಾತನಾಗಬೇಕು, ತಾಯಿಯ ಸ್ತನ್ಯವನ್ನು ಪಾನಮಾಡದೆ 
ಹುಟ್ಟುತ್ತಲೇ ಹದಿನಾರು ವರ್ಷದವನಂತಾಗಬೇಕು. 

೧೪೧. ಗೌರಿದೇನಿಯೆ |! ಇಂತಹ ಮಗನು ನನಗೆ ದುಟ್ಟುವಂತೆ ಅನುಗ್ರ 
ಜಸು.?' ರಾಣಿಯ ಭಕ್ರೃತಿಶಯದಿಂದ ಸಂತುಪ್ಪಳಾದ ಪಾರ್ವತಿಯೂ ಹಾಗೆಯೇ 
ಆಗಲೆಂದು ಹೇಳಿದಳು 

೧೪೨. ಬಳಿಕ ಯಧಾಕಾಲದಲ್ಲಿ ಮೂಲಾನಕ್ಸತ್ರದಲ್ಲಿ ಆಕೆಯು ಪುತ್ರ 
ರತ್ನವನ್ನು ಸಡೆದಳು. ರಾಜಹಿತದಲ್ಲಿ ನಿರತರಾಗಿದ್ದ ಮಂತ್ರಿಮುಖ್ಯರು ಆಕೆಗೆ 
ಈ ಅರಿಷ್ಟದ ಜನನವನ್ನು ತಿಳಿಸಿದರು. 


ಈ 


ಸಟ್ಟತ್ವಾರಿಂಶೋ8ಧ್ಯಾಯಃ ೪ತತಿ 


ದೇವಿ ರಾಜಾರ್ಥಿನೀ ತ್ವಂ ತು ತ್ಯಜ ದುಷ್ಪರ್ಕ್ಸ್ಗಜಂ ಸುತಂ । 

ಸಾ ಮಂತ್ರಿವಾಕ್ಯಮಾಕರ್ಣ್ಯ ಕೇವಲಂ ಪತಿದೇವತಾ ॥ ೧೪೩ ॥ 
ಅತ್ಯಾಕ್ಸೀತ್ತಂ ತಥಾ ಪ್ರಾಪ್ತಂ ತನಯಂ ನಯಕೋನಿದಾ । 

ಧಾತ್ರಿಕಾಂ ತು ಸಮಾಹೂಯ ಪ್ರಾಹೇದಂ ಸಾ ನೃಷಾಂಗನಾ ॥ ೧೪೪ ॥ 
ಪಂಚಮುದ್ರೇ ಮಹಾಸೀಠೇ ನಿಕಟಾನಾಮ ಮಾತೃಕಾ । 


ತದಗ್ರೇ ನ್ಥಾಷಯಿತ್ವಾಂಮುಂ ಬಾಲಂ ಧಾತ್ರಿ ತ್ವಿದಂ ವದ ॥ ೧೪೫ ॥ 
ಗೌರಿದತ್ತಃ ಶಿಶುರಸೌ ತವಾಃಗ್ರೇ ವಿನಿವೇದಿತಃ । 

ರಾಜ್ಞಾ ಪತ್ಯುಃ ಪ್ರಿಯೈಷಿಣ್ಯಾ ಮಂತ್ರಿವಿಜ್ಞಪ್ತಿನುನ್ನಯಾ ॥ ೧೪೬ ॥ 
ಸಾಂಪಿ ರಾಜ್ಞ್ಞ್ಯದಿತಂ ಶ್ರುತ್ವಾ ಬಾಲಂ ಶಿಶುಶಶಿಪ್ರಭಂ । 

ವಿಕಟಾಯಾಃ ಪುರೋಭಾಗೇ ಸಂಸ್ಥಾಪ್ಯ ಗೃಹಮಾಗತಾ ॥ ೧೪೭ ॥ 


ಅಥ ಸಾ ನಿಕಬಾ ದೇನೀ ಸಮಾಹೂಯ ಚ ಯೋಗಿನೀಃ । 
ಉವಾಚ ನಯತ ಕ್ಸಿಪ್ರಂ ಶಿಶುಂ ಮಾತೃಗಣಾಗ್ರತಃ । 
ತಾಸಾಮಾಜ್ಞಾಂ ಚ ಕುರುತ ರಕ್ಟತಾ ಮುಂ ಪ್ರಯತ್ನತಃ ॥ ೧೪೮ ॥ 


೧೪೩ "ದೇವಿಯೆ! ರಾಜನ ಹಿತದಲ್ಲಿ ದೃಷ್ಟಿಯುಳ್ಳ ನೀನು ದುಷ್ಟನಕ್ಷತ್ರ 
ದಲ್ಲಿ ಹುಟ್ಟಿರುವ ಈ ಮಗುವನ್ನು ಬಿಟ್ಟುಬಿಡು.” ಪತಿಯನ್ನೇ ಪರದೈವವೆಂದು 
ತಿಳಿದಿದ್ದ ಆಕೆಯು ಮಂತ್ರಿಗಳ ಮಾತನ್ನು ಕೇಳಿದಳು. 

೧೪೪ ವತಿವ್ರತಾಧರ್ಮಗಳಲ್ಲಿ ಕೋವಿದಳಾದ ಆಕೆಯು ಅವರ ಮಾತಿ 
ನಂತೆ ಆ ಬಾಲಕನನ್ನು ತ್ಯಜಿಸಿದಳು ಆ ರಾಜನತ್ನಿಯು ಒಬ್ಬ ದೂತಿಕೆಯನ್ನು 
ಬಳಿಗೆ ಕರೆದು ಇಂತೆಂದಳು. 

೧೪೫. "" ಪಂಚಮುದ್ರವೆಂಬ ಮಹಾಪೀರವ್ರದೇಶದಲ್ಲಿ ವಿಕಟಾನಾಮಕ 
ಳಾದ ಮಾತೆಯೊಬ್ಬಳಿರ, ವಳು ದಾದಿಯೆ ! ಆಕೆಯ ಮುಂದೆ ಈ ಮಗುವನ್ನು 
ಇಟ್ಟು ಹೀಗೆ ಹೇಳಬೀಕು 

೧೪೬. ""ಗೌರಿಯಿಂದ ಕೊಡಲ್ಪಟ್ಟ ಈ ಮಗುವನ್ನು ಪತಿಯ ಪ್ರಿಯವನ್ನು 
ಕೋರಿದ ರಾಣಿಯು ಮಂತ್ರಿಗಳ ವಾಕ್ಯದಿಂದ ಚೋದಿತಳಾಗಿ ನಿನ್ನ ಸನ್ನಿಧಿ 
ಯಲ್ಲಿ ನಿವೇದಿಸಿರುವಳು.?' 

೧೪೭. ಆ ದಾದಿಯು ರಾಣಿಯ ಅಪ್ಪಣೆಯನ್ನು ಕೇಳಿ ಬಾಲಚಂದನ 
ಕಾಂತಿಯಿಂದ ಯುಕ್ತವಾದ ಆ ಮಗುವನ್ನು ತೆಗೆದುಕೊಂಡು ಹೋಗಿ ವಿಕಟಾ 
ದೇವಿಯ ಮುಂದೆ ಮಗುವನ್ನೊಸ್ಸಿಸಿ ಮನೆಗೆ ಹಿಂದಿರುಗಿದಳು. 

೧೪೮ ವಿಕಟಾದೇವಿಯು ತನ್ನ ಸೇವಕಿಯರಾದ ಯೋಗಿನಿಯರನ್ನು 
ಕರೆದು ಅಪ್ಪಣೆ ಮಾಡಿದಳು. ಈ ಶಿಶುವನ್ನು ಸಪ್ತಮಾತೃಗಳ ಬಳಿಗೆ 
ಶೀಘ್ರವಾಗಿ ಕರೆದುಕೊಂಡು ಹೋಗಿ ಅವರು ಹೇಳಿದಂತೆ ನಡೆದುಕೊಳ್ಳಿರಿ. 
ಇದನ್ನು ಪ್ರಯತ್ನದಿಂದ ಕಾಪಾಡಿಕೊಂಡಿರಿ. 


೪೨೪ : ಶ್ರೀ ಸ್ಕಾಂದಮಹಾಪುರಾಣಂ 


ಯೋಗಿನ್ಕೋ ವಿಕಟಾವಾಕ್ಕಾತ್ಪೇಚರ್ಯಸ್ತತ್ವ ಎಸೇನ ತಂ। 
ನಿನ್ಕುರ್ಗಗನಮಾರ್ಗೇಣ ಬ್ರಾಹ್ಮ್ಮಾದ್ಯಾ ಯತ್ರ ಮಾತರಃ ॥ ೧೪೯ ॥ 
ಪ್ರಜನ್ಯು ಯೋಗೀನೀವೃಂದಂ ತಂ ಶಿಶುಂ ಸೂರ್ಯನರ್ಚಸಂ। 

ಪುರೋ ನಿಧಾಯ ಮಾತ್ರೂಣಾಂ ಪ್ರೋಚುಶ್ಚ ನಿಕಟೋದಿತಂ ॥ ೧೫೦ ॥ 
ಬ್ರಹ್ಮಾಣೀ ವೈಷ್ಣನೀ ರೌದ್ರೀ ವಾರಾಹೀ ನಾರಸಿಂಹಿಕಾ । 

ಕೌಮಾರೀ ಚಾಪಿ ಮಾಹೇಂದ್ರೀ ಚಾಮುಂಡಾ ಚೈವ ಚಂಡಿಕಾ ೧೫೧ ॥ 
ದೃಷ್ಟ್ವಾ ತಂ ಬಾಲಕಂ ರಮ್ಯಂ ನಿಕಟಾಪ್ರೇಷಿತಂ ತತಃ । 


ಪಪ್ರಚ್ಛುರ್ಯುಗಪದ್ವಾಕ್ಯಂ ಕಸ್ತೇ ಬಾಲ ಪ್ರಮುಖ್ಯಕಃ ॥ ೧೫೨ ॥ 
ಮಾತೃಭಿಶ್ಚೇತಿ ಪೃಷ್ಟಸ್ತು ಯದಾ ಕಿಂಚಿನ್ನ ವಕ್ತಿ ಸಃ । 
ತದಾ ಚ ಯೋಗಿನೀಚಕ್ರಂ ಪ್ರಾಹ ಮಾತೃಗಣಸ್ತಿತಿ ॥ ೧೫೩ ॥ 
ರಾಜ್ಯಯೋಗ್ಯೋ ಭವತ್ಯೇಷ ಮಹಾಲಕ್ಸಣಲಕ್ಷಿತಃ । 
ಪುನಸ್ತತ್ರೈನ ನೇತವ್ಯೋ ಯೋಗಿನ್ಯಸ್ತ್ಪವಿಲಂಜಿತಂ ॥ ೧೫೪ ॥ 


೧೪೯ ವಿಕಟಾದೇವಿಯ ಮಾತಿನಂತೆ ಯೋಗಿನಿಯರು ಆ ಕ್ಷಣದಲ್ಲಿಯೇ 
ಮಗುವನ್ನೆತ್ತಿಕೊಂಡು ಆಕಾಶದಲ್ಲಿ ಹಾರಿಹೋಗಿ ಬ್ರಾಹ್ಮಿಯೇ ಮೊದಲಾದ 
ಮಾತೃಗಳಿದ್ದಲ್ಲಿಗೆ ತೆಗೆದುಕೊಂಡುಹೋದರು 

೧೫೦ ಯೋಗಿನಿಯರ ಗಡಣವು ಅವರಿಗೆ ನಮಸ್ಕರಿಸಿ ಸೂರ್ಯನಂತೆ 
ಹೊಳೆಯುತ್ತಿರುವ ಆ ಬಾಲಕನನ್ನು ಅವರ ಮುಂದಿಟ್ಟು ವನಿಕಟಾದೇವಿಯು 
ಹೇಳಿದುದನ್ನೆಲ್ಲ ವಿಜ್ಞಾ ನಿಸಿಕೊಂಡರು 

೧೫೧ ಬ್ರಾಹ್ಮೀ, ವೈಷ್ಣವಿ ಮಾಹೇಶ್ವರಿ, ನಾರಾಹಿ, ನಾರಸಿಂಹ, 
ಕೌಮಾರಿ, ಇಂದ್ರಾಣಿ, ಚಾಮುಂಡಾ ಮತ್ತು ಚಂಡಿಕೆಯರೆಂಬುವರೇ 
ಆ ಮಾತೃಕೆಯರು. 

೧೫೨ ವಿಕಟೆಯು ಕಳುಹಿಸಿದ ಆ ಬಾಲಕನನ್ನು ಕಂಡು ಅವರೆಲ್ಲರೂ 
ಒಟ್ಟಗೆ, "«"ಎಲ್ಫೈ ಬಾಲಕನೆ' ನಿನಗೆ ನಮ್ಮಲ್ಲಿ ಯಾರು ಮುಖ್ಯರಾಗಿ ಕಾಣು 
ತ್ರಿರುವರು?'' ಎಂದು ಪ್ರಶ್ನೆಮಾಡಿದರು 

೧೫೩ ಮಾತೃಗಳ ಈ ಪ್ರಶ್ನೆಗೆ ಹುಡುಗನು ಯಾವ ಪ್ರತ್ಯುತ್ತರವನ್ನೂ 
ಕೊಡದಿರಲು ಮಾತೃಗಣವು ಯೋಗಿನೀಮಂಡಲವನ್ನು ಕುರಿತು ಇಂತೆಂದಿತು. 

೧೫೪, ""ಸಕಲಶುಭಲಕ್ಷಣಗಳಿಂದ ಕೂಡಿರುವ ಈ ಬಾಲಕನು ಮುಂಡೆ 
ರಾಜ್ಯಾಧಿಕಾರವನ್ನು ಮಾಡಲು ಯೋಗ್ಯನಾಗಿರುವನು. ಯೋಗಿನಿಯರಿರಾ! 
ಇವನನ್ನು ತಡಮಾಡದೆ ಮತ್ತೆ ಅಲ್ಲಿಗೇ ಕರೆದುಕೊಂಡು ಹೋಗಿರಿ. 


ಹಷಟ್ಟತ್ವಾರಿಂಶೋ$ಧ್ಯಾಯಃ ೪೨೫ 


ಪಂಚಮುದ್ರಾಮಹಾದೇವೀ ತಿಷ್ಕತೇ ಯತ್ರ ಕಾಮದಾ । 

ಯಸ್ಯಾಃ ಸಂಸೇವನಾನ್ನೂ _್ರಿಣಾಂ ನಿರ್ವಾಜಶ್ರೀರದೂರತಃ ॥ ೧೫೫ 8 
ತತ್ಪೀಠಕಸೇವನಾದಸ್ಯ ಷೋಡಶಾಬ್ದಾಕೃತೇಃ ಶಿಶೋಃ । 

ಸಿದ್ಧಿರ್ಭವಿಶ್ರೀ ಪರಮಾ ರುದ್ರಸ್ಕಾನುಗ್ರಹಾತ್ಸರಾ ॥ ೧೫೬ ॥ 
ಏವಂ ಮಾತೃಗಣಾತ್ಸದ್ಯೋ ಯೋಗಿನೀಭಿಃ ಕ್ಷಣೇನ ತು । 

ಪ್ರಾಸಿತೋ ಮಾತೃವಾಕ್ಕೇನ ಪಂಚಮುದ್ರಾಂಂತಿಕಂ ಪುನಃ ॥ ೧೫೭ ॥ 
ಸಂಪ್ರಾಪ್ಯ ತನ್ಮಹಾಪೀಠಂ ಸ್ವರ್ಗಲೋಕಾದಿಹಾಗತಃ । 


ಮಹಾಕಾಲವನೇ ಪುಣ್ಯೇ ತತಾಪ ನಿಪುಲಂ ತಪಃ ॥ ೧೫೮ ॥ 
ತಪಸಾಂತೀವ ತೀವ್ರೇಣ ನಿಶ್ಚಲೇಂದ್ರಿಯಮಾನಸಃ । 
ತಸ್ಯ ರಾಜಕುಮಾರಸ್ಯ ಪ್ರಸನ್ನೋ ಭೂದುಮಾಧವಃ ॥ ೧೫೯ ॥ 
ಆನಿರ್ಬಭೂನ ಪುರತೋ ಲಿಂಗರೂಪೇಣ ಶಂಕರಃ । 
ಉನಾಚ ಚ ಪ್ರಸನ್ನೋಸ್ಮಿ ವರಂ ಬ್ರೂಹಿ ನೃಪಾಂಗಜ ॥ ೧೬೦ ॥ 


೧೫೫. ಪಂಚಮುದ್ರಾ ಮಹಾದೇವಿಯು ಭಕ್ತರ ಸಕಲಾಭೀಷ್ಟಗಳನ್ನೂ 
ಕೊಡುತ್ತಿರುವ ಆ ಸ್ಥಳವನ್ನು ಸೇವಿಸುತ್ತಿರುವ ಮಾನವರಿಗೆ ಮೋಕ್ಸಲಕ್ಮಿಯ 
ಲಾಭವು ಶೀಘ್ರದಲ್ಲಿಯೇ ಆಗುವುದು. 

೧೫೬ ಆ ಪೀಠವನ್ನು ಸೇವಿಸುವುದರಿಂದ ಈ ಶಿಶುವು ಹದಿನಾರು ವರ್ಷ 
ದವನಾಗಿ ಮಹೇಶ್ವರನ ಅನುಗ್ರಹದಿಂದ ಸಕಲ ಸಿದ್ದಿಗಳನ್ನೂ ಪಡೆಯುವನು. 

೧೫೭ ಇಂತು ಮಾತೃಗಣಗಳ ಬಳಿಯಿಂದ ಆ ಕ್ಷಣದಲ್ಲಿಯೇ ಯೋಗಿನೀ 
ದೇವಿಯರು ಮಗುವನ್ನು ಪುನಃ ಪಂಚಮುದ್ರಾದೇನಿಯ ಬಳಿಗೆ ಕರೆದು 
ತಂದು ಬಿಟ್ಟರು 

೧೫೮. ಸ್ವರ್ಗಲೋಕದಿಂದ ಕೆಳಕೆ ಬಂದು ಆ ಮಹಾನೀರದಲ್ಲಿ ನೆಲಸಿ 
ಆ ಮಗುವು ಪುಣ್ಯವ್ರ ದವಾದ ಮಹಾಕಾಲವನದಲ್ಲಿಯೇ ಅಪಾರವಾದ 
ತಪಸ್ಸನ್ನಾಚರಿಸಿದನು 

೧೫೯ ಇಂದ್ರಿಯಗಳನ್ನೂ ಮನಸ್ಸನ್ನೂ ಸ್ವಾಧೀನಗೊಳಿಸಿಕೊಂಡು 
ಅತ್ಯುಗ್ರವಾದ ತಪಸ್ಸನ್ನು ಮಾಡುತ್ತಿದ್ದ ಆ ರಾಜಪುತ್ರನನ್ನು ಕಂಡು ಮಹಾ 
ದೇವನೂ ಪ್ರಸನ್ನನಾದನು 

೧೬೦. ಶಂಕರನು ಲಿಂಗದ ರೂಪದಿಂದ ಆತನ ಮುಂದೆ ಕಾಣಿಸಿಕೊಂಡು 
"«ರಾಜಕುಮಾರನೆ! ನಾನು ಪ್ರಸನ್ನನಾಗಿರುವೆನು » ನಿನಗೆ ಬೇಕಾದ ವರವನ್ನು 
ಬೇಡಿಕೊ'' ಎಂದು ಹೇಳಿದನು. 

೫ 


4k ಶ್ರಿ .ಸ್ಕಾಂಪಮ ಹಾಪುರಾಣಂ 


ಸರ್ವಜ್ಯೋತಿರ್ಮಯಂ ಲಿಂಗಂ ಪುರತೋ ದೃಷ್ಟವಾನ್‌ ಸ್ವಯಂ । ” 
ಸಪ್ತಸಾತಾಲಮುದ್ಧಿದ್ಯೋಶ್ಠಿಶಂ ಬೃಹದನುಗ್ರಹಾತ್‌ ॥ ೧೬೧ ॥ 
ಪ್ರಣನ್ಯು ದಂಡನದ್ಭೂತೌ ಪರಿತುಷ್ಟಾನ ಧೂರ್ಜಟಿಂ । 
ಸೂಕ್ತೈರ್ಜನ್ಮಾಂತರಾಃಭ್ಯಾಸಾತ್ಸುಹೃಷ್ಟೋ ರುದ್ರದೈವಕೈಃ। 


ವರಂ ಚ ಪ್ರಾರ್ಥಯಾಂಚಕ್ರೇ ಸರಿಹೃಷ್ಟತನೂರುಹಃ ॥ ೧೬೨ ॥ 
ದೇವದೇವ ಮಹಾದೇವ ಯದಿ ದೇಯೋ ನರೋ ಮನು | 

ತದತ್ರ ಭನತಾ ಸೇಯಂ ಭವತಾಪಪೃತಾ ಸದಾ ॥ ೧೬೩ ॥ 
ಅಸ್ಮಿಂಲ್ಲಿಂಗೇ ಸ್ಥಿತಃ ಶಂಭೋ ಕುರು ಭಕ್ತಸಮಿಾಹಿತಂ । 

ವಿನಾ ಮುದ್ರಾದಿಕರಣಂ ಮಂತ್ರೇಣಾಃಪಿ ವಿನಾ ನಿಭೋ ॥ ೧೬೪ ॥ 
ಅಸ್ಯ ಲಿಂಗಸ್ಯ ಯೇ ಭಕ್ತಾ ಮನೋವಾಕ್ಕ್ಯಾಯಕರ್ಮಭಿಃ । 
ಸದೈವಾಂನುಗ್ರಹಸ್ತೇಷು ಕರ್ತವ್ಯೋ ವರ ಏಷ ಮೇ ॥ ೧೬೫ ॥ 
ಇತಿ ತದ್ವರಮಾಕರ್ಜ್ಯ ಲಿಂಗರೂಪೋಂವದತ್ಟ್ರಭುಃ । 

ಏವಮಸ್ತು ಯದುಕ್ತಂ ತೇ ನೀರ ನೈಷ್ಣವಸೂನುನಾ ॥ ೧೬೬ ॥ 


೧೬೧ ಆಗಲಾ ರಾಜಪುತ್ರನು ಏಳು ಪಾತಾಳಗಳನ್ನು ಭೇದಿಸಿಕೊಂಡು 
ಮೇಲಕ್ಕೆದ್ದ ಸಮಸ್ತ ಜ್ಯೋತಿಗಳ ರಾಶಿಯೆನಿಸಿದ ಆ ಮಹಾಲಿಂಗವನ್ನು 
ಪರಮೇಶ್ವರಾನುಗ್ರಹದಿಂದ ಕಂಡನು. 

೧೬೨, ಮತ್ತು ಭೂಮಿಯಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ 
ಜನ್ಮಾಂತರಗಳಲ್ಲಿ ಅಭ್ಯಾಸಮಾಡಿದ್ದ ರುದ್ರದೇವತಾಕಗಳಾದ ವೇದಸೂಕ್ತಗಳಿಂದ 
ಮಹೇಶ್ವರನನ್ನು ಆನಂದಭರಿತನಾಗಿ ಹೊಗಳಿದನು. 

೧೬೩. "" ದೇವದೇವನೆ! ಮಹಾದೇವನೆ! ನನಗೆ ವರವನ್ನು ಕೊಡುವೆ 
ಯಾದರೆ ಬೇಡುವೆನು. ಸಂಸಾರತಾಪನಿವಾರಕನಾದ ನೀನು ಇಲ್ಲಿಯೇ ಶಾಶ್ವತ 
ವಾಗಿ ನೆಲಸಿರಬೇಕು 

೧೬೪, ಶಂಭುವೆ! ಈ ಲಿಂಗದಲ್ಲಿಯೇ ಸನ್ನಿಹಿತನಾಗಿ ಭಕ್ತರ ಅಭೀಷ್ಟ 
ಗಳನ್ನೆಲ್ಲ ನೀನು ಕೈಗೂಡಿಸುತ್ತಿರಬೇಕು ಅವರಿಗೆ ಇಲ್ಲಿ ಯಾವ ಮುದ್ರಾದಿ 
ಸಾಧನಗಳಾಗಲಿ, ಮಂತ್ರಜಪಗಳಾಗಲಿ ಬೇಕಾಗಿಲ್ಲ 

೧೬೫. ಯಾರು ಮನಸ್ಸು, ಮಾತು, ದೇಹಗಳಿಂದ ಈ ಲಿಂಗದಲ್ಲಿ ಭಕ್ತಿ 
ಯನ್ನು ಮಾಡುವರೊ, ಅವರಲ್ಲಿ ನೀನು ಯಾವಾಗಲೂ ಅನುಗ್ರಹವನ್ನು 
ಮಾಡುತ್ತಿರಬೇಕು. ಇದೇ ನನಗೆ ಬೇಕಾದ ನರನು.” 

೧೬೬. ಇಂತೆಂದು ಅನನು ಬೇಡಿದ ವರವನ್ನು ಕೇಳಿ ಲಿಂಗರೂಸಿಯಾದ 
ಪರಮೇಶ್ವರನೆಂದನು, “ವೀರನೆ! ಸರಮವೈಪ್ಹನನ ಮಗನಾದ ನೀನು ಕೇ 
ಕೊಂಡಂತೆಯೆೋ ನಡೆಯಲಿ. ಕ 


ಸಟ್ಟತ್ವಾರಿಂಶೋರಿಧ್ಯಾಯಃ ೪೨೭ 


ನೀರ ನೀರೇಶ್ವರಂ ನಾನು ಲಿಂಗಮೇತತ್ತ ತ್ರೃದಾಖ್ಯಯಾ | 
ಅನಂತ್ಯಾ 0 ಸಂಪ್ರ ದಾಸ್ಯಾಮಿ ಭಕ್ತಾನಾಂ ಚಿಂತಿತಾನ್ಯ ಹೋ ॥ ೧೬೭॥ 
ಅತ್ರ ದತ್ತಂ ಹುತಂ ಜಪ್ರಂ ಸ್ತುತನುರ್ಚಿತಮೇವ ಚ | 


ತದಕ್ಬಯಂ ಭನೇದತ್ರ ಭಕ್ತಾನಾಂ ನಾಂತ್ರ ಸಂಶಯಃ ॥ ೧೬೮ ॥ 
ತ್ವಂ ತು ರಾಜ್ಯಂ ಪರಂ ಪ್ರಾಪ್ಯ ಸರ್ನಭೂಪಾಲಡುರ್ಲಭಂ | 

ಭುಕ್ತ್ವಾ ಭೋಗಾಂಶ್ಚ ನಿಪುಲಾನಂತೇ ಸಿದ್ಧಿಮವಾಸ್ಸ್ಯಸಿ ॥ ೧೬೯॥ 
ಏಷ ತೇ ಕಥಿತೋ ದೇನಿ ಪ್ರಭಾನಃ ಸಾಪನಾಶನೆಃ । 

ನೀರೇಶ್ವರಸ್ಯ ದೇವಸ್ಯ ನೂಪುರೇಶನುಥೋ ಶೃಣು ॥ ೧೭೦ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸಾ 19 ಸಂಹಿತಾಯಾಂ 
ಸಂಚಮೇ ಆವಂತ್ಯಖಂಡೇ ದ್ವಿ ತೀಯ ಚತುರಶೀತಿಳಿರಿಗಮಾಹಾತ್ಮೆ 4 
$$ ನೀಕೇಶ್ವರಮಾಹಾತ್ಮ್ವ ನರ್ಣನಂ?' ನಾಮ 
ಷಟ್ಟತ್ಸಾ ರಿಂತೋಂಧ್ಯಾಯಃ 





೧೬೭. ನೀರನೆ! ಈ ಲಿಂಗವು ನಿನ್ನ ಹೆಸರಿನಿಂದ ನೀರೇಶ್ವರನೆಂಬ ಹೆಸರಿ 
ನಿಂದಲೇ ಕರೆಯಲ್ಪಡುವುದು. ಅನಂತೀಕ್ಷೇತ್ರದಲ್ಲಿ ನಾನು ನೆಲಸಿ ಭಕ್ತರ 
ಮನೋಭೀಸ್ಟಗಳನ್ನೆ ಲ್ಲ ಕೊಡುತ್ತಿರ.ವೆನು 

೧೬೮. ಇಲ್ಲಿ ನನ್ನ ಭಕ್ತರ, ಮಾಡಿದ ದಾನ, ಹೋಮ, ಜಸ, ಸ್ತೋತ್ರ, 
ಪೂಜೆಗಳೇ ಮೊದಲಾದ ಸಮಸ್ತ ಕಾರ್ಯಗಳೂ ಅಕ್ಸಯ ಸಲದಾಯಕಗಳಾಗು 
ವುದರಲ್ಲಿ ಸಂದೇಹವಿಲ್ಲ. 

೧೬೯. ನೀನೂ ಯಾವ ರಾಜರಿಗೂ ದುರ್ಲಭವಾದ ಸರ್ವೋತ್ತಮ 

ರಾಜ್ಯವನ್ನು ಪ ಪಡೆದು ಅನೇಕ ಭೋಗಗಳನ್ನು ಯಥೇಜ್ಛೆ ಯಿಂದ ಅನುಭವಿಸಿ 
ಸಿದ್ಧಿ ಯನ್ನು ಪಡೆಯುವೆ 

೧೭೦. ಡೇವಿಯೆ ! ಇಂತು ಫಿನಗೆ ವೀರೇಶ್ವ ರಮಹಾದೇವನ ಪಾಪ 
ಪರಿಹಾರಕನಾದ ಚರಿತ್ರೆಯನ್ನು ಹೇಳಿರುವೆನು. ಇನ್ನು ನೂಪುರೇಶ್ವ ರನ 
ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
€ ಸಾ ಂದನುಹಾಫುರಾಣದ ಐದನೆಯ 'ಅನಂತ್ಯಬಂ ಡದ ಎರಡನೆಯ ಚಳಿ ರಶೀತಿಲಿಂಗ 
ಮಾಹಾತ್ಮ ದಲ್ಲಿ "" ನೀರೇಶ್ವ ರನಾಸ್ಮ್ಯನರ್ಣನ'' ನೆಂಬ 
ನಲನತ್ತಾ, ರನೆಯ ಅಧ್ಯಾ ಯವು pS 


ಶ್ರಿ 


! ಶ್ರೀಃ ॥ 
ಅಧ ಸಪ್ತಚತ್ವಾರಿಂಶೋಧ್ಯಾಯಃ 
ಸೂಪುರೇಶ್ವರಮಾಹಾತ್ಮ್ಯವರ್ಣನಂ 
ಶ್ರೀ ದೇವದೇವ ಉವಾಚ:-- 
ಸಸ್ತಾಂಧಿಕಂ ವಿಜಾನೀಹಿ ನೂಪುರೇಶ್ವರಸಂಜ್ಞಳಕಂ । 


ಯಸ್ಕ ದರ್ಶನಮಾತ್ರೇಣ ಪ್ರಾಪ್ಯಂತೇ ಸರ್ವಸಿದ್ಧಯಃ Hon 
ಪುರಾ ರಾಫಂತರೇ ಕಲ್ಪೇ ನೂಪುರೋ ನಾನು ವೈ ಗಣಃ । 
ರುದ್ರಭಕ್ತಿಸರೋ ನಿತ್ಯಂ ಪಂಚಮುದ್ರಾವಿಭೂಷಿತಃ 1೨॥ 
ಸ ಏಕದಾ ಕುಬೇರಸ್ಕ ಸಭಾಯಾಂ ಪ್ರಾಪ್ಯ ಸಂಸ್ಥಿತಃ ] 

ದ್ರಷ್ಟುಂ ಮಹೋತ್ಸವಂ ತತ್ರ ಅಪ್ಸರೋಭಿಃ ಕೃತಂ ತದಾ 1೩॥ 
ನನೃತುಶ್ಹಾಂಪ್ಸರಾಸ್ತತ್ರ ಹ್ಯುರ್ವಶೀ ಯೋಹಿತಾಂ ನರಾ | 

ರಂಭಾ ತಿಲೋತ್ತಮಾ ಮೇನಾ ನನೃತುರ್ಹರ್ಹಸಂಯುತಾಃ ॥೪॥ 
ತಾಸಾಂ ನೃತ್ಯಂ ತದಾ ನೀಕ್ಷ್ಯ ನೂಪುರೋ ಗಣಪಸ್ತದಾ । 
ಕಾಮಬಾಣಾರ್ದಿತೋ ನೂನಂ ತಾಸಾಂ ಮಧ್ಯೇ ನನರ್ತ ಹ "BN 


ಕನ್ನಡದ ಅನುವಾದ 
ನೂಪುರೇಶ್ಯರಮಾಹಾತ್ಮ್ಯನರ್ಣನ 

೧ ಮಹಾದೇವನು ಹೇಳುತ್ತಾನೆ -ನಲವತ್ತೇಳನೆಯ ಮಹೇಶ್ವರಲಿಂಗವೆ 
ನೂಪುರೇಶ್ವಕ ನಾಮಕವಾದುದೆಂದು ತಿಳಿ. ಈಲಿಂಗವನ್ನು ಸಂದರ್ಶಿಸುವುದರಿಂದ 
ಸಮಸ್ತ ಸಿದ್ದಿಗಳೂ ಕರಗತಗಳಾಗುವುವು. 

೨ ಹಿಂದೆ ರಧಂತರಕಲ್ಪದಲ್ಲಿ ನೂಪುರನೆಂಬ ಗಣನಾಯಕನೊಬ್ಬನಿದ್ದನು. 
ಆತನು ಯಾನಾಗಲೂ ಮಹೇಶ್ವರಭಕ್ತನೂ, ಪಂಚಮುದ್ರೆಗಳಲ್ಲಿ ನಿಷ್ಣಾತನೂ 
ಆಗಿರುತ್ತಿದ್ದನು 

೩ ಆತನೊಮ್ಮೆ ಕುಬೇರನ ಸಭಾಮಂಟಪಕ್ಕೆ ಬಂದು ಅಲ್ಲಿ ಅಪ್ಸರೆಯರು 
ನಡೆಸುತ್ತಿದ್ದ ಮಹೋತ್ಸವವೊಂದನ್ನು ನೋಡುತ್ತ ಕುಳಿತಿದ್ದನು 

೪ ಅಲ್ಲಿ ಸ್ತ್ರೀಯರಲ್ಲಿ ಉತ್ತಮೆಯೆನಿಸಿದ ಊರ್ವಶಿಯೂ, ರಂಭೆ, 
ತಿಲೋತ್ತಮೆ, ಮೇನಕೆ ಮುಂತಾದ ಅಪ್ಸರಸ್ತ್ರೀಯರೂ ಆನಂದದಿಂದ ನರ್ತನ 
ಮಾಡುತ್ತಿದ್ದರು 

೫ ಅವರ ನೃತ್ಯವನ್ನು ನೋಡಿ ನೂಪುರನೆಂಬ ಗಣನಾಯಕನೂ ಮನ್ಮಥ 
ಬಾಣಪೀಡಿತನಾಗಿ ಅವರ ಮಧ್ಯದಲ್ಲಿ ಹೋಗಿ ನರ್ತನವನ್ನು ಮಾಡಲುಪಕ್ರಮಿಸಿ 
ದನು. 


ಸಪ್ತಚತ್ವಾರಿಂಶೋರಧ್ಯ್ಕಾಯಃ ೪೨8 


ನೃತ್ಯಮಾನಸ್ತತೋ ಹೃಷ್ಟಃ ಪುಷ್ಪಗುಚ್ಛೇನ ನಕ್ಸಸಿ । 


ಉರ್ನಶೀಂ ತಾಡಯಾಮಾಸ ಕಾಮಬಾಣಪ್ರಪೀಡಿತಃ 1 ೬॥ 
ಉರ್ವಶೀ ತು ತತಃ ಕ್ರುದ್ಧಾ ಪುಷ್ಪಗುಚ್ಛೇನ ತಾಡಿತಾ । 

ಜಗಾಮ ಶರಣಂ ದೇವಂ ಧನದಂ ಸರ್ವಕಾಮುದಂ Hen 
ಉವಾಚ ಧನದಸ್ತತ್ರ ಕ್ರೋಧಥೇನಾಕುಲಮಾನಸಃ ॥೮॥ 
ಯಸ್ಮಾತ್ರ್ವಯಾ ರಂಗಭಂಗಃ ಕೃತಃ ಕಾಮಾರ್ದಿತೇನ ವೈ । 

ತಸ್ಮಾತ್ತ್ವಂ ಮಾನುಷೇ ಲೋಕೇ ಪತಸ್ತ ಪಾಪಪೂರುಷ ॥೯॥ 
ಕುಜೀರಸ್ಯ ಚ ಶಾಪಾತ್ತು ಜಗಾಮ ಧರಣೀತಲಂ | 

ವಿಲಲಾಪ ಸುದುಃಖಾರ್ತಃ ಕಂ ಕೃತಂ ಪಾಪಿನಾ ಮಯಾ n ೦ 
ವಿಲಪ್ಯ ಸುಭೃಶಂ ಸೋ ಥ ಶರಣಂ ಪರಮೇಶ್ವರೀಂ 1 

ಜಗಾಮ ಮನಸಾ ದೇವಿ ತ್ವಾಂ ಸ ವೈ ನರದಾಯಿನೀಂ Hoon 
ತ್ವಂ ತುಷ್ಟಾ ತು ತದಾ ಜಾತಾ ಪ್ರತ್ಯಕ್ಸಾ ಪರಮೇಶ್ವರೀ | 

ಉವಾಚ ಗಣಪಂ ಪ್ರೀತ್ಯಾ ಭಕ್ತಿನಮ್ರಂ ತದಾ ಭುವಿ ॥ ೧೨॥ 
ಗಚ್ಛ ಪುತ್ರ ಮುಮಾದೇಶಾನ್ಮಹಾಕಾಲವನಂ ಶುಭಂ | 

ಪ್ರಾಚೀ ಸರಸ್ವತೀ ತತ್ರ ವಾಪ್ಯಾಕಾರಾ ಚ ನಿದ್ಯತೇ ॥ ೧೩॥ 


೬ ಮನ್ಮಧಾವಿಷ್ಟನಾದ ಆ ನೂಪುರನು ಕುಣಿಯುತ್ತಿದ್ದಂತೆಯೇ 
ಊರ್ವಶಿಯ ವಕ್ಸಸ್ಸಳಕ್ಕೆ ಗುರಿಯಿಟ್ಟು ಒಂದು ಹೂಗೊಂಚಲಿನಿಂದ ಹೊಡೆದನು. 

೭ ಪುಷ್ಪಗುಚ್ಛದಿಂದ ತಾಡಿತಳಾಗಿ ಊರ್ವಶಿಯು ಕೋಪಗೊಂಡು 
ಸರ್ವಕಾಮಪ್ರದನಾದ ಕುಬೇರನನ್ನು ಶರಣುಹೊಕ್ಕಳು 

ರ್ಲ ಆಗ ಕುಬೇರನು ಕೋಪದಿಂದ ವ್ಯಾಕುಲಿತವಾದ ಮನಸ್ಸುಳ್ಳವ 
ನಾಗಿಹೇಳದನು — ಎಲ್ಲೆ ಪಾಪಿಯೇ! ನೀನು ಕಾಮಸೀಡಿತನಾಗಿ ನಾಟ್ಯ 
ರಂಗದ ಉತ್ಸವಕ್ಕೆ ಭಂಗವನ್ನುಂಟುಮಾಡಿದುದರಿಂದ ಮನುಷ್ಯಲೋಕಕ್ಕೆ 
ಹೋಗಿಬೀಳು. 

೧೦. ಕುಬೇರನ ಶಾಪದಿಂದ ಅವನು ಆ ಕ್ಪಣದಲ್ಲಿಯೇ ಭೂಲೋಕಕ್ಕೆ 
ಬಿದ್ದು ಅತ್ಯಂತ ದುಃಖಗೊಂಡವನಾಗಿ ""ಪಾಪಿಯಾದ ನಾನು ಎಂತಸ ಕೆಲಸ 
ವನ್ನು ಮಾಡಿದೆ!” ಎಂದು ಪ್ರಲಪಿಸಿದನು. 

೧೧ ದೇವಿಯೆ! ಇಂತು ಬಹಳಕಾಲ ವಿಲಸಿಸಿ ಕಡೆಗೆ ಮನಸ್ಸಿನಿಂದಲೇ 
ಸರ್ವೇಶ್ವರಿಯೂ, ವರದಾಯಕಿಯೂ ಆದ ನಿನ್ನನ್ನು ಶರಣು ಹೊಕ್ಕವನಾದನು 

೧೨, ಆಗ ನೀನು ಸಂತೋಷಗೊಂಡು ಭೂಲೋಕದಲ್ಲಿ ಆ ಗಣಪತಿಗೆ 
ಪ್ರತ್ಯಕ್ಷಳಾಗಿ ಕಾಣಿಸಿಕೊಂಡು ಪ್ರೀತಿಯಿಂದ ಭಕ್ತಿಭರಿತನಾದ ಆತನಿಗೆ ಹೇಳಿದೆ. 

೧೩. “ಪುತ್ರನೆ! ಹೊರಡು. ನನ್ನ ಅಪ್ಪಣೆಯನ್ನು ಮನ್ನಿಸಿ ಮಹಾ 


೪೩೦ ಶ್ರೀಃ ಸ್ಕಾಂದನು ಹಾಪುರಾಣಂ 


ತಸ್ಯಾ ದಕ್ಷಿಣತೋ ವತ್ಸ ವಿದ್ಯತೇ ಲಿಂಗಮುತ್ತಮಂ | 


ವಾಸ್ಯಾಂ ಸ್ನಾತ್ವಾ ಚ ತಲ್ಲಿಂಗಂ ಸಮಾರಾಧಯ ಭಕ್ತಿತಃ ॥ ೧೪ ॥ 
ಸಾ ಸ್ರಾಚೀ ಸ ಚ ದೇವೇಶಸ್ಸ್ಪನ್ನಾಮ್ನಾ ಖ್ಯಾತಿಮೇಷ್ಯತಿ । 
ಇತ್ಯುಕ್ತೋ ನೂಪುರೋ ದೇವಿ ಮಹಾಕಾಲವನಂ ಗತಃ ॥ ೧೫ ॥ 


ತ್ವಯಾ ಚ ಪ್ರೇರಿತೋ ದೇನಿ ಕೀರ್ತ್ಯರ್ಥಂ ತತ್ರ ಗಮ್ಯತಾಂ | 

ಇತ್ಯುಕ್ತೊ 'ಸೂಪುಕೋ ದಿವ್ಯೋ ಗಣೋ ಹ್ತ ಷ್ಟ ಕೃ ಕಾಂಜಲಿಃ ॥ ೧೬॥॥ 
ಮಹಾಕಾಲವನಂ ರಮ್ಯಂ ದೇಸಗಂಧರ್ವಸೇನಿತಂ | 

ದದರ್ಶ ತತ್ರ ತಲ್ಲಿಂಗಂ 'ಸುರಗಂಧರ್ವಸೇವಿತಂ ॥ ೧೭೫ 
ಪ್ರಾಚೀ ಸರಸ್ವತೀ ತತ್ರ ನಾಸ್ಯಾಕಾರಾ ಚ ಸಂಸ್ಥಿತಾ | 

ತಸ್ಯಾಂ ಸ್ನಾತ್ವಾ ತತೋ ದೇವಂ ಪೂಜಯಾಮಾಸ ನೂಪುರ ॥ ೧೮ ॥ 
ತತೋ ದೇವಃ ಪ್ರಸನ್ನಾತ್ಮಾ ಪ್ರತ್ಯುವಾಚಾ ಥ ನೂಪುರಂ । 

ಸಾಧು ನೂಪುರ ಭದ್ರಂ ತೇ ಸ್ವಸ್ತಿ ಪ್ರಾಪ್ನುಹಿ ಸರ್ವದಾ ॥೧೯॥ 


ಕಾಲವನವನ್ನು ಹೋಗಿ ಸೇರು. ಆ ಶುಭಕ್ಟೇತ್ರದಲ್ಲಿ ಪೂರ್ವವಾಹಿನಿಯಾದ 
ಸರಸ ಸತಿಯ ತೀರ್ಥದ ರೂಪದಿಂದಿರುವುದು. 

೧೪. ವತ್ಸ! ಆ ವಾಪಿಗೆ ದಕ್ಸಿಣದಿಕ್ಕಿನಲ್ಲಿ ಉತ್ತಮವಾದ ಲಿಂಗ 
ವೊಂದಿರುವುದು ಆ ಕೊಳದಲ್ಲಿ ಸ್ನಾನವನ್ನು ಮಾಡಿಕೊಂಡು ಆ ಲಿಂಗದ ಪೂಜೆ 
ಯನ್ನು ಭಕ್ತಿಯಿಂದ ಮಾಡು. 

೧೫. ಆ ಪ್ರಾಚೀನದಿಯೂ ಆ ಮಹಾಲಿಂಗವೂ ನಿನ್ನ ಹೆಸರಿನಿಂದಲೇ 
ಪ್ರಖ್ಯಾತಿಯನ್ನು ನಡೆಯುವುವು? ದೇವಿಯೆ! ಇಂತು ನೀನು ಹೇಳಲು 
ನೂಪುರನು ಮಹಾಕಾಲವನವನ್ನು ಸೇರಿದನು. 

೧೬ ಪಾರ್ವತಿಯೆ! "" ಕೀರ್ತಿಯನ್ನು ಪಡೆಯಲು ನೀನು ಅಲ್ಲಿಗೆ 
ಹೋಗು?” ಎಂದು ನಿಪ್ಲಿಂದ ಪ್ರೇರಿತನಾಗಿ ನೂಪುರಗಣನಾಯಕನು ಆನಂದ 
ದಿಂದ ನಿನಗೆ ಕೈಗಳನ್ನು ಮುಗಿದನು 

೧೭. ಮನೋಹರವೂ ದೇವಗಂಧರ್ವಾದಿಗಳಿಂದ ಸೇವಿತವೂ ಆದ ಮಹಾ 
ಕಾಲವನಕ್ಬೇತ್ರಕ್ಕೆ ಬಂದು ಸುರರು ಮತ್ತು ಗಂಧರ್ವರಿಂದ ಸೇವಿತವೆನಿಸಿದ 
ಆ ಮಹಾಲಿಂಗವನ್ನು ಕಂಡನು. 

೧೮-೧೯. ಪ್ರಾಚೀಸರಸ್ವತಿಯು ಅಲ್ಲಿ ಕೊಳದ ರೂಸಿನಿಂದ ನೆಲಸಿರುವುದಷ್ಟೆ! 
ನೂಪುರನು ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಬಳಿಕ ದೇವದೇವನನ್ನು 
ಪೂಜಿಸಿದನು. ಆಗ ದೇವನು ಪ್ರಸನ್ನನಾಗಿ ನೂಪುರನಿಗೆ ಅಭಯವನ್ನಿತ್ತನು. 
“ ನೂಪುರನೆ! ನಿನ್ನ ಪೂಜೆಯು ಸಫಲವಾಯಿತು. ಥಿನಗೆ ಮಂಗಳನಾಗಲಿ. 
ಯಾನಾಗಲೂ ನೀನು ಸೌಖ್ಯವನ್ನು ಪಡೆದಿರು. 


ಸಪ್ತಚತ್ವಾರಿಂಶೋತಧ್ಕಾಯಃ ೪೩೩ 


ಭವಿತಾ ನಲ್ಲಭೋ ದೇವ್ಯಾಃ ಪಾರ್ವತ್ಯಾಃ ಶಂಕರಸ್ಯ ಚ । 


ಇತ್ಯುಕ್ತಸ್ತೇನ ಲಿಂಗೇನ ತತ್ಕೃಣಾನ್ನೂ ಪುರಃ ಪ್ರಿಯೇ ॥ ೨೦॥ 
ಉದಿತಾದಿತ್ಯಸಂಕಾಶೋ ವಿಭಾವಸುಸಮದ್ಯುತಿಃ । 
ತೇಜೋರಾಶಿಶ್ಚ ಸಂಜಾತೋ ದುರ್ನಿರೀಕ್ಬ್ಯಸ್ತ್ರಿನಿಷ್ಟಪೈಃ ॥ ೨೧॥ 


ಪ್ರಭಾವಂ ತಾದೃಶಂ ದೃಷ್ಟ್ವಾ ದೇವೈರುಕ್ತಂ ವರಾನನೇ | 

ಅಹೋ ಲಿಂಗಸ್ಯ ಮಾಹಾತ್ಮ್ಮ್ಯ್ಯಂ ದೃಶ್ಯತೇಂತ್ಯದ್ಭುತಂ ಭುವಿ ॥ ೨೨ ॥ 
ಪ್ರಾಸ್ತಾ ಚ ಕಾಮಿಕೀ ಸಿದ್ಧಿರ್ನೂಪುರೇಣ ಚ ದರ್ಶನಾತ್‌ । 

ಅತೋ ದೇವೋಂದ್ಯ ಪ್ರಭೃತಿ ವಿಜ್ಯಾತೋ ಭೂತಲೇಃಭನತ್‌ । 


ಸರ್ವಕಾಮಪ್ರದೋ ನಿತ್ಯಂ ನೂಪುರೇಶ್ವರನಾಮತಃ ॥ ೨೩॥ 
ದರ್ಶನಂ ಯೇ ಕರಿಷ್ಯಂತಿ ಸ್ನಾತ್ವಾ ವಾಸ್ಯಾಂ ಸಮಾಹಿತಾಃ । 
ನೂಪುರೇಶ್ವರರುದ್ರಸ್ಯ ತೇ ಯಾಂತಿ ಪರಮಂ ಪದಂ ॥ ೨೪ ॥ 
ಯೇ ಚ ಪೂಜಾಂ ಕರಿಷ್ಯಂತಿ ಭಕ್ತಿಭಾವಸಮನ್ಸಿತಾಃ । 


ವಸಂತಿ ಮುದಿತಾಃ ಸರ್ವೇ ಯಾವದಾಭೂತಸಂಪ್ಲವಂ ॥ ೨೫ 1 


೨೦. ದೇನಿಯಾದ ಪಾರ್ವತಿಗೂ ಮಹೇಶ್ವರನಿಗೂ ನೀನು ಅತ್ಯಂತ ಪ್ರೀತಿ 
ಪಾತ್ರನಾಗುವೆ'' ಪ್ರಿಯಳೆ! ಇಂತು ಆಲಿಂಗವು ನುಡಿಯಲು ಆ ಕ್ಚಣದಲ್ಲಿಯೇ 
ನೂಪುರನು ಮೂಡುತ್ತಿರುವ ಸೂರ್ಯನ ಕಾಂತಿಯ ದೇಹವುಳ್ಳನನಾಗಿ ಅಗ್ನಿ 
ಯಂತೆ ತೇಜಸ್ಸನ್ನು ಬೀರುತ್ತಿದ್ದನು. 

೨೧, ಓಸುಂದರಮುಖಿಯೆ ! ಇಂತಹ ತೇಜೋರಾಶಿಯಾಗಿ ನಿಂತ ಆಗಣ 
ನಾಯಕನನ್ನು ಮೂರು ಲೋಕಗಳ ನಿವಾಸಿಗಳೂ ನೋಡಲಸದಳವಾದರೂ ಆತನ 
ಮಹಿಮೆಯನ್ನು ಕಂಡು ದೇವತೆಗಳು ಹೇಳಿದರು. 

೨೨-೨೩ "ಆಹಾ! ಈ ಲಿಂಗದ ಮಾಹಾತ್ಮ್ಯವು ಭೂಲೋಕದಲ್ಲಿ 
ಅತ್ಯದ್ಭುತವಾಗಿ ತೋರುತ್ತಿರುವುದು... ನೂಪುರನಿಗೆ ದರ್ಶನಮಾತ್ರದಿಂದಲೇ 
ಅವನ ಅಭೀಷ್ಟಸಿದ್ಧಿಯು ಪ್ರಾಪ್ತವಾಯಿತು. ಆದುದರಿಂದ ಇಂದು ಮೊದಲು 
ಗೊಂಡು ಸರ್ವಾಭೀಷ್ಟದಾಯಕನಾದ ಈ ದೇವನು ನೂಪುರೇಶ್ವರನೆಂಬ ಹೆಸರಿ 
ನಿಂದಲೇ ಭೂಲೋಕದಲ್ಲಿ ಶಾಶ್ವತವಾದ ಪ್ರಖ್ಯಾತಿಯನ್ನು ಪಡೆಯುವನು. 

೨೪. ಯಾರು ಸಮಾಧಾನಚಿತ್ರದಿಂದ ಈ ವಾಪಿಯಲ್ಲಿ ಸ್ನಾನವನ್ನು 
ಮಾಡಿ ನೂಪುರೇಶ್ವರಮಹಾಡೇವನ ದರ್ಶನನನ್ನು ಮಾಡುವರೊ, ಅವರು ಪರಮ 
ಪದವನ್ನು ಸೇರುವರು. 

೨೫. ಯಾರು ಭಕ್ತಿಭರಿತವಾದ ಅಂತಃಕರಣದಿಂದ ಈ ಮಹಾಲಿಂಗವ 
ಪೂಜೆಯನ್ನು ಮಾಡುವರೊ, ಅವರು ಪಂಚಭೂತಗಳು ನಾಶವಾಗುವ ಮಹಾ 
ಪ್ರಳಯದವರೆಗೂ ನನ್ನ ಲೋಕದಲ್ಲಿ ಆನಂದದಿಂದ ವಾಸಮಾಡುವರು., 


೪೩೨ ಶ್ರೀ ಸ್ಥಾಂಡಮಹಾಪುರಾಣಂ 


ಜನ್ಮಮೃತ್ಕುಜರಾರೋಗದುಃಖಾಸನಿ ವಿವಿಧಾನಿ ಚ । 

ಪ್ರಯಾಂತಿ ನಿಲಯಂ ಸದ್ಯಃ ಪೂಜಿತೇ ನೂಪುರೇಶ್ವರೇ ॥ ೨೬ ॥ 
ವಾಸೀ ಗಂಗಾಸಮಾ ಸಾತು ಸ್ವಿಯಮೇನ ಶುಭೇಕ್ಬಣೇ। 

ಸಂಗಮಸ್ತು ವಿತಸ್ತಾಯಾಂ ಯಮುನಾಯಾಸ್ತು ಸುವ್ರತೇ। 


ಪ ಗ್ರೈಯಾಗಮೇತಜ್ಞಾಸ ನೀಹಿ ಭೂಧರೇಂದ್ರಾ ಂಗಸಂಭವೇ ॥ ೨೭ ॥ 
ಸೋನುತೀರ್ಥಂ ತೆದಾ ದೇವಿ ಸರ್ವಪಾತಕನಾಶನಂ | 

ತತ್ರ ಸ್ನಾತ್ವಾ ಪುಮಾನ್ಹೆ ೀನಿ ನಾಜಸೇಯಫಲಂ ಲಭೇತ್‌ ॥ ೨೮ ॥ 
ಕೃಷ್ಣಾ ಸೃಮ್ಯಾಂ ಚ ಯಃ ಸ್ನಾತ್ವಾ ಸೂಜಯೇನ್ನೂಪುರೇಶ್ಚರಂ । 

ಕುಲಂ ನೈ ತಾರಯೇತ್ಸೋಃಪಿ ಮಾತೃಕಂ ಪಿತೃಕಂ ಶತಂ ॥೨೯॥ 
ಏಷ ತೇ ಕಥಿತೋ ದೇನಿ ಪ್ರಭಾನಃ ಪಾಪನಾಶನಃ । 
ನೂಪುರೇಶ್ವರದೇವಸ್ಯ ಶ್ರೂಯತಾಮಭಯೇಶ್ವರಂ ॥೩೦॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಅವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
«« ನೂಪುರೇಶ್ವರಮಾಹಾತ್ಮ್ಯವರ್ಣನಂ'' ನಾಮ 
ಸಪ್ತಚತ್ವಾರಿಂಶೋ$9ಧ್ಯಾಯಃ 


೨೬. ಈ ನೂಪುರೇಶ್ವರನ ಪೂಜೆಯನ್ನು ಮಾಡಿದವರ ಜನನ, ಮರಣ, 
ಮುಪ್ಪು, ರೋಗಗಳೇ ಮೊದಲಾದ ಬಹುವಿಧ ದುಃಖಗಳೂ ನಿಮಿಷಮಾತ್ರ 
ದಲ್ಲಿಯೇ ನಾಶವಾಗುವುವು.” 

೨೭ ಕಮಲನೇತ್ರೆಯೆ! ಈ ವಾಸಿಯು ಸ ಸ್ವತಃ ಗಂಗಾತೀರ್ಥಕ್ಕೆ ಸಮಾನ 
ವಾಗಿರುವುದು. ಪರ್ವತರಾಜಪುತ್ರಿ ಯೆ! ಯಮುನಾ ಮತ್ತು ಸ ನದಿಗಳ 
ಈ ಸಂಗಮತೀರ್ಧವು ಸ ಪ್ರಯಾಗಕ್ಕೆ ಸಮನಾದುದೆಂದು ತಿಳಿ. 

೨೮ ದೇವಿಯೆ! ಸೋಮತೀರ್ಧವೆಂಬ ಹೆಸರಿನ ಆ ತೀರ್ಥವು ಸಕಲ 
ಪಾತಕಗಳನ್ನೂ ಕಳೆಯುವುದು ಅದರಲ್ಲಿ ಸ್ನಾನಮಾಡಿದ ನರನು ವಾಜಪೇಯ 
ಯಜ್ಞ ಸ್ಹ್ಯವನ್ನು ನ ಮಾಡಿದ ಫಲವನ್ನು ಸಡೆಯುವನು. 

ರ ಪ್ರ ತಿಯೂಂದು ಮಾಜ ಕ್ಸ ಷ್ಣ ಪಕ್ಸ ದ ಅಷ್ಟ ಸ ಮಾತಿಧಿಯ ದಿನದಲ್ಲಿ 
ಯಾವನು ಈ ತೀರ್ಥದಲ್ಲಿ ಮಿಂದು ಫು ನನ್ನು ಪೂಜಿಸುವನೊ, ಅವನು 
ತಾಯಿತಂದೆಗಳ ಎರಡು ವಂಶಗಳಲ್ಲಿಯೂ ನೂರುತಲೆಗಳವರನ್ನು ಉದ ರಿಸುವನು. 

೩೦. ದೇವಿಯ ! ಇಂತು `ಿನಗೆ ನೂಪುರೇಶ್ವ ರಮಹಾಡೇವನ” ಪ್ರಭಾವವು 
ಹೇಳಲ್ಪಟ್ಟತು. ಈ ಕಥೆಯು ಪಾಸನಾಶಕವಾದುದು ಇನ್ನು ಮುಂದೆ 
ಅಭಯೇಶ್ವರನ ಮಹಿಮೆಯನ್ನು ಕೇಳು 

ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮ ಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 

ಮಾಹಾತ್ಮ್ಯ ದಲ್ಲಿ "" ನೂಪುರೇಶ್ವರಮಾಹಾತ್ಮ್ಯವರ್ಣನ'' ನೆಂಬ 
ನವಲತ್ರ್ವೇಳನೆಯ ಅಧ್ಯಾಯವು ಮುಗಿದುಡು 


॥ ಶ್ರೀಃ 


ಅಧಾಷ್ಟಚತ್ನಾ ರಿಂ ಶೋಧ್ಯಾಯಃ 
ಅಭಯೇಶ್ವರಮಾಹಾತ್ಮ್ಯವರ್ಣನಂ 
ಶ್ರೀ ರುದ್ರ ಉವಾಚ: 
ಅಸ್ಟ್ರಾಂಧಿಕಂ ವಿಜಾನೀಹಿ ಚತ್ವಾರಿಂಶತ್ತಮಂ ಪ್ರಿಯೇ । 
ಯಸ್ಯ ದರ್ಶನಮಾತ್ರೇಣ ನ ಭವಸ್ಯ ಭಯಂ ಭನೇತ್‌ nor 
ಕಲ್ಪಾಾನಸಾನೇ ಪ್ರಥಮೇ ಸಾದ್ಮೇ ಪದ್ಮನಿಭೇಕ್ಸಣೇ । 
ನಸ್ಟಚಂದ್ರಾಂರ್ಕನಕ್ಸತ್ರೇ ನಷ್ಟಭೂಮಿತ್ರಿವಿಷ್ಟಸೇ | 


ಬ್ರಹ್ಮಾ ನೈ ಚಿಂತಯಾಮಾಸ ಕಥಂ ಸೃಷ್ಟಿರ್ಭವೇದಿತಿ ns 
ಇತ್ಯಾಕುಲಿತರೂಪಸ್ಯ ತಸ್ಯ ನೇತ್ರದ್ವಯಾತ್ತದಾ । 

ಪಸಾತಾಶ್ರುಕಣಃ ಸ್ಫೂಲೋ ನೇತ್ರಾದ್ವಾಮಾನ್ಮಹಾತ್ಮನಃ nan 
ತಸ್ಮಾದಶ್ರುಕಣಾಜ್ಞಾತೋ ಹಾರವೋ ನಾನು ದಾನವಃ । 

ತೀಕ್ಷ್ಣ ದಂಷ್ಟೋ ಮಹಾಕಾಯೋ ಭಿನ್ನಾಂಜನಚಯಪ್ರಭಃ HY 


ದಕ್ಟಿಣಾನ್ನಯನಾಜ್ಞಾ ತಃ ಕಾಲಕೇಲೀತಿ ವಿಶ್ರುತಃ । 
ಕೃಷ್ಣದೇಹೋಂತಿದೀರ್ಥಶ್ಚ ಮುಹಾದಂಷ್ಟೋರ್ಧ್ವರೋಮಕಃ nmi 


ಕನ್ನಡದ ಅನುವಾದ 
ಅಭಯೇಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ --ಸಪ್ರಿಯಳೆ! ನಲವತ್ತೆಂಟಿನೆಯದೇ 
ಅಭಯೇಶ್ವರನೆಂದು ತಿಳಿ ಅದನ್ನು ನೋಡಿದವರಿಗೆ ಸಂಸಾರದ ಭಯವೇ 
ಸಂಭವಿಸಲಾರದು 

೨ ಓ ಕಮಲನೇತ್ರೆಯೆ!' ಮೊದಲು ಪದ್ಮಕಲ್ಪವು ಕೊನೆಗೊಳ್ಳಲು 
ಚಂದ್ರ, ಸೂರ್ಯ, ಕಕ್ಚತ್ರಗಳು ಕಾಣದಂತೆ ಭೂಮ್ಯಾಕಾಶಗಳೂ ನಷ್ಟಗಳಾ 
ದುವು ಆಗ ಚತುರ್ಮುಖನು ಮುಂದಿನ ಸೃಷ್ಟಿಯು ಹೇಗಾಗಬೇಕೆಂದೇ 
ಆಲೋಚಿಸುತ್ತಿದ್ದನು. 

೩-೪. ಇಂತು ಮನೋವ್ಯಾಕುಲದಿಂದ ಕೂಡಿದ ಆತನ ಎರಡು ಕಣ್ಣು 
ಗಳಿಂದಲೂ ಎರಡು ತೊಟ್ಟು ಕಣ್ಣೀರು ಬಿದ್ದಿತು. ಅವುಗಳಲ್ಲಿ ಎಡಗಣ್ಣಿ ನಲ್ಲಿ 
ಬಿದ್ದ ನೀರಿನಿಂದ ಹಾರವನೆಂಬ ರಾಕ್ಸಸನೊಬ್ಬನು ಹುಟ್ಟಿದನು... ಅವನು 
ಮೊನಚಾದ ಕೋರೆದಾಡೆಗಳವನೂ, ದೊಡ್ಡ ದೇಹದಿಂದ ಹೆಪ್ಪುಗಟ್ಟಿರುವ 
ಕಾಡಿಗೆಯ ಪರ್ವತವನ್ನು ಹೋಲುವವನೂ ಆಗಿದ್ದನು. 

೫. ಚತುರ್ಮುಖನ ಬಲಗಣ್ಣಿನ ಅಶ್ರುಕಣದಿಂದ ಕಾಲಕೇಲಿಯೆಂಬ. 
ಪ್ರಖ್ಯಾತನಾದ ಮತ್ತೊಬ್ಬ ರಾಕ್ಸಸನುದ್ಧವಿಸಿದನು. ಅವನೂ ಕಪ್ಪಾದ ದೇಹ. 


೪೩೪ ಶ್ರೀ ಸ್ಕಾಂದಮಹಾಪುರಾಣಂ 


ಕರಾಲವದನೋ ದುಷ್ಟೋ ಯಮರೂಪೋ ದುರಾಸದಃ । 


ಕೃಷ್ಣಾಂಜನಚಯಾಕಾರಃ ಪಾಶಪಾಣಿರ್ನಿಭೀಷಣಃ kn 
ತೌತುದೈತ್ಕೌ ಸಮಾಗತ್ಯ ಕೃತಸಂಕೇತಕೌ ತದಾ । 

ಬ್ರಹ್ಮಾಣಂ ಹಂತುಮಿಚ್ಛ ಂತೌ ಪ್ರಮತ್ತಾನಭಿಧಾನಿತೌ ॥೭॥ 
le ಬ್ರಹ್ಮಾ  ಭಯಾನಿಷ್ಟ $ ಕಾಂದಿಶೀಕಕ್ತ ಚಾರ ಹ। 

ತತೋ ಜರೇಜಿಗಂಭೀರೇ ಸೋಂಪಶ್ಯ ದಮಿತದ್ಯು ತಿಂ nei 


ಪುರುಷಂ ಪೀತವಸನಂ ಶಂಖಚಕ ಕ್ರಗದಾಧರಂ | 
ತಮಾಲೋಕ್ಯ ತತೋ ಬ್ರಹ್ಮಾ ಸೆಂತ್ರಾಸಂ ಪರಮಂ ಗತಃ । 


' ಉನಾಚ ಕೋ ಭವಾಂಛೇತೇ ನಿಃಶೇಷೇಂಸ್ಮಿಂಶ್ಚರಾಂಚರೇ ॥೯॥ 
ತಮುವಾಚ ತತೋ ನಿಷ್ಣುರಹಮೇವ ಜಗತ್ತಿತಾ । 
ಲೋಕಕೃಲ್ಲೋಕಸಂಹರ್ತಾ ಲೋಕಸ್ಥಿ ತಿನಿಧಾಯಕಃ ॥ ೧೦॥ 
ಇತ್ಯುಕ್ತಃ ಪದ್ಧ ಜಸ್ತೇನ ಕೃ ಷ್ಣ ೇನಾಕ್ಸಿ ಸ್ಟ ಕರ್ಮಣಾ । 
ಪ್ರತ್ಯುವಾಚ ತದಾ ಬ್ರಹ್ಮಾ ಸ್ಪೆಷ್ಟಾಹಂ ಭುವನತ್ರಯೇ u ೧೧॥ 


ದವನೂ, ಬಹಳ ಎತ್ತರದವನೂ, ಉದ್ದವಾದ ಕೋರೆದಾಡೆಗಳವನೂ, ನಿಮಿರಿ 
ನಿಂತ ಮೈಗೂದಲಿನವನೂ ಆಗಿದ್ದನು. 

೬, ಉಗ್ರಮುಖದವನೂ, ದುಷ್ಟನೂ, ಕಾಲಯಮನಂತಿರುವವನೂ, 
ದುರ್ಜಯನೂ ಕಪ್ಪಾದ ಅಂಜನವನ್ನು ಹೋಲುವ ಮೈ ಬಣ್ಣ ದವನೂ, ಪಾಶ 
ವನ್ನು ಕೈಯಲ್ಲಿ ಹಿಡಿದು ಭಯಂಕರಸ್ವರೂಪನೂ ಆಗಿದ್ದನು. 

೭-೮. ಆ ಇಬ್ಬರು ರಾಕ್ಚಸರೂ ತಮ್ಮತಮ್ಮಲ್ಲಿಯೇ ಸಂಕೇತವನ್ನು ಮಾಡಿ 
ಕೊಂಡು ಉನ್ಮತ್ತರಾಗಿ ಬ್ರಹ್ಮದೇವನನ್ನೇ ಕೊಲ್ಲಲುದ್ಯುಕ್ತರಾಗಿ ಬಳಿಗೆ ಓಡಿ 
ಬಂದರು. ಆಗ ಬ್ರಹ್ಮದೇವನು ಭಯಗೊಂಡವನಾಗಿ ಮುಂದುಗಾಣದೆ ತಿರುಗು 
ತ್ರಿರಲು ಅಗಾಧವಾದ ಕ್ಸೀರಸಮುದ್ರದ ಮಧ್ಯದಲ್ಲಿ ಅಪರಿಮಿತತೇಜಸ್ಸಂಪನ್ನ 
ನಾದ ಒಬ್ಬ ಪುರುಷನನ್ನು ಕಂಡನು 

೯ ಪೀತಾಂಬರಧಾರಿಯೂ, ಶಂಖಚಕ್ರಗದಾಧರನೂ ಆದ ಆ ಪುರುಷ 
ನನ್ನು ಕಂಡು ಬ್ರಹ್ಮನು ಬಹಳವಾಗಿ ನಡುಗಿಹೋದನು ಅಲ್ಲದೆ  ಚರಾಚರಾದಿ 
ನಿಶೇಷಗಳೇ ಇಲ್ಲದಿರುವ ಈ ಸಮುದ್ರದಲ್ಲಿ ಮಲಗಿಕೊಂಡಿರುವ ನೀನು ಯಾರು ?'' 
ಎಂದು ಸ ಪ್ರಶ್ನೆಮಾಡಿದರು 

ಶಿ ಆಗ ಮಹಾವಿಷ್ಣುವು ಅವನಿಗೆಂದನು ನಾನೇ ಲೋಕಗಳಿಗೆ 
ಈಶ್ವ ರನು... ಲೋಕಗಳನ್ನು ಸೃಜಿಸುನೆನು. ಸಂಹರಿಸುವೆನು. ಅವುಗಳ 
ಸ್ಥಿ ತೆಯನ್ನೂ ನಿಯಮಿಸುವೆನು. i 

೧೧. NR ಲೀಲಾಮಾತ್ರದಿಂದ ಸ ಷ್ಟ್ಯಾ್ಯಾದಿಗಳನ್ನು ಮಾಡುವ 


ಅಸ್ಭಚತ್ವಾರಿಂಶೋಂಧ್ಯಾಯ। ೪೩೫ 


ಮಯಾ ಸೃಷ್ಟಂ ಜಗತ್ಸರ್ವಂ ಸದೇವಾಸುರಮಾನುಷಂ । 


ಅತ್ರಾಂತರೇ ಚ ತೌ ದೈತ್ಯಾನಾಯಾತೌ ಬಲದರ್ಪಿತೌ ॥ ೧೨ ॥ 
ಭೋಕ್ತುಕಾಮೌ ಕ್ಸು ಧಾನಿಷ್ಟ ದೃಷ್ಟ್ಯಾ ಬ್ರಹ್ಮಾಬ್ರನೀದಿದಂ । 

ಕೃಷ್ಣಂ ಕೆಮಲಪತ್ರಾ॥ ಕ್ರಂ ಕಂಭಿತಾಧರನಲ್ಲವಃ ॥ ೧೩ ॥ 
ಯದಿ ತ್ವಂ BE $ಂಚಿಡೆಸ್ಯ ಲೋಕಸ್ಯ ಕಥ್ಯಸೇ 

ತದಾ ತಾನಸುರೌ ಭೀಮೌ ಹಂತುಮರ್ಹಸಿ ಸಾಂಪ್ರತಂ ॥ ೧೪ ॥ 
ತಚ್ಚು್ರತ್ವಾ ತು ತದಾ ನಿಷ್ಠು ರ್ಜ್ಞ್ಞಾತ್ವಾ ದುಃಖಂ ಪರಸ್ಪ ರಂ | 

ಕ್ಸಣಂ ನಿಶ್ರಮ್ಯತಾಂ ತಾನತ್ಪಶ್ನಾದ್ದ ಆಂ ದ್ವಂ ಭವಿಷ್ಯತಿ ॥ ೧೫ 0 
ಇತ್ಯು ಕ್ತ ಕೃ ತಸಂಕೇತೌ ತಾ ಡೈ ky ಬಲಗರ್ವಿತ್‌ | 
ಬ್ರಹ್ಮನಾರಾಯಣೌ ಹಂತುಂ ಧಾವಿತು ತು ತ್ವರಾನ್ವಿತೌ ॥ ೧೬ ॥ 
ಬ್ರಹ್ಮಾನಿಷ್ಣೂ ತದಾ ದೃಷ್ಟ್ಯಾ ದಾನನೌ ದುರ್ಜಂಯೌ ರಣೇ । 

ಸಂತ್ರಾಸಂ ಜನ್ಮಿತುಸ್ತತ್ತ ಸ್ನೇಪಕಂಪನರಿಪ್ಪು ತೌ ॥ ೧೭ ॥ 


ನಾರಾಯಣನ ಮಾತುಗಳನ್ನು ಕೇಳಿ ಬ್ರಹ್ಮನು ಹೇಳಿದನು. “ ನಾನೇ ಮೂರು 
ಲೋಕಗಳಿಗೂ ಸ ೃಷ್ಟಿಕರ್ತನು 

೧೨ ದೇವತೆಗಳು ಮನುಷ್ಯರು, ರಾಶ್ಚಸರು ಮುಂತಾದವರನ್ನೊಳ 
ಕೊಂಡ ಸಕಲ ಬ್ರಹ್ಮಾಂಡವೂ ನನ್ನಿಂದಲೇ ಮಾಡಲ್ಪಟ್ಟರುವುದು.?' ಹೀಗೆನ್ನ 
ತ್ರಿರುವಾಗಲೇ ಮಹಾಬಲದಿಂದ ಗರ್ನಿತರಾದ ಆ ರಾಕ್ಸಸರಿಬ್ಬರೂ ಅಲ್ಲಿಗೆ 
ಬಂದು ಸೇರಿದರು 

೧೩. ಹಸಿವಿನಿಂದ ಪೀಡಿತರಾಗಿ ತನ್ನನ್ನು ತಿನ್ನಲು ಬರುತ್ತಿರುವ ಅವರನ್ನು 
ಕಂಡು ಭಯದಿಂವ ತುಟಿಗಳ. ಅದರುತ್ತಿರಲು ಆ ಬ್ರಹ್ಮನು ಕಮಲನೇತ್ರನಾದ 
ವಿಷ್ಣುವಿಗೆ ಹೇಳಿದನು. 

೧೪ "ನೀನು ಹೇಳಿದಂತೆ ಈ ಬ್ರಹ್ಮಾಂಡಕ್ಕೆ ನೀನೇ ಏಕಕಾರಣನಾಗಿದ್ದರೆ 
ಮಹಾಭಯಂಕರರಾದ ಈ ಇಬ್ಬರು ರಾಕ್ಸಸರನ್ನೂ ಈಗಲೇ ಸಂಹರಿಸಬೇಕು.” 

೧೫ ಇದನ್ನು ಕೇಳಿ ವಿಷ್ಣುವು ತಮ್ಮಿಬ್ಬರಿಗೂ ಒದಗಿರುವ ಸಂಕಟವನ್ನು 
ತಿಳಿದುಕೊಂಡು ಹೇಳಿದನು ""ಒಂದು ಕ್ಪಣಕಾಲ ವಿಶ್ರಾಂತಿಯನ್ನು ತೆಗೆದುಕೊ. 
ಬಳಿಕ ಯುದ ವು ನಡೆಯುವುದು.” 

೧೬. ಇಂತೆನ್ನು ತ್ತಿದ್ದ ಂತೆಯೇ ಬಲದರ್ಪಿತರಾದ ಆ ದೈ ತ್ಯರೀರ್ವರೂ. 
ಸಂಕೇತವನ್ನು ಮಾಡಿಕೊಂಡು ಬ ಬ್ರಹ್ಮ ವಿಷ್ಣುಗಳಿಬ್ಬರನ್ನೂ ಕೊಳ್ಳಲು ಸಂಭ್ರಮ 
ದಿಂದ ನಟ 

ಬ್ರಹ್ಮ ನಾರಾಯಣರು ಯುದ್ಧ ದಲ್ಲಿ ಅವರಿಬ್ಬರೂ ಅಜೇಯರಾದವ. 
ಜ್‌ 'ತಳದುಕೊಂಡು ಭಯದಿಂದ ಚ ಗಳು ಬೆವರಿ ನಡುಗುತ್ತ ಬಹಳ 
ಸಂಕಟಗೊಂಡರು. 


೪೩೬ ಶ್ರೀ ಸ್ಕಾಂದಮಹಾಪುರಾಣಂ 


ಅನ್ಕ್ಯೋನ್ಯಮೂಚತುಸ್ತೌ ಹಿ ದೇಶಕಾಲೋಚಿತಂ ವಚಃ । 

ಕರ್ತವ್ಯಂ ಕಿಂನು ವಾ ಕಾರ್ಯಂ ಮಮ ವಾ ತನವಾಭವೇತ್‌॥೧೮॥ 
ಉಪಸ್ಥಿತಂ ಭಯಂ ಘೋರಂ ತತ್ರ ಕಂ ಕಾರ್ಯಮಸ್ತಿ ನೌ । 

ಆಸನ್ನಂ ಮರಣಂ ದೃಷ್ಟಾ ಬ್ರಹ್ಮಾ ಪ್ರೋವಾಚ ಕೇಶವಂ ॥೧೯॥ 
ಗಮ್ಯತಾಂ ಕೃಷ್ಣ ಶೀಘ್ರಂ ವೈ ಮಹಾಕಾಲನನೋತ್ತಮಂ | 
ಪ್ರಲಯೇಂಪಸ್ಯಕ್ಸಯಂ ಪ್ರೋಕ್ತಂ ತತ್ರ ರಕ್ಸಾ ಭವಿಷ್ಯತಿ । 

ಅಪಂ ತತ್ರ ಗಮಿಷ್ಯಾಮಿ ವ್ರಜ ತ್ವಂ ತತ್ರ ಕೇಶವ ॥ ೨೦॥ 
ಇತ್ಯುಕ್ತೋ ಬ್ರಹ್ಮಣಾ ಕೃಷ್ಣೋ ಜಗಾಮ ಸಹ ತೇನ ವೈ । 
ಮಹಾಕಾಲನನಂ ಪ್ರಾಸ್ತೌ ನ ಚ ದೃಷ್ಟೋ ಮಹೇಶ್ವರಃ । 

ತತ್ರಾಪಿ ದಶಸಾಹಸ್ರಂ ಕಾಲಂ ಪರ್ಯಟತೋಸ್ತಯೋಃ ॥೨೧॥ 
ತತೋ ಜ್ಯಾಲಾಮಯಂ ದಿವ್ಯಂ ನೂಪುರೇಶ್ವರದಕ್ಷಿಣೇ । 

ದೃಷ್ಟ್ಟಾ ತಲ್ಲಿಂಗಮಾಹಾತ್ಮ್ಯಂ ಬ್ರಹ್ಮನಿಷ್ಣೂ ತತಃ ಸ್ವಯಂ । 
ಪ್ರಾರ್ಹಯಾಂಚಕ್ರತುರ್ದೇನಮಭಯಂ ದೇಹಿ ನೌ ಪ್ರಭೋ ॥೨೨॥ 





೧೮. ಆಗಲವರು ದೇಶಕಾಲಗಳಿಗೆ ಉಚಿತವಾದ ಮಾತನ್ನು ತಮ್ಮ 
ತಮ್ಮಲ್ಲಿಯೇ ಆಡತೊಡಗಿದರು. "ಈಗ ನನಗಾಗಲಿ ನಿನಗಾಗಲಿ ಮಾಡ 
ಬೇಕಾದುದೇನಿರುವುದು? 

೧೯ ನಮಗೆ ಪ್ರಾಪ್ತವಾಗಿರುವ ಈ ಮಹಾಭಯದ ವೇಳೆಯಲ್ಲಿ ನಮಗೆ 
ಕಾರ್ಯವು ಯಾವುದು?'' ಮೃತ್ಯುವು ಸನ್ನಿಹಿತವಾಗಿರುವುದನ್ನು ಕಂಡುಬ್ರಹ್ಮನು 
ವಿಷ್ಣುವಿಗೆ ಹೇಳಿದನು. 

೨೦. ""ಎಲೈ ನಾರಾಯಣನೆ! ಈಗ ನಾವು ಉತ್ತಮ ಕ್ಷೇತ್ರವಾದ ಮಹಾ 
ಕಾಲವನಕ್ಕೆ ಹೋಗೋಣ ಅದು ಪ್ರಳಯಕಾಲದಲ್ಲಿಯೂ ನಾಶನಿಲ್ಲದುದಾಗಿರು 
ವುದು ಅಲ್ಲಿ ನಮ್ಮ ಸಂರಕ್ಸಣೆಯಾಗುವುದು. ನಾನಲ್ಲಿಗೇ ಹೋಗುತ್ತಿರುವೆನು. 
ನೀನೂ ಅಲ್ಲಿಗೆ ಹೊರಡು ನವನಾಗು'' 

೨೧ ಇಂತೆಂದು ಬ್ರಹ್ಮನು ಹೇಳಲು ಮಹಾನಿಸ್ತುವು ಆತನೊಡನೆ 
ಹೊರಟು ಮಹಾಕಾಲವನವನ್ನು ಸೇರಿದನು ಅಲ್ಲಿ ಹತ್ತು ಸಾವಿರ ವರ್ಷಗಳ 
ವರೆಗೂ ಸುತ್ತಾಡಿದರೂ ಒಬ್ಬರಿಗಾದರೂ ಸರಮೇಶ್ವರನು ಕಾಣಿಸಿಕೊಳ್ಳ ಲೇ ಇಲ್ಲ 

೨೨ ಬಳಿಕ ನೂಪುರೇಶ್ವರನಿಗೆ ದಕ್ಷಿಣದಿಕ್ಕಿನಲ್ಲಿ ತೇಜಸ್ಸಿನಿಂದ ಉರಿಯು 
ತ್ತಿರುವ ಒಂದು ದಿವ್ಯಲಿಂಗವನ್ನು ನೋಡಿ ಅದು ಮಹಾಮಹಿಮೆಯುಳ್ಳ 
ದ್ಲೆಂದು ತಿಳಿದು ಅದನ್ನು ಪ್ರಾರ್ಧಿಸಿಕೊಂಡರು. "" ಸ್ವಾಮಿಯೆ! ನಮಗೆ ಅಭಯ 
ವನ್ನು ಕೊಡು. 


ಅಸ್ಪಚತ್ವಾರಿಂಶೋ5ಧ್ಯಾಯಃ ೪೩೬ 


ಶರಣಂ ಭವ ದೇವೇಶ ದಾನವಾಭ್ಯಾಂ ಪ್ರಪೀಡಿತೌ । 


ಅಭಯಂ ಚ ತತೋ ದತ್ತಂ ತೇನ ಲಿಂಗೇನ ಪಾರ್ವತಿ ॥ ೨೩ ॥ 
ಶುಶ್ರಾವ ಗರ್ಜಿತಂ ತಾಭ್ಯಾಂ ದಾನವಾಭ್ಯಾಂ ಸಿತಾಮಹಃ । 
ಪ್ರತ್ಯುನಾಚ ಭಯಗ್ರಸ್ತೋ ಲಿಂಗಂ ಕಂಪಿತಕಂಧರಃ ॥ ೨೪॥ 


ಸ ಏಷ ಮೃತ್ಯುರಸ್ಮಾಕಮೇತಿ ಶೀಘ್ರಂ ಭಯಾವಹಃ । 
ದೀಯತಾಮಭಯಂ ದೇವ ಕೃಷ್ಣೇನೋಕ್ತಂ ತದಾ ಪ್ರಿಯೇ ॥ ೨೫॥ 


ಭಯಾರ್ತವಚನಂ ಶ್ರುತ್ವಾ ಬ್ರಹ್ಮಣಃ ಕೇಶವಸ್ಯ ಚೆ! 


ಆ 


ತೌ ದೇವೌ ತೇನ ಲಿಂಗೇನ ಜರರೇ ಸನ್ನಿವೇಶಿತೌ ॥ ೨೬ ॥ 
ದೃಷ್ಟಂ ತಾಭ್ಯಾಂ ಜಗತ್ಸರ್ವಂ ಸಾರ್ಕಚಂದ್ರಮಹೀಧರಂ । 
ಸಸಿದ್ಧಗಂಧರ್ವಕುಲಂ ಶೈಲತಾಲಲತಾಕುಲಂ ॥ ೨೭॥ 
ಸಮುದ್ರಪೀರಸಂಯುಕ್ತಂ ನಾನಾವರ್ಣಾಶ್ರಮೋಜ್ಜಲಂ । 
ಸಪಾತಾಲತಲಂ ದೇವಿ ಸಭುಜಂಗಮಹೀರುಹಂ ॥ ೨೮ 
ಸಸಪ್ತಲೋಕವಿನ್ಯಾಸಂ ಸದೇವಾಂಸುರರಾಶ್ಚಸಂ । 

ಪುನಸ್ತೌ ನಿಃಸೃತೌ ತಸ್ಮಾಜ್ಜರರಾದ್ವಿಸ್ಮಯಾನ್ಚಿತೌ ॥೨೯॥ 


೨೩. ದೇವಾಧಿದೇವನೆ! ದಾನವರಿಂದ ಪೀಡಿತರಾಗಿರುವ ನಮಗೆ ಶರಣ್ಯ 
ನಾಗು.'' ಪಾರ್ವತಿಯೆ! ಆಗ ಆ ಲಿಂಗವು ಅವರಿಗೆ ಅಭಯವನ್ನು ಕೊಟ್ಟತು 

೨೪ ಚತುರ್ಮುಖನು ಆ ದಾನವರಿಬ್ಬರೂ ಮಾಡುತ್ತಿದ್ದ ಸಿಂಹನಾದ 
ವನ್ನು ಕೇಳಿ ಭಯದಿಂದ ನಡುಗುತ್ತ ಗದ್ಗದಿತ ಧ್ವನಿಯಲ್ಲಿ ಲಿಂಗಕ್ಕೆ ಈರೀತಿ 
ಬಿನ್ನವಿಸಿಕೊಂಡನು 

೨೫. "ಭಯಂಕರಸ್ವರೂವನೂ ನಮಗೆ ಮೃತ್ಯುವೂ ಆಗಿರುವ ಈ ರಾಕ್ಷಸನು 
ಬೇಗನೆ ಇಲ್ಲಿಗೇ ಬರುತ್ತಿರುವನು.?' ಎಲೌ ಪಾರ್ವತಿಯೆ ! ನಾರಾಯಣನೂ 
ಸಹ ""ಜೀವದೇವನೆ! ನಮಗೆ ಅಭಯವನ್ನು ಕೊಡು”? ಎಂದು ಬೇಡಿಕೊಂಡನು 

೨೬. ಬ್ರಹ್ಮ ನಾರಾಯಣರ ಭಯಭರಿತಗಳಾದ ಮಾತುಗಳನ್ನು ಕೇಳಿ 
ಆ ಲಿಂಗವು ಇಬ್ಬರನ್ನೂ ತನ್ನ ಲ್ಲಿಯೇ ಅಡಗಿಸಿಕೊಂಡಿತು. 

೨೭ ಅವರಿಗೆ ಲಿಂಗಮಧ್ಯದಲ್ಲಿಯೇ ಸೂರ್ಯ, ಚಂದ್ರ, ಪರ್ವತಗಳು, 
ಸಿದ್ದರು, ಗಂಧರ್ವನಾಯಕರು, ಬೆಟ್ಟಗಳು, ಗಿಡಗಳು, ಬಳ್ಳಿಗಳ ಸಾಲುಗಳು 
ಮುಂತಾದುವುಗಳನ್ನೊಳಕೊಂಡ ಸಕಲ ಬ್ರಹ್ಮಾಂಡವೂ ಗೋಚರವಾಯಿತು. 

೨೮. ಸಮುದ್ರಗಳೂ, ಅವುಗಳ ತಳಗಳೂ, ಅನೇಕ ವರ್ಣಾಶ್ರಮಗಳಿಂದ 
ಕೂಡಿದ ಭೂಮಂಡಲವೂ, ಪಾತಾಳ ಲೋಕಗಳೂ, ನಾಗಲೋಕಗಳೂ ಕಂಡುವು 

೨೯. ದೇವತೆಗಳು, ಮನುಷ್ಯರು, ರಾಕ್ಸಸರೇ ಮುಂತಾದವರನ್ನೊಳ 
ಗೊಂಡ ಏಳು ಲೋಕಗಳ ವಿಸ್ತಾರವೂ ಕಂಡುಬರಲು ಅವರು ಆಶ್ಚರ್ಯಾಸ್ವಿತ 
ರಾಗಿ ಆ ಲಿಂಗದ ಮಧ್ಯದಿಂದ ಹೊರಟುಬಂದರು. 


೪೩೮ ಶ್ರೀ ಸ್ಮಾಂದಮ ಹಾಪುರಾಣಂ 


ದೃಷ್ಟೌ ಭಸ್ಮೀಕೃತೌ ದೈತ್ಯಾ ತೇನ ಲಿಂಗೇನ ಪಾರ್ವತಿ । 

ತುಸ್ಬುವಾತೇ ಪರಂ ಲಿಂಗಂ ಭಕ್ತ್ಯಾ ಪರಮಯಾ ಯುತೌ Hn aon 
ಲಿಂಗೇನೋಕ್ತಂ ಪ್ರಸನ್ನೇನ ಭವದ್ಭ್ಯಾಂ ಕಂ ದದಾಮ್ಕಹಂ । 
ಮಮನಾನಮೋಫಘನಿದಂ ದೇಮೌ ದರ್ಶನಂ ಚಾಂತಿದುರ್ಲಭಂ ॥೩೧॥ 
ತತೋ ಬ್ರಹ್ಮಾ ಚ ನಿಷ್ಣುಶ್ಚ ವರಯಾಮಾಸತುರ್ವರಂ | 

ಯದಿ ದೇಯೋ ನರೋಂಸ್ಮಾಕಂ ನೃಣಾನುಭಯದೋ ಭನ 1 ೩೨॥ 
ಯೇ ಚ ತ್ವಾಂ ಪೂಜಯಿಷ್ಯಂತಿ ಯಕ್ಸ್ಯಂತಿ ಚ ಸಮಾಹಿತಾಃ । 


ಸಂಸ್ಕರಿಷ್ಯಂತಿ ಸತತಂ ತೇಷಾಮಭಯದೋ ಭನ N೩೩ 
ಅಭಯೇಶ್ವರಸಂಜ್ಞಸ್ತು ಖ್ಯಾತೋ ಭುನಿ ಭವಿಷ್ಯಸಿ । 

ತೇ ಕೃತಾರ್ಥಾ ಭವಿಷ್ಯಂತಿ ಯೇ ತ್ವಾಂ ಪಶ್ಯಂತಿ ಭಕ್ತಿತಃ ॥ ೩೪೪ 
ಭನಿಷ್ಯತಿ ಭಯಂ ನೈವ ಸಂಸಾರಪತನಂ ತಥಾ । 

ಧನಪುತ್ರಕಲತ್ರಾಣಾಂ ವಿಯೋಗೋ ನ ಭನಿಷೃತಿ | ೩೫॥ 


೩೦. ಎಲೌ ಪಾರ್ವತಿಯೆ ! ಆಲಿಂಗವು ಒಮ್ಮೆ ದೃಷ್ಟಿಸಿ ನೋಡಿದ ಮಾತ್ರ 
ದಿಂದಲೇ ರಾಕ್ಟಸರಿಬ್ಬರೂ ಭಸ್ಮನಾದರು ಆಗ ಬ್ರಹ್ಮನಿಷ್ಣುಗಳು ಅತ್ಯಂತ 
ಭಕ್ತಿಭರಿತರಾಗಿ ಲಿಂಗವನ್ನು ಸ್ತೋತ್ರ ಮಾಡಿದರು 

೩೧. ತರುವಾಯ ಲಿಂಗವು ಪ್ರಸನ್ನವಾಗಿ ಹೇಳಿತು. "" ನಿಮ್ಮಿಬ್ಬರಿಗೆ 
ಯಾವ ವರವನ್ನು ಕೊಡಲಿ? ದೇವತೆಗಳಿರಾ' ನನ್ನ ದರ್ಶನವು ಅತ್ಯಂತ 
ದುರ್ಲಭವೂ ಅಮೋಘವೂ ಆದುದಷ್ಟೆ.?? 

೩೨ ಆಗ ಬ್ರಹ್ಮನೂ, ವಿಷ್ಣುವೂ ನರವನ್ನು ಕೇಳಿಕೊಂಡರು "ನೀನು 
ನಮಗೆ ವರವನ್ನು ಕೊಡುವೆಯಾದಕೆ ಇಲ್ಲಿಗೆ ಬರುವ ಸಕಲ ಮಾನವರಿಗೂ 
ಅಭಯವನ್ನು ಕೊಡುತ್ತಿರು. 

೩೩ ಯಾರು ನಿನ್ನನ್ನು ಪೂಜಿಸುವರೊ, ಯಾರು ಇಲ್ಲಿ ಯಜ್ಞಾದಿಗಳನ್ನು 
ಮಾಡುವರೊ, ನಿತ್ಯವೂ ಸಮಾಧಾನಚಿತ್ತದಿಂದ ಯಾರು ನಿನ್ನನ್ನು ಸ್ಮರಿಸುತ್ತಿರು 
ವರೊ, ಅವರೆಲ್ಲರಿಗೂ ನೀನು ಅಭಯಪ್ರದನಾಗಿರು 

೩೪. ಫೀನು ಅಭಯೇಶ್ವರನೆಂಬ ಹೆಸರಿನಿಂದಲೇ ಭೂಲೋಕದಲ್ಲಿ ಪ್ರಖ್ಯಾತ 
ನಾಗುವೆ ಯಾರು ನಿನ್ನನ್ನು ಭಕ್ತಿಯಿಂದ ದರ್ಶನಮಾಡುವರೊ, ಅವರು 
ಕೃತಕೃತ್ಯರಾಗುವರು 

೩೫ ಅವರಿಗೆಂದಿಗೂ ಭಯವಾಗಲಿ, ಸಂಸಾರದಲ್ಲಿ ಪತನವಾಗಲಿ 
ಉಂಟಾಗುವುದಿಲ್ಲ. ಧನ, ಪುತ್ರ, ಸತ್ಲಿಗಳ ನಿಯೋಗವೂ ಸಂಭವಿಸುವುದಿಲ್ಲ. 


ಅಸ್ಟಚತ್ವಾರಿಂಶೋತ$ಧ್ಯಾಯೆಃ ೪೩೯ 


ದುಃಖಿತಾ ದುರ್ಭಗಾ ನಾರೀ ದರ್ಶನಂ ಯಾ ಕರಿಷ್ಯತಿ | 


ಸೌಭಾಗ್ಯಸುಖಸಂಯುಕ್ತಾ ಭವಿಷ್ಯತಿ ನ ಸಂಶಯಃ ॥ ೩೬॥ 
ಯಂ ಯಂ ಕಾನುಮುಭಿಧ್ಯಾಯ ಹ ತ್ಕ್ಯಾಂ ಪಶ್ಯ ತಿ ಮಾನವಾಃ । 

ತಂ ತಂ ಮನೋರಥಂ ಸರ್ವಂ ಗಮಿಷ್ಕಂತಿ ನ ಸೇಶಯಃ। ೩೭ 
ಏನಂ ಜವಿಸ್ಯತೀತ್ಯುಕ್ತಾ ಹಂ ಪರಮೇಶ್ವರಿ । 

ನಿಸರ್ಜಿತೌ ಗತೌ ದೇವ್‌ ಬ್ರ ಹ್ಮನಿಷ್ಣೂ ಸ್ಕ್ಯ MS ॥ ೩೮ ॥ 
ಏಷ ತೇ ಕಥಿತೋ ಡೇವಿ ಸ ಭಾವಃ ಪೌಸನಾಕನಃ | 

ಅಭಯೇಶ್ವರ ಜೇನಸ್ಯ ಶ್ರೂ ಯಾ ಪೃಷುಕೇಶ್ವರಂ ॥೩೯॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ರ್ಯಾಂ ಸಂಹಿತಾಯಾಂ 
ಚಿಕ ಅನಂತ್ಯ ಖಂಡೇ ದ್ವಿತೀಯೇ ಚತುರಶೀತಿಕೆಂಗವೂಹಾಕ್ಸೆ ಸೀ 
64 ಅಭಯೇಶ್ವ 'ರಮಾಹಾತ್ಮ ;ವರ್ಣನಂ 
ನಾಮಾಷ್ಟ್ರಚತ್ನಾರಿಂಶೋನಧ್ಯಾಯಃ 





೩೬. ದುಃಖಿತೆಯೂ ದರಿದ್ರಳೂ ಆದ ಯಾನ ಸ್ತ್ರೀಯು ನಿನ್ನ ದರ್ಶನ 
ವನ್ನು ಮಾಡುವಳೊ, ಅವಳು ಸೌಭಾಗ್ಯದಿಂದಲೂ ಸೌಖ್ಯದಿಂದಲೂ ಕೂಡಿದವ 
ಳಾಗುವುದರಲ್ಲಿ ಸಂದೇಹವಿಲ್ಲ. 

೩೭. ಯಾನ ಯಾವ ಮಾನವನು ಯಾವ ಯಾವ ಮನೋರಧಗಳನ್ನು 
ಕೋರಿ, ನಿನ್ನ ದರ್ಶನವನ್ನು ಮಾಡುತ್ತಾನೆಯೊ, ಅವುಗಳನ್ನು ಸಂಪೂರ್ಣವಾಗಿ 
ಪಡೆಯುವುದರಲ್ಲಿ ಸಂದೇಹವಿಲ್ಲ.” 

೩೮. ಪರಮೇಶ್ವರಿಯೆ ! ಆ ಲಿಂಗಮೂರ್ತಿಯು ಮುಂದೆ ಇದೆಲ್ಲವೂ 
ನಡೆಯುವುದೆಂದು ಹೇಳಿ ಬೀಳ್ಕೊಡಲು ಬ್ರಹ್ಮನಿಷ್ಣುಗಳಿಬ್ಬರೂ ತಮ್ಮ ತಮ್ಮ 
ಲೋಕಗಳಿಗೆ ಹೊರಟುಹೋದರು. 

ರ೯. ದೇವಿಯೆ! ಇಂತು ನಿನಗೆ ಅಭಯೇಶ್ವರ ಮಹಾದೇವನ ಪಾಸ 
ನಾಶಕವಾದ ಚರಿತ್ರೆಯನ್ನು ಹೇಳಿರುನೆನು ಇನ್ನು ಸೃಧುಕೇಶ್ವರದೇನನ 
ಕಥೆಯನ್ನು ಕೇಳು 


ಇಲ್ಲಿಗೆ ನಿಂಬತ್ತೊಂದ.ಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮಹಾಪುರಾಣದ ಐದನೆಯ ಅನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ ದಲ್ಲಿ " ಅಭಯೆ (ಶ್ವರೆಮಾಹಾತ್ಮ ಖನೆರ್ಣನ''ವೆಂಬ 
ನಲನತ್ತೆಂಟನೆಯ ಅಧ್ಯಾಯವು ಮಂಗಿದುದು 


ಶ್ರೀಃ 


ಅಥೈಕೋನಪಂಚಾಶತ್ರಮೋಧ್ಯಾಯಃ 
ಪೃಶುಕೇಶ್ವರಮಾಹಾತ್ಮ್ಯವರ್ಣನಂ 
ಈಶ್ವರ ಉವಾಚ:-- 
ಶೃಣು ಪಂಚಾಶದೇಕೋನಂ ದೇವೇಶಂ ಪೃಥುಕೇಶ್ವರಂ । 
ಯಸ್ಯ ದರ್ಶನಮಾತ್ರೇಣ ಸಾರ್ನಭೌನೋ ನರೋ ಭವೇತ್‌ nor 
ವಂಶೇ ಸ್ವಾಯಂಭುನೇ ದೇನಿ ಹೈಂಗೋ ರಾಜಾ ಬಭೂವ ಹ 


ಮೃತ್ಯೋಸ್ತು ದುಹಿತಾ ತೇನ ಪರಿಣೇತಾ ಸುದುರ್ಮುಖಾ ॥೨॥ 
ವೇನ ನಾಮಾ ಸುತೋ ಜಾತೋ ನಾಸ್ತಿಕೋ ಧರ್ಮದೂಷಕಃ। 
ದೇನಬ್ರಹ್ಮಸ್ವಹಾರೀ ಚ ಪರಭಾರ್ಯಾಪಹಾರಕಃ ॥೩॥ 


ಸ ಚ ಶಪ್ರೋ ದ್ವಿಜೈರ್ದೇವಿ ತತ್ಕೃಣಾನ್ನಿಧನಂ ಗತಃ । 
ತದೂರೋರ್ಮಶ್ಯಮಾನಾತ್ತು ನಿಪೇತುಮ್ಲೆ ಚ್ಛಜಾತಯಃ ॥ಳ೪॥ 
ಶರೀರೇ ಮಾತುರಂಶೇನ ಕೃಷ್ಣಾ ೦ಉಜನಚಯಪ್ರಭಾಃ । 
ಪಿತುರಂಶಾತ್ಸಮುತ್ಸನ್ನೋ ಧಾರ್ಮಿಕೋ ದ್ವಿಜಸತ್ತಮೈಃ 


ಮಥಿಶಾದ್ದಕ್ಸಿಣಾದ್ಮಸ್ತಾತ್ಸೃಥುಃ ಪ್ರಥಿತನಿಕ್ರಮಃ ೪೫॥ 
ಕನ್ನಡದ ಅನುವಾದ 
ಪೃಥುಕೇಶ್ವರಮಾಹಾತ್ಮ್ಯವರ್ಣನ 


೧ ಮಹಾದೇವನು ಹೇಳುತ್ತಾನೆ --ಇನ್ನು ನಲವತ್ತೊಂಬತ್ತನೆಯದಾದ 
ಸೃಧುಕೇಶ್ವರ ಲಿಂಗದ ಚರಿತ್ರೆಯನ್ನು ಕೇಳು ಅದನ್ನು ನೋಡುವುದರಿಂದಲೇ 
ನರನು ಸಾರ್ವಭೌಮಸದನಿಗೆ ಅರ್ಹನಾಗುವನು. 

೨, ದೇವಿಯೆ ! ಸ್ವಯಂಭುಮನುವಿನ ವಂಶದಲ್ಲಿ ಅಂಗನೆಂಬ ಒಬ್ಬ 
ಮಹಾರಾಜನು ಹುಟ್ಟಿದನು. ಆತನು ಯಮಧರ್ಮರಾಜನ ಮಗಳಾದ 
ದುರ್ಮುಖಿಯೆಂಬುವಳನ್ನು ಮದುವೆಯಾದನು 

೩ ಆತನಿಗೆ ವೇನನೆಂಬ ಮಗನಾದನು ಅವನು ನಾಸ್ತಿಕನೂ, ಧರ್ಮ 
ವನ್ನು ನಿಂದಿಸುವವನೂ, ದೇವಬ್ರಾಹ್ಮಣರ ಸ್ವತ್ತುಗಳನ್ನಪಹರಿಸುವವನೂ, 
ಪರಸ್ತ್ರೀಲಂಪಟನೂ ಆಗಿದ್ದನು. 

೪. ಪಾರ್ವತಿಯೆ! ಆತನು ಬ್ರಾಹ್ಮಣರ ಶಾಪನನ್ನು ಹೊಂದಿ ಕಣ 
ದಲ್ಲಿಯೇ ಮೃತನಾದನು. ಆತನ ತೊಡೆಯನ್ನು ಮಥನಮಾಡಲು ಮ್ಲೇಚ್ಛ 
ಜಾತಿಗಳು ಹುಟ್ಟಿದರು. 

೫. ತಾಯಿಯ ಅಂಶದಿಂದ ಹುಟ್ಟಿದ ಇವರು ಕಪ್ಪಾದ ಕಾಡಿಗೆಯ ಬಣ್ಣದ 
ಮೈಗಳುಳ್ಳವರಾಗಿದ್ದರು. ಬಳಿಕ ಆ ಬ್ರಾಹ್ಮಣೋತ್ತಮರು ಅವನ ಬಲಗೈಯನ್ನು 


ಏಕೋನಪಂಚಾಶತ್ತಮೋರಿಧ್ಯಾಯಃ। ಇಳ೧ 


ಸ ವಿಪ್ರೈರಭಿಷಿಕ್ತಶ್ತ ತಪಃ ಕೃತ್ವಾ ಸುದುಷ್ಕರಂ | 

ವಿಷ್ನೋರ್ವರೇಣ ಮಹತಾ ಪ್ರಭುತ್ವಮಗಮನ್ನೃಪಃ ॥೬॥ 
ಸಚ ಸ್ವಾಧ್ಯಾಯರಹಿತಾ ನಿರ್ವಷಟ್ಕಾರನಿರ್ಧನಾಃ | 

ಹಾಹಾಭೂತಾಃ ಪ್ರಜಾ ದೃಷ್ಟ್ವಾ ತತೋಇಂಭೂದ್ದ್ಮುಃಖಿತೋ ನೃಪಃ॥ ೭॥ 
ಸ ದೋಗ್ಗುಮೈಚ್ಛತ್ರೈ ಲೋಕ್ಯಂ ಸದೇವಾಸುರಮಾನುಷಂ Hen 
ಏತಸ್ಮಿನ್ನಂತರೇ ಪ್ರಾಪ್ತೋ ನಾರದೋ ಮುನಿಸತ್ತಮಃ । 

ಕ್ರೋಧಾನಿಷ್ಟಂ ಪೃಥುಂ ದೃಷ್ಟ್ಯಾ ವಾಕ್ಯಂ ಚೇದಮುನಾಚಹ ॥೯॥ 
ಲೋಕತ್ರಯವಿನಾಶಾಯ ಮಾ ಕೋಪಂ ಕುರು ಭೂಪತೇ! 
ಪೃಥ್ವ್ಯಾಂನಯಾ ಗ್ರಾಸಿತಾನಿ ಸಸ್ಯಾನಿ ನಿನಿಧಾನಿ ಚ । 


ಗಿಲಿತಾನಿ ಚ ಅನ್ನಾನಿ ನಿದ್ಯ್ಯೇವೈತನ್ಮತಂ ಮಮ ॥ ೧೦॥ 
ನಾರದಸ್ಯ ಚ ವಾಕ್ಕೇನ ಕ್ರೋಧಂ ಚಕ್ರೇ ಪೃಥುಸ್ತದಾ । 
ನಿರ್ವಗ್ಳುಮೈಚ್ಛತ್ಛೃಥಿನೀಂ ಸಶೈಲವನಕಾನನಂ ॥೧೧॥ 


ಮಥಿಸಲು ತಂದೆಯ ಶುಕ್ರಾಂಶದಿಂದ ಧರ್ಮೈಕತತ್ಟರನೂ, ಪ್ರಖ್ಯಾತಪೌರುಷ 
ವಂತನೂ ಆದ ಪೃಧುಮಹಾರಾಜನು ಹುಟ್ಟಿದನು. 

೬. ಆ ರಾಜನು ಬ್ರಾಹ್ಮಣರಿಂದ ಪಟ್ಟಾಭಿಸಿಕ್ತನಾಗಿದ್ದರೂ ಅತ್ಯಂತ 
ದುಸ್ತರವಾದ ತಪಸ್ಸನ್ನಾಚರಿಸಿ ಅಮೋಘವಾದ ಮಹಾವಿಷ್ಣುವಿನ ವರದಾನದ 
ಬಲದಿಂದ ಸಾರ್ವಭೌಮವದವಿಯನ್ನು ಪಡೆದನು 

೭ ವೇದಾಧ್ಯಯನರಹಿತರೂ, ಯಜ್ಞಹೀನರೂ, ದರಿದ್ರರೂ, ಹಾಹಾ 
ಕಾರವನ್ನು ಮಾಡುತ್ತಿರುವವರೂ ಆದ ಜನರನ್ನು ಕಂಡು ಬಹಳ ದುಃಖಸಂತಪ್ತ 
ನಾದನು 

೮. ದೇವ, ದಾನವ, ಮನುಷ್ಯರ ಏಳಿಗೆಗಾಗಿ ಆತನು ಬ್ರಹ್ಮಾಂಡವನ್ನೇ 
ಹಿಂಡಿ ಕರೆಯಲಿಚ್ಛಿಸಿದನು 

೯. ಇಷ್ಟರಲ್ಲಿಯೇ ಮುನಿವರ್ಯನಾದ ನಾರದನು ಅಲ್ಲಿಗೆ ಪ್ರಾಪ್ತನಾಗಿ 
ಕೋಪದಿಂದ ಉರಿಯುತ್ತಿರುವ ಪೃಧುರಾಜನನ್ನು ಕಂಡು ಇಂತೆಂದನು 

೧೦. ರಾಜೇಂದ್ರನೆ! ಮೂರು ಲೋಕಗಳನ್ನೂ ನಾಶಮಾಡುವಂತಹ 
ಕೋಪವನ್ನು ತಾಳಬೇಡ. ಈ ಭೂಮಿಯಿಂದಲೇ ಸಕಲ ವಿಧಗಳಾದ ಸಸ್ಯಗಳೂ 
ನುಂಗಲ್ಪಟ್ಟಿರುವುವು ಹಾಗೆಯೇ ಸಮಸ್ತ ಪ್ರಾಣಿಗಳ ಆಹಾರಪದಾರ್ಧಗಳೂ 
ಅಡಗಿರುವುವೆಂದೇ ನನ್ನ ಅಭಿಪ್ರಾಯವಾಗಿರುವುದು. 

೧೧ ನಾರದನ ಮಾತನ್ನು ಕೇಳಿ ಪೃಥುವು ಇನ್ನೂ ಹೆಚ್ಚಿನ ಕೋಸವನ್ನು 
ತಾಳಿ ಪರ್ವತ, ವನ, ಅರಣ್ಯಗಳನ್ನೊಳಗೊಂಡ ಸಕಲ ಭೂಮಂಡಲವನ್ನೂ 
ಸುಡುವ ಮನಸ್ಸನ್ನು ಮಾಡಿದನು 


೪೪೨ ಶ್ರೀ ಸ್ಕಾಂದಮಹಾಪುರಾಣಂ 


ಮುನೋಚ ಶಸ್ತ್ರಮಾಗ್ನೇಯಂ ತೇನ ಸಾ ಧರಣೀ ತದಾ | 
ದಹೃ್ಮಮಾನಾ ಭಯಾರ್ತಾ ಚ ಗೌರ್ಭೂತ್ವಾ ಪೃಥುಮಭ್ಯಗಾತ್‌ ॥ ೧೨ ೫ 
ಸಾ ವಧ್ಯಮಾನಾ ತೇನೈವ ನೃಪಂ ವಚನಮಬ್ರವೀತ್‌ । 


ಶರಣಂ ಸಮನುಪ್ರಾಪ್ತಾ ಗೌರಹಂ ನೃಪಸತ್ತಮ ॥ ೧೩॥ 
ಗೌರವಧ್ಯಾ ಮಹೀಪಾಲ ವತ್ಸಂ ಕೃತ್ವಾ ಚ ದುಗ್ಳಿ ಮಾಂ ॥ ೧೪ ॥ 
ತಸ್ಯಾಸ್ತದ್ವಚನಂ ಶ್ರುತ್ವಾ ದುದೋಹ ನೃಪಸತ್ತಮಃ । 

ಭಾಸ್ವದ್ರತ್ನಾನಿ ಸಸ್ಯಾನಿ ಕೃತ್ವಾ ನತ್ಸಂ ಹಿಮಾಲಯಂ ॥ ೧೫ ॥ 
ಜಾತಾಃ ಪ್ರಜಾಶ್ಚ ಸುಮುಖಾಃ ಪ್ರನೃತ್ತಶ್ಚ ಮಹೋತ್ಸವಃ । 

ಪ್ರವೃತ್ತಾ ಯಾಗದಾನಾದಿಕ್ರಿಯಾ ಮಂಗಲಸಪೂರ್ನಿಕಾಃ ॥ ೧೬ ॥ 
ರಾಜಾಥ ಚಿಂತಯಾಮಾಸ ಮಯಾ ಪಾಪನಿದಂ ಕೃತಂ । 

ಅವಧ್ಯಾಶ್ಹ ಸ್ತ್ರಿಯಃ ಪ್ರೋಕ್ತಾ ಗೌರವಧ್ಯಾ ದ್ವಿಜಸ್ತಥಾ ॥ ೧೭ ॥ 


ಸ್ತ್ರೀರೂಪಧಾರಿಣೀ ಪೃಥ್ವೀ ನೋಹಾದೇಷಾ ಮಯಾ ಹತಾ | 
ಗೋನವಧೇ ಚ ಕೃತಾ ಬುದ್ದಿರಹೋ ಪಾಪಪರಂಪರಾ | 
ತಸ್ಮಾದ್ವಹ್ನಿಂ ಪ್ರನೇಕ್ಸ್ಯಾಮಿ ಚಿತಾಂ ಕೃತ್ವಾ ನ ಸಂಶಯಃ ॥ ೧೮ ॥ 


೧೨. ಮತ್ತು ಆಗ್ಲೇಯಾಸ್ತ್ರವನ್ನು ಅಭಿಮಂತ್ರಿಸಿ ಬಿಡಲು ಆದರಿಂದ ಸುಡ 
ಲಾರಂಭಿಸಿದ ಭೂಮಿಯ ಆಕಳಿನ ರೂಪನನ್ನು ತಾಳಿ ಪೃಥ ಮಹಾರಾಜನ 
ಬಳಿಗೆ ಬಂದಿತು 

೧೩. ಆತನಿಂದಲೇ ಪೀಡಿತಲಾದ ಭೂದೇವಿಯು ಆತನಿಗೇ ಹೇಳಿಕೊಂಡಿತು 
« ಮಹಾರಾಜನೆ' ಗೋವಾದ ನಾನು ನಿನ್ನನ್ನು ಶರಣುಹೋಕ್ಕಿರುತ್ತೇನೆ. 

೧೪ ಭೂಪಾಲನೆ!' ಗೋವು ಅವಧ್ಯ ಚಜಂತುವು ಒಂದು ಕರುವನ್ನು 
ಮಾಡಿಕೊಂಡು ನನ್ಲಿಂದ ಕರೆದುಕೊ''. 

೧೫-೧೭. ಆ ಗೋವಿನ ಮಾತನ್ನು ಕೇಳಿ ರಾಜೇಂದ್ರನು ಹಿಮಾಚಲವನ್ನೇ 
ಕರುವನ್ನಾಗಿ ಮಾಡಿಕೊಂಡು ಪ್ರಕಾಶಿಸುವ ಅನೇಕ ರತ್ನಗಳನ್ನೂ ಸಸ್ಯಗಳನ್ನೂ 
ಕರೆದನು. ಆಗ ಪ್ರಜೆಗಳೆಲ್ಲರೂ ಸೌಖ್ಯವನ್ನು ಪಡೆದವರಾದರು. ಎಲ್ಲೆಲ್ಲಿಯೂ 
ಮಹೋತ್ಸವಗಳು ನಡೆದುವು ಮಂಗಳವರ್ಧಕಗಳಾದ ಯಜ್ಞದಾನಗಳೇ 
ಮೊದಲಾದ ಕಾರ್ಯಗಳು ನಡೆಯಲಾರಂಭಿಸಿದುವು ಬಳಿಕ ರಾಜನು ತನ್ನಲ್ಲಿಯೇ 
ಚಿಂತಿಸಿದನು. ನಾನಂತಹೆ ಪಾಸವನ್ನು ಮಾಡಿದೆ! ಹೆಂಗಸರನ್ನು ವಧಿಸಲಾಗದು. 
ಹೆಸುನಾದರೊ ಆವಧ್ಯವು, ಬ್ರಾಹ್ಮಣನೂ ವಧಾರ್ಹನಲ್ಲ. 

೧೮. ಭೂಮಿಯು ಸ್ರ್ರೀರೂಸವನ್ನು ಧರಿಸಿರುವಳು. ಬುದ್ಧಿಭ್ರಮಣೆ 
ಯಿಂದ ನಾನು ಇವಳನ್ನು ಹಿಂಸಿಸಿದೆ. ಗೋನನ್ನು ವಧಿಸುವುದರಲ್ಲಿಯೂ 
ಮನಸ್ಸು ಮಾಡಿದೆನು. ಆಹಾ! ಇದರಿಂದ ಪಾಪಸರಂಪರೆಯನ್ನೇ ಮಾಡಿದಂತಾ 


ಏಕೋನಸಂಚಾಶತ್ತಮೋರಿಧ್ಯಾಯಃ ೪೪೩ 


ಏವಂ ಚಿಂತಯತಸ್ತಸ್ಕ ಪೃಥೋರಮಿತತೇಜಸಃ । 


ಆಜಗಾಮ ಪುನಸ್ತತ್ರ ನಾರದೋ ಭಗವಾನೃಷಿಃ ॥೧೯॥ 
ದೃಷ್ಟ್ವಾ ತಥಾನಿಧಂ ದೀನಂ ಚಿಂತಯಾನಂ ಪೃಥುಂ ಪ್ರಿಯೇ । 

ಉವಾಚ ನಾರದೋ ಧೀಮಾನ್ಯಿ ಮೇತದಿತಿ ಪಾರ್ಥಿವ un 2೦ 
ತತಃ ಸ ಕಥಯಾಮಾಸ ಮಯಾ ಪಾಪಮಿದಂ ಕೃತಂ | 

ಅವಧ್ಯಾ ಸ್ತ್ರಿ € ಹತಾ ವಿಪ್ರ ಕೃತಾ ಬುದ್ಧಿ ಶ್ಚ ಗೋಪಥೇ ॥ ೨೧॥ 
ಕಾಂಲ್ಗೊ ಡಾನ್ಸು ಗಮಿಷ್ಯಾಮಿ ಕೃತ್ವಾ ಕರ್ಮ ಸುದಾರುಣಂ | 

ಮರಿಷ್ಯಾ ಖಿಂನ ಸಂದೇಹೋ ಬ್ರ ಹೆ ಹಾ ಪಾಪಸೂರುಷಃ ॥ ೨೨ ॥ 


ಅಥ ಚೇಸ್ಟೊ (ಪಡೇಶೇನ ದುಃಪಾದುದ್ಧ ರ ಮಾಂ ದ್ವಿಜ! 

ತಸ್ಯ ತದ್ದ ಚನಂ ಶ್ರುತ್ವಾ ಕಥಯಾಮಾಸ" ನಾರದಃ । 

ಮಹಾಪಾಪಪ್ರ ಶಮನ ಲಿಂಗಮಾಹಾತ್ಮ್ಯಮುತ್ತಮಂ ॥೨೩॥ 
ಮಹಾಕಾಲವನೇ ಲಿಂಗಮಭಯೇಶ್ವರಸಕ್ಸಿಮೇ | 
ಮಹಾಪಾಪಕ್ಸಯಕರಂ ವಿದ್ಯತೇ ತತ್ರ ಭೂಪತೇ | 

ಗಚ್ಛ ತ್ವಂ ಸಹಸಾ ರಾಜಂಸ ತ್ರ ಪೂತೋ ಭವಿಷ್ಯಸಿ ॥ ೨೪ ॥ 


ಯಿತು. ಆದುದರಿಂದ ಚಿತೆಯನ್ನೊಡ್ಡಿ ಅಗ್ನಿಪ್ರವೇಶವನ್ನು ಮಾಡುವೆನು. 
ಇದರಲ್ಲಿ ಸಂದೇಹನ್ನಿ 

೧೯. ಇಂತು ಅಪಾರಮ ಹಿಮನಾದ ಪೃಧಚಕ್ರವರ್ತಿಯು ಚಿಂತಿಸುತ್ತಿರು 
ವಂತೆಯೇ ಮಹರ್ಷಿಯಾದ ನಾರದನು ಅಲ್ಲಿಗೆ ಬಂದನು 

೨೦ ಪ್ರಿಯಳೆ! ಆ ನಾರದನು ಈ ವಿಧವಾಗಿ ದೈನ್ಯದಿಂದ ಚಿಂತಾಕ್ರಾಂತ 
ನಾಗಿದ್ದ ಆ ಸೃಧುವನ್ನು ಕಂಡು " ಪಾರ್ಧಿವನೆ! ನೀನು ಚಿಂತಿಸುತ್ತಿರುವು 
ದೇನು?'' ಎಂದು ಪ್ರಶ್ನೆಮಾಡಿದನು 

೨೧. ಆಗ ರಾಜನು ಹೇಳುತ್ತಾನೆ --ನಾನು ಮಾಡಿದ ಪಾಪವನ್ನು 
ಹೇಳುತ್ತೇನೆ ಅವಧ್ಯ ಳಾದ ಸ್ತ್ರೀಯನ್ನು ಪೀಡಿಸಿರುವೆನು ಗೋವಧೆಯನ್ನು 
ಮಾಡುವ ಬುದಿ ಯಿ ನ ತೊಡಗಿದೆನು 

೨೨. ಇಂತಹ ಅತಿ ಭಯಂಕರವಾದ ಕಾರ್ಯವನ್ನು ಮಾಡಿದ ನಾನು 
ಯಾನ ಲೋಕಗಳಿಗೆ ಹೋಗುವೆನೊ! ಬ್ರಹ್ಮಘಾತಕನೂ ಮಹಾವಾತಕಿಯೂ 
ಆದ ನಾನು ಸಾಯಲಿರುವೆನು ಇದರಲ್ಲಿ ಸಂದೇಹವಿಲ್ಲ 

೨೩ ಬ್ರಾಹ್ಮಣೋತ್ತಮನೆ! ಇಂತಹ ನನಗೆ ಪ್ರಿಯವಾದ ಉಪದೇಶವನ್ನು 
ಮಾಡಿ ನನ್ನ ನ್ನು ಹ ದುಃಖದಿಂದ ಉದ್ಧ ರಿಸು. ಆ ರಾಜೇಂದ ದ್ರನ ಮಾತನ್ನು ಕೇಳಿ 
ನಾರದನು 'ಮುಹಾಪಾತಕಗಳೆಲ್ಲವನ್ನೂ ಕಳೆಯುವ ಉತ್ತಮ ಅಂಗದ ಮಾಹಾತ್ಮ್ಯ 
ವನ್ನು ಹೇಳಿದನು 

೨೪. ಭೂಸಾಲಕನೆ! ಮಹಾಕಾಲವನಕ್ಷೇತ್ರದಲ್ಲಿ ಅಭಯೇಶ್ವರಲಿಂಗದ 
ಪಶ್ಚಿಮದಿಕ್ಕಿನಲ್ಲಿ ಮಹಾಪಾನಗಳನ್ನೂ ನಾಶಮಾಡುವ ಲಿಂಗಮೊಂದು ನೆಲಸಿ 


೪೪೪ ಶ್ರೀ ಸ್ಯಾಂದಮಹಾಪುರಾಣಂ 


ನಾರದಸ್ಯ ವಚಃ ಶ್ರುತ್ವಾ ಪೃಥುಸ್ತತ್ರ ಜಗಾಮ ಸಃ | 
ದೃಷ್ಟ್ವಾ ಲಿಂಗಂ ಚೆ ವ ಕಮ್ಯಂ 'ನಿಪಾಷಸ್ತೆ ತ್ಕುಣಾದಭೂತ್‌ ॥೨೫॥ 
ದ್ವಾದಕಾದಿತ್ಯಸಂಕಾಶೋ ಬಭೂವ ಸೃಥಿನೀನಿಕಿಃ ॥ ೨೬ ॥ 


ತತೋಂಂತರಿಕ್ಚಗೈರ್ದೆೇವಿ ಕೃತಂ ನಾಮ ವರಾನನೇ । 
ನಾ ಪೂಜಿತೋ ಯಸ್ಮಾದ್ಭವಿಷ್ಯತಿ ಮಹೀತಲೇ । 


ದೃಪ್ರಭೃತಿ ನಿಖ್ಯಾ ತೋ ದೇವೋಯಂಪೃ ಥುಕೇಶ್ವ ರಃ ॥೨೭॥ 
4; ಚದ ್ರಕ್ಟೃಂತಿ' ದೇನೇಶಂ ಪೃಥುಕೇಶ್ವ ರೆಮಾಶ್ವ ರಂ | 
ತೇ ಸರ್ವಕಾಮಸಂಪೂರ್ಣಾ ಭವಿಷ್ಯಂತಿ ಮಹೀತಲೇ ॥ ೨೮ ॥ 
ಅಜ್ಞಾನಾದ್ದ್ಮಾನತೋ ನಾಪಿ ಯತ್ಪಾಪಂ ಜಾಯತೇ ನೃಣಾಂ । 
ತತ್ಪಾಪಂ ಯಾಸ್ಯತಿ ಕ್ಷಿಪ್ರಂ ಪೃಥುಕೇಶ್ವರದರ್ಶನಾತ್‌ uF 


ವಾಚಿಕಂ ಮಾನಸಂ ಮಾನಿ ಕಾಯಿಕಂ ಗುಹ್ಯಸಂಭವಂ । 
ಪ್ರಕಾಶಂ ವಾ ಕೃತಂ ಪಾಪಂ ಪ್ರ ಸಂಗಾದಪಿ ಯತೃತಂ | 
ತ ರ್ವಂ ಯಾಸ್ಟ ತಿ ಕ್ಷಿಪ್ರಂ ಪ್ಲ 'ಥುಕೇಶ್ವ ರದರ್ಶನಾತ್‌ Hu aon 


ರುವುದು ರಾಜೇಂದ್ರನೆ' ನೀನು ಶೀಘ್ರವಾಗಿ ಅಲ್ಲಿಗೆ ಹೋದರೆ ಪರಿಶುದ್ಧ 
ನಾಗುವೆ 

೨೫ ನಾರದನ ಈ ಮಾತನ್ನು ಕೇಳಿ ಸೃಧುಚಕ್ರವರ್ತಿಯು ಕೂಡಲೆ ಅಲ್ಲಿಗೆ 
ಹೋಗಿ ಆ ರಮ್ಯಲಿಂಗವನ್ನು ನೋಡಿದೊಡನೆಯೇ ಪಾಪರಹಿತನಾದನು 

೨೬ ಆ ವುಹಾರಾಜನು ಒಡನೆಯೆ ಹನ್ನೆರಡು ಆದಿತ್ಯರ ತೇಜಸ್ಸಿನೊಡನೆ 
ಕೂಡಿದವನಾಗಿ ಕಾಣುತ್ತಿದ ನನು 

೨೭, ಎಲೌ ಪಾರ್ವತಿ- ಸಿ! ಆಗ ಅಂತರಿಕ್ಟದಲ್ಲಿ ದೇವತೆಗಳು ಆ ಲಿಂಗಕ್ಕೆ 
ಹೆಸರನ್ಸಿಟ್ಟರು. ಪೃಧುಮಹಾರಾಜನಿಂದ ತಾಜ ಈ ಲಿಂಗವು ಇಂದಿ 
ನಿಂದ ಪ ಸೃಧುಕೇಶ್ವ ರನೆಂದೇ ಭೂಲೋಕದಲ್ಲಿ ಪ್ರಖ್ಯಾತವಾಗುವುದು. 

. ಯಾರು ಈಸ ೈಥುತೇಶ್ವ ರಮಹಾದೇವನನ್ನ್ನ ನೋಡುವರೊ, ಅವರು 

ಪ್ರ ಶು ಸಮಸ್ತ LE ಸಾ ಪಡೆದು ಸುಖಿಸುವರು 

೨೯ ಅಜ್ಞಾನದಿಂದಲಾಗಲಿ, ಬುದ್ಧಿ ಪೂರ್ವಕವಾದ ಕರ್ಮದಿಂದಾಗಲಿ, 
ನರರಿಗೆ ಯಾವ ಪಾತಕಗಳು ಅಂಟ ಕೊ ೦ಂಡಿರುವುವೊ, ಅವುಗಳೆಲ್ಲವೂ 
ಈಸ ಧೃಢ. ಕೇಶ್ವ ರನನ್ನು ನೋಡಿದ ಕ್ಟಣದಲ್ಲಿಯೇ ನಾಶವಾಗುವುವು 

ಸ ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ, ದೇಹದಿಂದಾಗಲಿ, ಏಕಾಂತ 
ದಲ್ಲಾಗಲಿ, ಪ್ರಕಾಶವಾಗಿಯಾಗಲಿ, ಪ್ರಸಂಗವಶದಿಂದಾಗಲಿ ಮಾಡಿದ 
ಯಾವುದೇ ಪಾತಕವಾದರೂ ಪೃಧುಕೇಶ್ವರನ ದರ್ಶನದಿಂದ ಕ್ಲಿಪ್ರದಲ್ಲಿಯೇ 
ಸರ್ವವೂ ನಾಶವಾಗುವುದು. 


ಏಕೋನಪಂಚಾಶತ್ತಮೋಠಿಧ್ಯಾಯಃ ೪೪೫ 


ಪೂಜಯಿಷ್ಯಂತಿ ಯೇ ಭಕ್ತ್ಯಾ ದೇನಂ ನೈ ಪೃಥುಕೇಶ್ವರಂ । 
ರಾಜ್ಯಂ ಸ್ಪಾಪ್ಸ 30 ತೇ ಸಮ್ಯಕ್‌ ನೃಲೋಕೇ ಚ ತ್ರಿವಿಷ್ಟಪೇ ॥೩೧॥ 
ಭುಕ್ತ್ವಾ ರಾಜ್ಯಂ ಮನುಷ್ಯಾಣಾಂ ದೇನಾನಾಂ ಚ ಮಹೀತಲೇ । 


ಯಾಸ್ಕ wi ಪರಮಂ ಸ್ಕಾ ನಂ ಬ್ರಹ್ಮಣಃ ಪರಮೇಷ್ಮಿನಃ WH ೩೨ ॥ 
ಇತ್ಯು ಕ್ರಾ 4 ದೇವಸಂಘ್ರೈಶ್ನ ಪೂಜಿತಃ ಪೃಥುಕೇಶ್ವ ರಃ । 

ಸೃಥುಃ 8 ನ ಪೃಥಿವೀಂ ಸಪತ್ತನಾಂ ಸರೇ ॥ ೩೩ ॥ 
ಏಷ ಶೇ ಕಥಿತೋ ದೇವಿ ಸ್ರಭಾನಃ ಪಾಪನಾಶನಃ । 
ಪೃಥುಕೇಶ್ವರದೇವಸ್ಯ ಶೃಣು ವೈ ಸ್ಥಾವರೇಶ್ವರಂ ॥ ೩೪॥ 


ಇತಿ ಶ್ರೀ ಸ್ಥಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 


ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
44 ಪೃಥುಕೇಶ್ವರಮಾಹಾತ್ಮ್ಯವರ್ಣನಂ ತಿ ನಾಮೈ ಕೋನವಂಚಾಶತ್ತಮೋಂಧ್ಯಾಯಃ 


೩೧ ಯಾರು ಭಕ್ತಿಯಿಂದ ಪೃಧುಕೇಶ್ವರದೇವನನ್ನು ಪೂಜಿಸುವರೊ, 
ಅವರು ಇಹಲೋಕದಲ್ಲಿಯೂ, ಸ್ವರ್ಗದಲ್ಲಿಯೂ ರಾಜ್ಯಾಧಿಕಾರವನ್ನು ಪಡೆಯು 
ವರು. 

೩೨ ಮನುಷ್ಯ ಮತ್ತು ದೇವಲೋಕಗಳಲ್ಲಿ ಅವರು ರಾಜ್ಯಸೆ ಸೌಖ್ಯವನ್ನ ನು 
ಭವಿಸಿದ ಮೇಲೆ ಸರಮೇಷ್ಠ್ಟಿಯಾದ ಬ್ರಹ್ಮದೇವನ ಸರ್ವೋತ್ತ ಬ ಸ್ಥಾನ 
ವನ್ನು ಸೇರುವರು. 

೩೩. ಇಂತೆಂದು ನುಡಿದು ಡೇವತಾಗಣಗಳು ಪೃಧುಕೇಶ್ವರನನ್ನು ಪೂಜಿಸಿ 
ದರು ಬಳಿಕ ಪೃಧುಚಕ್ರವರ್ತಿಯೂ ಪಟ್ಟಣಗಳು, ಪರ್ವತಗಳಿಂದ ಕೂಡಿರುವ 
ಈ ಭೂನುಂಡಲನನ್ನೆಲ್ಲ ಬಹುಕಾಲ ಆಳುತ್ತಿದ್ದನು. 

೩೮ ದೇವಿಯೆ! ಇಂತು ಪೃಧುಕೇಶ್ವರಮ ಹಾದೇವನ ಪರಮಪಾವನ 
ವಾದ ಮಾಹಾತ್ಮ್ಯವನ್ನು ಹೇಳಿರುವೆನು. ಇನ್ನು ಸ್ಥಾವರೇಶ್ವರ ಮಹಾಲಿಂಗದ 
ಮಾಹಾತ್ಮ್ರ್ಯೈಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮಹಾಪುರಾಣದ ಐದನೆಯ ಆನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮದಲ್ಲ "" ಪೃಥುಕೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ನಲನತ್ತೊಂಬತ್ತನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಪಂಚಾಶತ್ತಮೋಧ್ಯಾಯಃ 
ಸ್ಥಾವರೇಶ್ವರಮಾಹಾತ್ಮ ವರ್ಣಸಂ 
ಶ್ರೀ ಮಹಾದೇವ ಉವಾಚ:- 

ಶೃಣು ದೇನಿ ಪ್ರಯತ್ನೇನ ಪಂಚಾಶತ್ತಮಮಿಸಾಶ್ಚರಂ । 
ಯಸ್ಯ ದರ್ಶನಮಾತ್ರೇಣ ಗ್ರಹಬಾಧಾ ನ ಜಾಯತೇ ॥೧॥ 
ಸಂಜ್ಞಾ ನಾಮ ರವೇರ್ಭಾರ್ಯಾ ಸಾ ಸುತಾ ನಿಶ್ಚ್ವಕರ್ಮಣಃ । 
ಭರ್ತುಸ್ತೇಜೋಸಹಂತ್ಯಾಥ ಕದಾಚಿಚ್ಚೈನ ಸಂಜ್ಞಯಾ 1 


'ಭಾಯಾಮ ಯಾ ಚಾತ್ಮನಸ್ತು ನಿರ್ಮಿತಾ ತರಸಾ ತಯಾ un 
ಸಾ ಪ್ರೋಕ್ತಾ ಸಾದರೇಣೈನ ಸ್ಲೀಯತಾಂ ಸೂರ್ಯಸನ್ನಿಧೌ । 
ಪೃಷ್ಟಯಾಪಿ ನ ವಾಚ್ಯಂ ತೇ ಮದೀಯಂ ಗಮನಂ ರವೇಃ ॥೩॥ 


ಇತ್ಯುಕ್ತ್ವಾ ಸಾ ತದಾ ಸಂಜ್ಞಾ ಜಗಾಮ ಭವನಂ ಪಿತುಃ । 
ಸಂಜ್ಞೆ (ಯಮಿತಿ ಮಸ್ತ್ವಾ ನೋ ದ್ವಿತೀಯಾಯಾಂ ದಿವಸ್ಸತಿಃ । 


ಜನಯಾಮಾಸ ತನಯ ತ ಯಃ ಶನೈಶ್ಚ ಕ nv 
ಕನ್ನಡದ ಅನುವಾದ 
ಸಾ ವರೇಶರಮಾಹಾತ ,ವರ್ಣನ 
ಛಿ ವ ಶಿಕ 


೧ ಮಹಾದೇವನು ಹೇಳುತ್ತಾನೆ --ದೇವಿಯೆ! ಐನತ್ತನೆಯ ಮಹಾ 
ಲಿಂಗವಾದ ಸ ಸ್ಥಾವರೇಶ್ವ ರನ ಕಥೆಯನ್ನು ಕೇಳು ಅದನ್ನು ನೋಡಿದ ಮಾನವರಿಗೆ 
ನವಗ್ರಹಗಳ ಬಾಢೆಗಳುಂಟಾಗುವುದಿಸ. 

೨ ಸೂರ್ಯದೇವನಿಗೆ ವಿಶ್ವಕರ್ಮನ ಮಗಳಾದ ಸಂಜ್ಞಾದೇನಿಯೆಂಬ 
ಹೆಂಡತಿಯಿರುವಳು ಗಂಡನ ತೇಜಸ್ಸನ್ನು ಸಹಿಸಲಾರದೆ ಆಕೆಯೊಮ್ಮೆ 
ಸಂಭ್ರಮಗೊಂಡು ತನ್ನ ಛಾಯೆಯಿಂದ ತನ್ನನ್ನೇ ಸರ್ವಾನಯವಗಳಲ್ಲಿಯೂ 
ಹೋಲುನ ಸ್ತ್ರೀರೂಪವನ್ನು ನಿರ್ಮಿಸಿದಳು 

೩ ಮತ್ತು ಆಕೆಗೆ ಆದರದಿಂದ ""ನೀನು ಸೂರ್ಯನ ಸನ್ಫಿಧಿಯಲ್ಲಿಯೇ 
ವಾಸಿಸುತ್ತಿರು, ಆತನು ಕೇಳಿದರೂ ನಾನು ಹೊರಟುಹೋಗಿರುನೆನೆಂಬುದನ್ನು 
ತಿಳೆಸಬೇಡ'' ಎಂದು ಅಪ ಧ್ರಣೆಯನ್ನಿತ್ತಳು 

೪. ಇಂತೆಂದು ಹೇಳಿ ಸಂಜ್ಞಾದೇನಿಯು ತನ್ನ ತಂದೆಯ ಮನೆಗೆ ಹೊರಟು 
ಹೋದಳು. ಎರಡನೆಯ ಭಾಯಾದೇವಿಯನ್ನೇ ಸಂಜ್ಞೆಯೆಂದು ತಿಳಿದು 
ಸೂರ್ಯನು ಆಕೆಯಲ್ಲಿ ಕೂಡಿ ಶನೈಶ್ಚರನೆಂಬ ಹೆಸಂನ ಮಗನೊಬ್ಬನನ್ನು 
ಪಡೆದನು. 


ಪಂಚಾಶತ್ತಮೋ$9ಧ್ಯಾಯಃ ೪೪೭ 


ತಸ್ಮಿಂಜಾತೇ ಭಯಂ ಜಗ್ಮುಃ ಸದೇವಾಂಸುರಮಾಸುಷಾಃ । 


ತ್ರೈಲೋಕ್ಯಂ ಜಾತಮಾಶ್ರೇಣ ಆಕ್ರಾಂತಂ ಸಚರಾಚರಂ ॥೫॥ 
ಇಂದ್ರೋಃಸಿ ಭಯಸಂತ್ರಸ್ತೋ ಬ್ರಹ್ಮಾಣಂ ಶರಣಂ ಗತಃ । 
ಸೂರ್ಯಪುತ್ರಸ್ಯ ವೃತ್ತಾಂತಂ ಕಥಯಾಮಾಸ ಗದ್ದದಂ ॥೬॥ 
ಭಿನ್ನಂ ತು ರೋಹಿಣೇಚಕ್ರಂ ವ್ಯಾಪ್ತಂ ನಕ್ಚತ್ರಮಂಡಲಂ । 
ಜಾತಮಾತ್ರೇಣ ಚಾಕ್ರಾಂತಂ ತ್ರೈಲೋಕ್ಯಂ ರವಿಸೂನುನಾ ॥೭॥ 
ವಾಸವಸ್ಯ ವಚಃ ಶ್ರುತ್ವಾ ಬ್ರಹ್ಮಾ ಲೋಕಸಿತಾಮಹಃ । 

ಆಹೂಯ ಸಹಸಾ ಸೂರ್ಯಂ ನಚನಂ ಚೇದಮಬ್ರವೀತ್‌ nen 
ಮರ್ಯಾದಾ ಕ್ರಿಯತಾಂ ಭಾನೋ ನಾರ್ಯತಾಂ ಪುತ್ರ ಔರಸಃ । 
ಆಕ್ರಾಂತಂ ತೇಜಸಾ ತೇನ ತ್ರೈಲೋಕ್ಯಂ ಭೂರ್ಭುವಾದಿಕಂ men 


ಬ್ರಹ್ಮಣೋ ವಚನಂ ಶ್ರುತ್ವಾ ರನಿಣಾ ಪ್ರೋಕ್ತಮಿನಾದೃಶಃ । 
ಅಸಾಧ್ಯೋಃ ಯಂ ಮನು ಸುತೋ ವಾರ್ಯತಾಂ ಸ್ವಯಮೇವ ತಂ॥೧೦॥ 





೫. ಅವನು ಹುಟ್ಟುತ್ತಲೇ ದೇವತೆಗಳೂ, ರಾಕ್ಟಸರೂ, ಮಾನವರೂ 
ಭಯಗೊಂಡರು ಜನಿಸಿದ ಮಾತ್ರದಿಂದಲೇ ಅವನ. ಚರಾಚರಪ್ರಾಣಿಗಳ 
ನ್ನೊಳಗೊಂಡ ಮೂರು ಲೋಕಗಳನ್ನೂ ಆಕ್ರಮಿಸಿಕೊಂಡನು 

೬ ಇಂದ್ರನೂ ಭಯದಿಂದ ನಡುಗುತ್ತ ಬ್ರಹ್ಮದೇವನಿಗೆ ಶರಣಾಗತ 
ನಾದನು ಮತ್ತು ಗದ್ಗದಿತನಾದ ಧ್ವನಿಯಿಂದ ಆ ಸೂರ್ಯಪುತ್ರನ ವೃತ್ತಾಂತ 
ವನ್ನು ಬಿನ್ನವಿಸಿದನು 

೭ "ಎಲೌ ಚತರ್ಮುಖನೆ! ಈ ಸೂರ್ಯಪುತ್ರನು ಕೋಹಿಣೀಚಕ್ತವನ್ನು 
ಭೇದಿಸಿರುವನು ನಕ್ಚತ್ರಮಂಡಲವನ್ನೆಲ್ಲ ಆವರಿಸಿರುವನು. ಹುಟ್ಟಿದ ಕ್ಷಣ 
ದಲ್ಲಿಯೆ ಮೂರು ಲೋಕಗಳನ್ನೂ ಆಕ್ರಮಿಸಿರುವನು '' 

೮ ಮಹೇಂದ್ರನ ಈ ಮಾತನ್ನು ಕೇಳಿ ಲೋಕಪಿಶಾಮಹನಾದ ಬ್ರಹ್ಮ 
ದೇವನು ಆ ಕೃಣದಲ್ಲಿಯೇ ಸೂರ್ಯನನ್ನು ಕರೆಯಿಸಿ ಈ ಮಾತುಗಳನ್ನು 
ಹೇಳಿದನು 

೯ "“ಅಯ್ಯಾ ಸೂರ್ಯನೆ! ಲೋಕಗಳ ಮರ್ಯಾದೆಗಳನ್ನು ನಡೆಸಿ 
ಕೊಂಡ. ಬಾ. ನಿನ್ನ ಮಗನನ್ನು ತಡೆಯಲ್ಲಿಟ್ಟಿರು. ಅವನು ತನ್ನ ತೇಜಸ್ಸಿನಿಂದ 
ಭೂಲೋಕ, ಭುವರ್ಲೊೋಕಗಳಾದಿಯಾಗಿ ಸಕಲ ಬ್ರಹ್ಮಾಂಡವನ್ನೂ ಆಕ್ರಮಿಸಿ 
ುವನು ' 

೧೦ ಬ್ರಹ್ಮನ ಮಾತನ್ನು ಕೇಳಿ ಸೂರ್ಯನೂ ಇಂತೆಂದನು ನನ್ನ 
ಮಗನನ್ನು ತಡೆಯಲು ನನಗೂ ಅಸಾಧ್ಯವಾಗಿರುವುದು ಅವನನ್ನು ನೀನೇ 
ಮಿತಿಯನ್ಸಿಟ್ಟರು. 


೪೪೮ ಶ್ರೀ ಸ್ಯಾಂ ದಮಹಾಪುರಾಣಂ 


ಪಶ್ಯ ಮೇ ಚರಣೌ ದಗ್ಗೌ ದೃಷ್ಟಿಮಾತ್ರೇಣ ಲೀಲಯಾ । 


ಬ್ರಹ್ಮಾಸಿ ಭಯಸಂತ್ರಸ್ತೋ ಜಗಾಮ ಮನಸಾ ಹರಿಂ ॥ ೧೧॥ 
ಸೂರ್ಯಸ್ಯ ವಚನಂ ಶ್ರುತ್ವಾ ಹರಿಃ ಪ್ರಾಪ್ತಸ್ತು ತತ್ಕೃಣಾತ್‌ । 
ಬ್ರಹ್ಮಣೋ ವಚನಂ ಶ್ರುತ್ವಾ ಭೀತಃ ಕೃಷ್ಣೋಂಬ್ರನೀದಿದಂ ॥ ೧೨ ॥ 
ಗಮ್ಯುತಾಂ ತತ್ರ ಯತ್ರಾಸ್ತೇ ದೇವದೇವೋ ಮಹೇಶ್ವರಃ । 

ಕೃಷ್ಣಸ್ಯ ವಚನಾತ್ಸರ್ವೇ ಮಮಾಂತಿಕಮುಪಾಗತಾಃ ॥ ೧೩॥ 


ವೃತ್ತಾಂತಃ ಕಥಿತಃ ಸರ್ವೋ ರವಿಪುತ್ರಸ್ಯ ಸಾರ್ವತಿ । 

ಮಯಾ ಸ್ಮ್ರೃತಸ್ತು ಸಂಪ್ರಾಪ್ತಃ ಸೂರ್ಯಪುತ್ರಸ್ತು ತತ್ಕಣಾತ್‌॥ ೧೪ ॥ 
ಅಥೋದೃಸ್ಟಿರ್ಮಯಾ ದೃಷ್ಟೋ ವಕ್ರಾಂಗೋ ರೂಪತೋಸಿತಃ । 
ಸ್ಟೈರ್ಯಂ ಕೃತ್ವಾ ನಮಸ್ಕೃತ್ಯ ನಿಜ್ಜಪ್ರೋಂಹಂ ಶನೈಃ ಶನೈಃ ॥ ೧೫॥ 
ಕಿಮರ್ಥಂ ವೈ ಸ್ಮೃತೋ ದೇನ ದೇಹ್ಯಾಜ್ಞಾಂ ಮಮ ಶಂಕರ । 

ಆದೇಶೇ ತನ ತಿಷ್ಠಾಮಿ ಕಿಂ ಕರೋಮಿ ಪ್ರಶಾಧಿ ಮಾಂ ॥ ೧೬॥ 


೧೧ ಇಲ್ಲಿ ನೋಡು. ಅವನು ಲೀಲೆಯಿಂದ ನೋಡಿದ ಮಾತ್ರಕ್ಕೇ ನನ್ನ 
ಕಾಲುಗಳೆರಡೂ ಸುಟ್ಟುಹೋದುವು'' ಇದನ್ನು ಕೇಳಿ ಬ್ರಹ್ಮನೂ ಭಯಗೊಂಡು 
ಮನಸ್ಸಿನಲ್ಲಿಯೇ ಶ್ರೀಮನ್ನಾರಾಯಣನನ್ನು ಸ್ಮರಿಸಿದನು 

೧೨. ಸೂರ್ಯನ ಮಾತನ್ನು ಕೇಳಿ ಶ್ರೀಹರಿಯೂ ಕ್ಷಣಮಾತ್ರದಲ್ಲಿ ಅಲ್ಲಿಗೆ 
ಪ್ರಾಪ್ತನಾದನು ಬ್ರಹ್ಮನ ಮಾತನ್ನು ಕೇಳಿ ಆತನೂ ಭಯಗೊಂಡು ಇಂತೆಂದನು. 

೧೩ ದೇವಾಧಿದೇವನಾದ ಮಹೇಶ್ವರನು ಇರುವಲ್ಲಿಗೆ ನಾವೆಲ್ಲರೂ 
ಹೋಗೋಣವೆಂದ ನಾರಾಯಣನ ಮಾತಿನಂತೆ ಅವರೆಲ್ಲರೂ ನನ್ನ ಸಮಾಶಕ್ಕೆ 
ಬಂದರು 

೧೪ ಪಾರ್ವತಿಯೆ ! ನನಗೆ ಸೂರ್ಯಪುತ್ರನ ವೃತ್ತಾಂತವೆಲ್ಲವನ್ನೂ 
ಹೇಳಿದರು. ನಾನು ಸ್ಮರಿಸಿದ ನಿಮಿಷದಲ್ಲಿಯೇ ಸೂರ್ಯನ ಮಗನೂ ಅಲ್ಲಿಗೆ 
ಬಂದು ಸೇರಿದನು 

೧೫. ಎದುರಿನಲ್ಲಿ ತಲೆಯನ್ನು ಬಾಗಿಸಿ ನಿಂತು ವಕ್ರಶರೀರಿಯೂ ಕಪ್ಪು 
ಬಣ್ಣ ದವನೂ ಆದ ಅವನನ್ನು ನೋಡಿದೆನು. ಅವನು ಧೈರ್ಯವನ್ನು ಮಾಡಿ 
ಕೊಂಡು ನನಗೆ ನಮಸ್ಕರಿಸಿ ಮೆಸ್ಬಮೆಲ್ಲಗೆ ವಿಜ್ಞಾಪಿಸಿಕೊಂಡನು. 

೧೬ “ಆ ದೇವದೇವನಾದ ಶಂಕರನೆ! ಎತಕ್ಕಾಗಿ ನನ್ನನ್ನು ಸ್ಮರಿಸಿದೆ? ನನಗೆ 
ಅಸ್ಪಣೆಯನ್ನುಮಾಡು. ನಾನು ನಿನ್ನ ಅಧೀನದಲ್ಲಿರುವವನು ಈಗೇನು ಮಾಡ 
ಬೇಕೆಂಬುದನ್ನು ಅನುಜ್ಞೆ ಮಾಡು. 


ಪಂಚಾಶತ್ತಮೋರ$ಿಧ್ಯಾಯಃ। ೪೪೯ 


ಇತ್ಯುಕ್ತೋಂಹಂ ತದಾ ತೇನ ರನಿಪುತ್ರೇಣ ಸಾರ್ವತಿ । 
ಟಾ F ವಾರಿತೊಣತ್ಯರ್ಥಂ ಮಾ ಪೀಡಯ ಜಗತ್ತ ಯಂ ॥೧೭॥ 
ತೇನೋಕ್ತಂ ದೇಹಿ ಮೇ ಸ್ಥಾನಂ ವಾನವನ ಮಾಹಾರಮೇಔ ಚ। 


ಮಯಾ ದತ್ತಂ ವಿಶಾಲಾಕ್ಟಿ ಪೂಜಾರ್ಥಂ ಸ್ಥಾನಮುತ್ತಮಂ ॥೧೮॥ 

ನೇಸಾವಿರಾಶಿಸುನ್ನ $ ಸಂಸ್ತ್ರಿ ಂಶನ್ಮಾಸಾನ್ಸಪೀಡಯ । 

ಮಾಸುವಾಸ್ತ ಮತೋ ವತ್ತ ತತ್ರ ತೃಪ್ತಿಮವಾಪ್ಸ್ಯಸಿ ॥೧೯॥ 
ಪ್ಚಮಶ್ಚ ಚತುರ್ಥಶ್ಚ ದಿ ತೀಯೋ ಜನ್ಮ ಸಂಸಿ ತ | 

ದಾ ಡಶರಾಶಿಸಂಸ್ಕೋಲಸಿ "ವಿರುದ್ಧೋ ಭವ ಸರ್ವದಾ ॥೨೦॥ 

ಏಕಾದಶೋ ನಾ ಷಸ್ಕೋ ವಾ ತೃತೀಯಸ್ಥಾನಗೋಂಥ ವಾ। 

ಭವ ಭವ್ಯತರೋ ನ್ರೂಣಾಮತಃ ಪೂಜಾ ಭವಿಷ್ಯತಿ ॥ ೨೧॥ 

ಪಂಚನೋ ನವಮುಶ್ಚೈನ ಉದಾಸೀನಸ್ತು ಸಪ್ತಮಃ । 

ಭವರಾಶಿಗತೋ ನಿತ್ಯ ಂ ಮಾನುಜೀ ಕರ್ಮಭಿರ್ಯುತೇ ॥ ೨೨ ॥ 


೧೭ ದೇವಿಯೆ! ಸೂರ್ಯಪುತ್ರನು ಇಂತನ್ನಲು ನಾನು ಆತನಿಗೆ "“ ಇನ್ನು 
ಮೇಲ ಮೂರು ಲೋಕಗಳನ್ನೂ ವಿಶೇಷನಾಗಿ .ಡಿಸಬೇಡ"” ಎಂದು ಆದೇಶ 
ವನ್ನು ಮಾಡಿದೆನು 
೧೮ ಅವನು "ಹಾಗಾದ ು ನನಗೊಂದ ಸ್ತಾನವನ್ನೂ, ಪಾನವನ್ನೂ 
ಆಹಾರವನ್ನೂ ಕೊಡು” ಎಂದು ಬೇಡಲು ನಾನು ಅವನಿಗೆ ಪೂಜೆಯು ನಡೆಯಲು 
ಉತ್ತಮವಾದ ಸ್ಟಿನವೂಂ ೦ದನ್ನು ಕೊಟ್ಟ ನ ನು 
೧೯ ಮತ್ತು. ಹೇಳಿದನು. "ಮೇಷವೇ ಮೊದಲಾದ ಹ ಹನ್ನೆರಡು ರಾಶಿಗಳಲ್ಲಿ 
ಒಂದೊಂದರಲ್ಲಿಯೂ ಮುವ್ವತ್ತು ತಿಂಗಳು ವಾಸಮಾಡುತ್ತ ಜನಗಳನ್ನು 
ಪೀಡಿಸುತ್ತಿರು ವತೃಸ! ಕ್ರ ಮನಾಗಿ ಮನುಷ ರನ್ನು ಎ ವೀಡಿಸುವುದರಿಂದ 
ನಿನಗೆ ತೃಪ್ತಿ ಯುಂಟಾಗ, ಸುದ 
pe ಜನ್ಮಲಗ್ನದ | ಇ. ಎರಡು, ನಾಲ್ಕು, ಎಂಟು, ಹನ್ನೆರಡನೆ 
ಮನೆಗಳಲ್ಲಿಯೂ ನೆಲಸಿರು ನನಗ ನರ್ವಕಾಲದಲ್ಲಿಯೂ "ಐ. 
ಮಾಡುತ್ತಿರು 
೨೧ ಆದರೆ ಮೂರು, ಆರು, ಹನ್ನೊಂದನೆಯ ಮನೆಗಳಕ್ಲಿರ, ನಾಗ 
ಮನು ಸ್ಯ ರಿಗೆ ಮಂಗನೆವನ್ಟುಂಟಿ್ನಮಾಡು ಅದರಿಂದ ನಿನಗೆ ಪೂಜೆಯು 
ಸ್ವ ೨ ಸವನೆ 
೨೨ ಐದು, ಏಣ ಸುತ್ತು ಒಂಒತ್ತನೆಯ ಮನೆಗಳಲ್ಲಿದ್ದಾಗ ಯಾವಾಗಲೂ 
ಸ್ವಕರ್ತಿವ್ಯನಿಷ ರಾವ ಮನುಷ್ಯ ರ ವಿಷಯದಲ್ಲಿ ಖಿ ನೂನನಾಗಿರು 
4 


೪೫೦ ಶ್ರೀ ಸ್ಕಾಂದಮಹಾಫುರಾಣಂ 


ಪೂಜಾಂ ಪ್ರಾಪ್ಸ್ಯಸಿ ಚಾಂತ್ಯರ್ಥಂ ಗ್ರಹಾಣಾಮಧಿಕಂ ಸದಾ! 


ಗತಿಃ ಸ್ಥಿರಾ ಭವಿತ್ರೀ ತೇ ಬರಿತ ಶ್ರೇಸ್ಕೋಂಭಿಧೀಯತೇ ॥ ೨೩ 0 
ಅತಸ್ತೇ ಸ್ಥಾವರಂ. ನಾಮು ಭವಿಷ್ಯತಿ ಮಹೀತಲೇ । 
ಶನೈಶ್ಚರತ್ವಂ ರಾಶಿಸ್ಕೋ ಗ್ರಹಾಣಾಮಧಿಕೋ ಯತಃ ॥ ೨೪ ॥ 
ಅತಃ ಶನೈಶ್ಚರೋ ನಾಮ ಭವಿಷ್ಯಸಿ ಸದಾ ಭುವಿ । 
ಗಜಗಂಡನಿಭಾಕಾರೋ ಮನು ಕಂರಸನೋಪಿ ಚೆ ॥ ೨೫ ॥ 


ವರ್ಣತೋ ಹ್ಯಸಿತೋ ನಾಮ ಭವಿಷ್ಯಸಿ ಮಹೀತಲೇ। 

ಗ್ರಹಮಧ್ಯೇ ಹೃಧೋದೃಷ್ಟಿರ್ಗತಿರ್ಮಂದಾ ಭವಿಷ್ಯತಿ | 

ತುಷ್ಟೋ ದದಾಸಿ ರಾಜ್ಯಂ ಚ ರುಷ್ಬೋ ವೈ ಹರಸಿ ಕ್ಲಣಾತ್‌ ॥ ೨೬॥ 
ದೇವಾ:ಸುರಮನುಷ್ಯಾಶ್ಚ ಸಿದ್ಧನಿದ್ಯಾಧರೋರಗಾಃ । 


ತ್ವತ್ಕ್ಯೂರದೃಷ್ಟಿನಿಹತಾ ನಾಶಂ ಯಾಸ್ಯಂತಿ ನಾಂನ್ಯಥಾ 1೨೭॥ 
ತವ ಪ್ರಸಾದಾತ್ಛ್ರಾಪ್ಟ್ಯಂತಿ ಮನೋಇಂಭೀಷ್ಟಂ ಸುದುರ್ಲಭಂ | 
ಅನ್ಯ ಬೆ ತೇ ಪ್ರಾಸ್‌ ಮಿ ಸ್ಥಾ ನಂ ಗುಹ್ಯಂ ಮನೋಹರಂ ॥ ೨೮ ॥ 





೨೩ ಸಮಸ್ತಗ್ರಹೆಗಳಲ್ಲಿಯೂ ಯಾನಾಗಲೂ ನಿನ ನೇ ವಿಶೇಷವಾದ 
ಪೂಜೆಯು ಸಲ್ಲುತ್ತಿರುವುದು ಅಲ್ಲದೆ ಒಂದೊಂದು ರಾಶಿಯಲ್ಲಿಯೂ ನಿನ್ನ 
ಗತಿಯು ಮಂದವಾಗಿರುವುದು ಇಂತಹ ಉತ್ತನು ವರವನ್ನು ನಿನಗೆ 
ಕೊಟ್ಟಿ is 

. ಆದುವರಿಂದ ನಿನಗೆ ಭೂಲೋಕದಲ್ಲಿ ಸ್ಥಿರನೆಂ ದೇ ಹೆಸರಾಗಿರುನ್ರದು 
ನಿನ್ನ ರಾಶಿಯಲ್ಲಿರುವ ಗ್ರಹೆಗಳಿಗೆಲ್ಲ ನೀನೇ ಉತ್ತಮನಾದ.ದರಿಂಡ ನೀನು 
ಮಂದ ನಗತಿಯವನಾಗಿರುನ 

೨೫. ಈ ಕಾರಣದಿಂದ ನಿನಗೆ ಶನೈಶ್ಚ ರನೆಂಬೇ ಹೆಸರೂ ಬರುವುದು. 
ಆನೆಯ ಗಂಡಸ ಸ್ಥಳದಂತೆ ಆಕಾರವುಳ್ಳ ವನೂ ಸ. ಕಂರವನ್ನು ಹೋಲುವ 
ಬಣ್ಣ ದವನೂ ಆಗಿರುವೆ 

೨೬ ಮ್ಳ ಬಣ್ಣ ದಿಂದ ನಿನಗೆ ಅಸಿತನೆಂಬ ಹೆಸರೂ ಪ್ರಖ್ಯಾತವಾಗಿರುವುದು 
ಗ್ರಹಗಳಲ್ಲೆಲ್ಲ ನಿನಗೆ ಅಥೋದ್ಯ ೈಷ್ಟ್ರಿಯೂ, ಅತ್ಯಂತ ವ.ಂದಗಮನವೂ ಇರುವುವು. 
ಸಂತು ಷ್ಟನಾದರೆ ನೀನು ರಾಜ್ಯವನ್ನೂ ಕೊಡುವೆ. ಕೋಪಗೊಂಡರೆ ನಿಮಿಷ 
ದಲ್ಲಿಯೆ ('ಕಿತ್ತುಕೊಳ್ಳುವೆ 

೨೭. ದೇವತೆಗಳು, ರಾಕ್ಷಸರು, ಮನ ಷ್ಯರು, ಸಿದ್ದರು, ವಿದ್ಯಾಧರರು, 
ಉರಗರು ಮುಂತಾದವರಲ್ಲಿ ಯಾರೆ* ಆಗಲಿ, ನಿನ್ನ ಕ್ರೂರದೃಷ್ಟಿ ಪಾತಕ್ಕೆ ಗುರಿ 
ಯಾದಕೆ ನಾಶವನ್ನು ಹೂಂದುವರು. ಇದರಲ್ಲಿ ಸಂಜೇಹವಿಲ್ಲ. 

೨೮. ನಿನ್ನ ಅನುಗ್ರಹದಿಂದ ಅತಿದುರ್ವಿಭಗಳಾದ ವಾಂಛಿತಗಳನ್ನೂ ನಡೆ 


ಪಂಚಾಶತ್ತನೋತಧ್ಯ್ಮಾಯಃ ೪೫೧ 


ಮನೋಭೀಷ್ಟಕರಂ ಪುಣ್ಯಂ ದೇವದಾನನದುರ್ಲಭಂ ! 


ಪ್ರಲಯೇಃ ಸ್ಯಕ್ಟಯಂ ಪ್ರೋಕ್ತಂ ಮಹಾಕಾಲವನಂ ಪರಂ ॥ ೨೯॥ 

ತತ್ರ ಗಚ್ಛ ಮನಾಜೇಶಾತ ತ್ರೃಥುಕೇಶ್ವರಪಶ್ಲಿಮೇ । 

ವಿಷ್ಯ ತೇ ಜ್ರ ಯಲ್ಲಿಂಗಂ ತತ್ತೇ ನಾಮ್ನಾ ಭವಿಷ್ಯತಿ 1 ೩೦॥ 

ಕೀರ್ತಿಕೇಷಾ ತ್ವದೀಯಾಪಿ 'ತ್ರಿಲೋಕ್ಕೇ ಭವಿತಾ ಧ್ರುವಂ ॥ ೩೧॥ 

ಇತ್ಯುಕ್ತಃ ಸ್ಥಾನರೋ ದೇನಿ ನುಮಾಜ್ಞಾಸಾಲಕಸ್ತದಾ । 

ಜಗಾಮ ತ್ವರಿತೋ ರಮ್ಯಂ ಮುಹಾಕಾಲವನಂ ಶುಭಂ ॥ ೩೨ ॥ 
ಸ್ಟಾ ತತ್ರೈನ ತಲ್ಲಿಂಗಂ ಸ್ಥಾನಂ ಲಬ್ಧಂ ಸುಶೋಭನಂ | 

ತಲ್ಲಿಂಗಂ ಭುವನೇ ಖ್ಯಾತಂ ನಾಮತಃ ಸ್ಥಾನರೇಶ್ವರಂ ॥ ೩೩ ॥ 


ಶನಿನೋಕ್ತಂ ತದಾ ದೇನಿ ಯೇಂತ್ರ ದ್ರಕ್ಸ್ಯಂತ ಭಕ್ತಿ ತಃ । 
ಮಯಾ ಪ್ರಪೂಜಿತಂ ಲಿಂಗಂ ನಿಖ್ಯಾತಂ ಸ್ಥಾ ನರೇಶ್ವ ರಂ। 
ತೇಷಾಂ ಬಡಾ ಮದೀಯಾತುನ "ವಿಷ್ಯ 3 ಕಹಿ ಚಿತ್‌ ॥ ೩೪ ॥ 


ಯುವರು. ಅಲ್ಲದೆ ನಿನಗೆ ಏಕಾಂತವೂ, ಮನೋಹರವೂ ಆದ ಮತ್ತೊಂದು 
ಸ್ಥಾನವನ್ನು ಕೊಡುವೆನು 

೨೯. ಮನೋಭೀಷ್ಟಪ್ರದವೂ, ಪುಣ್ಯಭರಿತವೂ ಆದ ಆ ಪ್ರದೇಶವು ದೇವ 
ದಾನವರಿಗೂ ಅಲಭ್ಯವಾಗಿರುವುದು ಉತ್ತಮವಾದ ಮಹಾಕಾಲವನವು 
ಪ್ರಳಯದಲ್ಲಿಯೂ ನಾಶವನ್ನು ಹೊಂದುವುದಿಲ್ಲವೆಂದು ಹೇಳಿದೆ 

೩೦ ನನ್ನ ಅನುಜ್ಞೆಯಂತೆ ನೀನು ಅಲ್ಲಿಗೆ ಹೋಗು ಪೃಧುಕೇಶ್ವರರಿಗೆ 
ಪಶ್ಚಿಮದಲ್ಲಿ ಒಂದು ಲಿಂಗವಿರುವುದು. ಅದು ನಿನ್ನ ಹೆಸರಿನಿಂದಲೇ ಪ್ರಖ್ಯಾತಿ 
ಯನ್ನು ಪಡೆಯುವುದು. 

೩೧. ನಿನ್ನ ಕೀರ್ತಿಯೂ ಮೂರು ಲೋಕಗಳಲ್ಲಿಯೂ ಶಾಶ್ವತವಾಗಿ 
ವಿಸ್ತರಿಸಿರುವುದು'' 

೩೨ ಇಂತೆಂದ ನನ್ನ ಅಪ್ಪ ಧಣೆಯನ್ನು ಪಾಲಿಸತಕ್ಕವನಾಗಿ ಶನಿಯು 
ತ್ವರಿತವಾಗಿ ರಮ್ಯ ವೂ ಶುಭಸ್ರ ಚ ಆದ ಮಹಾಕಾಲವನಕ್ಕೆ ಬಂದು ಸೇರಿದನು 

೩೩. ಅಲ್ಲಿ ಸ ರನು ಗುರುತುಹೇಳಿದ್ದ ಲಿಂಗವನ್ನು ನೋಡಿ ಅತಿ ಪನಿತ್ರ 
ವಾದ ಆ ಸ್ಥಳದಲ್ಲಿಯೇ ನೆಲೆಯನ್ನು ಮಾಡಿಕೊಂಡನು ಆ ಲಿಂಗವೇ ಭೂಲೋಕ 
ದಲ್ಲಿ ಸ್ನಾವರೇಶ್ವರವೆಂಬ ಹೆಸರಿನಿಂದ ಪ್ರಖ್ಯಾತವಾಯಿತು. 

೩೪. ದೇವಿಯೆ! ಆಗ ಶನಿದೇವನು ಹೇಳಿದನು "" ನನ್ನಿಂದ ಪೂಜಿತವಾಗಿ 
ಸ್ಥಾವರೇಶ್ವರವೆಂದು ವಿಖ್ಯಾತವಾಗಿರುವ ಈ ಲಿಂಗವನ್ನು ಯಾರು ಭಕ್ತಿಭರಿತ 
ರಾಗಿ ನೋಡುವರೊ, ಅವರಿಗೆ ನನ್ನಿಂದ ಎಂದಿಗೂ ನೀಡೆಯುಂಟಾಗಲಾರದು. 


ಳ೫೨' ಶ್ರೀ ಸ್ಯಾಂದಮಹಾಪುರಾಣಂ 


ಮದೀಯೇ ಚ ದಿನೇಯೋ ವೈ ನಿಯಮೇನ ಪ್ರಪಶ್ಯತಿ। 


ತನ್ಯಾಂಹಂ ಸಕಲಾಂ ಜಾಧಾಂ ಕಮುಯಿಷ್ಯಾಮ್ಯ ಥು 14೫ 
ಧಕ್ಟ್ಯಾನಿ ಸತತಂ ಸೀಡಾಮನ್ಯಗ್ರಹಕೃತಾಮಸಿ । 

ಮದೀಯಂ ಚ ಭಯಂ ತಸ್ಯ ಸ್ವಷ್ಟ ಅಪಿ ನ ಭನಿಷ್ಯತಿ ॥ ೩೬ ॥ 
ನಗ್ರಹಾನ ಪಿಶಾಚಾಶ್ಚ ನ ಯಕ್ಸಾ ನಚ ರಾಕ್ಷಸಾಃ I 

ನಿಘ್ನಂ ಕುರ್ವಂತಿ ತಸ್ಕಾಂಪಿ ನುಯಿ ತುಷ್ಟೇ ನ ಸಂಶಯಃ ॥ ೩೭॥ 


ಸಂಕ್ರಾಂತೌ ಶನಿನಾರೇಚ ವ್ಯತೀಪಾತೇಂ೦ುನೇ ತಥಾ । 
ಯೇ ಪಶ್ಯಂತಿ ನರಾ ಭಕ್ತ್ಯಾ ಲಿಂಗಂ ವೈ ಸ್ಮಾನಸೇಶ ರಂ | 


ಭವಿಷ್ಯ ಸೃತ್ಯಕ್ಸ ಯಸ್ತೇಷಾಂ ಕೋ ನಾಸಸಿ ಸ್ರಿನಿಷ್ಟನೇ ॥ ೩೮ ॥ 
ನಿಯಮೇನ ಪ್ರ ಪಶ್ಯ ತಿ ಮನು ನಾರೆಲತೌ ರೇ ನರಾ! 

ನ ಶೇಷಾಂ ದುಷ್ಟ ತ ಕಿಂಚಿದು ಷೃತೋತ್ಕಾ ನಜಾಪದ ॥೩೯॥ 
ಭನಿಷ್ಯ ತಿನ ದಾರಿದ್ರ 50 ನಚೆ ನೇಷ್ಟ ನಿಯೋಜನೆಂ । 

ದಾಸ್ಯಾಮಿ ಪುತ್ರ ಕಾಮುಸ್ಯ ಕ ಪುತ್ರಕೃ ತಂ ಸದಾ ॥೪೦॥ 


೩೫ ಸ ವಾರದ ದಿನದಲ್ಲಿ ಯಾನ ಹನನ ನಿಯಮದಿಂದ 
ಈ ಲಿಂಗವನ್ನು ನೋಡ.ವನೊ, ಅವನ ಸಠ”ಗ್ರಸಸೀಡೆಗಳನ್ನೂ ನಾನು 
ಪರಿಹರಿಸುವುದರಲ್ಲಿ ಸಂಶಯನ್ನಿವು 

೩೬ ಇತರ ಗ್ರಸಗಳು ಮಾಡುವ ಗೀಜಿಯನ್ನೂ ಸಹ ನಿತ್ಕನೂ ನಾನು 
ಸುಟ್ಟು ಹಾಕುತ್ತಿರನೆನ್ನ. ನನ್ನ ಭಯವಂತೂ ಅನನಿಗೆ ಸ್ವಷ್ನದಲ್ಲಿಯೂ 
ಉಂಟಾಗಲಾರದು 

೩೭ ನಾನು ಸಂತುಷ್ಟನಾಗಿರಲ. ಮಾನನನಿಗೆ ಗ್ರಹಗಳೂ, ನಿಶಾಚ 
ಗಳೂ, ಯಕ್ಷರಇ, ರಾಕ್ಟಸರ೧ ಯಾವ ನಿನ್ನುಗಳನ್ನೂ ಇಂಟುಮಾಡಲಾರ 
ಕೆಂಬುದರಲ್ಲಿ ಸುದೇಹವಿಲ್ಲವು. 

೩೮ ಸಂಕ್ರಮಣದಿನಗಳು, ಶಥಿವಾರಗ-.. ವ ತೀವಾತದ ದಿನಗಳು 
ಉತ್ತರಾಯಣ ದಕ್ಷಿಣಾಯನಗಳು ಇವುಗ-ಲ್ಲಿ ಯಾನ ನರರು ಚಕ್ತಿಯಿಂದ 
ಸ್ಪಾವರೇಶ್ವರ ಮಹಾಲಿಂಗವನ್ನು ನೋಡ.ನರೊ, ಆನರಿಗೆ ಅಕ್ಟಯವೂ, ಏಕ 
ಪ್ರಕಾರವೂ ಆದ ಸ್ತರ್ಗಲೋಕನಾಸವು ಲಭಿಸುವುದು 

೩೯-೪೦. ನನ್ನ ದಿವಸದಲ್ಲಿ ಯಾರು ನಿಯನ.ಸೂರ್ನಕವಾಗಿ ಈ ಲಿಂಗದ 
ದರ್ಶನವನ್ನು ಮಾಡುವರೊ, ಅವರಿಗೆ ಪಾತಕಗಳಾಗಲಿ ಪಾಪಗಳ ಫಲಗಳಾದ 
ಆಪತ್ತುಗಳಾಗಲಿ ಸಂಭನಿಸುವುದಿಃ ಅಂತವವಸಿಗೆ ದಂರಿದ ಸ್ರ್ಯವಾಗಲಿ ಇಷ್ಟ 
ವಸ್ತುಗಳ ಅಗಲಿಕೆಯಾಗಲಿ ಉಂಟಾಗುವುದಿಲ್ಲ ಪ್ರುತ್ರಾಭಿಲಾಷೆಯುಳ್ಳ ವನಿಗೆ 
ಪುತ್ರನಿಂದಾಗುವ ಸೌಖ್ಯವನ್ನು ಕೊಡುನೆನು 


ಪಂಚಾಶತ್ತಮೋಠಿಧ್ಯಾಯ। ಲತ 


ಅಧನಸ್ಯ ಧನಂ ಚೈನ ಭಯಾರ್ತಸ್ಯಾಂಭಯಂ ತಥಾ । 
ಸ್ವರ್ಗಂ ವೈ ಸ್ವರ್ಗಕಾಮಸ್ಯ ಪ್ರಯಚ್ಛಾಮಿ ಚ ವಾಂಛಿತಂ ॥೪೧॥ 


ಇತ್ಯುಕ್ತ್ವಾ ಪೂಜಯಾಮಾಸ ಭೂಯೋ ಲಿಂಗಂ ಶನೈಶ್ಚರಃ । 


ಸೂಜಯಿತ್ವಾ ಶುಭೈಃ ಪುಷ್ಪೈರ್ಭಕ್ಕ್ಯಾ ತತ್ರೈನ ಸಂಸ್ಥಿತಃ ॥ ೪೨॥ 
ಏಷ ತೇ ಕಥಿತೋ ದೇನಿ ಪ್ರಭಾನಃ ನಾಪನಾಶನಃ । 
ಸ್ಥಾವರೇಶ್ಚರದೇವಸ್ಯ ಶೂಲೇಶ್ಚರಮಥೋ ಶೃಣು ॥ ೪೩॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಂಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಅವಂತ್ಮಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
"ಸಾ ವರೇಶ್ವರಮಾಹಾತ್ಮ್ಯವರ್ಣನಂ » ನಾಮ 
ಪಂಚಾಶತ್ತ ನೋಂಧ್ಯಾಯಃ 


೪೧ ದರಿದ್ರನಿಗೆ ಧನವನ್ನೂ, ಭಯಭ್ರಾಂತನಿಗೆ ಅಭಯನನ್ನೂ, ಸ್ವರ್ಗಾ 
ಪೇಕ್ಸಿಯಾದವನಿಗೆ ಸ್ವರ್ಗವಾಸವನ್ನೂ, ಸಮಸ್ತರಿಗೂ ಅವರವರ ಅಭೀಷ್ಟ 
ಗಳನ್ನೂ ಕೊಡುತ್ತಿರುವೆನು `" 

೪೨ ಇಂತು ನುಡಿದ ಬಳಿಕ ಆ ಶನೈಶ್ಚರನು ಮತ್ತೆ ಭಕ್ತಿಯಿಂದ ಉತ್ತಮ 
ಪುಷ್ಪಗಳನ್ನು ತಂದು ಆ ಲಿಂಗವನ್ನು ಪೂಜಿಸಿ ಅಲ್ಲಿಯೇ ನೆಲಸಿದನು 

-೩ ದೇವಿಯೆ! ಇಂತು ನಿನಗೆ ಸ್ಪಾವರೇಶ್ವರಮಹಾದೇವನ ಪಾಸ 
ನಾಶಕವಾದ ಪ್ರಭಾವವನ್ನು ಹೇಳಿರುನೆನು ಶೂಲೇಶ್ವರಲಿಂಗದ ಚರಿತ್ರೆಯನ್ನು 
ಕೇಳು 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮಹಾಪುರಾಣದ ಐದನೆಯ ಅವಂತ್ಕಖಂಡದ ಎರಡನೆಯ ಚತುರಶೀಶಿಲಿಂಗ 
ಮಾಹಾತ್ಮ್ಮ್ಯದಲ್ಲಿ 6 ಸ್ಮ್ಯಾನರೇಶ್ವರಮಾಹಾತ್ಮ 4 ನರ್ಣನ?? ನೆಂಬ 
ಐನತ್ತನೆಯ ಅಧ್ಯಾಯವು ಮುಂಗಿದುದು 


॥ ಶ್ರೀಃ ॥ 


ಅಧ್ಫೈಕಪಂಚಾಶತ್ರಮೋಂಧ್ಯಾಯಃ 
ಶೂಲೇಶ್ವರಮಾಹಾತ್ಮ್ಯನರ್ಣನಂ 
ಈಶ್ವರ ಉವಾಚ: 
ಏಕಾಂಧಿಕಂ ವಿಜಾನೀಹಿ ಸಂಚಾಶತ್ತಮಮಿಸಾಶ್ಚರಂ | 
ದೇವಂ ಶೂಲೇಶ್ವರಂ ದೇವಿ ಸರ್ವವ್ಯಾಧಿವಿನಾಶನಂ non 
ಆದ್ಯೇ ಕಲ್ಪೇ ಪ್ರವೃತ್ತೇ ಚ ರಾಜ್ಯಹೇತೋರ್ವರಾನನೇ | 
ದೇವಾನಾಂ ದಾನವಾನಾಂ ಚ ಯುದ್ಧಮಾಸೀತ್ಸುದಾರುಣಂ | 
ದೈತ್ಯಾನಾನಿಶ್ಚರೇ ಜಂಭೇ ದೇವಾನಾಂ ಚ ಶಜೀಪತೌ WSN 
ತತೋ ದೇವಾಃ ಪರಾಭೂತಾ ದೈತ್ಯಾ ನಿಜಯಿನೋಭವನ್‌ । 
ಅಂಧಕೋ ಮಂದರಂ ಪ್ರಾಪ್ತೋ ದೂತಂ ಮೇ ಪ್ರಾಹಿಣೋತ್ತದಾ 14 
ಸ ದೂತೋ ಮಾಮುವಾಚೋಟಚ್ಛೆಃ ಸಗರ್ವೋ ದುಷ್ಟಮಾನಸಃ । 


ಅಂಧಕೇನಾಃ ಹಮಾದಿಷ್ಟಃ ಶೃಣು ಶಂಕರ ಮದ್ವಚಃ HH 
ಗೌರೀಂ ಮೇ ದೇಹಿ ಪತ್ಚ್ಯರ್ಥಂ ಮಂದರಸ್ವ್ಯಜ್ಯತಾಮಯಂ । 
ಏನಂ ಕೃತೇ ಕೃತಾರ್ಥಸ್ತ್ವಮನ್ಯಥಾ ನಾಸ್ತಿ ತೇ ಗತಿಃ ॥ ೫॥ 





ಕನ್ನಡದ ಅನುವಾದ 

ಶೂಲೇಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ ದೇವಿಯೆ! ಐನತ್ತೊಂದನೆಯಡೇ 
ಸರ್ವರೋಗನಿವಾರಕವಾದ ಶೂಲೇಶ್ವರಮಹಾಲಿಂಗವೆಂದು ತಿಳಿದುಕೊ. 

೨. ಮಂಗಳಮುಖಯೆ! ಮೊದಲನೆಯ ಕಲ್ಪದಲ್ಲಿ ತ್ರೈಲೋಕ್ಯ 
ರಾಜ್ಯಾಧಿಕಾರಕ್ಕಾಗಿ ದೇವತೆಗಳಿಗೂ, ದಾನವರಿಗೂ ಮಹಾಭಯಂಕರವಾದ 
ಯುದ್ಧವು ಹವಣಿಸಿತು ದೈತ್ಯಾಧಿಪತಿಯಾದ ಜಂಭಾಸುರನು ದೇವತೆಗಳ 
ಸೇನಾಸತಿಯಾದ ಮಹೇಂದ್ರನೊಡನೆ ಹೋರಾಡಿದನು 

೩ ಆ ಯುದ್ಧದಲ್ಲಿ ದೇವತೆಗಳು ಅಪಜಯವನ್ನು ಹೊಂದಿ ದಾನವರಿಗೇ 
ಜಯವು ಲಭಿಸಿತು. ಅಂಧಕಾಸುರನು ಮಂದರಪರ್ವತಕ್ಕೆ ಬಂದು ನನ್ನ ಬಳಿಗೆ 
ದೂರನನ್ನು ಕಳುಹಿಸಿದನು 

೪ ದುಷ್ಟಬುದ್ಧಿ ಯಾದ ಆ ದೂತನು ಗರ್ವದಿಂದ ನನಗೆ ದೊಡ್ಡ ಧ್ವನಿ 
ಯಲ್ಲಿ ಹೇಳಿದನು "" ನಾನು ಅಂಧಕಾಸುರನಿಂದ ಸಂದೇಶವನ್ನು ತಂದಿರುವೆನು 
ಅದನ್ನೀಗ ಹೇಳುವೆನು, ಕೇಳು ಶಂಕರನೆ! ನನ್ನ ಮಾತನ್ನು ಕೇಳು 

೫ ಗೌರಿಯನ್ನು ನನ್ನ ಪತ್ನಿಯಾಗಿ ಒಪ್ಪಿಸಿ ಈ ಮಂದರಪರ್ವತವನ್ನು 


ಏಕಪಂಚಾಶತ್ತಮೋರಧ್ಯಾಯಃ ೪೫೫ 


ಉಕ್ತೋಃಹಂ ತೇನ ದೂತೇನ ತ್ವಯಾ ಸಹ ಮಹಾಗಿರೌ । 

ಸ್ಮಿತಾನನಃ ಕ್ಷಣಂ ಭೂತ್ವಾ ಮಯಾ ಪ್ರೋಕ್ತಮಿದಂ ವಚಃ ॥೬॥ 
ಗಚ್ಛ ದೂತ ಮಮಾದೇಶಾದಂಧಕಂ ಬ್ರೂಹಿ ಸತ್ವರಂ । 
ಇಹಾಂಭ್ಯೇತ್ಯಾಹವಂ ಕೃತ್ವಾ ಜಿತ್ತೇಮಾಂ ಸುಂದರೀಂ ನಯ । 

ಇತ್ಯುಕ್ತಃ ಪ್ರಯಯೌ ದೂತಸ್ತೇನಾಖ್ಯಾತಂ ನಚೋ ಮನು 1೭॥ 
ಅಂಧಕೋಂಿ ತದಾ ದೈತ್ಯೃಃ ಸಮರಾರ್ಧೀ ತು ಮಂದರಂ! 


ಸಮಾಯಾತಃ ಸಹಾಃಮಾತ್ಕೋ ಬಲೇನ ಚತುರಂಗಿಣಾ ॥೮॥ 
ಮಯಾ ಸಹ ತತಸ್ತಸ್ಯ ಘೋರಂ ಯುದ್ಧಮಭೂಚ್ಚಿರಂ । 
ಅಂಧಕಸ್ಯ ರಥೋ ಘೋರಶ್ಛಿನ್ನೋ ಭಿನ್ನಃ ಸಮಂತತಃ nen 


ತತಃ ಕ್ರುದ್ಧೋಂಂಧಕೋ ದೇನಿ ರಧಾತ್ತಸ್ಮಾದನಪ್ಲುತಃ । 
ಮದ್ರಥಂ ಬಲವಾನ್ಸೃಹ್ಯ ಮಯಾ ಸಹ ಬಲೋತ್ಕಟಃ | 
ಯುಯುಧೇ ಸ ಮಹಾದೈತ್ಯಃ ಶೂಲೇನ ತಾಡಿತೋ ಮಯಾ ॥೧೦॥ 


ಬಿಟ್ಟು ಹೊರಡು ಹೀಗೆ ಮಾಡಿದರೆ ನಿನಗೆ ಸೌಖ್ಯವುಂಟು ಇಲ್ಲದಿದ್ದರೆ ನಿನಗೆ 
ಗತಿಯೇ ಇಲ್ಲ'' 

೬ ಆ ಮಹಾಸರ್ವತದಲ್ಲಿ ನಿನ್ನೊಡನಿದ್ದ ನನಗೆ ಆ ದೂತನು ಹೀಗೆ 
ಹೇಳಲು ನಾನು ಒಂದು ಕ್ಲಣಕಾಲ ನಸುನಗುತ್ತ ಪ್ರತ್ಯುತ್ತರವನ್ನು ಹೇಳಿ 
ಕಳುಹಿಸಿದೆನು 

೭ "ದೂತನೆ! ಹೊರಡು ನನ್ನ ಸಂದೇಶವನ್ನು ಶೀಘ್ರವಾಗಿ ಅಂಧಕಾ 
ಸುರನಿಗೆ ತಿಳಿಸು. ಇಲ್ಲಿಗೆ ಬಂದು ಯುದ್ಧವನ್ನು ಮಾಡಿ ಜಯವನ್ನು ಪಡೆದು 
ಈ ಸುಂದರಿಯನ್ನು ಕರೆದುಕೊಂಡು ಹೋಗಲಿ.'” ಇಂತು ನಾನು ಹೇಳಲು 
ದೂತನು ಹೊರಟು ರಾಶ್ಸಸನಿಗೆ ನನ್ನ ಮಾತೆಲ್ಲವನ್ನೂ ಹೇಳಿದನು. 

೮ ಅಂಧಕದೈತ್ಯನೂ ಯುದ್ಧವನ್ನು ಮಾಡಲೆಳಸಿ ಚತುರಂಗಬಲಪರಿವೃತ 
ನಾಗಿ ಮಂತ್ರಿಗಳೊಡನೆ ಮಂದರಸರ್ವತಕ್ಕೆ ಬಂದನು. ನನ್ನೊಡನೆ ಅವನ 
ಯುದ ವು ಭಯಂಕರವಾಗಿ ಬಹಳಕಾಲದವರೆಗೂ ನಡೆಯಿತು 

೯. ಅಂಧಕನ ಮಹಾರಥವು ಎಲ್ಲೆಲ್ಲಿಯೂ ಮುರಿದು ನುಚ್ಚುನುಗ್ಗಾ 
ಯಿತು. ದೇವಿಯೆ ! ಅದರಿಂದ ಖತಿಗೊಂಡ ಅಂಧಕನು ಅದನ್ನು ಬಿಟ್ಟು 
ಹಾರಿದವು. 

೧೦. ಬಲಶಾಲಿಯೂ ಮದೋತ್ಕಟನೂ ಆದ ಅವನು ನನ್ನ ರಥವನ್ನು 
ಹಿಡಿದುಕೊಂಡು ಯುದ್ದ ಮಾಡುತ್ತಿರಲು ನಾನು ಅವನನ್ನು ನನ್ನ ಶೂಲದಿಂದ 
ಹೊಡೆದೆನು. ತರುವಾಯ ಅವನನ್ನು ಆಕಾಶದಲ್ಲಿ ಎತ್ತಿ ಹಿಡಿದು ಅವನನ್ನು 
ಶೂಲಕ್ಕೆ ಸಿಕ್ಕಿಸಿ ಹಿಡಿದುಕೊಂಡೆನು. 


೪೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಮಯಾ ಧೃತೋಂಂತರಿಕ್ಸೇ ಸ ಶೂಲಪ್ರೋತೋ ಮಹಾಸುರಃ । 
ಶೂಲಪ್ರೋತೋಕ ವೈ ದುಷ್ಟಸ್ತಾವತ್ಸ ಭ್ರಾಮಿತೋ ಮಯಾ ॥ ೧೧ 
ಸುಸ್ರಾವ ತಸ್ಯ ಗಾತ್ರೇಭ್ಯಃ ಶೋಣಿತೌಘಸ್ತತೋ ಮಹಾನ್‌ | 


ಬಿಂದೌ ಬಿಂದೌ ತು ರಕ್ತಸ್ಯ ತತ್ತುಲ್ಯಾ ದಾನವಾಸ್ತಥಾ ॥ ೧೨ 
ಸಂಭೂತಾಃ ಕೋಟಶೋ ದೇವಿ ತೈರಹಂ ಪುನರರ್ದಿತಃ । 

ಕಿಂ ಕರ್ತನ [ಮಿತಿಧ್ಯಾಯನ್ಸ್ಸಿ ತೋಹು ತತ್ರ ಜಾಮಿಸಿ ॥ ೧೩ ॥ 
ಮಯಾ ಜೋತ್ಪಾದಿತಾ ದುರ್ಗಾ ರಕ್ತ ದಂತ ಸುಭೀಷಣಾ । 

ಆಂಧಕಸ್ಯ ತದಾ `ನೀತಂ ರಕ್ತಂ ಬಹುನಿಧಂ ತಯಾ ॥ ೧೪ ॥ 


ತಸ್ಮಿನ್ಸಿ ತೇ ತತೋ ರಕ್ತೇ ನೋತ್ತ ಸ್ಥ ರ್ದೇನಿಚಾಪರೇ। 
ಪೂರ್ನೋತ್ಸಿ ತಾಸ್ತ್ರಯ್ಕೆ `ನಾಶು ನಿಹತಾ ದಾನವಾಂಧಿಪಾಃ। 


ತೇನ ಶೂಲನರೇಹೈ ಹ ತತ್ಕೃಹಾನ್ಲಿ ಧನಂ ಗತಾಃ ॥ ೧೫ ॥ 
ಸ ಮಾಮುವಾಚ ಹ ಷ್ಟಾರಾ ಕ್ಕ ನ ತಾಂಜಲಿಪುಟೋಂಂಧಕಃ | 
ತ್ಯಯಿ ಭಕ್ತಿಃ ಸದಾ ಮೇಸ್ತು ದೈವ ತವ ದರ್ಶನಂ ॥ ೧೬॥ 





೧೧ ಶೂಲಕ್ಕೇರಿಸಿದ ಆ ರಾಕ್ಟಸನನ್ನು ನಾನು ಗಿರ್ರನೆ ತಿರುಗಿಸುತ್ತಿ ರಲು 
ಅವಸ ಶರೀರದಿಂದ ಆಪಾರನಾದ ರಕ್ತದ ಪ ತ್ರ ವಾಹವು ಹೊರಟಿತು 

೧೨ ಆ ರಕ್ತದ ಒಂದೊಂದ. ಬದು ವಿನಲ್ಲಿಯೂ ಅವನಿಗೆ ಸಮಾನ 
ಬಲರಾದ ರಾಶ್ಸಸರು ಹುಟ್ಟಿ ಬರುತ್ತಿದ್ದರು ದೇವಿಯೆ! ಕೋಟಿಗಟ್ಟಳೆಯಾಗಿ 
ಬಂದ ಅವರಿಂದ ನಾನು ಪುನಃ ಪೀಡಿತನಾದೆನು. 

೧೩ ಅಲ್ಲಿ ನಾನು ಮುಂದೇನು ಮಾಡಬೇಕೆಂಬುದನ್ನೇ ಯೋಚಿಸುತ್ತ 
ಒಂದು ಮುಹೂರ್ತಮಾತ್ರವಿದ್ದು ಬಳಿಕ ಕೆಂಪು ಹಬ್ಲಿಗಳೂ ಭಯಂಕರ ರೂಪ 
ವುಳ್ಳವಳೂ ಆದ ದುರ್ಗಾಡೇವಿಯನ್ನು ಂಟುಮಾಡಿದೆನು 

೧೪ ಆಕೆಯು ಅನೇಕ ಪ್ರನಾಹಗಳಾಗಿ ಬಂದ ಅಂಧಕಾಸುರನ ರಕ್ತವನ್ನು 
ಕುಡಿಯಲುಪಕ್ರಮಿಸಿದಳು ಬಾರತಿ ಯೆ! ಆಕೆಯೆ. ರಕ್ತಪಾನವನ್ನು ಮಾಡು 
ತ್ರಿರಲು ಇತರ ರಾಕ್ಷಸರು ಹ ಹಟ್ಟು ವುಡು' ನಿಂತುಹೋಯಿತು 

೧೫. ಮೊದಲು ಹುಟ್ಟಿದ್ದ “ಕ್ಟ ಕ್ಸಸಶ್ರೇಷ್ಠ ರೆಲ್ಲರೂ ಆಕೆಯಿಂದಲೇ ನಿಹತ 
ರಾದರು ಆ ಶೂಲದ ಆಮಾತಗಳಿಂದಲೇ ಎ೪ರೂ ಪಂಚತ್ರ ವನ್ನು ಹೊಂದಿ 
ದರು 

೧೬ ಅಂಧಕನು ಅಂಜಲಿಬಂಧವನ್ನು ಮಾಡಿಕೊಂಡು ಸಂತೋಷದಿಂದ 

ನಗೆ ಬಿನ್ನವಿಸಿಕೊಂಡನು « ಪರಮೇಶ್ವರ! ನಿನ್ನಲ್ಲಿ ನನಗೆ ಅವಿಚ್ಛಿನ್ನ ವಾದ 
ಭಕ್ತಿಯುಂಟಾಗಲಿ ನಿನ್ನ ದರ್ಶನವೇ ಪರಮದುರ್ಲಭವಾದುವಷ್ಟ ! 


ಏಕಪಂಚಾಶತ್ತಮೋ9ಧ್ಯಾಯಃ ಇ೫೭ 


ಸ್ವಾನಿನಾ ನಿಹತಶ್ಹಾ $ಹಂ ಕೋಂನ್ಕೊ € ಧರ್ಮತರೋಜಹಿ ಮತ್‌ | 


ತ್ವ ಚ್ಫೂ ಲೇನ ವಿನಿರ್ಭಿನ್ನೊ €ಹ್ಯ ಂತರಿಕ್ಷೆ € ತತೋಸ್ಯಹಂ ॥ ೧೭ ॥ 
ಸ ಬಕ್ಸೇಪವಿಕ್ಸೇಪಂ. ಕಲ್ಪ ಕಾರ್ಯಪ್ಪ We | 

ಸಹಸ ಸ್ರವಕ್ಟ್ರೃಶಿರಸಂ ತ್ಕಾ ಮಹ್‌ ಶರಣಂ ವ್ರ ಜೇ ॥ ೧೮ ॥ 
ಗಿರೀಂದ್ರತೆನೆಯಾನಾಥಂ ಗಿರೀಂದ್ರಶಿಖರಾಲಯಂ | 
ಮಹಾಲಯಕೃತಾವಾಸಂ ತ್ನಾನುಹಂ ಶರಣಂ ವ್ರಜೇ 1೧೯॥ 


ಏವಂ ಸ್ತುತೋಹಂ ದೈತ್ಯೇನ ಶೂಲಪ್ರೋತೇನ ಸುಂದರಿ । 

ತತೋ ಮೇ ಕರುಣಾ ಜಾತಾ ಕೃತೋಂಂಧಕೋ ಗಜಸ್ತದಾ। 

ಸಚ ಶೂಲನರೋ ದೇನಿ ಮಯಾ ಪ್ರೋಕ್ತೋ ಮುದಾ ತದಾ ॥ ೨೦॥ 
ಏಹಿ ಶೂಲ ಹತೋ ದೈತ್ಯಸ್ತ್ಯಯಾ ದುಷ್ಟೋಂಂಧಕೋ ಮೃಧೇ । 


ನತರ 
ಪರಿತುಷ್ಟಃ ಪ್ರಯಚ್ಛಾನಿ ಪರಮಂ ಸ್ಥಾನಮುತ್ತಮಂ 1 ೨೧॥ 
ನ ದೇನೈರನ್ನ ಚ ಗಂಧರ್ವ್ವೈರ್ನಾಂಪಿ ತತ್ಪರಮರ್ಷಿಭಿಃ । 
ಸಂಪ್ರಾವ್ಯಂ ಮಾಮನಾರಾಧ್ಯ ತಥಾ ನಿಧ್ವಸ್ತ ಕಲ್ಮಷ್ಕೆಃ ॥ 2೨ 


ಗ ಸ್ವಾಮಿಯಿಂದಲೇ ನಾನು ಮೃತನಾದೆನು ನನಗಿಂತಲೂ ಧನ್ಯತಮ 
ನಾರು? ನಿನ್ನ ಶೂಲದಿಂದ ಅಂತರಿಕ್ಷದಲ್ಲಿಯೇ ನಾನು ನಿರ್ಭಿನ್ನಗಾತ್ರನಾದೆನು 

೧೮. ನೀನು ಸಂಕಲ್ಪದಿಂದ ಲೋಕಸೃಷ್ಟಿಯನ್ನೂ, ಕೋಪದಿಂದ ಲಯ 
ವನ್ನೂ, ವಿಕ್ಸೇಪಶಕ್ತಿಯಿಂದ ಪ್ರಪಂಚವಿಸ್ತಾರವನ್ನೂ ಮಾಡುವವನಾಗಿರುವೆ. 
ಅನಂತನುಖಗಳೂ ಶಿರಸ್ಸುಗಳೂ ಇರ-ವ ನಿನಗೆ ನಾನು ಶರಣು ಹೊಗು 
ತ್ರಿರುವನು 

೧೯ ವರ್ವತೇಶ್ವ ರನ ಮಗಳಿಗೆ ಸ್ವಾಮಿಯೂ, ಬತ 
ದಲ್ಲಿ ನಲಸಿರುವವನೂ.. ಮಹಾಕಾಲವನದಲ್ಲಿ ವಾಸಿಸುತ್ತಿರುವವನೂ ಆದ ಸಿ 
ನಾನು ಶರಣಾಗತನಾಗಿರುವೆನು ?? 

೨೦ ಸುಂದರಿಯೆ! ಇಂತು ಶೂಲನಿರ್ಭಿನ್ನನಾವ ಆ ದ್ವ ತ್ಯನು ಸ್ತೋತ್ರ 
ಮಾಡುತ್ತಿರಲು ನನಗೆ ಅವನಲ್ಲಿ ಅನುಕಂಪವುಂಟಾಗಿ ಅವನನ್ನು ಗಣನಾಯಕ 
ನನ್ಲಾಗಿ ಮಾಡಿದೆನು ದೇವಿಯ! ಬಳಿಕ ಸಂತೋಷದಿಂದ ಆ ಉತ್ತಮ 
ಶೂಲವನ್ನೂ ಕರೆದು ಹೇಳಿದೆನು. 

೨೧, “ ಎಲ್ಫೈ ಶೂಲವೆ! ಇಲ್ಲಿ ಬಾ. ದುಷ್ಟನಾದ ಅಂಧಕಾಸುರನು 
ಯುದ್ಧದಲ್ಲಿ ನಿನ್ಸಿಂದ ಹತನಾದನು. ಸಂತುಷ್ಟನಾ ಜಾಜ್‌ ನಿನಗೆ ಅದ್ವಿತೀಯ 
ವಾದ ಸ್ಥಾನವನ್ನು ಕೊಡುನೆನು. 

೨೨. ನನ್ನ ಪೂಜೆಯನ್ನು ಮಾಡಿ ತಮ್ಮ ಸಮಸ್ತ ಪಾತಕಗಳನ್ನೂ ಕಳೆದು 

F 


೪೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಮಾಮುವಾಚ ತತಃ ಶೂಲಃ ಪ್ರಜಮ್ಯಾನತಕಂಧರಃ [ 


ಯದಿ ಪ್ರಸನ್ನೋ ಭಗವನ್ಯರುಣಾ ಮಯಿ ತೇ ಯದಿ ॥ ೨೩ 
ಕಥಯಸ್ವ ಪರಂ ಸ್ಥಾನಂ ಮನೋ ಮೇಯತ್ರ ಶುಧ್ಯತಿ। 
ದುಷ್ಟಸಂಪರ್ಕಸಂಜಾತಮನ್ಯತ್ಪಾತಕಮಾತ್ಮನಃ ॥ ೨೪॥ 
ತತೋ ಮಯಾ ಸಮಾದಿಷ್ಟಃ ಕರುಣಾಶ್ಲಿಷ್ಟ ಚೇತಸಾ | 

ಮಹಾಕಾಲವನಂ ಪುಣ್ಯಮತಿಪುಣ್ಯಫಲಪ್ರದಂ ॥ ೨೫ ॥ 
ತತ್ರಾಃಸ್ಮತ್ರ್ರಾಪ್ತಿದಂ ಲಿಂಗಂ ಲೋಕಾಂನುಗ್ರಹಕಾರಕಂ | 
ಪೃಥುಕೇಶ್ವರಪೂರ್ನೇಣ ತದಾರಾಧಯ ಯತ್ನತಃ ॥ ೨೬ ॥ 
ಮದೀಯಂ ವಚನಂ ಶ್ರುತ್ವಾ ಸ ಜಗಾಮ ತ್ವರಾನ್ವಿತಃ । 

ದದರ್ಶ ತತ್ರ ತಲ್ಲಿಂಗಮನೇಕಫಲದಾಯಕಂ ॥ ೨೭॥ 
ಲಿಂಗೇನ ಚ ಪುನರ್ದೃಷ್ಟಃ ಶೂಲಃ ಶಂಕರವಲ್ಲಭಃ । 
ಸಂಭೂತೊಇಣನೇಕವಕ್ಟ್ರಸ್ತು ಹರ್ಷಾದ್ದಿಸ್ಮಿತಮಾನಸಃ ॥ ೨೮ ॥ 


ಕೊಳ್ಳದಿರುವ ದೇವತೆಗಳಿಗೂ, ಗಂಧರ್ನರಿಗೂ, ಮಹರ್ಷಿಗಳಿಗೂ ಸಹ 
ಆ ಸ್ಟಾನವು ಅಪ್ರ್ರಾಪ್ಯವಾಗಿರುವುದು.'' 

೨೩-೨೪ ಆಗಶೂಲವು ನನ್ನನ್ನು ನಮಸ್ಕರಿಸಿ ಭಕ್ತಿಯಿಂದ ನನಗೆ ಹೇಳಿತು 
ಸರ್ವೇಶ್ವರನಾದ ನೀನು ಪ್ರಸನ್ನನಾಗಿರುವೆಯಾದರೆ, ನನ್ನಲ್ಲಿ ನಿನಗೆ ಕರುಣೆ 
ಯಿರುವುದಾದರೆ ನನ್ನ ಮನಸ್ಸು ನಿಷ್ಟಲ್ಮಷವಾಗುವಂತಹ ಉತ್ತಮಸ್ಥಾನ 
ವೊಂದನ್ನು ನನಗೆ ತಿಳಿಸಿಕೊಡು. ಈ ದುಷ್ಟನ ಸಂಪರ್ಕದಿಂದ ನನಗೆ ಮತ್ತೂ 
ಹೆಚ್ಚಿನ ವಾತಕವು ಅಂಟಿಕೊಂಡಿರುವುದು. 

೨೫. ಅದನ್ನು ಕೇಳಿ ನಾನು ಕರುಣಾರ್ದ್ರಹೃದಯನಾಗಿ ಆ ಶೂಲಕ್ಕೆ 
ಆದೇಶವನ್ನಿತ್ತನು ಮುನೋಹರಮ ಅತಿಪುಣ್ಯಫಲವನ್ನು ಕೊಡುವುದೂ ಆದ 
ಮಹಾಕಾಲವನನೆಂಬ ಕ್ಲೇತ್ರವೊಂದಿರುವುದು 

೨೬. ಅಲ್ಲಿ ನನ್ನನ್ನು ಪಡೆಯಲು ಸಾಧನವೂ, ಲೋಕಾನುಗ್ರಹವನ್ನು 
ಮಾಡುವುದೂ ಆದ ಒಂದು ಲಿಂಗವು ಪೃಧುಕೇಶ್ವರನಿಗೆ ಪೂರ್ವದಲ್ಲಿರುವುದು. 
ಅದನ್ನು ಭಕ್ತಿಯಿಂದ ಪೂಜಿಸು 

೨೭. ನನ್ನ ಮಾತನ್ನು ಕೇಳಿ ಶೂಲವು ತ್ವರೆಯಿಂದ ಆ ಕ್ಷೇತ್ರಕ್ಕೆ ಹೋಗಿ 
ಅಪರಿಮಿತಫಲಗಳನ್ನು ಕೊಡುವ ಆ ಲಿಂಗವನ್ನು ನೋಡಿತು. 

೨೮. ಲಿಂಗವು ಸಹ ಪರಮೇಶ್ವರನಿಗೆ ಪ್ರಿಯವಾದ ಶೂಲವು ಅಲ್ಲಿಗೈ ತಂದು 
ದನ್ನು ನೋಡಿತು. ಹರ್ಷದಿಂದಲೂ ವಿಸ್ಮಯಾವಿಷ್ಟವಾದ ಮನಸ್ಸಿನಿಂದಲೂ 
ಅದು ಅನೇಕ ಮುಖಗಳುಳ್ಳದ್ದಾಯಿತು. 


ಏಕಸಪಂಚಾಶತ್ತನೋ5ಧ್ಯಾಯ। ೪೫೯ 


ಸ್ನೇಹಾತ್ಸಂಶ್ಲೇಹಿತೋಂತ್ಕರ್ಥಂ ಸೃಷ್ಟಸ್ತು ಕುಶಲಂ ಪುನಃ । 

ಕಥಿತಂ ತೇನ ಶೂಲೇನ ದುಷ್ಟಾಂಧಕನಧಂ ತದಾ ॥೨೯॥ 
ಪ್ರಭುಣಾ ಪ್ರೇರಿತೋಂತ್ಯರ್ಥಂ ಶುದ್ಧ್ಯರ್ಥಂ ಭನತೋಂಂತಿಕೇ । 
ತ್ವದ್ಧರ್ಶನೇನ ಪೂತೋ ಹಂ ಯಾಸ್ಕಾಮಿ ಶಿನಸನ್ನಿಧೌ । 


ಅದ್ಯಪ್ರಭೃತಿ ಭೂಲೋಕೇ ಮನ್ನಾಮ್ನಾ ಖ್ಯಾತಿನೇಷ್ಯಸಿ ॥೩೦॥ 
ತತೋ ಭನಿಸ್ಯತ್ಯಧಿಕಂ ದರ್ಶನಾತ್ತೇ ವೃಣೋಮ್ಯಹಂ । 

ಕಿಂ ತೀರ್ಥ್ರೆರ್ನಿನಿಧೈಃ ಸ್ನಾತೈಃ ಕಿಂ ದಾಸೈರ್ವಿವಿಧೈಃ ಕೃತೈಃ ॥೩೧॥ 
ತೇ ಸ್ರಾಪ್ಪ್ಯಂತಿ ಫಲಂ ಸರ್ವಂ ಯೇ ತ್ವಾಂ ದ್ರಶ್ಷ್ಯ್ಯಂತಿ ಭಕ್ತಿತಃ ॥ ೩೨॥ 
ಯಃ ಕರಿಷ್ಯತಿ ತೇ ಪೂಜಾಂ ಭಕ್ತಿಯುಕ್ತೋಃಪಿ ಮಾನವಃ । 

ಅಷ್ಟಮ್ಯಾಂ ವಾ ಚತುರ್ದಶ್ಕಾಂ ದಿನೇ ಭೌಮಸ್ಯ ಭಕ್ತಿತಃ ॥ ೩೩॥ 
ನಿಮಾನವರಮಾಸ್ಕಾಯ ಕಾಮಗಂ ರತ್ನಭೂಸಿತಂ । 
ಉದಿತಾದಿತ್ಯಸಂಕಾಶಂ ಸ ಮುದಾ ವಿಚರಿಷ್ಯತಿ ॥ ೩೪॥ 





೨೯ ಮತ್ತು ಸ್ನೇಹದಿಂದ ಮತ್ತೆ ಮತ್ತೆ ಆಲಿಂಗನವನ್ನು ಮಾಡಿಕೊಂಡು 
ಕುಶಲಸ್ರ ಶ್ಲೆಗಳಾಗುತ್ತಿರಲು ಶೂಲವು ದುಷ್ಟನಾದ ಅಂಧಕಾಸುರನು ಸಂಹೃತ 
ವಾದ ವೃತ್ತಾಂತವೆಲ್ಲವನ್ನೂ ತಿಳಿಸಿತು 

೩೦. "" ಸ್ವಾಮಿಯಿಂದ ಪ್ರೇರಿತನಾಗಿ ನಾನು ಪರಿಶುದ್ಧನಾಗಲು ನಿನ್ನ್ನ 
ಬಳಿಗೆ ಬಂದಿರುವೆನು ನಿನ್ನ ದರ್ಶನದಿಂದ ಪವಿತ್ರನಾಗಿರುವ ನಾನು ಶಿವ 
ಸನ್ನಿಧಾನಕ್ಕೆ, ಹೊರಡುವೆನು. ಇಂದು ಮೊದಲಾಗಿ ನೀನು ಭೂಲೋಕದಲ್ಲಿ ನನ್ನ 
ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಪಡೆಯುವೆ. 

೩೧. ನಿನ್ನ ದರ್ಶನದಿಂದ ಮಹತ್ಛಲವು ಲಭಿಸುವುದು. ಈ ವರವನ್ನು 
ನಾನು ಬೇಡುವೆನು ವಿವಿಧತೀರ್ಧಗಳಲ್ಲಿ ಸ್ನಾನಗಳನ್ನು ಮಾಡಿದುದರಿಂದೇನು? 
ವಿವಿಧ ದಾನಗಳನ್ನು ಮಾಡಿದುದರಿಂದೇನು ಫಲವು? 

೩೨, ಯಾರು ನಿನ್ನನ್ನು ಭಕ್ತಿಯಿಂದ ನೋಡುವರೊ, ಅವರು ಇವು 
ಗಳೆಲ್ಲವುಗಳ ಫಲವನ್ನು ಪಡೆಯುವರು 

೩೩-೩೪ ಮಂಗಳವಾರಗಳಲ್ಲಿ ಅಷ್ಟಮಿ, ಚತುರ್ದಶೀ ತಿಧಿಗಳು ಬರಲು 
ಯಾವ ಮನುಷ್ಯನು ಭಕ್ತಿಯುಕ್ತನಾಗಿ ನಿನ್ನ ಪೂಜೆಯನ್ನು ಮಾಡುವನೊ, 
ಅವನು ಸ್ವೇಚ್ಛಾಸಂಚಾರವುಳ್ಳುದ್ಕೂ ನವರತ್ನಗಳಿಂದಲಂಕೃತವಾದುದೂ, 
ಹುಟ್ಟುತ್ತಿರುವ ಸೂರ್ಯನ ಕಾಂತಿಯಿಂದ ಕೂಡಿದುದೂ ಆದ ಉತ್ತಮವಿಮಾನ 
ವನ್ನೇರಿ ಸಂತೋಷದಿಂದ ಹದಿನಾಲ್ಕು ಲೋಕಗಳಲ್ಲಿಯೂ ಓಡಾಡುತ್ತಿರುವನು. 


೪4೦ ಶ್ರೀ ಸ್ಕಾಂದಮಹಾಪುರಾಣಂ 


ತ್ವನ್ನಾಮು ಯೇ ಗ್ರಹಿಷ್ಯಂತಿ ಸರ್ವದಾ ಭಯಸೀಡಿತಾಃ । 


ನ್ಯಾಧಿಭಿಃ ಪೀಡಿತಾ ನಿತ್ಯಂ ದುಃಖೈರ್ವಾ ಕ್ಲೇಶಿತಾ ಭೃಶಂ । 

ನ ಭವಿಷ್ಯತಿ ಭೀಸ್ತೇಷಾಂ ಘೋರಸಂಸಾರಸಾಗರೇ ॥ ೩೫ ॥ 
ಯೇ ತ್ವಾಂ ದ್ರಕ್ಸ್ಯ್ಯಂತಿ ಪುರುಷಾ ಭಾನಹೀನಾಃ ಪ್ರಸಂಗತಃ | 

ನ ಪತಿಸ್ಯಂತಿ ಸಂಸಾರೇ ನರಕೇ ಚಾತಿದಾರುಣೇ ॥ ೩೬॥ 
ಇತ್ಯುಕ್ತಂ ತೇನ ಶೂಲೇನ ಲಿಂಗಮಾಶ್ಲಿಷ್ಯ ಯತ್ನತಃ ॥೩೭॥ 
ನಿಷ ತೇ ಕಥಿತೋ ದೇನಿ ಪ್ರಭಾನಃ ಪಾಪನಾಶನಃ । 

ಶೂಸೇಶ್ವರಸ್ಕ ದೇನಸ್ಕ ಅಥೊಲಕಾರೇಶ್ವರಂ ಶೃಣು ॥೩೮॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಅನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
" ಶೂಲೇಶ್ವರಮಾಹಾತ್ಮ್ಯ ವರ್ಣನಂ''ನಾಮೈಕಸಂಚಾಶತ್ತನೋಂಧ್ಯಾಯಃ 





ಲ ಮಮ ಸಾ ಹ ನವಮ ಬಾನೆ ಪಾ 


೩೫. ಸರ್ವಕಾಲಗಳನ್ಲಿಯೂ ಭಯನೀಡಿತರಾಗಲ, ಸಂತತ ರೋಗಾಭಿ 
ಭೂತರಾಗಲಿ, ದುಃಖಗಳಿಂದ ಬಹಳ ಕ್ಲೇಶಗೊಂಡವರಾಗಲಿ, ಯಾರು ನಿನ್ನ 
ಹೆಸರನ್ನು ಸ್ಮರಿಸುತ್ತಿರುವರೊ, ಅವರಿಗೆ ಭಯಂಕರವಾದ ಸಂಸಾರಸಮುದ್ರದಲ್ಲಿ 
ಯಾವ ಭಯವೂ ಉಂಟಾಗುವುದಿಲ್ಲ 

೩೬ ಭಕ್ತಿಹೀನರಾದರೂ ಯಾರು ಪ್ರಸಂಗವಶದಿಂಡ ನಿನ್ನನ್ನು ನೋಡು 
ವರೂ, ಅನರೂ ಸಂಸಾರಡಲ್ಲಾಗಲಿ, ಮಹಾಥೋರಗಳಾದ ನರಕಗಳ 
ಲ್ಲಾಗಲಿ ಬೀಳುವುದಿಜ್ಯ 

೩೭ ಇಂತೆಂದು ಹೇಳಿ ಆಶೂಲವು ಆ ಲಿಂಗನನ್ನು ಆದರದಿಂದ ಆಲಿಂಗಿಸಿ 
ಕೊಂಡಿತು 

೩೮. ದೇವಿಯೆ! ಇಂತಹ ಶೂಲೇಶ್ವರನ ಮಹಿಮೆಯ ಪಾನನನಾದ 
ಪ್ರಭಾನವನ್ನು ನಿನಗೆ ಹೇಳಿರನೆನು ಇನ್ನು ಓಂಕಾರೇಶ್ವರದೇನನ ಚರಿತ್ರೆ 
ಯನ್ನು ಕೇಳು 

ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಟತೆಯಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮ ಹಾಪುರಾಣದ ಐದನೆಯ ಆನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 

ಮಾಹಾತ್ಮ್ಮ್ಯದಲ್ಲಿ “ ಶೂಲೇಶ ರಮಾಹಾತ್ಮ್ಯನರ್ಣನ' ವೆಂಬ 
ನನತ್ತೊಂದನೆಯ ಅಧ್ಯಾಯವು ಮಂ ದುದು 


' ಶ್ರೀಃ ॥ 
ಅಧ ದ್ವಿಪಂಚಾಶತ್ತಮೋಧ್ಯಾಯ$ 
ಓಂಕಾರೇಶ್ವರಮಾಹಾತ್ಮ್ಯವರ್ಣನಂ 
ಶ್ರೀ ವಿಶ್ವೇಶ್ವರ ಉವಾಚ.- 
ದ್ವ್ಯಧಿಕಂ ಡೇವಿ ಜಾನೀಹಿ ಪಂಚಾಶತ್ತಮನಿಾಶ್ವರಂ | 











ಓಂಕಾರೇಶ್ವರ ಇತ್ಯಾಖ್ಯಾ ಯಸ್ಯಾಂಸ್ತಿ ಭುವನತ್ರಯೇ non 

ಪ್ರಾಕೃತೇ ಕಲ್ಪಸಂಜ್ಞೇ ತು ಪ್ರಫಮೇ ಪ್ರಥಮಂ ಮಯಾ । 

ವಕ್ತ್ರಾದುತ್ಬಾದಿತೋ ದೇವಿ ಪುರುಷಃ ಕಪಿಲಾಕೃತಿಃ ॥೨॥ 

ತತಃ ಸ ಪುರುಷೋ ದಿನ್ಯಃ ಕಂ ಕರೋನಿಾತ್ಯುಪಸ್ಥಿ ತಃ | 

ನಿಭವಾತ್ಮಾನಮಿತ್ಯುಕ್ತೋ ಮಯಾಂಂತರ್ಧಾನಗೋಂಭವತ್‌ HA 

ನಿರ್ನಾಣಸ್ಯೆ (ಪ ಡೀಷಸ್ಸ ಗತಿಸ್ತಸ್ಯ ನ ಲಕ್ಷ್ಮಿತಾ। 

ತತಸ್ತಸ್ಯಾ ನ ಭವಚ್ಚಿಂತಾ 'ಕಫಮಾತ್ಕಾ ನಿಭಜ್ಯತೇ hen 

ಏವಂ ಚಿಂತಯತಸ್ತಸ್ಯ ಚತುರ್ಮಿತ್ಕೊ ತ್ಮಿತಸ್ತತಃ । 

ತ್ರಿನರ್ಣಸ್ಪರರೂನೀ ಚ ಚತ ುರ್ಷರ್ಗಫಲಪ್ರ ದಃ ॥೫॥ 
ಕನ್ನದದ ಅನುವಾದ 


ಓಂಕಾರೇಶ್ವರಮಾಹಾತ್ಮ್ಯವರ್ಣನ 


೧. ಮಹಾದೇವನು ಹೇಳುತ್ತಾನೆ -ದೇನಿಯೆ! ಮೂರು ಲೋಕ 
ಯ ಒಂಕಾರೇಶ್ವ ರನೆಂಬ ಹೆಸರು ಯಾವ ಲಿಂಗಕ್ಕೆ ಪ್ರಖ್ಯಾತವಾಗಿರು 
ವುದೊ, ನಿ -ಕ್ತಿರಡನೆಯ ಲಿಂಗನೆಂದು ತಿಳಿ 
೨ ಕ್ಕ ತಕಲ್ಪದ ಆದಿಯಲ್ಲಿ ಲೋಕಗಳ 

ನನ್ನ” ಮುಖದಿಂದ ಕಹಿಲವರ್ಣದ 


ಯಾಗುವುದಕ್ಕೆ 


ಸ್ಲಷಿ 
೪" 
ಒಬ್ಬ ಪುರುಷನನ್ನು 


೪ 
೩ ಆ ದಿವ್ಪಸ್ತರುಷನು. "ನಾನು ಮಾಡಬೇಕಾದುದೇನು*'? ಎಂದು 
ಆ 
ಕೇಳುತ್ತ ಬಳಿಯಲ್ಲಿ ಎಂತಿರಲ್ಲು (ಎನು ನಿನ್ನ ಜಿ (ಣವನ್ನು ಭಾಗಮೂಡಿಕೊ 


ಎಂದ. ಹೇಲಿಜೆನ,  ಕೂದಶೆಯೆ ಅವನ. ಲಂತರ್ಧಾನವನ್ನು ಹೂಂದಿದನ 
» ಇರಿಹೋದ ದೀನನ ಗ ಂತೆ ದನ ಮೃವಾರವು ಕಾಇದಾ. ಒತು 
ಅಕ್ಲಿನೆ, " ನನ್ನ ಡೇಪವನ್ಸು ಹೇ ಗೆ ನಿಭಜ ಸಾಡಿಕೊಳ್ಳ ೨ ೨೦೫ ಎಂಬ ಚಿಂತೆಯು 
ಗೆ ುಎಂಟಾಮಿತು. 
೫ ಇಂತು ಚಿಂತಿಸುತ್ತಿರಲ ಆತನ ಪೇಹವಿಂದ ನಾಲ್ಮಡಿಯಾದ ಆಕಾರ 
ವುಳ್ಳ ಸುರುಷನೊಬ್ಬನು ಹುಟ್ಟಿ ದನು ಮೂರು ಬಣ್ಣ ಗಳು ಮತ್ತು ಧ್ವನಿಗಳಿಂದ 


ಸ Gb 
೭೬ 6 


೪೬೨ ಶ್ರೀ ಸ್ಕಾಂದಮಹಾಪುರಾಣಂ 


ಯಗ್ಯಜುಃಸಾಮನಾಮಾ ಚ ಬ್ರಹ್ಮವಿಷ್ಣು ಶಿವಾತ್ಮಕಃ 1 


ವ್ಯಾಪ್ಲುವನ್ನಕೆಲಾಂಲ್ಲೋಕಾನ್ರ್ರಭಾನೈಃ ಪೃಥುಭಿಸ್ತ್ರದಾ nn 
ಓಂಕಾರ ಇತಿ ತಸ್ಯಾಖ್ಯಾ ಮಯಾ ದತ್ತಾ ಪ್ರಸಾದತಃ । 
ತದೋಕ್ತಾಭಿರುದಾರಾಭಿರ್ವಾಣೇಭಿಃ ಸಮಲಂಕೃತಃ nan 
ಹೃದಯಾತ್ತಸ್ಯ ದೇವಸ್ಯ ನಷಟ್ಕಾರಃ ಸಮುತ್ನಿತಃ । 

ಛಂದಸಾಂ ಪ್ರವರಾ ದೇವೀ ಚತುರ್ವಿಂಶಾಕ್ಟೃರಾ ಪರಾ nen 
ಷಟ್ಟುಕ್ಸಿಃ ಸಾ ತ್ರಿಪಾದಾ ಚ ಪಂಚಶೀರ್ಷೊೋಪಲಕ್ಸಿತಾ | 
ಸವಿಸಾಪವರ್ತಿನೀ ದೇವೀ ಪಾರ್ಶೇ ತತ್ರ ವ್ಯವಸ್ಥಿತಾ nee 


ಗಾಯತ್ರೀ ಮಧುರಾಭಾಷಾ ಸಾವಿತ್ರೀ ಲೋಕವಿಶ್ರುತಾ | 
ಸ ಚೋಂಕಾರೋ ಮಯಾ ಪ್ರೋಕ್ತೋ ಗಾಯತ್ರ್ರ್ಯಾ ಸಹ ಪಾರ್ವತಿ । 
ಸೃಷ್ಟಿಂ ಕುರು ಮಮಾದೇಶಾದ್ವಿಚಿತ್ರಾಮನಯಾ ಸಹ ॥೧೦॥ 


ಕೂಡಿದ ಅವನು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಸಗಳೆಂಬ ನಾಲ್ಕು 
ಫಲಗಳನ್ನೂ ಕೊಡುವವನಾದನು. 

೬ ಬುಗ್ವೇದ, ಸಾಮವೇದ, ಯಜುರ್ಮೇದಗಳೆಲ್ಲವೂ ಅವನ ನಾಮಗಳೇ 
ಬ್ರಹ್ಮನಿಷ್ಣು ಮಹೇಶ್ವರರು ಅವನ ರೂಪಾಂತರಗಳೇ ಆಗಿರುವರು. ಆತನು 
ಅಮಿತವಾದ ತನ್ನ ಪ್ರಭಾವದಿಂದ ಸಮಸ್ತಲೋಕಗಳನ್ನೂ ವ್ಯಾಸಿಸಿದ್ದನು. 

೭. ನಾನು ಪ್ರಸನ್ನನಾಗಿ ಆತನಿಗೆ ಓಂಕಾರನೆಂದು ಹೆಸರನ್ನಿತ್ತೆನು. 
ಆಗ ನಾನು ಹೇಳಿದ ಉದಾರಗಳಾದ ಮಾತುಗಳಿಂದ ಆತನು ಸಂತೋಷಗೊಂಡಿ 
ದ್ದನು. 

೮. ಆ ದೇವತೆಯ ಹೃದಯದಿಂದ ವಷಟ್ಯಾರವುದವಿಸಿತು ವೇದಗಳಲ್ಲಿ 
ಮೊದಲನೆಯ ಸ್ಥಾನವನ್ನು ಹೊಂದಿ ಸರಾತ್ಸರವೆನಿಸಿದುದೂ, ಇಪ್ಪತ್ತನಾಲ್ಕು 
ಅಕ್ಸರಗಳ ವಿನ್ಯಾಸವುಳ್ಳುದೂ ಆದ ಮಂತ್ರವಿರುವುದಲ್ಲವೆ. 

೯. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ, ಅಥೋ ದಿಶೆ 
ಗಳೆಂಬ ಆರು ಕುಕ್ಸಿಗಳುಳ್ಳವಳೂ, ಖುಗ್ಯಜುಸ್ಸಾಮನೇದಗಳೆಂಬ ಮೂರು 
ಪಾದಗಳುಳ್ಳವಳೂ, ವ್ಯಾಕರಣ, ಶಿಕ್ಲಾ, ಕಲ್ಪ, ನಿರುಕ್ತ, ಜ್ಯೋತಿಷಗಳೆಂಬ 
ಐದು ತಲೆಗಳುಳ್ಳವಳೂ, ಆದ ದೇವಿಯು ಸಮಾಸದಲ್ಲಿ ಸುಳಿಯುತ್ತ ಪಕ್ಕ 
ದಲ್ಲಿಯೇ ಬಂದು ನಿಂತಿದ್ದಳು. 

೧೦. ಆಕೆಯೇ ಮಧುರಾಲಾಪದವಳೂ, ಸವಿತೃಶಕ್ತಿಸ್ವರೂಪದವಳೂ ಆದ 
ಗಾಯತ್ರಿಯು. ಪಾರ್ವತಿಯೆ! ಆಗ ನಾನು ಗಾಯತ್ರೀಸಮೇತನಾದ 
ಓಂಕಾರೇಶ್ವರನಿಗೆ, “ಅಯ್ಯಾ! ನನ್ನ ಅಪ್ಪಣೆಯಂತೆ ನೀನು ಈಕೆಯ ಸಹಾಯ 
ದಿಂದ ವಿಚಿತ್ರವಾದ ಸೃಷ್ಟಿಯನ್ನು ಮಾಡು’? ಎಂದು ಆಜ್ಞಾ ನಿಸಿದೆನು. 


ದ್ವಿಪಂಚಾಶತ್ತನೋಕಧ್ಯಾಯಃ ೪೬ 


ಇತ್ಯುಕ್ತಸ್ಟ್ರಿ ಸ್ತ್ರಿಶಿಖೋ ಭೂತ್ವಾ ಹಿರಣ್ಯಸದೃಶಾಕೃತಿಃ । 


ಸ ಷ್ಟಿಮುತ್ಬಾ ಪಯಾನೂಳೆ ಸ್ಟ ಕರೀರಾನ್ಮ ಮಾಜ್ಞ ಯಾ 1೧೧॥ 
ಪೂರ್ವಂ ದೇವಗಣಾಶ್ಚೆನ ತ್ರ ಮಸ್ತಿ ಂಕಚ್ಚೆ ಜೀನತಾಃ | 
ಮನುಷ್ಯಾ ಖುಷಯತ್ರೈನ ನೇಡನ್ರಾ ಮಾಸ್ಯತಃ ಕೃತಾಃ 1 ೧೨ ॥ 


ತೇಸಾಂ ದೇಹೇ ಪ್ರವಿಷ್ಟಾನಾಂ ಪ್ರಾದುರ್ಭಾವಃ ಪುನರ್ಭನೇತ್‌ । 
ಯಥಾ ಸೂರ್ಯಸ್ಯ ಸತತಮುದಯಾಸ್ತಮನಂ ಭವೇತ್‌ ॥ ೧೩ ॥ 
ಸಂಹೃತ್ಯೋಂಕಾರಮಖಿಲಾನ್ಸದೇವಾಸುರಪನ್ನಗಾನ್‌ । 

ಕೃತಾತ್ಮಗರ್ಭೆೇ ಭಗವಾಸೋಂಕಾರೋ ಜಗತಃ ಪ್ರಭುಃ । 

ಷಸರ್ಜ ಸರ್ವಭೂತಾನಿ ಕಲ್ಬಾಂತೇ ಸರ್ವತಾತ್ಮಜೇ ॥ ೧೪ ॥ 
ಅವ್ಯಕ್ತಃ ಶಾಶ್ವತಶ್ವೈನ ತಸ್ಯ ಸರ್ವಮಿದಂ ಜಗತ್‌ | 

ಕರ್ತಾ ಚೈವ ವಿಕರ್ತಾ ಚ ಸಂಹರ್ತಾ ಚ ಮಹಾಂಸ್ತು ಯಃ ॥ ೧೫॥ 
ಓಂಕಾರಪೂರ್ವಕಾ ನೇದಾ ಯಜ್ಜ್ಞಾಶ್ಹೋಂಕಾರಪೂರ್ವಕಾಃ । 
ಓಂಕಾರಪೂರ್ವಕಂ ಜ್ಞಾನಂ ತಪಶ್ಹೋಂಕಾರಪೂರ್ವಕಂ ॥ ೧೬ ॥ 


೧೧ ಇಂತು ನುಡಿಯಲು ನನ್ನ ಅನುಚ್ಚೆಯನ್ನು ಶಿರಸಾವಹಿಸಿ ಅತನು 
ಮೂರು ತಲೆಗಳಿಂದೊಪ್ಪುತ್ತ ಚಿನ್ನವನ್ನು ಹೋಲುವ ಮೈ ಬಣ್ಣ ದವನಾಗಿ ತನ್ನ 
ದೇಹದಿಂದಲೇ ಬ್ರಹ್ಮಾಂಡನನ್ನುಂಟುಮಾಡಿದನು. 

೧೨. ಮೊದಲಿನಲ್ಲಿ ವೇದವಾಕ್ಯಗಳನ್ನೇ ಪ್ರಮಾಣವಾಗಿಟ್ಟುಕೊಂಡು 
ದೇವತಾಗಣಗಳೂ, ಅವರ ಅಧಿನಾಯಕರಾದ ಮೂವತ್ತುಮೂರು ದೇವತೆಗಳೂ, 
ಮನುಷ್ಯರೂ, ಮಹರ್ಷಿಗಳೂ, ಸೃಜಿಸಲ್ಪಟ್ಟರು 

೧೨ ಏಕಪ್ರಕಾರನಾಗಿರುವ ಸೂರ್ಯನಿಗೂ ಹೇಗೆ ಉದಯಾಸ್ತಗಳೆಂಬ 
ವ್ಯವಹಾರವಿದೆಯೊ, ಹಾಗೆಯೇ ಓಂಕಾರನಲ್ಲಿ ಲೀನರಾದ ದೇವಾದಿ ಸಕಲರಿಗೂ 
ಪ್ರಳಯದಲ್ಲಿ ನಾಶವೂ ಪುನಃ ಪ್ರಾದುರ್ಭಾವವೂ ಉಂಟಾಗುತ್ತಿರುವುವು. 

೧೪. ಓಂಕಾರವು ದೇವತೆಗಳು, ರಾಶ್ಚಸರು, ನಾಗರು ಮುಂತಾದವ 
ರನ್ಸೆಲ್ಲ ತನ್ನಲ್ಲಿ ಅಡಗಿಸಿಕೊಂಡಿರುವುದು ಇಂತು ತನ್ನ ಗರ್ಭದಲ್ಲಿ ಜಗತ್ತನ್ನೆಲ್ಲ 
ತಾಳಿರುವ ಓಂಕಾರನೇ ಲೋಕಕ್ಕೆ ಒಡೆಯನಾಗಿರುವನು ಪರ್ವತಶ್ರತ್ರಿಯೆ! 
ಪ್ರಳಯಾಂತ್ಯದಲ್ಲಿ ಆತನೇ ಸಕಲ ಪ್ರಾಣಿಗಳನ್ನೂ ಸೃಜಿಸಿದನು. 

೧೫. ಆಡು ಅವ್ಯಕ್ತ ನು. ಶಾಕ್ತ ತನು. ಸಕಲಬ ಬಟ ಜಃ ಅವನದೇ 
ಆಗಿರುವುದು ಆತನೇ ಇದನ್ನು "ಸ ಷ್ಟಿ ಮಾಡಲು, ವ್ಯತ್ಯಾಸವಾಗಿಸಲು, 
ಸಂಹರಿಸಲು ಶಕ್ತನಾದ ಮಹಾರ ಒಡು ನಗರವು 

೧೬. ವೇದಗಳೆಲ್ಲವೂ ಓಂಕಾರದಿಂದಲೇ ಪ್ರಾರಂಭಿಸಿರುವುವು ಯಜ್ಞ 
ಗಳಿಗೂ ಓಂಕಾರವೇ ಮೊದಲಾಗಿರುವುದು. ಜ್ಞಾನವೂ ಓಂಕಾರಪೂರ್ವಕ 
ವಾಗಿರುವುದು. ತಪಸ್ಸೂ ಓಂಕಾರವನ್ನೇ ಆಶ್ರ ಯಿಸಿರುವುದು 


೪೬೪ ಶ್ರೀ`ಸ್ಥಾಂದಪುಹಾಪುರಾಣಂ 


ಸ್ಹಯಂಭೂರಿತಿ ವಿಜ್ಞೆ ೀಯಃ ಸ ಬ್ರಹ್ಮಾ ಭುವನಾಧಿಸಃ । 


ಸ ವಾಯುರಿತಿ ವಿಜ್ಞೇಯಃ ಸರ್ವಜ್ಞಃ ಸ ಪ್ರಜಾಕರಃ ॥ ೧೩ 0 
ನಿಶ್ಚೇದೇವಾಸ್ತಥಾ ಸಾಧ್ಯಾ. ರುದ್ರಾದಿತ್ಯಾಸ್ತ ಥಾಂಶ್ಚಿನೌ | 

ಪ್ರಜಾನಾಂ ಪತಯಕಶ್ಚೆನ ಸಪ್ತ ಚೈವ ಮಹರ್ಷಯಃ ॥ ೧6 ॥ 
ವಸವೋಇಪ್ಸರಸಶ್ಚೈವ ಗಂಧರ್ವಾಶ್ಚೈನ ರಾಕ್ಷಸಾಃ । 

ದೈತ್ಯಾಃ ಪಿಶಾಚಾ ರಕ್ಸಾಂಸಿ ಭೂತಾನಿ ವಿವಿಧಾನಿ ಚ ॥೧೯॥ 
ಬ್ರಾಹ್ಮಣಾಃ ಕೃತ್ರಿಯಾ ನೈಶ್ಯಾಃ ಶೂದ್ರಾ ಮ್ಲೇಚ್ಛಾದಯೋ ಭುನಿ । 
ಸರ್ವೇ ಚತುಷ್ಪದಾಶ್ಚೆವ ತಿರ್ಯಗ್ಯೋನಿಗತಾಸ್ತಥಾ n ೨೦॥ 
ಜಂಗಮಾನಿ ಚ ಸತ್ಕಾನಿ ಯಚ್ಚಾನ್ಯಜ್ಜೀವಸಂಜ್ಯಕಂ | 

ಕೃತ್ವಾ ಸರ್ವಮಶೇಷಂ ಚ ಮಮಾಂಂತಿಕಮುಪಾಗತಃ 1 Son 
ಪ್ರಣನ್ಯ ಪ್ರಯತೋ ಭೂತ್ವಾ ವಚನಂ ಚೇದಮಬ್ರನೀತ್‌ । 

ಕೃತಾ ಸೃಷ್ಟಿರ್ಮಯಾ ದೇವ ತೃತ್ರಸಾದಾನ್ಮಹೇಶ್ವರ ॥ ೨೨ ॥ 
ದೇಹಿ ಮೇ ಪರಮಂ ಸ್ಥಾನಂ ಯಥಾ ಕೀರ್ತಿರ್ದ್ರ್ರುವಾ ಭವೇತ್‌ । 
ಓಂಕಾರಸ್ಥ ವಚಃ ಶ್ರುತ್ವಾ ನುಯಾ ಪ್ರೋಕ್ತಂ ವರಾನನೇ | ೨೩॥ 





೧೭. ಹದಿನಾಲ್ಕು ಲೋಕಗಳಿಗೂ ಒಡೆಯನಾದ ಆ ಸ್ತಯಂಭುವೇ ಬ್ರಹ್ಮ 
ದೇವನೆಂದು ತಿಳಿಯಬೇಕು. ಆ ಸರ್ವಜ್ಞನೇ ವಾಯುವು. ಪ್ರಜೆಗಳನ್ನು 
ಅವನೇ ಸೃಜಿಸುವವನು. 

೧೮-೨೧ ವಿಶ್ವೇದೇವತೆಗಳು, ಸಾಧ್ಯರು, ಏಕಾದಶರುದ್ರರು, ದ್ವಾದಶಾ 
ದಿತ್ಯರು, ಅಶ್ವಿನೀದೇವತೆಗಳು, ಪ್ರಜಾಪತಿಗಳು, ಸಸ್ತಮಹರ್ಷಿಗಳು, ಅಷ್ಟ 
ವಸುಗಳು, ಅಪ್ಸರೆಯರು, ಗಂಧರ್ವರು, ರಾಶ್ಟೃಸರು, ದೈತ್ಯರು, ಸಿಶಾಚರು, 
ದಾನವರೇ ಮುಂತಾದ ಸಕಲ ಪ್ರಾಣಿಗಳು, ಬ್ರಾಹ್ಮಣರು, ಕ್ಪತ್ರಿಯರು, 
ವೈಶ್ಯರು, ಶೂದ್ರರು, ಭೂಶೋಕದಲ್ಲಿರುವ ಇತರ ಮ್ಲೇಚ್ಛಜನರು, ಸಕಲ 
ಚತುಷಪ್ಪದ ಪ್ರಾಣಿಗಳು, ಇತರ ನೀಚಯೋನಿಯಲ್ಲಿ ಹುಟ್ಟುವ ಸಕ್ಸಿಕ್ರಿಮಿ 
ಕೀಟಾದಿಗಳು, ಚಲಿಸುವ ಎ್ಲ ಪ್ರಾಣಿಗಳು ಮತ್ತ, ಜೀವಿಗಳೆಂದು ಕರೆಯ 
ಲ್ಪಡುವ ಸಕಲ ಭೂತರಾಶಿ ಇವೆಲ್ಲವನ್ನೂ ಸಾಗ್ರನಾಗಿ ಸೃಜಿ ಓಂಕಾರೇಶ್ವರನು 
ನನ್ನ ಬಳಿಗೆ ಬಂದು ಸೇರಿದನು 

೨೨ ಅಲ್ಲದೆ ವಿನೀತನಾಗಿ ಪ್ರಣಾಮವನ್ನು ಮಾಡಿ ಇಂತೆಂದು ಮಾತ 
ನಾಡಿದರು. " ದೇವದೇವನಾದ ಮಹೇಶ್ವರನೆ! ನಿನ್ನ ಅನುಗ್ರಹದಿಂದ ಸಕಲ 
ಸೃಷ್ಟಿಯನ್ನೂ ಮಾಡಿರುವೆನು. 

೨೩. ಈಗ ನನಗೊಂದು ಉತ್ತಮ ಸ್ಥಾನವನ್ನು ಕಲ್ಪಿಸಿಕೊಡು. ಅಲ್ಲಿ 


ದ್ವಿಸಂಚಾಶತ್ರಮೋಠಧ್ಯಾಯಃ ೪೬೫ 


ಮಮಾಭೀಷ್ಟಕರಂ ಸ್ಥಾನಂ ನಿತ್ಯವುವ್ಯಯಮಕ್ಸಯಂ | 


ಮಹಾಕಾಲವನಂ ದಿವ್ಯಂ ಸರ್ವಸಂಪತ್ಯರಂ ಶುಭಂ ॥ ೨೪ ॥ 

ತತ್ರ ತೇ ಭವಿತಾ ಕೀರ್ತಿಃ ಶಾಶ್ವತೀ ನಾಂತ್ರ ಸಂಶಯಃ । 

ಶೂಲೇಶ್ಚರಸ್ಯ ದೇವಸ್ಯ ಪೂರ್ವಭಾಗೇ ವ್ಯವಸ್ಥಿತಂ ॥ ೨೫ ॥ 
ಕಲ್ಪಪ್ರಭನಂ ಲಿಂಗಂ ತ್ವನ್ನಾನ್ನಾ ಖ್ಯಾತಿಮೇಷ್ಯತಿ । 

ಓಂಕಾರೇಶ್ವರ ಇತ್ಯಾಖ್ಯಾ ಭವಿಷ್ಯತಿ ಇಗತ್ತ್ರಯೇ ॥ ೨೬॥ 

ಇತ್ಯುಕ್ತೋ ಹಿ ಮಯಾ ದೇನಿ ಓಂಕಾರೋ ಹೃಷ್ಟಮಾನಸಃ । 

ದದರ್ಶ ತತ್ರ ತಲ್ಲಿಂಗಂ ತಸ್ಮಿಂಲ್ಲಿಂಗೇ ಅಯಂ ಗತಃ ॥ ೨೭ 

ತತಃ ಪ್ರಭೃತಿ ನೇದೇಷು ಓಂಕಾರಃ ಕ್ರಿಯತೇ ದ್ವಿಜೈಃ । 

ಪುಣ್ಯಾರ್ಥಂ ಮಂಗಲಾರ್ಥಂ ಚ ಪ್ರಥಮಂ ಸರ್ವವಸ್ತುಷು ॥ ೨೮ ॥ 

ಅಯಂ ಗತೋ ಯದೋಂಕಾರಸ್ತದಾ ಪೃಭೃತಿ ಸಾರ್ವತಿ । 

ಮಯೋಚ್ಯಮಾನಂ ಲಿಂಗಸ್ಯ ಪ್ರಭಾವಾಂತಿಶಯಂ ಶೃಣು ॥ರ೯॥ 





ನನ್ನ್ನ ಕೀರ್ತಿಯು ಶಾಶ್ವ ತವಾಗಿ ನಿಂತಿರಬೇಕು '' ಎಲೌ ಸುಂದರಿಯೆ ! ಓಂಕಾರನ 
ಮಾತನ್ನು ಕೇಳಿ ಸಾಪ ಇಂತೆಂದೆನು 

೨೪ "ನನಗೆ ಬಹಳ ಪ್ರಿಯವಾದುದೂ, ನಿತ್ತವೂ, ನಾಶರಹಿತವೂ, ಆದ. 
ಸ್ಪಾನವೊಂದಿರುವುದು ಜಾ ಕಾಲವನವೆಂಬ ಆ “ಕ ತ್ರವು ದಿವ್ಯವೂ, ಸಕಲ 
ಸಂಪತ್ರದಾಯಕವೂ, ಪವಿತ್ರವೂ ಆಗಿರುವುದು. 

೨೫ ಅಲ್ಲಿ ನಿನ್ನ ಕೀರ್ತಿಯು ಶಾಶ ಶತವಾಗುವುಡೆಂಬುದರಲ್ಲಿ ಸಂದೇಹ 
ವಿಲ್ಲ ಶೂಲೇಶ್ವ ರಮಹಾಲಿಂಗಕ್ಕೆ ಪೂರ್ವದಲ್ಲಿ ಒಂದ. ಲಿಂಗವು ನೆಲಸಿರುವುದು. 

5೬ ವೂ ಇರು ಕಲ್ಪ ಗಳಿಂದಲೂ ನಲಸಿರುವ ಆ ಲಿಂಗವು ನಿನ್ನ ಹೆಸರಿ 
ನಿಂದಲೇ ಪ್ರಖ್ಯಾತಿಯನ್ನು ಸಡೆಯುವುದು. ಮೂರು ಲೋಕಗಳಲ್ಲಿಯೂ 
ಅದಕ್ಕೆ ಎಂಕಾರೇರ ರೆಂಬ” ಹಸರೇ ಪ್ರತೀತವಾಗುವುದು? 

೨೭ ದೇನಿಯ ! ಇಂತೆಂದು ನಾನು ಅನ್ಸಣೆಯನ್ನು ನೊಡಲು ಓಂಕಾರನು 
ಸಂತುಷ್ಟ ಮನಸ್ಮನಾಗಿ ಅಲ್ಲಿಗೆ ಹೋಗಿ ಆ ಲಿಂಗವನ್ನು ನೋಡಿ ಅದರಲ್ಲಿಯೇ 
ಲೀನನಾದನು 

೨೮ ಅಂದು ಮೊದಲಾಗಿ ಬ್ರಾಹ್ಮಣರೆಲ್ಲರೂ ವೇದಾಧ್ಯಯನಗಳಲ್ಲಿಯೂ, 
ಇತರ ಸಮಸ್ತ ಕಾರ್ಯಗ-ಲ್ಲಿಯೂ, ಪುಣ್ಯ ಪ್ರಾಪ್ತಿಗಾಗಿಯೂ, ಮಂಗಳ 
ಕ್ಕಾಗಿಯೂ ಪ್ರಥಮದಲ್ಲಿ ಓಂಕಾರವನ್ನುಚ್ಛರಿಸುತ್ತಿರುವರು 

೨೯. ಪಾರ್ವತಿಯೆ ! ಇಂತು ಓಂಕಾರನು ಆ ಲಿಂಗದಲ್ಲಿ ಲಯವನ್ನು 
ಹೊಂದಿದ ದಿನ ಮೊದಲಾಗಿ ನಣನು ಆ ಲಿಂಗಕ್ಕೆ ಅನುಗ್ರಹಿಸಿರುವ ಮಹಿಮಾತಿ- 
ಶಯವನ್ನು ಕೇಳು. 


೪೬೬ ಶ್ರೀ ಸ್ಯಾಂದಮಹಾಪುರಾಣಂ 


ಯದ್ಯುಗಾದಿಸಹಸ್ರೇಷು ನ್ಯತೀಪಾತಶತೇಷು ಚ । 

ಅಯನಾನಾಂ ಸಹಸ್ರೇಷು ಯತ್ಪುಣ್ಯಂ ಸಮುದಾಹೃತಂ | 
ತತ್ಪುಣ್ಯಮಧಿಕಂ ದೇವಿ ಓಂಕಾರೇಶ್ವರದರ್ಶನಾತ್‌ 1೩೦॥ 
ಚತುರ್ನ್ವಪಿ ಚ ನೇದೇಷು ಸಮಧೀತೇಷು ಯತ್ಛಲಂ | 

ತತೋಂಧಿಕಂ ಫಲಂ ಪ್ರೋಕ್ಷಮೋಂಕಾರೇಶ್ವ್ಚರದರ್ಶನಾತ್‌ ॥ ೩೧॥ 
ಬ್ರಹ್ಮಚರ್ಯೇಣ ಯತ್ಪುಣ್ಯಂ ಯಾವಜ್ಜೀವಂ ಕೃತೇನ ಚ। 


ತತ್ಪುಣ್ಯಮಧಿಕಂ ಪ್ರೋಕ್ತನೋಂಕಾರೇಶ್ವರದರ್ಶನಾತ್‌ EN 
ಕರೀಷಸಾಧನೇ ಪುಣ್ಯಂ ಯಚ್ಚ ಪುಣ್ಯಮುನಾಶಕೇ । 
ತತ್ಪುಣ್ಯಮಧಿಕಂ ದೇವಿ ಓಂಕಾರೇಶ್ವರ ದರ್ಶನಾತ್‌ (1 ೩೩ ॥ 


ಪೂಜಾಯಾಂ ಯತ್ಸ ಲಂ ಪ್ರೋಕ್ತಂ ತಸ್ಯ ಸಂಖ್ಯಾ ನ ವಿದ್ಯತೇ ॥ ೩೪॥ 
ಕಿಂ ಯಜ್ಞ್ವೈರ್ಬಹುವಿತ್ತಾಢ್ಕೈಃ ಕಂ ತಪೋಭಿಃ ಸುದುಷ್ಯರೈಃ । 
ಓಂಕಾರದರ್ಶನಾದಡೇವ ತತ್ಸಲಂ ಲಭತೇ ಯತಃ ॥ ೩೫॥ 


೩೦. ದೇವಿಯೆ! ಈ ಓಂಕಾರೇಶ್ವರನ ದರ್ಶನವು ಒಂದು ಸಾವಿರ ಯುಗಾದಿ 
ಗಳನ್ನೂ ನೂರು ವ್ಯತೀಪಾತಗಳನ್ನೂ, ಸಾವಿರ ಅಯನ ಫುಣ್ಯಕಾಲಗಳನ್ನೂ 
ಸಮಗ್ರವಾಗಿ ಆಚರಿಸಿದುದಕ್ಕಿಂತಲೂ ಹೆಚ್ಚಿನದಾದ ಪುಣ್ಯವನ್ನು ಕೊಡುವುದು 

೩೧ ನಾಲ್ಕು ವೇದಗಳನ್ನೂ ಸಾಂಗವಾಗಿ ಓದಿದ ಬ್ರಾಹ್ಮಣನಿಗೆ ಯಾವ 
ಫಲವು ಹೇಳಲ್ಪಟ್ಟಿರುವುದೊ, ಅದಕ್ಕೂ ಮಿಗಿಲಾದ ಪುಣ್ಯವು ಓಂಕಾರೇಶ್ವರ 
ದರ್ಶನದಿಂದ ಲಭಿಸುವುದು 

೩೨. ತನ್ನ ಜನ್ಮವನ್ನೆಲ್ಲ ನೈಷ್ಠಿಕಬ್ರಹ್ಮಚರ್ಯದಲ್ಲಿಯೇ ಕಳೆದ ಮಹಾತ್ಮ 
ನಿಗೆ ಯಾವ ಫಲವುಂಟೊ, ಅದಕ್ಕೂ ಹೆಚ್ಚಿನ ಫಲವೇ ಓಂಕಾರೇಶ್ವರನನ್ನು 
ನೋಡಿದವರಿಗೆ ಸಿಕ್ಕುವುದು 

೩೩. ಗೋಮಯಾಗ್ನಿಯ ಸಾಧನೆಯಿಂದಲೂ, ಆಮರಣಾಂತೋಪನಾಸ 
ದಿಂದಲೂ ಯಾವ ಪುಣ್ಯವು ಲಭಿಸುವುದೊ, ಅದಕ್ಕಿಂತಲೂ ಅಧಿಕವಾದ ಪುಣ್ಯವು 
ಓಂಕಾರೇಶ್ವರನ ದರ್ಶನದಿಂದ ಸಿಕ್ಕುವುದು 

೩೪. ಇನ್ನುಆ ಮಹಾಲಿಂಗದ ಪೂಜೆಯನ್ನು ಮಾಡುವುದರಿಂದ ಲಭಿಸುವ 
ಪುಣ್ಯದ ಇಯತ್ತೆಯೇ ಯಾರಿಗೂ ತಿಳಿಯದು 

೩೫. ಬಹಳ ಹಣವನ್ನು ವ್ಯಯಮಾಡಿ ಸಾಧಿಸುವ ಯಜ್ಞಗಳಿಂದಲೂ 
ಅತ್ಯಂತ ದುಸ್ಸಾಧ್ಯಗಳಾದ ತಪಸ್ಸುಗಳನ್ನು ಮಾಡುವುದರಿಂದಲೂ ಪ್ರಯೋಜನ 
ವೇನು? ಆ ಫಲನೆಸ್ಲವೂ ಓಂಕಾರೇಶ್ವರನನ್ನು ನೋಡುವ ಮಾತ್ರದಿಂದಲೇ 
ಪ್ರಾಪ್ತವಾಗುವುದು. " 


ದ್ವಿಪಂಚಾಶತ್ತಮೋಕಿಧ್ಯಾಯಃ ೪೬೭ 


ಪೂಜನಾತ್‌ ಸ್ಪರ್ಶನಾದ್ವಾಿ ಕೀರ್ತನಾಚ್ಛ_ನಣಾತ್ತಥಾ । 


ಓಂಕಾರೇಶ್ಚರದೇವಸ್ಯ ನರಾಃ ಸ್ಫುರ್ಮುಕ್ತಿ ಭಾಜನಾಃ ॥ ೩೬॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಓಂಕಾರೇಶ್ವರದೇವಸ್ಯ ಶೃಣು ನಿಶ್ಚೇಶ್ವರಂ ಪರಂ ॥ ೩೭ 1 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಂಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
««ಓಂಕಾರೇಶ್ವರಮಾಹಾತ್ಮ್ಯವರ್ಣನಂ'' ನಾಮ 
ದ್ವಿಷಂಚಾಶತ್ತಮೋಂಧ್ಯಾಯಃ 


೩೬, ಈ ಓಂಕಾರೇಶ್ವರನನ್ನು ಪೂಜಿಸುವುದರಿಂದಲೂ, ಸ್ಪರ್ಶಿಸುವುದ 
ರಿಂದಲೂ, ಸ್ತೋತ್ರ ಮಾಡುವುದರಿಂದಲೂ, ಈ ಕಥೆಯನ್ನು ಕೇಳುವುದರಿಂದಲೂ 
ಮನುಜರು ಮೋಶಕ್ಬಕ್ಕೆ ಭಾಜನರಾಗುವರು. 

೩೭, ದೇವಿಯೆ! ಇಂತು ನಿನಗೆ ಓಂಕಾರೇಶ್ವರನ ಪ್ರಭಾವವುಳ್ಳ ಪಾಪ 
ನಾಶಕವಾದ ಚರಿತ್ರೆಯು ಹೇಳಲ್ಪಟ್ಟತು. ಇನ್ನು ವಿಶ್ವೇಶ್ವರಮಹಾದೇವನ ಕಥೆ 
ಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಅನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ  ಓಂಕಾರೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಐವತ್ತೆರಡನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಧ ತ್ರಿಪಂಚಾಶತ್ತಮೋಂಧ್ಯಾಯಃ 
ವಿಶ್ಲೇತ್ವರಮಾಹಾತ್ಮ್ಯವರ್ಣನ೦ 
ಈಶ್ವರ ಉವಾಚ :-- 
ತ್ರಿಪಂಚಾಶತ್ತಮಂ ವಿದ್ಧಿ ಸುಪ್ರಸಿದ್ಧಮಥೇಶ್ವರಂ । 
ಪರಂ ವಿಶ್ವೇಶ್ವರಂ ಖ್ಯಾತಂ ವಿಶ್ವೇಷು ಭುವನೇಷ್ಟನಿ nou 
ಬಭೂವ ನೃಪತಿಃ ಪೂರ್ವಂ ನಿದರ್ಭಾಯಾಂ ವಿದೂರಥಃ । 
ಸೋಂಂತಃಪುರಾಂಯುತೋಪೇತಂ ಚಕ್ರೇ ರಾಜ್ಯಮಕಂಟಿಕಂ ॥೨॥ 
ಜಘಾನ ತಾಪಸಂ ಸೋ ಥ ಪ್ರಮಾದಾನ್ಮ)ಗಯಾಂ ಗತಃ । 
ಕೃಷ್ಣಾಂ ಜಿನಧರಂ ಶಾಂತಂ ಧ್ಯಾಯಂತಂ ಬ್ರಹ್ಮ ಶಾಶ್ವತಂ Han 
ಮೃಗಂ ಮತ್ತಾ ಮಹಾರಣ್ಯೇ ಬ್ರಾಹ್ಮಣಂ ದೈವಮೋಹಿತಃ । 
ತೇನ ಕರ್ಮವಿಪಾಕೇಸ ದೇಹಾಂತೇ ರೌರವಂ ಗತಃ ॥೪॥ 
ತತ್ರಾಂಸೌ ಯಾತನಾ ಫೋರಾ ಅನುಭೂಯಾತ್ಮಕಾಲತಃ । 
ತಸ್ಮಾದಿಹಾಗತೋ ಮರ್ತೇ ಸಪ್ಪೋ ವಿಷಧರೋಂಭವತ್‌ umn 
ಕನ್ನಡದ ಅನುವಾದ 
ವಿಶ್ವೇಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ --ಐವತ್ತಮೂರನೆಯ ಮಹೇಶ್ವರ 
ಲಿಂಗವು ಬಹಳ ಪ್ರಸಿದ್ಧವಾದುದು. ಅದೇ ವಿಶ್ವೇಶ್ವರನೆಂದು ಸಕಲ ಲೋಕ 
ಗಳಲ್ಲಿಯೂ ಪ್ರಖ್ಯಾತಿಂ ಯನ್ನು ಪಡೆದಿರುವುದು 

೨. ಹಿಂದೆ ವಿದರ್ಭದೇಶದಲ್ಲಿ ವಿದೂರಧನೆಂಬ ಚಕ್ರವರ್ತಿಯೊಬ್ಬನಿದ್ದನು 
ಆತನಿಗೆ ಹತ್ತುಸಾವಿರ ಮಡದಿಯರಿದ್ದರು ಇವರ್ಲ್ವೇರೊಡಗೂಡಿ ಸಕಲ ಸುಖ 
ಗಳನ್ನನುಭವಿಸುತ್ತ ನಿಷ್ಕಂಓಕವಾದ ರಾಜ ವನ್ನು ಆತನು ಆಳುತ್ತಿದ್ದನು 

೩ ಬೇಟೆಗಾಗಿ ಹೋಗಿದ್ದ ಆತನು ಬ್ರ ಮಾವವರದಿಂದ ಕ ಪನ್ಹಿ ಜಿನ ನವನ್ನು 
ಧರಿಸಿಕೊಂಡ. ಶಾಂತನೂ ಸರಬ್ರಸೈತಿಂತನಸರನೂ ಆದ 42 


ಸ್ರ ತಿಳಿದನು ಆ ಸಾಸ ಸಕ್ಫತ ತ್ರದ ಫಲ%ಾಗಿ 
ಲ ಅವನು ಶೌರವನರಕವನ್ನೂ ಹೊಂದಿದನು, 

ಸಪ ಸಿಯತನಾದ ಕಾಒದನರಿಗೂ ಅನೇಕ ಘೋರ 
ಯಾತನೆಗಳನ್ನ, ನುಭವಿಸಿ ಪುನಃ ಈ ಮನುಷ್ಯಲೋಕಪ್ತಿ ಬಂದು ವಿಷಧಾರಿ:ಖಾದ 
ಒಂದು ಸರ್ಪವಾಗಿ ಹುಟ್ಟಿದ 


ತನಾಗಿ ಮಹುರಣ್ಯದನ್ನಿ ಸಂಚರಿಸುತ್ತದೆ 
he] 

ಧಿ 

\ 


ಕ್ರಿಪಂಚಾಶತ್ರನೋಳ9ಧ್ಯಾಯೆ। ೪೬ 


ಅದಶತ್ಸೋಃಪಿ ಕೋಸೇನ ಬ್ರಾಹ್ಮಣಂ ಚರಣೇ ಪ್ರಿಯೇ । 


ಲಕುಟೇನ ಹತಃ ಸೋಸಿ ಪಂಚತ್ವಂ ತತ್ಕಣಾದ್ದತಃ 1೬(॥ 
ಚ್ಯುತಸ್ತು ನರಕಾಶ್ಸಿಂಹೋ ದ್ವಿತೀಯೇ ಭೂತ್ಸುದಾರುಣಃ | 

ರಾಜಾನಂ ಭಕ್ಷಯಾಮಾಸ ರಾಜಲೋಕೈರ್ನಿಸಾತಿತಃ Han 
ಪುನರ್ವ್ವಾಫ್ರೋ ಬಭೂವಾಂಸೌ ತೃತೀಯೇಃಪಿ ಭವಾಂತರೇ । 

ತೀಕ್ಷ್ಮ ಸಾದನಖೈರ್ಫೋರೈರ್ಫಾತಯಾಮಾಸ ಸೂಕರಾನ್‌ nen 
ತೇನಾಪಿ ನೈಶ್ಕೋ ನಿದನಂ ನೀತಃ ಕಶ್ಚಿದ್ವನಾಂತರೇ । 

ತಿಷಾದೈರ್ನಿಹತಃ ಸೋಪಿ ಬಾಣೈಃ ಪಂಚತ್ಚಮಾಗತಃ 1೯॥ 
ಚತುರ್ಥೇಃನಿ ಗಜೋ ಜಾತಃ ಸಿಂಹಾದ್ವಧಮನಾಪ್ತವಾನ್‌ I 

ಪಂಚಮೇ ಮಕರೋ ಜಾತಃ ಕ್ರಾರಾಂಭಸಿ ಮಹೋದಧೌ ॥ ೧೦॥ 
ಸ್ನಾತುಕಾಮಾಮಥೋ ರಾಮಾಮಾಜಘಾನಾ ತಿಸಾಪಕೃತ್‌ । 

ಧೀನರೈಃ ಕೃತಧಿಕ್ಕಾರೈರ್ಬಡಿಶೈಃ ಸನ್ನಿ ಪಾತಿತಃ ೧೧ ॥ 


೬ ಪ್ರಿಯಳೆ! ಒಮ್ಮೆ ಆ ಸರ್ಪವೂ ಕೋಪದಿಂದ ಒಬ್ಬ ಬ್ರಾಹ್ಮಣನ 
ಕಾಲನ್ನು ಕಚ್ಚಲು ಆತನು ದೊಣ್ಣೆಯಿಂದ ಅದನ್ನು ಹೊಡೆದನು. ಆ ಕ್ಸಣ 
ದಲ್ಲಿಯೇ ಅದು ಸತ್ತ್ವಹೋಯಿತು 

೭ ಪುನಃ ಜಸ ಬ ಎರಡನೆಯ ಜನ್ಮದಲ್ಲಿ ಸಿಂಹನಾಗಿ 
ಜನಿಸಿತು ಕ್ರೂರಪ್ರಕ್ಕ ಕೈತಿಯುಳ್ಳ ಆ ಮೃಗವು ಒಬ್ಬ ರಾಜನನ್ನು ತಿಂದುಹಾಕಲು 
ಆ ರಾಜನ ಪರಿವಾರದವರು ಅದನ್ನು ಕೊಂದುಹಾಕಿದರು 

೮ ಮೂರನೆಯ ಜನ್ಮದಲ್ಲಿ ಆತನು. ಒಂದು ವ್ಯಾಘ್ರವಾದನು. 
ಮೊನಚೂ, ದಾರುಣಗಳೂ ಆದ ಪಾದಗಳ ಉಗುರುಗಳಿ:ದ ಕೂಡಿ ಕಾಡುಹಂದಿ 
ಗಳೆಲ್ಲವನ್ನೂ ಆ ವ್ಯಾಘ್ರ ವು ಕೊಲ್ಲುತ್ತಿದ್ದಿತು 

೯ ಅದೂ ಸಹ ಅರಣ್ಯಮಧ್ಯದಲ್ಲಿ ಪ್ರಯಾಣವನ್ನು ಮಾಡುತ್ತಿದ್ದ ಒಬ್ಬ 
ವೈಶ್ಯನನ್ನು ಮುರ ಗುರಿಮಾಡಿತು. ಬೇಡರು ಸುತ್ತುವರೆದು ಬಾಣಗಳಿಂದ 
ಹೊಡೆಯಲು ಆದೂ ಪಂಚತ ವನ್ನು ಹೊಂದಿತ.. 

೧೦. ನಾಲ್ಕನೆಯದಾಗಿ ಆನೆಯಾಗಿ ಹುಟ್ಟ ಸಿಂ 
ಪಡೆಯಿತು ಐದನೆಯ ಜನ್ಮದಲ್ಲಿ ಲವಣಸಮುದ್ರದ 
ಅವತರಿಸಿತು 

೧೧. ಅತಿ ಪಾಪಜೀವಿಯಾದ ಅದು ಸ್ನಾನಮಾಡಲು ಬಂದ ಒಬ್ಬ 

ಸ್ತ್ರೀಯನ್ನು ಕೊಂದಿತು ಈ ಕರ್ಮವನ್ನು ನಿಂದಿಸಿದ ಬೆಸ್ತರು ಅನೇಕ ಗಾಳಗಳ 
ಎತ ಸಗಳಿಂದ ಅದನ್ನು ಪ್ರಲೋಭಿಸಿ ಹಿಕ 


ದಿಂದ ಸಾವನ್ನು 
ಮೊಸಳೆಯಾಗಿ 


ಕ Ful 


೪೭೦ ಶ್ರೀ ಸ್ಕಾಂದಮಹಾಪುರಾಣಂ 


ಪುನಃ ಷಷ್ಠೇ ಭವೇ ಜಾತಃ ಪಿಶಾಚಃ ಸಿಶಿತಾಶನಃ | 


ಸಿದ್ಧಮಂತ್ರೈರಥೋದಗ್ಸೆ ರಥರ್ವಪ್ರಭವೈರ್ಭ್ಯಕಂ ॥ ೧೨ 0 
ಮಂತ್ರೀ ಮಂತ್ರನಿದಾಂ ಶ್ರೇಷ್ಠೋ ಬ್ರಾಹ್ಮಣಸ್ತಂ ಜಘಾನ ಹ । 
ಸಪ್ತನೇ ಸ ಪುನರ್ಜಾತೋ ದುರ್ನಿರೀಕ್ಷ್ಯನಪುರ್ಭೃ್ಯಶಂ ॥ ೧೩ 8 


ತೀಕ್ಸ್ಣದಂಸ್ಟ್ರಃ ಕರಾಲಾಸ್ಕೋ ಮಾಂಸಶೋಣಿತಭೋಜನಃ 1 
ಶುಷ್ಯಾಂಗೋ ಮರುಭೂಮಾಷು ಪಾಪಿಷ್ಕೋ ಬ್ರಹ್ಮರಾಕ್ಸಸಃ ॥ ೧೪॥ 
ಆಕ್ರಮ್ಯ ನಿಮಿರಾಜೇನ ರಾಜ್ಞಾ ರಾಕ್ಟಸಶತ್ರುಣಾ । 


ಸಮಾರೋಪ್ಯ ಧನುಃ ಸಂಖ್ಯೇ ಬ್ರಹ್ಮಾಸ್ಟ್ರೇಣ ನಿಪಾತಿತಃ ॥ ೧೫0 
ದಾರುಣಃ ಸಾರಮೇಯೋಂ ಭೂಪತಿಕೃಷ್ಣೋಂಷ್ಟಮೇ ಭವೇ । 
ಸ ಶೂಕರಖುರಾಘಾತವ್ರಣೈಃ ಪಂಚತ್ವಮಾಗತಃ ॥ ೧೬॥ 


ನವಮೇ ಜಂಬುಕೋ ಜಾತಃ ಶ್ಮಶಾನೇ ಸ ಚ ಮಾಂಸಭುಕ್‌ । 
ಲೌಲ್ಯಾತ್ಸ ನಿಧನಂ ಪ್ರಾಪ್ತೋ ದುಃಖಾರ್ತೋ ಪಾವವಸ್ನಿನಾ ॥ ೧೭॥ 


೧೨-೧೩. ಆರನೆಯ ಜನ್ಮದಲ್ಲಿ ಆ ವಿದೂರಥರಾಜನು ಪುನಃ ಮಾಂಸ 
ಭೋಜನನಾದ ಪಿಶಾಚನಾದನು ಮಂತ್ರಜ್ಞ ರಲ್ಲಿ ಶ್ರೇಷ್ಠ ನೆನಿಸಿದ ಒಬ್ಬಾ ನೊಬ್ಬ 
ಬ್ರಾಹ್ಮಣನು ಅಧರ್ವಣವೇದದಲ್ಲಿರುವ ಕಾರ್ಯಸಾಧಕಗಳಾದ ಅನೇಕ ಮಂಕ್ರ 
ಗಳಿಂದ ಆ ಪಿಶಾಚವನ್ನು ಕೊನೆಗಾಣಿಸಿದನು. ಏಳನೆಯ ಜನ್ಮದಲ್ಲಿ ಅವನೇ 
ನೋಡಲಸಾಧ್ಯವಾದ ಆತಿ ದಾರುಣದೇಹವನ್ನು ಪಡೆದನು 

೧೪. ಮೊನಚಾದ ಕೋರೆದಾಡೆಗಳವನೂ, ವಿಕಾರಮುಖದವನೂ, 
ಮಾಂಸರಕ್ತಗಳನ್ನು ಸೇವಿಸುವವನೂ, ಮರಳುಗಾಡಿನಲ್ಲಿ ಆಹಾರವಿಲ್ಲದೆ. 
ಒಣಗಿದ ದೇಹವುಳ್ಳವನೂ ಆದ ಬ್ರಹ್ಮರಾಕ್ಚಸನಾಗಿ ಆ ಪಾಹಿಯು ಜನ್ಮವನ್ನು 
ತಾಳಿದನು. 

೧೫. ರಾಕ್ಚಸಾಂತಕನೆನಿಸಿದ ನಿಮಿಮಹಾರಾಜನೊಡನೆ ಒಮ್ಮೆ ಯುದ್ಧ 
ವೇರ್ಪಡಲು ಆ ಚಕ್ರವರ್ತಿಯು ಬಿಲ್ಲಿಗೆ ಹೆಡೆಯನ್ನೇರಿಸಿ ಬ್ರಹ್ಮಾಸ್ತ್ರದಿಂದ 
ಆ ಬ್ರಹ್ಮರಾಕ್ಸಸನನ್ನು ನಿಗ್ರಹಿಸಿದನು. 

೧೬, ಎಂಟನೆಯ ಜನ್ಮದಲ್ಲಿ ಕಪ್ಪು ದೇಹದಿಂದ ಭಯಂಕರವಾದ ಬೇಟಿ 
ನಾಯಿಯಾದನು. ಆ ನಾಯಿಯೂ ಒಮ್ಮೆ ಕಾಡುಹಂದಿಗಳ ಗೊರಸುಗಳ 
ಪೆಟ್ಟಿನ ಘಾಯಗಳಿಂದ ಮರಣವನ್ನು ಹೊಂದಿತು. 

೧೭. ಒಂಬತ್ತನೆಯದರಲ್ಲಿ ನರಿಯಾಗಿ ಸ್ಮಶಾನದಲ್ಲಿ ಹೆಣಗಳ ಮಾಂಸ. 
ವನ್ನು ತಿನ್ನುತ್ತ ಜಿಹ್ವಾಚಾಸಲ್ಯದಿಂದ ದಾವಾಗ್ನಿಗೆ ಸಿಲುಕಿ ದುಃಖಗೊಂಡು. 
ನಿಧನವನ್ನು ಹೊಂದಿತು. 


ತ್ರಿಸಂಚಾಶತ್ತಮೋ$ಧ್ಯಾಯಃ ೪೭೧ 


ದಶಮೇ ತ್ವಭನದ್ಭೃಧ್ರಸ್ತೀಕ್ಸೃತುಂಡೋ ಭಯಾವಹಃ । 


ಪೂತಿಮಾಂಸನಸಾಹಾರೋ ರೋಗೇಣ ನಿಧನಂ ಗತಃ 1 ೧೮ ॥ 
ಏಕಾದಶೇಃಪಿ ಚಂಡಾಲೋ ಗತೋಇನಂತ್ಯಾಂ ನರಾನನೇ । 

ಪ್ರವ್ಯಸ್ಯ ಹರಣಾರ್ಥಂ ವೈ ಪ್ರನಿಷ್ಟೋ ದ್ವಿಜವೇಶ್ಮನಿ ॥ ೧೯॥ 
ಸ ದಂಡಸಾಶಿಕೇನೈನ ಸ್ರಾಪ್ತೋ ಬದ್ಧಶ್ಚ ತತ್ಕೃಣಾತ್‌ । 

ಆನೀತೋ ಹಿ ವಧಾರ್ಥಾಯ ವೃಕ್ಸಾಗ್ರೇ ಹ್ಯವಲಂಬಿತಃ ॥೨೦॥ 
ತತ್ತೈನ ಲಿಂಗಮಾಸನ್ನಂ ಸಾಧ್ವಿ ಶೂಲೇಶ್ವರೋತ್ತರೇ । 

ತಸ್ಯ ದೃಷ್ಟಿಸಥಂ ಪ್ರಾಸ್ತ್ರಮತಿನಿಕ್ಸವಚೇತಸಃ ॥ ೨೧॥ 
ಕ್ಸಣೇನ ನಿಧನಂ ಪ್ರಾಪ್ತಃ ಸ ಗತಸ್ತ್ರಿದಶಾಲಯಂ । 

ತತ್ರ ಭುಕ್ತ್ವಾ ವರಾನ್ಫೋಗಾನವತೀರ್ಯ ಚ ಭೂತಲೇ ॥ ೨೨ ॥ 
ಜಾತಃ ಖ್ಯಾತೋ ನಿದರ್ಭಾಯಾಂ ವಿಶ್ವೇಶೋ ನಾಮ ಪಾರ್ಥಿವಃ । 
ಜಾತಿಸ್ಮರತ್ತಮಾಪನ್ನೋ ಲಿಂಗದರ್ಶನಪುಣ್ಯತಃ u ೨೩ ॥ 


೧೮. ಹತ್ತನೆಯದಾಗಿ ತೀಳ್ಷ್ಚವಾದ ಮೂಗುಳ್ಳ ಭಯಂಕರವಾದ 
ಹದ್ದಾಗಿ ಹುಟ್ಟಿ ದುರ್ಗಂಧದ ಮಾಂಸವಸಾದಿಗಳನ್ನು ತಿಂದು ರೋಗವನ್ನು 
ಅನುಭವಿಸುತ್ತ ಸತ್ತುಹೋಯಿತು. 

೧೯ ಮಂಗಳಾನನೆಯೆ ! ಹನ್ನೊಂದನೆಯ ಜನ್ಮದಲ್ಲಿ ಅವಂತೀಕ್ಬೇತ್ರದಲ್ಲಿ 
ಚಂಡಾಲನಾಗಿ ಅವತರಿಸಿ ಆ ವಿದೂರಥನು ಧನವನ್ನಪಹರಿಸಲು ಒಬ್ಬ 
ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿದನು. 

೨೦. ಅವನನ್ನು ದಂಡಧಾರಿಯಾದ ಒಬ್ಬ ಕಾವಲುಗಾರನು ಕಂಡು 
ನಿಮಿಷದಲ್ಲಿ ಕಟ್ಟಹಾಕಿ ವಧೆಗಾಗಿ ಕರೆದುಕೊಂಡು ಬಂದು ಒಂದು ಮರದಿಂದ 
ತೂಗುಹಾಕಿದನು. 

೨೧ ಸಾಧ್ವಿಯೆ! ಅಲ್ಲಿಯೇ ಶೂಲೇಶ್ವರನಿಗೆ ಉತ್ತರದಿಕ್ಕಿನಲ್ಲಿ ಒಂದು 
ಲಿಂಗವಿದ್ದಿತು ಮರಣಹಿಂಸೆಯಿಂದ ವ್ಯಾಕುಲಿತವಾದ ಮನಸ್ಸುಳ್ಳ ಆತನ 
ಕಣ್ಣಿಗೆ ಆ ಲಿಂಗವು ಕಾಣಿಸಿಕೊಂಡಿತು. 

೨೨. ಅದನು ನೋಡುತ್ತ ಕ್ಸಣದಲ್ಲಿಯೆ ಸತ್ತು ಆ ಚಂಡಾಲನು ಸ್ವರ್ಗ 
ಲೋಕಕ್ಕೆ ಹೋದನು. ಅಲ್ಲಿ ಅನೇಕ ಭೋಗಗಳನ್ನನುಭವಿಸಿ ಪುನಃ ಭೂಲೋಕಕ್ಕೆ 
ಇಳಿದು ಬಂದನು. 

೨೩. ಮತ್ತು ವಿದರ್ಭದೇಶದಲ್ಲಿ ವಿಶ್ವೇಶ್ವರನೆಂಬ ಹೆಸರಿನಿಂದ ಪ್ರಖ್ಯಾತ 
ನಾಗಿ ರಾಜ್ಯವನ್ನಾಳುತ್ತಿದ್ದನು. ಉತ್ಕ್ರಮಣಕಾಲದಲ್ಲಿ ಮಾಡಿದ ಶಿವಲಿಂಗ 
ದರ್ಶನದ ಪುಣ್ಯದ ಫಲವಾಗಿ ಆತನಿಗೆ ಏಂದಿನ ಜನ್ಮಗಳ ಸ್ಮರಣೆಯಿದ್ದಿ ತು. 


೪೬೨ ಶ್ರೀ ಸ್ಕಾಂದಮಹಾಪುರಾಣಂ 


ದುರ್ಲಭಾನ್ಪುಭುಜೇ ಭೋಗಾನ್ರ್ರಾಸ್ತ್ರಂ ರಾಜ್ಯಂ ಚಕಾರ ಸಃ । 
ಸೋಇಭಿಹಿಚ ಸುತಂ ರಾಜ್ಯೇ ವಿನೀತಮತಿಧರ್ಮವಿತ್‌ । 


ಸಂಸ್ಕರನ್ಸೂರ್ವವೃತ್ತಾಂತಂ ಜಗಾಮಾನಂತಿಕಾಂ ಪುರೀಂ ॥ ೨೪ 0 
ತತ್ರ ದೃಷ್ಟ್ವಾ ಮಹಲ್ಲಿಂಗಂ ದುರ್ದರ್ಶಮತಿತೇಜಸಾ । 

ದಿನ್ಶೇನ ಚಕ್ಸುಷಾಂಪಶ್ಯಲ್ಲಿಂಗಮುಧ್ಯೇ ಚರಾಚರಂ ॥ ೨೫ 0 
ಲಿಂಗಮಧ್ಯೇ ಸ್ಥಿತಾಃ ಸರ್ನೇ ಸಾಗರಾಃ ಸರಿತಸ್ತಥಾ । 

ದ್ವೀಷಾಶ್ತ ಪರ್ವತಾಶ್ಚೆನ ತಥಾಂನ್ಯಾ ದಿನ್ಯಭೂತಯಃ ॥ ೨೬ ॥ 
ಚಂದ್ರಮಾಃ ಸಹನಕ್ಸತ್ರೈರಾದಿತ್ಯಶ್ವಾಂಗ್ನಿನಾ ಸಹ । 

ಧನದೋ ವರುಣಶ್ಚೈವ ಯಮಃ ಶಕ್ರೋ ಮರುತ್ವತಿಃ ॥ ೨೭8 
ಮರುತೋ ದೇವಗಂಧರ್ವಾ ಯಷಯಶ್ಚ ತಪೋಧನಾಃ । 

ನಾಗಾ ಯಕ್ಸಾಃ ಪಿಶಾಚಾಶ್ಚ ರಾಕ್ಷಸಾ ಭೀಮವಿಕ್ರಮಾಃ ॥ ೨೮ ೫ 
ಬ್ರಹ್ಮಾದ್ಯಾ ದೇವತಾಶ್ಚಾಂನ್ಯಾಃ ಸ್ಕಂದೋ ಲಂಬೋದರಸ್ತಥಾ । 

ಸರ್ವಂ ತ್ರಿಭುವನಂ ದೇವಿ ಲಿಂಗಮಧ್ಯೇ ನಿಲೋಕಿತಂ ॥೨೯॥ 
ಪ್ರಭಾವಂ ತಸ್ಯ ಲಿಂಗಸ್ಕ ಜ್ಞಾತ್ವಾ ಸಮ್ಯಜ್ಮಹೀಪತಿಃ | 

ಸಂಯತಃ ಪೂಜಯಾಮಾಸ ನಿಶ್ವಯೋನಿಂ ಮಹೇಶ್ವರಂ Hon 


೨೮ ಇತರರಿಗೆ ದರ್ಲಭಗಳಾದ ಅನೇಕ ಭೋಗಗಳನ್ನನುಭವಿಸಿ ಆತನು 
ರಾಜ್ಯವನ್ನಾಳುತ್ತಾ ಸಕಲ ಧರ್ಮಗಳನ್ನೂ ತಿಳಿದವನಾದುದರಿಂದ ವಿನಯ 
ಸಂಪನ್ನನಾದ ತನ್ನ ಮಗನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಹಿಂದಿನ. 
ಜನ್ಮದ ವೃತ್ತಾಂತವನ್ನು ಜ್ಞಾಪಿಸಿಕೊಂಡು ಅವಂತೀಕ್ಟೇತ್ರಕ್ಕೆ ಬಂದು ಸೇರಿದನು 

೨೫ ಅಲ್ಲಿ ಅತ್ಯಂತ ತೇಜಸ್ಸಿನಿಂದ ಕೂಡಿ ನೋಡಲಸಾಧ್ಯವಾಗಿರುವ 
ಮಹಾಲಿಂಗವನ್ನು ಕಂಡು ದಿವ್ಯದೃಷ್ಟಿಯಿಂದ ಆ ಲಿಂಗಮಧ್ಯದಲ್ಲಿಯೇ ಸಕಲ 
ಚರಾಚನಾತ್ಮಕವಾದ ಜಗತ್ತೂ ಅಡಗಿರುವುದನ್ನು ತಿಳಿದನು 

೨೬-೨೯. ಸಕಲಸಮುದ್ರಗಳೂ, ನದಿಗಳೂ, ದ್ವೀಪಗಳೂ, ಪರ್ವತಗಳೂ, 
ಇತರ ದಿವ್ಕಲೋಕಗಳೂ, ಚಂದ್ರನೂ, ನಕ್ಚತ್ರಮಂಡಲವೂ, ಸೂರ್ಯನೂ, 
ಅಗ್ನಿಯೂ, ಕುಬೇರನೂ, ವರುಣನೂ, ಯಮನೂ, ಇಂದ್ರನೂ, ವಾಯುವೂ, 
ಮರುತ್ತುಗಳೂ, ದೇವತಗಳೂ, ಗಂಧರ್ವರೂ, ಮಹರ್ಷಿಗಳೂ, ತನಸ್ವಿಗಳೂ, 
ನಾಗರಇ. ಯಕ್ತರೂ, ಪಿಶಾಚರೂ, ಮಹಾಸರಾಕ್ರಮಿಗಳಾದ ರಾಶ್ಚಸರೂ, 
ಬ್ರಹ್ಮಾ ಸಮಸ್ತ ದೇವತೆಗಳೂ, ಷಣ್ಮುಖಗಣಸತಿಗಳೂ ಆ ಲಿಂಗದ ಮಧ 
ದಲ್ಲಿಯ. ಕಂಡರು. ಪಾರ್ವತಿಯೆ! ಆ ಲಿಂಗದಲ್ಲಿಯೆ ಸಮಸ್ತ ಬ್ರಹ್ಮಾಂಡವೂ 
ಆ ರಾಜಿಗೆ ಕಾಣಿಸಿತು. 

೩೦. ಮಹಾರಾಜನು ಆ ಲಿಂಗದ ಪ್ರಭಾವವನ್ನು ಚೆನ್ನಾಗಿ ತಿಳಿದು 


ತ್ರಿಸಂಚಾಶತ್ರ್ರಮೋತಿಧ್ಯಾಯ॥ ೪೩೩ 


ಪ್ರಸನ್ನಶ್ಚಾಃಭವತ್ತಸ್ಯ ವಚನಂ ಚೇದನುಬ್ರನೀತ್‌ । 

ವರಂ ವರಯ ಭದ್ರಂ ತೇ ಕಿಮಭೀಷ್ಟಂ ದದಾನಿ ತೇ ॥&೧॥ 
ತೇನೋಕ್ತಂ ವಚನಂ ರಾಜ್ಞಾ ಯದಿ ತುಷ್ಬೋಸಿ ಮೇ ಪ್ರಭೋ! 

ಯೇ ತ್ವಾಂ ಪಶ್ಯಂತಿ ಮನುಜಾಃ ಶ್ರಧ್ಧಯಾಂಶ್ರದ್ಧಂಯಾಂಥ ವಾ ॥೩೨॥ 
ಮಾಭೂತ್ತೇಷಾಂ ಪ್ರಪತನಂ ಘೋರೇ ಸಂಸಾರಸಾಗರೇ । 


ವಿಶ್ವೇಶ್ವರೇತಿ ನಾಮ್ನಾ ನೆ, ಪ್ರಸಿದ್ಧೋ ಭನ ಭೂತಲೇ ॥ ೩೩8 
ಇತ್ಯುಕ್ತೇ ನಚನೇ ಭೂಯೋ ನಿಶ್ಚೇಶೋಲಂಕೃತೋ ಗಣೈಃ । 
ವಿಮಾನೇನ ಸುದೀಪ್ರೇನ ಗತೋ ಲೋಕಂ ಮದೀಯಕಂ ॥ ೩೪ ॥ 


ಗಣೈರ್ನಾನಾನಿಧೈಃ ಸಾರ್ಧಂ ಸ್ತೂಯಮಾನೋ ವರಾನನೇ । 
ಕಿರೀಟೀ ಕುಂಡಲೀ ಚೈನ ಮುಕ್ತಾಹಾರವಿಭೂಷಿತಃ । 


ವಿಮಾನಂ ತಸ್ಯ ತದ್ದಿವ್ಯಂ ಪರಿಕ್ರಮ್ಯ ಸಮಂತತಃ ॥ ೩೫॥ 
ಸಮಹೇಂದ್ರಧನಾಧ್ಯಕ್ಸಾ ನಾನಾನಾಕನಸಿವಾಸಿನಃ । 
ಮುನಯಃ ಸಿದ್ಧಗಂಧರ್ವಾಸ್ತಧಾ ಬಾಪ್ಸರಸಾಂ ಗಣಾಃ ॥ ೩೬॥ 


ಕೊಂಡು ಇಂದ್ರಿಯನಿಗ್ರಹಸೂರ್ವಕವಾಗಿ ಜಗದಾದಿಪುರುಷನಾದ ಮಹೇಶ್ವರ 
ನನ್ನು ಪೂಜಿಸುತ್ತಿದ್ದನು 

೩೧. ಮಹಾದೇವನು ಆತನಿಗೆ ಪ್ರಸನ್ನನಾಗಿ, "" ನೀನು ವರವನ್ನು ಕೇಳು, 
ನಿನಗೆ ಮಂಗಳ:ೂಗಲಿ, ನಿನಗೆ ಯಾವ ಅಭೀಷ್ಟ ನನ್ನು ಕೊಡಲಿ??' ಎಂದು 
ಮೃದುವಚನವನ್ನಾಡಿದನು 

೩೨-೩೩. ಆ ರಾಜೇಂದ್ರನೆಂದನು. "" ಲೋಕೇಶ್ವರನೆ! ನೀನು ಸಂತುಷ್ಟ 
ನಾಗಿರುವೆಯಾದರೆ ನನಗೆ ಈ ವರವನ್ನು ಕೊಡು ಯಾವ ಮನುಜರು ಶ್ರದ್ಧೆ 
ಯಿಂದಾಗಲಿ ಅಶ್ರದ್ಧೆಯಿಂದಾಗಲಿ ಇಲ್ಲಿ ನಿನ್ನನ್ನು ನೋಡುವರೊ. ಅವರಿಗೆಂದಿಗೂ 
ಭಯಂಕರವಾದ ಸಂಸಾರಸಮುದ್ರದಲ್ಲಿ ನತನನೆಂಬುದಿಲ್ಲದಿರಲಿ ನೀನೂ 
ವಿಶ್ವೇಶ್ವರನೆಂಬ ಹೆಸರಿನಿಂದ ಭೂಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರು '' 

೩೪ ಇಂತೆಂದು ಪ್ರಾರ್ಥಿಸುತ್ತಿದ್ದ ವಿಶ್ವೇಶನನ್ನು ಗಣನಾಯಕರು 
ಅಲಂಕರಿಸಿದರು. ಆತನು ತೇಜೋಮಯವಾದ ವಿಮಾನದಲ್ಲಿ ಕುಳಿತು ನನ್ನ 
ಲೊ.ಕಕ್ಕೆ ಹೊರಟುಹೋದನು 

೩೫ ದೇವಿಯೆ! ನಾನಾ ವಿಧಗಳಾದ ಗಣಗಳು ಅವನನ್ನು ಸ್ತೋತ್ರ 
ಮಾಡುತ್ತಿರಲು ಕಿರೀಟಿ, ಕುಂಡಲಗಳು, ಮುತ್ತಿನ ಹಾರಗಳು ಮುಂತಾದುವು 
ಗಳಿಂದಲಂಕೃತನಾಗಿದ್ದ ಆತನ ದಿವೃವಿಮಾನವನ್ನು ಸಕಲರೂ ಸುತ್ತುವರೆದಿದ್ದರು. 

೩೬. ಮಹೇಂದ್ರ ಕುಬೇರರೇ ಮೊದಲಾದ ಅನೇಕ ದೇವತೆಗಳೂ, ಮುಸಿ 
ಗಳೂ, ಸಿದ್ದರೂ, ಗಂಧರ್ವರೂ, ಅಪ್ಸರೆಯರೂ ಅಲ್ಲಿ ನೆರೆದಿದ್ದರು. 


೪೬೪ ಶ್ರೀ ಸ್ಕಾಂದಮಹಾಪುರಾಜಂ 


ನೃತ್ಯೇನಾ:ಮರನಾರೀಣಾಂ ವಿಲೋಕಿತವಿನೋದಕಃ । 


ಯುಗಕೋಟಿಸಹಸ್ರಂ ತು ಮತ್ಸನಿಖಾಪೇ ವ್ಯವಸ್ಥಿತಃ ॥ ೩೭% 
ಅತೋ ದೇವಿ ಭುವಿ ಖ್ಯಾತೋ ದೇವೋ ನಿಶ್ವೇಶ್ವರೇಶ್ವರಃ । 

ದೃಷ್ಟ್ವಾ ಲಿಂಗಂ ಚ ವಿಶ್ವೇಶಂ ಸಾತಕೈರ್ನಿಪ್ರಮುಚ್ಯತೇ ॥ ೩೮॥ 
ಸಪ್ತಜನ್ಮಕೃತೈರ್ದೇಹೀ ಮನೋವಾಕ್ಕಾಯಕರ್ಮಭಿಃ । 

ದೃಷ್ಟ್ವಾ ವಿಶ್ವೇಶ್ಚರಂ ಲಿಂಗಂ ಕೃತಕೃತ್ಯತ್ವಮಾಪ್ಯತೇ ॥೩೯॥ 


ತಸ್ಯ ನಶ್ಯತಿ ದೌರ್ಭಾಗ್ಯಮಲಕ್ಸ್ಮ್ಮೀರ್ನಾಶಮೇತಿ ಚ । 

ಪ್ರಾಪ್ನೋತಿ ದೇಹೀ ಕಾಮಾಂಶ್ಚ ಸಮೃದ್ಧಿಂ ಮಾನಸೀಂ ಸದಾ ॥೪೦॥ 
ಮಃಸ್ವಪ್ನೋ ವ್ಯಾಧಯಃ ಕ್ರೂರಾ ಗ್ರಹಾ ಭೂತಾಶ್ಚ ದಾರುಣಾಃ । 
ಪ್ರಣರ್ಯಂತಿ ವರಾರೋಹೇ ವಿಶ್ಚೇಶೇ ಪೂಜಿಶೇ ಸದಾ ॥೪೧॥ 
ಯೇ ಕೇಚಿಚ್ಛ್ರ ದ್ಧ ಯಾ ಯುಕ್ತಾ ಲಿಂಗಮಾರಾಧಯಂತಿವೈ । 

ತೇ ಸರ್ವಕಾನುಸಂಪನ್ನಾ ಜಾಯಂತೇ ಚೆ ಯುಗೇ ಟಗ ॥ ೪೨ ॥ 


೩೭. ಆತನು ವಿನೋದದಿಂದ ದೇವತಾಸ್ತ್ರೀಯರ ನೃತ್ಯಾದಿ ನಿಲಾಸಗಳನ್ನು 
ನೋಡುತ್ತ ಒಂದುಸಾನಿರ ಕೋಟಿ ಯುಗಗಳವರೆಗೂ ನನ್ನ ಸಮಾಪದಲ್ಲಿಯೇ 
ನೆಲಸಿದ್ದನು. 

೩೮. ದೇವಿಯೆ! ಆದುದರಿಂದಲೇ ಆ ಲಿಂಗವು ಭೂಲೋಕದಲ್ಲಿ ವಿಶ್ವೇಶ್ವರ 
ಮಹಾಲಿಂಗವೆಂದು ಸ್ರಖ್ಯಾತವಾಗಿರುವುದು ಈ ನಿಶ್ವೇಶ್ವರಲಿಂಗವನ್ನು ನೋಡಿ 
ದವನು ಸಕಲ ಪಾತಕಗಳಿಂದಲೂ ಮುಕ್ತನಾಗುವನು. 

೩೯. ಏಳು ಜನ್ಮಗಳಲ್ಲಿ ಮನಸ್ಸು. ಮಾತು, ದೇಹ, ಕರ್ಮಗಳಿಂದ 
ಮಾಡಿದ ಸಮಸ್ತ ಪಾಪಗಳಿಂದಲೂ ರಹಿತನಾಗಿ ವಿಶ್ವೇಶ್ವರನ ದರ್ಶನವನ್ನು 
ಮಾಡಿದವನು ಕೃತಕೃತ್ಯತೆಯನ್ನು ಪಡೆಯುವನು 

೪೦. ಅವನ ದೌರ್ಭಾಗ್ಯವೂ, ದಾರಿದ್ರ ಕಿನ ನಾಶವನ್ನು ಹೊಂದುವುವು. 
ಪ್ರತಿಯೊಬ್ಬ ಮನುಷ್ಯನೂ ಇಷಾ ರ್ಥಗಳನ್ನೂ ಮನಸ್ಸಿನ ಸಮೃ ದಿ ಿಯನ್ನೂ 
ನಿತ್ಯವೂ ಪಡೆಯುತ್ತ ತ್ರಿರುವನು 

೪೧. ಸುಂದರಾಂಗಿಯೆ ! ವಿಶ್ವೇಶ್ವರನನ್ನು ನಿ ತ್ಯವೂ ಪೂಜಿಸುತ್ತಿರಲು 
ದುಸ್ಸ್ವಪ್ನಗಳೂ, ವ್ಯಾಧಿಗಳೂ, ಕ್ರೂರಗ್ರಹಗಳ ಬಾಧೆಗಳೂ, ಭಯಂಕರಗಳಾದ 
ಭೂತಪ್ರೇತಾದಿಗಳ ಕೋಟಲೆಗಳೂ ನಾಶವಾಗುವುವು. 

೪೨, ಯಾನ ನರರು ಶ್ರದ್ದಾ ಭಕ್ತಿಗಳಿಂದ ಕೂಡಿ ಈ ಲಿಂಗವನ್ನು ಪೂಜಿಸು 
ವರೊ, ಅವರು ಯುಗಯುಗಾಂತರಗಳಲ್ಲಿಯೂ ಸರ್ವಸೌಖ್ಯಗಳನ್ನೂ ಪಡೆಯು 
ತರುವರು. 


ಶ್ರಿಸಂಚಾಶತ್ತನೋನಿಧ್ಯಾಯಃ ೪೭೫ 


ಅಂತೇ ಗತಿಕ್ಚ ಸಾ ದಿವ್ಯಾ ಜಾಯತೇ ಮತ್ತ ಸಾದತಃ | 
ಯತ್ರ ಸಂಪೂಜ್ಯತೇ ಲಿಂಗಂ ತಸ ್ಮನ್ಹೇಶೇ ಶುಭಾಃ ಕ್ರಿಯಾಃ ॥ ೪೩ 
ನ ತತ ದುರ್ಭಿಕ್ಚಭಯಂ ನಾಸ ತ್ಯುಭಯಂ ಕ ಚಿತ್‌ । 


ಪೆ ಕ್ರೀತಯೋನಾ ಚ ನೇತಾಲಾ ನ ನಾಗಾ ಟೆ ಚ ದಂಸಿ ಣಃ ॥ ೪೪ ॥ 
ಏತೇ ಚ ವಿಷ್ಣುಬ್ರ ಹೆ ಮಂದ್ರ ಕುಚೇರನರುಣಾಡಯಃ । 
ಲಿಂಗಾರ್ಚನೇನ ಸಂಪ್ರಾ ಪ್ತಾಃ ಪರಾಂ ಸಿದ್ದಿಂ ಮಹೌಜಸಃ ॥ ೪೫॥ 
ಏಸ ತೇ ಕಥಿತೋ ದೇನ ಸ್ಪ ಸ್ರಭಾವಃ ಸಾಪನಾಶನಃ | 
ವಿಶ್ವೇಶ್ವರಸ್ಯ ದೇವಸ್ಯ ಕಂರೇಶ್ವರನುತಃ ಶೃಣು ॥ ೪೬॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ತಾ,ಂ ಸಂಹಿತಾಯಾಂ 
ಸಂಚಮೇ ಅವಂತ್ಯ ಖಂಡೇ ದ್ವಿತೀಯೇ ಚತುರಶೀತಿರಿ) ಗಮಾಹಾತೆ ಕೇ 
44 ವಿತ್ಗೆ ೇಶ್ವರವಾಹಾಕ್ಮ್ಯ ವರ್ಣನಂ ''ನಾಮ ತ್ರಿಪಂಚಾಶತ್ತನೋ$ಧ್ಯಾಯಃ 


೪೩, ಅಂತ್ಯದಲ್ಲಿ ಅವರಿಗೆ ನನ್ನ ಅನುಗ್ರಹದಿಂದ ದಿವ್ಯಗತಿಯು ಲಭಿಸು 
ವುದು ಈ ಲಿಂಗವು ಪೂಜೆಗೊಳ್ಳುವ ದೇಶದಲ್ಲಿ ಸಮಸ್ತ ಕರ್ಮಗಳೂ ಸಫಲ 
ಗಳಾಗುವುವು 

೪೪, ಅಲ್ಲಿ ಎಂದಿಗೂ ದುರ್ಥಿಕ್ಸದ ಭಯನಾಗಲಿ, ಅಕಾಲಮೃತ್ಯುವಾಗಲಿ 
ಉಂಟಾಗುವುದಿಲ್ಲ. ಜೀವರಿಗೆ ಪ್ರೇತಜನ್ಮನಿಲ್ಲ ಆ ದೇಶದಲ್ಲಿ ಬೇತಾಳಗಳಾಗಲಿ, 
ವಿಷದಂಷ್ಟ ಗಳುಳ್ಳ ಸರ್ಪಗಳಾಗಲಿ ಇರುವುದಿಲ್ಲ. 

೪ಜಿ, "ಮುಹಾವಿನ್ನು, ಬ್ರಹ್ಮ, ಮಹೇಂದ್ರ, ಕುಬೇರ, ವರುಣ, 
ಮುಂತಾದವರೆಲ್ಲರೂ ಈ ಲಿಂಗದ ಪೂಜೆಯಿಂದಲೇ ಮಹಾ ತೇಜಸ್ಸಿನಿಂದ 
ಕೂಡಿದವರಾಗಿ ಉತ್ತಮ ಸಿದ್ಧಿಗಳನ್ನು ಪಡೆದರು 

೪೬. ದೇವಿಯೆ! ಇಂತು ವಿಶ್ವೇಶ್ವರಮಹಾಲಿಂಗದ ಪ್ರಭಾವದ ಪಾಪ 
ನಾಶಕವಾದ ಚರಿತ್ರೆಯನ್ನು ಹೇಳಿರುವೆನು. ಇನ್ನು ಕಂರೇಶ್ವರನ ಕಥೆಯನ್ನು 
ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀಸಾ ೦ದಮಹಾಪುರಾಣದ ಐದನೆಯ 'ಆನಂತ್ಯ ಖಂಡದ ಎರಡನೆಯ. ಚತುರಶೀತಿಲಿಂಗ 
ಮಾಹಾತ್ಮ )ದಲ್ಲಿ 4" ವಿಶ್ವೇಶ್ವ ರಮಾಹಾತ್ಮ 4ನರ್ಣನ?”ವೆಂಬ 
ಏನತ್ತ್ರಮೂರನೆಯ ಅಧ್ಯಾಯವು "ಹೊಗಿದುಡು 


! ಶ್ರೀಃ ॥ 
ಅಧ ಚತುಃಪಂಚಾಶತ್ತಮೋಧ್ಯಾಯಃ 
ಕಂಕೇಶ್ವರಮಾಹಾತ್ಮ್ಯನರ್ಣನಂ 
ಶ್ರೀ ಮಹಾದೇವ ಉವಾಚ:- 
ಚತುಃಪಂಚಾಶತಂ ನಿದ್ದಿ ದೇವಂ ಕಂಠೇಶ್ವರಂ ಪ್ರಿಯೇ | 


ಯಸ್ಯ ಪರ್ಶನಮಾತ್ರೇಣ ಕೃತಕೃತ್ಯೋ ನರೋ ಭವೇತ್‌ non 
ಆದ್ಯಕಲ್ಸೇ ಪುರಾ ದೇನಿ ರಾಜಾಂಭೂತ್ಸತ್ಯನಿಕ್ರಮಃ । 

ಸ ಶತ್ರುಭಿರ್ಜಿತಃ ಸಂಖ್ಯೇ ಹೃತಕೋಶೋಂತಿದುಃಖಿತಃ ॥೨॥ 
ವನಂ ಜಗಾನು ಗಹನಮೇಕಾಕೀ ಶ್ರಮಕರ್ಶಿತಃ । 

ತತ್ರಾಶ್ರಮಂ ದದರ್ಶಾಥ ವಸಿಷ್ಠಸ್ಯ ಮಹಾತ್ಮನಃ nan 
ತೇನರ್ಹಿಣಾ ವಸಿಷ್ಮೇನ ದೃಷ್ಟಮಾತ್ರಃ ಸ ಭೂಪತಿಃ । 

ಪೂಜಿತೋ ನಿಷ್ಟರಾದ್ಯೇನ ರಾಜಾರ್ಹೇಣ ಚ ಸಾದರಂ ॥೪॥ 
ಜ್ಞಾತ್ವಾ ತಸಃಪ್ರಭಾನೇನ ಸೂರ್ಯನಂಶೋದ್ಭವಂ ನೃಪಂ । 
ಷಪ್ರಚ್ಛಾಗಮನಂ ದೇವಿ ಕುಶಲಂ ಚ ಪುನಃ ಪುನಃ 1೫೪ 





ಕನ್ನಡದ ಅನುವಾದ 
ಸಂತೇಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನ. ಹೇಳುತ್ತಾನೆ —ಸ್ಲಿಯಳೆ! ಐವತ್ತನಾಲ್ಪನೆಯ 
ಮಹಾಲಿಂಗನೇ ಕಂರೇಶ್ವರವೆಂದು ತಿಳಿ ಅದನ್ನು ನೋಡುವ ಮಾತ್ರದಿಂದಲೇ 
ಮಾನವನು ಕ ತಕ್ಕ ಹ್ಯನಾಗುವನು 

೨ ದೇವಿಯೆ.! ಮೊಲನೆಯ. ಕಲ್ಪದಲ್ಲಿ ಸತ್ಯತೀಲನಾದ ಮಹಾರಾಜ 
ನೊಬ್ಬನಿದ್ದನು. ಆತನನ್ನು ಶತ್ರುಗಳು ಯುದ್ಧ ದಟ್ಲ ಸೋಲಿಸಲು. ಸಕಲೈಶ್ವರ್ಯ 
ವನ್ನೂ ಕಳೆದುಕೊಂಡು ಅತಿ ಮಃ ಖಕ್ಕೊಳಗಾದನು. 

೧. ಆತನು ಏಕಾಕಿಯಾಗಿ ಅರಣ್ಣ ವನ್ನು ವ್ರವೇರಿಸಿ ತಿರುಗುತ್ತ ಆಯಾಸ 
ಗೊಂಡ. ವನವ ಧ್ಯದಲ್ಲಿ ಮಹಾತ್ಮನಾದ ವಿಷ್ಯ ಮುನಿಯ ಆಶ್ರಮವನ್ನು 
ಕಂಡನು 

೪. ಆ ರಾಜೇಂದ್ರನನ್ನು ಕಂಡ ಕೂಡಲೆ ವಸಿಸ್ಠಮಹರ್ನಿಯು ಆ ತನಿಗೆ 
ರಾಜಯೋಗ್ಯಗಳಾದ ಅಸನಾದಿಗಳನ್ನಿತ್ತು ಆದರದಿಂದ ಸತ್ಕಾರವನ್ನು ಮಾಡಿ 
ಪೂಜಿಸಿದನು. 

೪. ತಸಸ್ಸಿನ ಮಹಿಮೆಯಿಂದ ಆತನು ಸೂರ್ಯನಂಶದಲ್ಲಿ ಹುಟ್ಟ ದವ 
ನೆಂದು ತಿಳಿದು ಆ ಮುನಿಪುಂಗವನು ಆತನ ಕುಶಲವಾರ್ತೆಯನ್ನೂ ಆಗಮನಕ್ಕೆ 
ಕಾರಣವನ್ನೂ ಮತ್ತೆ ಮತ್ತೆ ಸ್ರಶ್ನಿಸಿದನು. 


ಚತುಃಪಂಚಾಶತ್ತಮೋಕಧ್ಯಾಯೆಃ ೪೭೭ 


ಸ ನೃಪಃ ಕಥಯಾಮಾಸ ವಸಿಷ್ಠಾಯ ಸುಡುಃಖಿತಃ | 
ರಾಜ್ಯಂ ಚ ಸಕಲಂ ಬ್ರಹ್ಮನ್‌ ಹೃತಂ ವಿಜ್ವೀಷಿಭಿರ್ಮಮ ॥೬॥ 
ತ್ವಾಮಹಂ ಶರಣಂ ಪ್ರಾಪ್ತೋ ದುಃಖೈಕಾಯತನೋ ಯತಃ | 


ನಿಪ್ಪಂಟಿಕಂ ಕಥಂ ರಾಜ್ಯಂ ಭವಿಷ್ಯತಿ ಪುನಃ ಪ್ರಭೋ | 


ಉಪದೇಶಪ್ರದಾನೇನ ಪ್ರಸಾದಂ ಕರ್ತುಮರ್ಹಸಿ dk 
ತಸ್ಯ ತದ್ವಚನಂ ಶ್ರುತ್ವಾ ನಸಿಷ್ಠೋ ಭಗವಾನೃಷಿಃ । 

ಧ್ಯಾರ್ವಾ ಚ ಕಥಯಾಮಾಸ ಬಹು ಕೌತೂಹಲಾನ್ಹಿತಃ ue I 
ಮಹಾಕಾಲನನಂ ಭೂಪ ವ್ರಜ ತ್ವಂ ಕಾರ್ಯಸಿದ್ಧಯೇ | 

ದಿವ್ಯಾ ನದೀ ನನೇ ತತ್ರ ವಿಶ್ರುತಾ ಭುವನತ್ರಯೇ nen 


ತಸ್ಯಾಸ್ತೀರೇ ಶುಭಂ ಲಿಂಗಂ ಪೃಥುಕೇಶ್ವರದಕ್ಸಿಣೇ । 
ದ್ರಕ್ಸ್ಯಸೇ ನೃಷಶಾರ್ದ್ಮೂಲ ತವಸ್ಯಂತಂ ಚ ತಾಪಸಂ | 


ಅಸ್ಥಿಚರ್ಮಾಂವಶೇಷಂ ತು ಚೀರವಲ್ಕಲಧಾರಿಣಂ ॥ ೧೦॥ 
ವಚನಾತ್ತಸ್ಯ ನಿಪ್ರಸ್ಯ ವಸಿಷ್ಠಸ್ಯ ಮಹಾತ್ಮನಃ । 
ಜಗಾಮ ಸಹಸಾ ರಾಜಾ ಮಹಾಕಾಲನನಂ ಶುಭಂ ॥೧೧॥ 





೬ ಆ ರಾಜನಿಗ ದುಃಖವು ಉಕ್ಕಿಬರಲು ವಸಿಸ್ತನಿಗೆ ಹೇಳಿಕೊಂಡನು. 
ಬ್ರಾಹ್ಮಣಶ್ರೇಷ್ಟನೆ! ನನ, ಶತ್ರುಗಳಿಂದ ಸಮಸ್ತ ರಾಜ್ಯವೂ ಅಸಹರಿಸಲ್ಪಟ ತು. 

೭-೮ ಆದುದರಿಂದ ದುಃಖಗಳಿಗೆಲ್ಲ ಈಡಾಗಿರುವ ನಾನು ನಿನ್ನನ್ನು ಶರಣು 
ಹೊಕ್ಕಿರುವೆನು ಸ್ವಾನಿಯೆ! ನಿಷ್ಕಂಟಕವಾದ ರಾಜ್ಯವು ಪುನಃ ಎಂದಿಗೆ ನನ್ನ 
ಕೈ ಸೆರುವುದು” ನನಗೆ ಉಪದೇಶವನ್ಸಿತ್ತು ಅನುಗ್ರಹಿಸಲು ನೀನೇ ಶಕ್ಕವ 
ನಾಗಿರುವೆ. ಆತನ ಚರಿತ್ರೆಯನ್ನು ಕೇಳಿ ಬಹಳ ಕುತೂಹಲಾವಿಷ್ಟನಾಗಿ ಮಹಾತ್ಮ 
ನಾದ ವಸಿಷ್ಠಯಸಿಯು ಸ್ವಲ್ಲ ಕಾಲ ಧ್ಯಾಸಾಸಕ್ತನಾಗಿದ್ದು ಹೇಳತೊಡಗಿದನು 

೯ “ಮಹಾರಾಜನೆ' ನೀನು ನಿನ್ನ ಇಷ್ಟಾರ್ಥಸಿದ್ದಿಗಾಗಿ ಮಹಾಕಾಲವನ 
ಕ್ಲೇತ್ರವನ್ನು ಹೋಗಿ ಸೇರು ಅಲ್ಲಿ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು 
ಪಡೆದಿರುವ ದಿವ್ಯ ನದಿಯೊಂದಿರುವುದು 

೧೦. ಅದರ ತೀರದಲ್ಲಿ ಪೃಧುಕೇಶ್ವರಲಿಂಗದ ದಕ್ಷಿಣಕ್ಕೆ ಉತ್ತಮ ಲಿಂಗ 
ವಿರುವುದು ರಾಜೇಂದ್ರನೆ! ಆದರ ಬಳಿಯಲ್ಲಿ ನೀನು ತಪೋನಿರತನೂ, ಮೂಳೆ 
ಚರ್ಮಗಳ ಮೈಯುಳ್ಳವನ್ಕೂ ನಾರುಡೆಗಳನ್ನುಟ್ಟಿವನೂ ಆದ ಮಹಾ ಮನಿ 
ಯೊಬ್ಬನನ್ನು ನೋಡುವೆ.” 

೧೧. ಮಹಾತ್ಮನಾದ ವಸಿಷ್ಠನ ಈ ಮಾತುಗಳನ್ನು ಕೇಳಿ ರಾಜನು 
ಆ ಕ್ಷಣದಲ್ಲಿಯೇ ಸಂಭ್ರಮದಿಂದ ವವಿತ್ರವಾದ ವ.ಹಾಕಾಲವನನನ್ನು ಕುರಿತು 
ಪ್ರಯಾಣಮಾಡಿದನು. 


೪೭೮ ಶ್ರೀ ಸ್ಕಾಂದಮಹಾಪುರಾಣಂ 


ಷದರ್ಶ ತಾಪಸಂ ತತ್ರ ಚಿರಂಜೀವಿನನುವ್ಯಯಂ | 
ಉಪವಾಸಕೃ ತಕ್ಸಾಮಂ ದ್ವಾ ಡಶಾದಿತ್ಯ ವರ್ಚಸಂ ॥ ೧೨ ॥ 
ತಾಪಸೇನ ನ ಪೋ ದೃಷ್ಟೋ ಮಿತ್ರೊ ಎಂಟೂ ಮನು ವಲ್ಲಭಃ। 

ಪ್ರಾಪ್ತೋ ರಾಜ್ಯ ಪರಿಭ್ರಷ್ಟೊ « ಜ್ಞಾತ್ವಾ ನಚನಮಬ್ರವೀತ್‌ 1 ೧೩॥ 
ಏಹ್ಯೇಹಿ ನೃಪಶಾರ್ದೂಲ ದಿಷ್ಟ್ಯಾ "ಸಾ ಪ್ರೊ ಸಿ ಮೋಂಂತಿಕೇ | 
ಇತ್ಯು ಕ್ರಾ ತಾಪಸೇನೈನ ಹುಂಕಾರಕ್ಕ ನ ತಸ್ತದಾ ॥ ೧೪ ॥ 
ತದ್ದುಂಕರಾತ್ರು ಪಾತಾಲಂ ಭಿತ್ವಾ ಸಂಚ ಚೆ ಕನ್ಯಕಾಃ । 
ನಿರ್ಯಯುಃ ಕಾಂಚನಂ ಪೀಠಮೇಕಾ ತಾಸಾಂ ಪ್ರಗೃಹ್ಯನೈ 1 ೧೫॥ 
'ಭೃಂಗಾರಂತು ಗೃಹೀತ್ವಾಂನ್ಯಾ ನಿಃಸೃತಾ ಜಲಸಂಭೃತಂ । 


ಸಾದಪ್ರಕ್ಸಾಲನಾರ್ಥಾಯ ತೃತೀಯಾ ಸಮುಪಸ್ಥಿತಾ ॥ ೧೬ ॥ 
ಅನ್ಯೇ ಕ್ಷೇ ವ್ಯಜನೇ ಗೃಹ್ಯ ಸಾರ್ಶ್ವಾಭ್ಯಾಂ ಚ ವ್ಯವಸ್ಥಿತೇ। 
ತತೋ ಹುಂಕಾರಮಕಕೋತು ನತೀವ ಮುಹಾತಸಾಃ ॥ ೧೭॥ 





೧೨ ಅಲ್ಲಿ ಚಿರಂಜೀವಿಯೂ, ನಾಶರಹಿತನೂ, ಉಪವಾಸಗಳಿಂದ ಕೃಶ 
ವಾದ ಮೈಯುಳ್ಳ ವನೂ, ಹನ್ನೆರಡು ಆದಿತ್ಕರ ತೇಜಸ್ಸಿನಿಂದ ಹೊಳೆಯುತ್ತಿರು 
ವವನೂ ಆದ ತಾಪಸ ನೊಬ್ಬ ನನ್ನು ಕಂಡನು 

೧೩. ಆ ತಪಸ್ವಿ ಯು ನ್ನ | ಪನನ್ನು ನೋಡಿದ ಕೂಡಲೇ, "" ಈತನು ನನಗೆ 
ಮಿತ್ರನೂ ಪ್ರೀತ್ಯಾಸ್ಪದನೂ ಆದವನು, ರಾಜ್ಯದಿಂದ ಭ್ರಷ್ಟನಾಗಿ ಇಲ್ಲಿಗೆ 
ಬಂದಿರುವನು?” ಎಂದು ತಿಳಿದು ಹೇಳಿದನು 

೧೪, ರಾಜೇಂದ್ರನೆ! ಇಲ್ಲಿ ಬಾ ಅದ್ಭೃಷ್ಟವಶದಿಂದಲೇ ನೀನು ನನ್ನ 
ಬಳಿಗೆ ಬಂದಿರುವೆ”? ಇಂತೆಂದು ಹೇಳಿ ಆ ತಾಪಸನು ಹುಂಕಾರವನ್ನು 
ಮಾಡಿದನು. 

೧೫. ಆ ಹುಂಕಾರದಿಂದ ಪಾತಾಳಲೋಕವೂ ಬಿರಿದು ಹೋಗಿ ಅದರೊಳಗಿ 
ವಿಂದ ಐವರು ಕನೈಯರು ಹೊರಬಿದ್ದ ರು. ಅವರಲ್ಲಿ ಒಬ್ಬ ಳು ಚಿನ್ನದ ಸಿಂಹಾಸನ 
ವನ್ನು ಕೈಗಳಲ್ಲಿ ಹಿಡಿದಿದ್ದಳು. 

೧೬. ಮತ್ತೊಬ್ಬಳು ಜಲಭರಿತವಾದ ಕಳಶವನ್ನು ಹಿಡಿದು ಮೇಲಕ್ಕೆದ್ದು 
ಬಂದಳು. ಮೂಕನಿಯನಳು ರಾಜನ ಪಾದಗಳನ್ನು ತೊಳೆಯಲು ಸಮಾಪದಲ್ಲಿ 
ಬಂದು ಥಿಂತಳು. 

೧೭. ಇನ್ನಿಬ್ಬರು ಬೀಸಣಿಗೆಗಳನ್ನು ಹಿಡಿದುಕೊಂಡು ರಾಜನ ಎರಡು 
ಪಾರ್ಶ್ವಗಳಲ್ಲಿಯೂ ನಿಂತಿದ್ದರು. ಆಗ ಆ ಮಹಾತಪಸ್ವಿಯು ಪುನಃ ಹುಂಕಾರ 
ವನ್ನು ಮಾಡಿದನು. 


ಚತು;ಪಂಚಾಶತ್ತನೋ6ಧ್ಯಾಯಃ ೪೭೯ 


ತೇನ ಹುಂಕಾರಶಜ್ಹೇನ ದೇನಲೋಕಾತ್ಸಮಾಗತಂ I 


ದೃಷ್ಟ್ಯಾ ಚಾಂಪ್ಸರಸಾಂ ಸಂಘಂ ನೃತ್ಯಗೀತಮನೋಹರಂ ॥ ೧೮ ೯ 
ಅನಂತರಂ ದದರ್ಶಾಃಥ ಲಿಂಗಂ ಜ್ಯೋತಿಷ್ಯರಂ ಪರಂ! 

ಉತ್ಸನ್ನಂ ಚ ಜಗದ್ಯಸ್ಮಿಂಛ್ಲೀಯತೇ ಸಚರಾಚರಂ HOF 
ತದ್ದೃಷ್ಟ್ಯಾ ನಿಸ್ಮಯಾನಿಷ್ಟೋ ಬಭೂವ ನೃಪಸತ್ತಮಃ । 

ಪ್ರಣನ್ಯು ಶಿರಸಾ ವಿಪ್ರಂ ಕಿಮಿದಂ ದ್ವಿಜಸತ್ತಮ ॥ ೨೦॥ 
ಏನಂ ಪೃಷ್ಟೋ ನೃಷೇಣಾ:ಥ ಸ ವಿಪ್ರೋ ವಾಕ್ಯಮಬ್ರವೀತ್‌ । 
ಸಪ್ತಜನ್ಮಾನಿ ರಾಜೇಂದ್ರ ತ್ವಯಾಂಹಂ ಪರಿತೋಷಿತಃ ॥ ೨೧ ॥ 
ಅತಸ್ತೇ ದರ್ಶಿತಾ ಮಾಯಾ ತಪಸಾ ದುಷ್ಕರೇಣ ತು । 

ಲಿಂಗಸ್ಯಾಂಸ್ಯ ಪ್ರಭಾನೇಣ ಪಶ್ಯ ಮೇ ತಪಸೋ ಬಲಂ ॥ ೨೨ ॥ 
ಹುಂಕಾರೇಣ ಕೃತಾ ಪೃಥ್ವೀ ಜಲಪೂರ್ಣಾ ತು ತತ್ಕಣಾತ್‌ । 
ಹುಂಕಾರಾಚ್ಚ ಜಲಂ ಗ್ರಸ್ತಂ ಮುಖಾದಗ್ನಿರಜಾಯತ ॥ ೨೩ ॥ 


೧೮. ಆ ಹುಂಕಾರದ ಶಬ್ದದಿಂದ ದೇವಲೋಕವು ವ್ಯಾಪ್ತವಾಗಿ ಅಲ್ಲಿದ್ದ 
ಅಪ್ಪರೋಗಣವು ಕಂಡುಬಂದು ನೃತ್ಯಗೀತಗಳಿಂದ ಮನೋಹರವಾಗಿ ಬಳಿಗೆ 
ಬಂದು ನಿಂತಿತು 

೧೯. ಬಳಿಕ ಅಲ್ಲಿ ಮಹಾ ಕಾಂತಿಯುಕ್ತವೂ, ಸರ್ವೋತ್ತಮವೂ ಆದ 
ಲಿಂಗವೊಂದಿರುವುದನ್ನೂ, ಅದರಿಂದ ಬ್ರಹ್ಮಾಂಡನೆಲ್ಲವೂ ಚರನ್ಹಾವರಗಳೊಡನೆ 
ಹುಟ್ಟ ಅದರಲ್ಲಿಯೇ ಲೀನವಾಗುತ್ತಿರುವುದನ್ನೂ ರಾಜನು ಕಂಡನು 

೨೦. ಇದನ್ನೆಲ್ಲ ಕಂಡು ಆ ಮಹಾರಾಜನು ವಿಸ್ಮಯದಿಂದ ಕೂಡಿದವ. 
ನಾಗಿ ತಲೆಬಾಗಿ ಪ್ರಣಾಮವನ್ನು ಮಾಡಿ, " ಬ್ರಾಹ್ಮಣೋತ್ತಮನೆ! ನಾನು 
ನೋಡುತ್ತಿರುವುದೇನು?'' ಎಂದು ಪ್ರಶ್ನೆಮಾಡಿದನು. 

೨೧. ಇಂತು ಕೇಳಿದ ನೃಪತಿಗೆ ಬ್ರಾಹ್ಮಣನು ಹೇಳತೊಡಗಿದನು. "" ಎಲೆ 
ರಾಜೇಂದ್ರನೆ! ನೀನು ಹಿಂದಿನ ಏಳು ಜನ್ಮಗಳಿಂದ ನನಗೆ ಸೇವೆಯನ್ನು ಮಾಡಿ. 
ಸಂತೋಷಗೊಳಿಸಿರುವೆ. 

೨೨. ಆದುದರಿಂದಲೇ ಅತ್ಯಂತ ದುಸ್ಸಾಧ್ಯವಾದ ನನ್ನ ಮಾಯೆಯನ್ನು 
ನಿನಗೆ ತೋರಿಸಿದೆನು. ಈ ಮಹಾಲಿಂಗದ ಪ್ರಭಾವದಿಂದ ನನ್ನ ತಪಸ್ಸಿನ ಶಕ್ತಿ 
ಯೆಸ್ಬಿ ರುವುದೆಂಬುದನ್ನು ನೋಡು. 

೨೩. ಹುಂಕಾರಮಾತ್ರದಿಂದ ನಿಮಿಷದಲ್ಲಿಯೇ ಭೂಮಿಯೆಲ್ಲವೂ ಜಲದಲ್ಲಿ 
ಮುಳುಗಿಹೋಯಿತು. ಹುಂಕಾರದಿಂದಲೇ ಮುಖದಿಂದ ಅಗ್ನಿಯುದ್ಳಏಿಸಿ 
ಆ ಜಲವನ್ನು ಶೋಷಿಸಿತು. 


ಇಲಂ ಶ್ರೀ ಸ್ಕಾಂದಮಹಾಪುರಾಣಂ 


ಹುಂಕಾರಾತ್ಟೃಥಿನೀ ಸರ್ವಾ ಜಾತಾ ನಹ್ನಿಮ ಯಾ ತದಾ । 
ಸಂಪೃತ್ಯ ತತ್ಕೃಣಾದ್ದಹ್ಲಿಂ ಮುಖಾದ್ವಾಯುರ್ನಿನಿರ್ಯಯರೌ ॥೨೪॥ 
ಹುಂಕಾರೇಣ ಕೃತಂ ಸರ್ವಂ ತತ್ಕೃಣಾಡೇನ ಪಾರ್ವತಿ । 


ನ ದಿಶಃ ಪ್ರದಿಶೋ ನಾಪಿ ನ ನಕ್ಸತ್ರಗ್ರಹಾಸ್ತದಾ ॥ ೨೫ ॥ 
ತತೋ ಬಭ್ರಾಮ ತನ್ನಾಸ್ತಿ ಸ ನೃಪೋ ವಿಸ್ಮಯಾನ್ವಿತಃ । 
ಚಿಂತಯಾಮಾಸ ಸಹಸಾ ಕ್ವ ಲಿಂಗಂ ಕೃ ಚ ತಾಪಸಃ ॥ ೨೬॥ 
ಏವಂ ಚಿಂತಯತಸ್ತಸ್ಯ ತತಃ ಶಬ್ದೋ ಮಹಾನಭೂಶ್‌ | 
ತಸ್ಮಾಚ್ಛಬ್ದಾಚ್ಚ ಸಂಜಾತಂ ಪುರಂ ಪ್ರಾಕಾರಸಂವೃತಂ ॥ ೨೭॥ 


ಸುಹರ್ಮ್ಯಕಕ್ಸ್ಟ್ಯಾರಚಿತಂ ನಿಶಾಲಂ 
ವಿಶುದ್ಧಜಾಂಬೂನದಭೂಸಿತಂ ಚೆ। 
ದಿನ್ಶೈರ್ಜನೈಃ ಸೇವಿತಮಾತ್ಮನಿದ್ದಿ 


ರ್ದದರ್ಶ ರಾಜಾ ಸಹಸಾ ಪುರಂ ತತ್‌ ॥೨೪॥ 
ಭೂಯೋಂಭವನ್ಮಹಾಶಬ್ದಸ್ತಸ್ಮಾತ್‌ ಸ್ತ್ರೀಯುಗಲಂ ಬಭೌ । 
ಸಿತವಸ್ತ್ರಧರಾಜೈಕಾ ಕೃಷ್ಣನಸ್ತ್ರಧರಾ ಸಿಶಾ ॥೨೯॥ 


೨೪ ಹುಂಕಾರದಿಂದಲೇ ಭಇವುಂಡಲವೆಲ್ಲವೂ ಅಗ್ನಿಮಯವಾಯಿತು. 
ಪುನಃ ಆ ಅಗ್ನಿಯನ್ನು ಶನುನವೂಡುವ ವಾಯುವು ಮುಖದಿಂದ ಹೊರಟು 
ಬಂದಿತು. 

೨೫-೨೬ ಪಾರ್ವತಿಯೆ ! ಹುಂಕಾರದಿಂದಲೇ ಇದೆಲ್ಲವೂ ನಡೆಸಿತು 
ಸ್ಪಣಮಾತ್ರದಲ್ಲಿ ದಿಕ್ಕುಗಳಾಗಲಿ, ಮೂಲೆಗಳಾಗಲಿ, ನಕ್ಸತ್ರಗಳಾಗಲಿ, ಗ್ರಹ 
ಗಳಾಗಲಿ ಕಾಣದಂತಾಯಿತು ಆ ಸರ್ವಶೂನ್ಯಸ್ತಿ ತಿಯನ್ನು ಕಂಡು ರಾಜನು 
ಭ್ರಾಂತನಾಗಿ ಆಶ್ಚರ್ಯವನ್ಫೂ ತಾಳಿ ತನ್ನ ಲ್ಲಿಯ, "ಆ ಲಿಂಗನೆಲ್ಲಿ? 
ಆ ತಪಸ್ವಿಯೆಲ್ಲಿ?'' ಎಂದು ಚಿಂತಿಸುತ್ತಿದ್ದನು 

೨೭. ಇಂತು ಚಿಂತಿಸುತ್ತಿರುವ ಆತನ ಎದುರಿನಲ್ಲಿ ಒಂದು ಮಹಾ ರಬ್ದ 
ವುಂಟಾಯಿತು ಆ ಶಬದಿಂದ ಕೋಟಿಕೊತ್ತಳಗಳನ್ರು ಹೊಂದಿದ್ದ ಒಂದು 
ಸುಂದರ ನಗರವು ಕಾಣಬಂದಿತು 

೨೮.೨7 ಉತ್ತಮ ಸೌಧಗಳಿಂದಲೂ, ಅಂತಃಪುರಗಳಿಂದಲೂ ರಂಜಿಸುವ 
ಆ ನಗರವು ಶುದ್ಧವಾದ ಚಿನ್ನದ ಅಲಂಕಾರಗಳನ್ನು ಹೊಂದಿ ಅತ್ಮಜ್ಞಾನಿಗಳಾದ 
ಮಹಾಜನಗಳಿಂದ ತುಂಬಿದ್ದುದನ್ನು ಆ ಮಹಾರಾಜನು ನಿಮಿಷಮಾತ್ರದಲ್ಲಿ 
ಕಂಡನು. ಪುನಃ ಮಹಾ ಶಬ್ದವುಂಟಾಗಲು ಆ ನಗರವು ಹೋಗಿ ಇಬ್ಬರು 
ಸ್ತ್ರೀಯರು ಬಂದರು. ಒಬ್ಬಳು ಬಿಳಿಯ ಬಟ್ಟೆಯನ್ನೂ ಮತ್ತೊಬ್ಬಳು ಕರಿಯ 
ವಸ್ತ್ರವನ್ನೂ ಉಟ್ಟ ದ್ದರು 


ಚತುಃಪಂಚಾಶತ್ತಮೋಕಧ್ಯಾಯೆಃ ೪೪೧ 


ಪುನಃ ಶಬ್ದೋ ಬಭೊವಾಂಥ ತಸ್ಮಾತ್ಸುರುಷಸತ್ತಮಃ । 

ದ್ವಿಶಿರಾಃ ಷಣ್ಮುಖಶ್ಚೈನ ಸಾದೈರ್ದ್ವಾದಶಭಿರ್ಯುತಃ ॥೩೦॥ 
ಪುನಃ ಶಬ್ದಾಚ್ಚ ಸಂಜಜ್ಞೇ ಪುರುಷಃ ಸಪ್ತಧಾ ಗತಃ । 

ಸಂಹೃತಂ ಹಿ ಪುನಸ್ತಚ್ಚ ದರ್ಶಯಿತ್ವಾ ದ್ವಿಜೇನ ತು । 

ಪ್ರೋಕ್ತಮಿತ್ಥಂ ವಿಶಾಲಾಕ್ಸಿ ಜಾತಂ ಕಂಟಕಿತಂ ನೃಪಂ ॥೩೧॥ 
ಪಶ್ಯ ಲೋಕಮಿಮಂ ಮಹ್ಯಂ ತಸಸಾ ನಿರ್ಮಿತಂ ನೃಪ । 
ತ್ವಶ್ಟಿಯಾರ್ಥಮಯಂ ಲೋಕೋ ದರ್ಶಿತಸ್ತೇ ನೃಪೋತ್ತಮ ॥೩೨॥ 
ಏವಮುಕ್ತಸ್ತದಾ ತೇನ ತಾಪಸೇನ ನರಾಧಿಪಃ । 


ವಿಸ್ಮಯಾಪನ್ನಹೃದಯಃ ಪಪ್ರಚ್ಛ ಪ್ರಯತಃ ಸುಧೀಃ ॥ ೩೩ ॥ 
ಭಗವನ್ಸಿತಕೃಷ್ಣೇ ದ್ವೇ ಕೇ ಸ್ತ್ರಿಯೌ ದ್ವಿಜಸತ್ತಮ । 

ಕೋಸೌ ದ್ವಾದಶಸಾದ್ವಿಪ್ರ ದ್ವಿಶಿರಾಃ ಷಣ್ಮುಖಃ ಪುನಃ ॥ ೩೪॥ 
ಕಶ್ಚಾಂಸೌ ಪುರುಷೋ ಬ್ರಹ್ಮನ್ಯ ಏಕಃ ಸಪ್ತಧಾಂಭವತ್‌ । 

ತಸ್ಯ ತದ್ವಚನಂ ಶ್ರುತ್ತಾ ಕಥಯಾಮಾಸ ತಾಪಸಃ ॥ ೩೫ ॥ 


೩೦ ಮತ್ತೆ ಹುಂಕಾರ ಶಬ್ದವುಂಟಾಗಲು ಅವರೂ ಹೋಗಿ ಒಬ್ಬ ವ.ಹಾ 
ಪುರುಷನು ಕಾಣಿಸಿದನು ಆತನಿಗೆ ಎರಡು ತಲೆಗಳೂ, ಆರು ಮುಖಗಳೂ, 
ಹನ್ನೆರಡು ಕಾಲುಗಳೂ ಶೋಭಿಸುತ್ತಿದ್ದುವು 

೩೧. ಪುನಃ ಉಂಟಾದ ಶಬ್ದದಿಂದ ಒಬ್ಬ ಪುರುಷನು ಹುಟ್ಟ ತನ್ನ ಶರೀರ 
ವನ್ನೇ ಏಳುಭಾಗವಾಗಿ ಮಾಡಿಕೊಂಡನು ಆ ಬ್ರಾ ಹ್ಮಣನು ಇದೆಲ್ಲವನ್ನೂ 
ತೋರಿಸಿ ಪುನಃ ಎಲ್ಲವನ್ನೂ ಉಪಸಂಹರಿಸಿದನು. ಓ ವಿಶಾಲಾಕ್ಸಿಯೆ ! ಎಲ್ಲವನ್ನೂ 

ಕಂಡು ಪುಲಕಾಂಕಿತಗಾತ್ರನಾಗಿದ್ದ ಆ ಮಹಾರಾಜನಿಗೆ ಆ ವಿನ ಸ್ರನಿಂತೆಂದನು 

೩೨. " ರಾಜೇಂದ್ರ! ನನ್ನ ತಪಸ್ಸಿನಿಂದ ಸೃಜಿಸಿರುವ ತ ಲೋಕವನ್ನು 
ನೋಡು. ನಾನು ನಿನಗೆ ಸಂತೋಷವನ್ನುಂಟು ಮಾಡುವುದಕ್ಕಾಗಿಯೇ ಈ ಲೋಕ 
ವನ್ನು ತೋರಿಸಿರುವೆನು.'' 

೩೩ ಆ ತಾಪಸೋತ್ತಮನು ಇಂತು ನುಡಿಯಲು ವಿಸ್ಮಯವನ್ನು 
ಹೊಂದಿದವನೂ, ವಿನಯಾಸ್ವ್ವಿತನೂ, ತೀಕ್ಬ ಬುದ್ದಿ ಯೂಆದಆ ಮಹಾರಾಜನು 
ಆತನನ್ನು ಕೇಳಿದನು 

೩೪. "ಎಲೈ ಬ್ರಾಹ್ಮಣಶ್ರೇಷ್ಠನೆ! ನಾನು ನೋಡಿದ ಬಿಳಿಯ ಮತ್ತು 
ಕರಿಯ ವಸ್ತ್ರ ಗಳನ್ನು ಟ್ಟದ್ದ ಆ ಸ್ತ್ರೀಯರು ಯಾರು? ಹನ್ನೆರಡು ಕಾಲುಗಳೂ, 
ಎರಡು ತಳಿಗಳೂ, ಆರು “ಮುಖಗಳೂ ಇದ್ದ ಆ ಪುರುಷನು. ಯಾರು? 

೩೫. ಓ ತಾಪಸನೆ! ಪುನಃ ಒಬ ನೇ ಕಾಣಿಸಿಕೊಂಡು ಏಳು ಭಾಗಗಳಾಗಿ 
ಮಾರ್ಪಟ್ಟ ಆ ಪುರುಷನಾದರೂ ಯಾರು? ? ರಾಜನ ಈ ಪ್ರಶ್ನೆಗಳನ್ನು ಕೇಳಿ 
ಆ ತಾನಸೆನು ಎಲ್ಲವನ್ನೂ ಹೇಳಲುಪಕ್ರಮಿಸಿದನು. 


ನ 


೪೮೨ ಶ್ರೀ ಸ್ಕಾಂದಮಹಾಪುರಾಣಂ 


ಏತೇ ಸ್ಟ್ರಿಯೌ ತ್ವಯಾ ದೃಷ್ಟೇ ಸಿತಕೃಷ್ಣೇ ನೃಪೋತ್ತಮ । 

ತೇ ಚ ರಾತ್ರ್ಯಹನೀ ಪ್ರೋಕ್ತೇ ಬ್ರಹ್ಮಣಾ ನಿರ್ಮಿತೇ ಪುರಾ Hak 
ಶೀರ್ಷ್ನದ್ವಯಂ ಚ ಯದ್ದೃಷ್ಟಂ ತೇಂಯನೇ ದ್ವೇ ಪ್ರಕೀರ್ತಿತೇ । 
ಮುಖಾನಿ ಯಾನಿ ದೃಷ್ಟಾನಿ ಷಟ್‌ ಚತೇ ಹ್ಯೃತವಃ ಸ್ಮೃತಾಃ । 

ಪಾದಾ ದ್ವಾದಶ ಯೇ ದೃಷ್ಟಾ ಮಾಸಾ ದ್ವಾದಶ ತೇ ಸ್ಮೃತಾಃ ॥೩೭॥ 
ಯಃ ಪುಮಾನ್ಸಪ್ತಧಾ ಜಾತ ಏಕೀ ಭೂತೋ ನರೇಶ್ವರ! 


ಸ ಸಮುದ್ರಸ್ತು ವಿಜ್ಞೇಯಃ ಸಸ್ತಧೈಕೋ ವ್ಯವಸ್ಥಿತಃ ॥ ೩೮೫ 
ಏತತ್ಸಂನತ್ಸರಂ ಚಕ್ರಂ ತ್ವೃತ್ರಿಯಾರ್ಥಂ ನಿದರ್ಶಿತಂ । 
ಏನಂ ವಿದಿತ್ವಾ ರಾಜೇಂದ್ರ ನ ಶೋಕಂ ಕರ್ತುಮರ್ಹಸಿ HAF, 


ಸರ್ವೋ ವಿನಶ್ಚರೋ ಲೋಕಃ ಸದೇವಾಸುರಮಾನುಷಃ | 

ಮಯಾ ದೃಷ್ಟೋ ಹಿ ಬಹುಶೋ ಲಿಂಗಸ್ಯಾಂಸ್ಕ ಪ್ರಭಾವತಃ 8೪08 
ಕುರು ಶತ್ರುನಿನಾಶಾಯ ಲಿಂಗಸ್ಕಾಸ್ಯ ಚ ದರ್ಶನಂ । 

ರಾಜ್ಯಂ ನಿಷ್ಕಂಟಿಕಂ ರಾಜನ್ಸನಿಷ್ಯತಿ ನ ಸಂಶಯಃ ॥ ೪೧ 





೩೬. “ ಎಲ್ಲೆ ರಾಜೋತ್ತಮನೆ! ನೀನು ನೋಡಿದ ಬಿಳಿಯ ಮತ್ತು 
ಕರಿಯ ಉಡಿಗೆಗಳನ್ನುಟ್ಟಿದ್ದ ಆ ಇಬ್ಬರು ಸ್ತ್ರೀಯರೇ ಬ್ರಹ್ಮದೇವನು ಮೊದಲು 
ನಿರ್ಮಿಸಿದ ಹಗಲು ರಾತ್ರಿಗಳೆಂಬವರು. 

೩೭. ಆ ಪುರುಷನ ಎರಡು ತಲೆಗಳೇ ಎರಡು ಅಯನಗಳೆಂದು ಕರೆಯ. 
ಲ್ಬಡುವುವು. ಆರು ಮುಖಗಳೇ ವರ್ಷದ ಆರು ಖುತುಗಳಾಗಿರುವುವು ನೀನು 
ನೋಡಿದ ಆತನ ಹನ್ನೆರಡು ಕಾಲುಗಳೇ ಹನ್ನೆರಡು ಮಾಸಗಳಾಗಿರುವುವು. 

೩೮. ನರೇಂದ್ರ! ಇನ್ನು ಏಳು ಭಾಗವಾಗಿ ತನ್ನ ದೇಹವನ್ನು ಮಾರ್ಪಡಿಸಿ 
ಕೊಂಡ ಆ ಪುರುಷನೇ ಏಕೀಭೂತವಾದ ಸಮುದ್ರನು. ಒಂದೇ ಸಮುದ್ರವೇ 
ಏಳು ಭಾಗಗಳಾಗಿ ನೆಲಸಿರುವುದು. 

೩೯. ಈ ಸಂವತ್ಸರ ಚಕ್ರವನ್ನು ನಿನ್ನ ಪ್ರೀತಿಗಾಗಿಯೇ ತೋರಿಸಿಕೊಟ್ಟರು 
ವೆನು. ರಾಜೇಂದ್ರನೆ! ಇಂತಹ ಕಾಲಗತಿಯನ್ನು ತಿಳಿದು ತಿಳಿದೂ ಶೋಕ 
ಮಾಡುವುದು ನಿನಗೆ ಉಚಿತವಲ್ಲ. 

೪೦. ದೇವತೆಗಳು, ಮನುಷ್ಯರು, ರಾಕ್ಚಸರು ಮುಂತಾದವರನ್ನೊಳ 
ಗೊಂಡಿರುವ ಸಮಸ್ತ ಬ್ರಹ್ಮಾಂಡವೂ ನಶ್ಚರವಾದುದೆಂದು ನಾನು ಅನೇಕವೇಳೆ 
ಈ ಮಹಾಲಿಂಗದ ಪ್ರಭಾವದಿಂದ ಕಂಡಿರುವೆನು. 

೪೧, ಮಹಾರಾಜನೆ! ನಿನ್ನ ಶತ್ರುಗಳ ವಿನಾಶನನ್ನ ಪೇಕ್ಸಿಸುವೆಯಾದರೆ 
ಈ ಮಹಾಲಿಂಗದ ದರ್ಶನವನ್ನು ಮಾಡು. ನಿನ್ನ ರಾಜ್ಯವು ನಿಷ್ಕಂಟಕವಾಗಿ 
ನಿನ್ನ ವಶವಾಗುವುದರಲ್ಲಿ ಸಂದೇಹವಿಲ್ಲ.'' 


ಚತುಃಪಂಚಾಶತ್ತನೋಳ9್ಯಾಯಃ ೪ಲತ್ಲಿ 


ಏವಮುಕ್ತಸ್ತದಾ ರಾಜಾ ದೃಷ್ಟವಾಂಲ್ಲಿಂಗಮುತ್ತಮಂ । 
ದರ್ಶ್ಕನಾತ್ತಸ್ಯ ಲಿಂಗಸ್ಯ ಕಂಟಕಾ ಯೇ ಮಹೀಭೈತಃ । 


ವಿದ್ವೇಷಿಣೋ ಮೃತಾಸ್ತೇಪಿ ಶ್ರುತಾಸ್ತೇನ ಮಹೀಭೃತಾ 1 ೪೨ ॥ 
ಗತಸ್ತಂ ನಿಷಯಂ ರಾಜಾ ಚಕ್ರವರ್ತೀ ಬಭೂವ ಹ । 

ಲಿಂಗಸ್ಯಾಃಸ್ಯ ಪ್ರಭಾನೇಣ ರಾಜ್ಯಂ ಕೃತ್ವಾ ಮಹಾಧನೈಃ 1 ೪೩೬॥ 
ಯಜ್ಞೈಶ್ವ ನಿನಿಧೈರಿಷ್ಟ್ಟಾ ಸರಂ ನಿರ್ನಾಣಮಾಪ್ತನವಾನ್‌ । 

ತಾಪಸೇನ ಶ್ರುತಂ ಸರ್ವಂ ದೃಷ್ಟಂ ಧ್ಯಾನೇನ ತೇನ ವೈ ॥ ೪೪ ॥ 
ಲಬ್ಧಂ ನಿಷ್ಕಂಟಕಂ ರಾಜ್ಯಂ ಲಿಂಗಸ್ಯಾಸ್ಕ್ಯ ಚ ದರ್ಶನಾತ್‌ | 

ಮಮ ಮಿತ್ರೇಣ ಸಹಸಾ ರಾಜ್ಯಭ್ರಷ್ಟೇನ ತೇನ ವೈ ॥ ೪೫ ॥ 
ಅತೋ ನಾಮ ಸುವಿಖ್ಯಾತಂ ಕಂಟೀಶ್ವರ ಇತಿ ಕ್ಸಿತೌ । 

ಭವಿಷ್ಯತಿ ನ ಸಂದೇಹೋ ದರ್ಶನಾದ್ರಾಜ್ಯದಾಯಕಃ ॥ ೪೬ ॥ 
ಅದ್ಯ ಪ್ರಭೃತಿ ಪಶ್ಯಂತಿ ದೇವಂ ಕಂಟೇಶ್ವರಂ ಶಿವಂ । 


ತೇಷಾಂ ಚ ಕಂಟಿಕಾಃ ಸದ್ಯೋ ವಿನಶ್ಯಂತಿ ನ ಸಂಶಯಃ 1೪೭ 


೪೨. ಇಂತೆಂದು ಆ ತಾಪಸನು ಹೇಳಲು ಮಹಾರಾಜನು ಆ ಲಿಂಗವನ್ನು 
ಸಂದರ್ಶಿಸಿ ಸೇವಿಸಿದರು. ಆ ಲಿಂಗದರ್ಶನದ ಪ್ರಭಾವದಿಂದ ಆತನಿಗೆ ಕಂಟಕ 
ಪ್ರಾಯರಾಗಿದ್ದ ಸಕಲರಾಜರೂ ಮಡಿದುಹೋದರೆಂಬ ಸಮಾಚಾರವು ಶೀಘ್ರ 
ದಲ್ಲಿಯೇ ತಲುಪಿತು. 

೪೩-೪೪ ಬಳಿಕ ರಾಜನು ತನ್ನ ದೇಶಕ್ಕೆ ತೆರಳಿ ಚಕ್ರವರ್ತಿಯಾಗಿ 
ಬಾಳಿದನು. ಆ ಲಿಂಗದ ಪ್ರಭಾವದಿಂದಲೇ ರಾಜ್ಯವನ್ನಾಳುತ್ತ ಬಹು ದ್ರವ್ಯವನ್ನು 
ವ್ಯಯಮಾಡಿ ಅನೇಕ ವಿಧಗಳಾದ ಯಜ್ಞ ಗಳಿಂದ ಪರಮೇಶ್ವರನನ್ನು ಪೂಜಿಸಿ 
ಅತ್ಯಂತ ಸೌಖ್ಯವನ್ನು ಪಡೆದನು. ತಾಪಸಸನಿಗೆ ಇದೆಲ್ಲವೂ ಧ್ಯಾನಾಸಕ್ತನಾಗಿದ್ದ 
ಸಮಯದಲ್ಲಿ ಪ್ರತ್ಯಕ್ಷವಾಗಿ ಕಾಣತೊಡಗಿತು. 

೪೫, ಆಗ ಆತನಿಂತೆಂದನು. "ಈ ಲಿಂಗದ ದರ್ಶನದಿಂದ ಈ ರಾಜನಿಗೆ 
ನಿಷ್ಕಂಟಿಕವಾದ ರಾಜ್ಯವು ಪ್ರಾಪ್ತವಾಯಿತು. ಹಿಂದೆ ನನ್ನ ಮಿತ್ರನಾದ 
ಈತನು ರಾಜ್ಯಭ_ ಷ್ಟನಾಗಿದ್ದು ಈಗ ಸೌಖ್ಯವನ್ನು ಸಡೆದನಷ್ಟೆ. 

೪೬, ಆದುದರಿಂದ ಈ ಲಿಂಗವು ಕಂಟೇಶ್ವರನೆಂಬ ಹೆಸರಿನಿಂದಲೇ 
ಭೂಲೋಕದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವುದರಲ್ಲಿ ಸಂದೇಹವಿಲ್ಲವು. ಇದರ 
ದರ್ಶನವೇ ರಾಜ್ಯಪದವಿಯನ್ನು ಕೊಡುವುದು. 

೪೭. ಇಂದು ಮೊದಲು ಕಂಟೀಶ್ವರಮಹಾದೇವನನ್ನು ಯಾರು ನೋಡು 
ವರೊ, ಅವರ ಕಂಟಕಗಳೆಲ್ಲವೂ ನಿಸ್ಸಂಶಯವಾಗಿಯೂ ಕಣಮಾತ್ರದಲ್ಲಿಯೇ 
ನಾಶವಾಗುವುವು. 


೪೮೪ ಶ್ರೀ ಸ್ವಾಂದಮುಹಾಪುರಾಣಂ 


ನೈನಿನಸೇಂಥ ಕುರುಕ್ಸೇತ್ರೇ ಗಂಗಾದ್ವಾರೇ ಚ ಪುಷ್ಕರೇ 1 
ಸ್ಲಾನಾತ್ಸಂಸೇವನಾದ್ವಾ ಪಿ ಯತ್ಪುಣ್ಯಂ ಚ ಭವಿಷ್ಯತಿ 


ತತ್ಸುಣ್ಯಂ ಭವಿತಾ ಸಮ್ಮಕ್ಭ್ರ್ರೀಕಂಬೇಶ್ಚರದರ್ಶನಾತ್‌ 1 ೪೪ 08 
ಗೃಹಿಣೋ ಲಿಂಗನೋವಾಸಿ ಯೇ ಪಶ್ಯಂತಿ ಯತನವ್ರತಾಃ | 

ದೇನಂ ಕಂಟೇಶ್ವರಂ ಭಕ್ತ್ಯಾ ತೇಷಾಂ ಸಿದ್ಧಿರ್ಭವಿಷ್ಯತಿ ೪೯ ॥ 
ಜನ್ಮಾಂತರಸಹಸ್ರೇಣ ಯತ್ಪಾಸಂ ಪೂರ್ವಸಂಚಿತಂ ! 

ತತ್ಸರ್ವಂ ಯಾಸ್ಯತಿ ಕ್ಸಿಪ್ರಂ ಶ್ರೀಕಂಟೇಶ್ವರದರ್ಶನಾತ್‌ n ೫೦ 
ದತ್ತಂ ಜಪ್ತಂ ಹುತಂ ಚೇಷ್ಟಂ ತಪಸ್ತಪ್ತಂ ಕೃತಂ ಚ ಯತ್‌ । 
ಧ್ಯಾನಮಧ್ಯಯನಂ ಚೈವ ಸರ್ವಂ ಭವತಿ ಚಾಂಕ್ಸಯಂ ॥ ೫೧0 
ಏನಂ ಬ್ರುವಾಣಂ ತಂ ವಿಪ್ರಂ ತಾಪಸಂ ಸಂಶಿತವ್ರತಂ । 

ಲಿಂಗೇನೋಕ್ತಂ ನಿಶಾಲಾಕ್ಲಿ ತುಷ್ಟೇನ ನರಪೂರ್ವಕಂ ॥ ೫೨ ॥ 


ಜರಾರೋಗವಿನಿರ್ಮುಕ್ತಃ ಸರ್ವಶೋಕನಿನರ್ಜಿತಃ । 
ಭವಿಷ್ಯತಿ ಗಣಾಧ್ಯಕ್ಟೋ ವರದಃ ಸರ್ವಪೂಜಿತಃ । 
ಅವಧ್ಯಶ್ವಾಃಪಿ ಸರ್ವೇಷಾಂ ಯೋಗೈಶ್ಚರ್ಯಸಮನ್ನಿತಃ ॥ ೫೩ ॥ 





೪೮. ನೈಮಿಷ, ಕುರುಕ್ಸೇತ್ರ, ಗಂಗಾದ್ವಾರ, ಪುಸ್ಕರಕ್ಷೇತ್ರಗಳಲ್ಲಿ ಸ್ನಾನ 
ಗಳನ್ನೂ ಸೇವೆಗಳನ್ನೂ ಮಾಡಲು ಯಾವ ಪುಣ್ಯಫಲವುಂಟೊ, ಆ ಪುಣ್ಯಫಲವೇ 
ಶ್ರೀಕಂಟೀಶ್ವರನನ್ನು ನೋಡಿ ವಿಧ್ಯುಕ್ತರೀತಿಯಲ್ಲಿ ಸೇವಿಸಲು ಪ್ರಾಪ್ತವಾಗುವುದು 

೪೯, ಗೃಹಸ್ಸರೇ ಆಗಲಿ, ಸನ್ಯಾಸಿಗಳೇ ಆಗಲಿ, ಯಾರು ಭಕ್ತಿಯುಕ್ತರಾಗಿ 
ನಿಯಮದಿಂದ ಈ ಕಂಟೀಶ್ವರನ ದರ್ಶನವನ್ನು ಪಡೆದುಕೊಳ್ಳುವರೊ, ಅವರಿಗೆ 
ಅಭೀಷ್ಟಸಿದ್ಧಿಯುಂಟಾಗುವುದು 

೫೦ ಹಿಂದಿನ ಸಾವಿರಾರು ಜನ್ಮಗಳಲ್ಲಿ ಸಂಚಿತಗಳಾದ ಪಾಪಗಳೂ ನಿಶ್ರೇಷ 
ವಾಗಿ ಕಂಟೇಶ್ವರನ ದರ್ಶನದ ಪುಣ್ಯದಿಂದ ನಾಶವಾಗುವುವು. 

೫೧. ಈ ಸ್ವಾಮಿಯ ಸನ್ನಿಧಿಯಲ್ಲಿ ಮಾಡಿದ ದಾನ, ಜಪ, ಹೋಮ, 
ಯಜ್ಞ, ತಪಸ್ಸು, ಸತ್ಕಾರ್ಯ, ಧ್ಯಾನ, ಅಧ್ಯಯನ ಮುಂತಾದ ಸರ್ವಕಾರ್ಯ 
ಗಳೂ ಅಕ್ಟಯಫಲದಾಯಕಗಳಾಗುವುವು,” 

೫೨. ಇಂತು ಹೇಳುತ್ತಿರುವ ಬ್ರಾಹ್ಮಣನ, ನಿಯಮಪರನೂ ಆದ 
ಆ ತಾಸಸೋತ್ತಮನಿಗೆ ಆ ಮಹಾಲಿಂಗವು ವರವನ್ನು ಅನುಗ್ರಹಿಸಿ ಪುನಃ 
ಹೇಳತೊಡಗಿತು. 

೫೩. ""ನೀನು ಮುಪ್ಪು ರೋಗಗಳಿಬ್ಬದೆ, ಸಮಸ್ತ ದುಃಖಗಳಿಗೂ ದೂರ 
ನಾಗಿದ್ದು, ವರಪ್ರದನೂ, ಸಕಲರ ಪೂಜೆಯನ್ನು ಕೈಕೊಳ್ಳುವ ಗಣನಾಯಕನೂ 
ಆಗುವೆ. ಯಾರಿಂದಲೂ ನಿನಗೆ ವಥೆಯು ಸಂಭವಿಸುವುದಿಲ್ಲ. ನೀನು ಸಕಲ: 
ಯೋಗೈಶ್ವರ್ಯಗಳಿಂದಲೂ ಕೂಡಿರುವೆ.?' " 


ಚತು;ಪಂಚಾಶತ್ತಮೋ$ಧ್ಯಾಯಃ ೪೮೫ 


ಏವಮುಕ್ತೋ ಫ ಲಿಂಗೇನ ತಾಪಸೋ ಗಣತಾಂ ಗತಃ । 

ಗಣೈಃ ಪರಿವೃತೋ ದೇನಿ ಮಮ ಪಾರ್ಶ್ವಮುಸಾಗತಃ ॥ ೫೪ ॥ 
ಅಂಧಕೇನ ಪುರಾ ಯುದ್ಧೇ ಸಿಂಹನಾದೋ ಯದಾ ಕೃತಃ । 

ತಜಾ ದೇವಿ ಮದೀಯಂ ತು ಜಾತಂ ಕಂಟಕಿತಂ ವಪುಃ ’ NEN 
ಉತ್ಸನ್ನಂ ಚ ತದಾ ಲಿಂಗಮಶೇಷಾಃರಿವಿನಾಶನಂ | 

ದೇವಾನಾಂ ಕಂಟಿಕಾ ಯೇ ಚ ದಗ್ಮಾ ಲಿಂಗಾಗ್ನಿನಾ ಯತಃ । 

ಅತಃ ಕಂಟೇಶ್ವರೋ ದೇವೋ ವಿಖ್ಯಾತೋ ಭುವನತ್ರಯೇ |1೫೬॥ 
ಏಷ ತೇ ಕಥಿತೋ ದೇವಿ ಪ್ರಭಾನಃ ಪಾಪನಾಶನಃ । 

ಕಂಟೇಶ್ವರಸ್ಯ ದೇವಸ್ಯ ಶೃಣು ಸಿಂಹೇಶ್ವರಂ ಪರಂ ॥ ೫೭ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಸಂಪಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮೆ 1 
44 ಕಂಟೇಶ್ವ ರಮಾಹಾತ್ಮ ,ವರ್ಣನಂ ೨೨ ನಾಮ ಚತುಃಪಂಚಾಶತ ಶ್ರ ಮೋಂಧ್‌ ಯಃ 


೫೪. ದೇವಿ! ಆ ಲಿಂಗವು ಇಂತು ಹೇಳುತ್ತಿರುವಂತೆಯೇ ಆ ಮಹಾ 
ಮುನಿಯು ಗಣಾಧಿಪತ್ಯವನ್ನು ಪಡೆದ ಇತರ ಗಣಗಳಿಂದ ಪರಿವಾರಿತನಾಗಿ ನನ್ನ 
ಬಳಿಗೂ ಬಂದು ಸೇರಿದನು. 

೫೫ ಪಾರ್ವತಿಯೆ ! ಹಿಂದೆ ನಾನು ಅಂಧಕಾಸುರನೊಡನೆ ಯುದ್ಧ 
ನನ್ನು ಮಾಡಿದ ಕಾಲದಲ್ಲಿ ಸಿಂಹನಾದವನ್ನು ಗೈಯಲು ನನ್ನ ಶರೀರವೆಲ್ಲವೂ 
ಕಂಟಕಿತವಾಯಿತು. 

೫೬, ಆಗಲೇ ಸಕಲಶತ್ರುನಿನಾಶಕವಾದ ಈ ಮಹಾಲಿಂಗವುದ್ಧ ವಿಸಿತ್ಸ. 
ಅದರಿಂದ ಹೊರಟ ಅಗಿ ಯಿಂದಲೇ ದೇವತೆಗಳಿಗೆ ಕಂಟಕರಾಗಿದ್ದ ಸಕಲ 
ರಾಕ್ಚಸರೂ ಸುಟ್ಟುಹೋದರು. ಆದುದರಿಂದಲೂ ಇದಕ್ಕೆ ಮೂರು ಲೋಕ 
ಗಳಲ್ಲಿಯೂ ಕಂಟೀಶ್ವರವೆಂಬ ನಾಮವೇ ವಿಖ್ಯಾತವಾಗಿರುವುದು. 

೫೭. ದೇವಿಯೆ! ಇಂತು ನಿನಗೆ ಕಂಟೇಶ್ವರನ ಚರಿತ್ರೆಯನ್ನೂ, ಆ ಲಿಂಗದ 
ಪಾಪಪರಿಹಾರಕವಾದ ಪ್ರಭಾವವನ್ನೂ ಹೇಳಿರುವೆನು. ಇನ್ನು ಸಿಂಹೇಶ್ವರನ 
ಕಥೆಯನ್ನು ಕೇಳುವವಳಾಗು. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರಿ (ಸ್ಕಾ ಂದಮುಹಾಪುರಾಣದೆ ಐದನೆಯ 'ಆನಂತ್ಯಖಂಡದ ಎರಡನೆಯ "ಚತ ರಶೀತಿಲಿಂಗ 
ಮಾಹಾತ್ಮ ನಲ್ಲಿ «4 ಕಂಟೀಶ್ವರಮಾಹಾತ್ಮ $ವರ್ಣನ ವೆಂಬ 
ಐನೆತ್ತ ನಾಲ್ಕನೆಯ ಅಧ್ಯಾಯವು ನಹಿಗಿದುದು 


1 ಶ್ರೀಃ 
ಅಥ ಪಂಚಪಂಚಾಶತ್ತಮೋಧ್ಯಾಯಃ 
ಸಿಂಹೇತ್ವರಮಾಹಾಶ್ಮ್ಯನರ್ಣನಂ 
ಶ್ರೀ ಈಶ್ವರೆ ಉವಾಚ :-- 
ಪಂಚಾಧಿಕಂ ವಿಜಾನೀಹಿ ಪಂಚಾಶತ್ತಮಮಿಾಶ್ವರಂ | 
ಸಿಂಹೇಶ್ವರಂ ನರಾರೋಹೇ ಮಹಾಭಯನಿನಾಶನಂ ॥೧॥ 
ಸದ್ಯಃ ಕಲ್ಪೇ ತ್ವಯಾ ದೇವಿ ಮದರ್ಶಂ ಹಿ ಮಹತ್ತಪಃ । 
ಕೃತಂ ನೀಲೋತ್ಪಲಾಪಾಂಗಿ ಭೀಷಣಂ ಸಂಶಿತವ್ರತಂ । 
ತಪಸಾ ತನ ರೌದ್ರೇಣ ದಗ್ಗಂ ಹಿ ಭುವನತ್ರಯಂ ॥೨॥ 
ದುಷ್ಕರಂ ಹಿ ತಪೋ ಜ್ಞಾತ್ವಾ ಭಗವಾಂಶ್ಚತುರಾನನಃ । 
ಆಗತ್ಯೋನಾಚ ದೇನೇಶೋ ದೇವಿ ತ್ವಾಂ ಶುಭಯಾ ಗಿರಾ ॥೩॥ 
ಕಿಂ ಪುತ್ರಿ ಪ್ರಾಪ್ರುಕಾಮಾಸಿ ಕಿಮಲಭ್ಯಂ ದದಾನಿ ತೇ | 
ನಿರಮ್ಯತಾಮತಿಕ್ಸೇಶಾತ್ರಸಸೋಂಸ್ಮಾನ್ಮಮಾಜ್ಞಯಾ ॥೪॥ 
ತ್ವಯಾ ಚ ನಚನಂ ಶ್ರುತ್ವಾ ಗುರೋರ್ಗೌರನಗರ್ಭಿತಂ | 
ಪ್ರಿಯಂ ತಥ್ಯಂ ಹಿತಂ ತತ್ರ ವರ್ಜನಿರ್ಣೇತವಾಂಛಿತಂ ॥೫॥ 
ಕನ್ನಡದ ಅನುವಾದ 

ಸಿಂಹೇಶ್ವರಮಾಹಾತ್ಮ್ಯ್ಯವರ್ಣನ 

೧. ಮಹಾದೇವನು ಹೇಳುತ್ತಾನೆ ಸುಂದರಿಯೆ! ಐವತ್ರೈ ದನೆಯ 
ಮಹಾಲಿಂಗವೇ ಸಕಲಭಯಗಳನ್ನೂ ನಿವಾರಿಸುವಂತಹುದಾದ ಸಿಂಹೇಶ್ವರ 
ನೆಂದು ತಿಳಿ. 

೨. ದೇವಿಯೆ! ಈ ಕಲ್ಪದಲ್ಲಿ ನೀನು ನನ್ನನ್ನು ಸಡೆಯಲು ಭಯಂಕರವೂ 
ಮಹಾನಿಯಮಸಹಿತವೂ ಆದ ಉಗ್ರ ತಪಸ್ಸನ್ನು ಮಾಡುವವಳಾಜಿ ಆ ತೀಕ್ಷ್ಣ 
ತಪಸ್ಸಿನಿಂದ ಮೂರು ಲೋಕಗಳೂ ಸುಟ್ಟು ಹೋಗುತ್ತಿದ್ದುವು. 

೩. ಎಲೌ ಪಾರ್ವತಿಯೆ! ನಿನ್ನ ಈ ತಪಸ್ಸು ಅತ್ಯಂತ ದುಸ್ಸಹವಾದು 
ದೆಂದು ತಿಳಿದು ರೋಕಸೃಷ್ಟಿಕರ್ತನೂ, ದೇವೇಶ್ವರನೂ ಆದ ಬ್ರಹ್ಮದೇನನು 
ನಿನಗೆ ಮಧುರವಾಣಿಯಿಂದ ಹೀಗೆ ಹೇಳಿದನು. 

೪ "ಮಗಳೆ! ನೀನೇನನ್ನು ಹೊಂದಲೆಳಸಿರುವೆ? ಅಲಭ್ಯವಾದ ಯಾವು 
ದನ್ನು ನಿನಗೆ ಕೊಡಲಿ? ಸನ್ನ ಅಪ್ಪಣೆಯಂತೆ ಅತಿ ಕ್ಲೇಶದಾಯಕವಾದ 
ಈ ತಪಸ್ಸನ್ನು ಸಾಕುಮಾಡು.'' 

೫. ನೀನೂ ಗೌರವಸಹಿತವೂ, ಪ್ರಿಯವೂ, ಹಿತವೂ, ಯಥಾರ್ಥವೂ, 
ವಾಂಛಿತಪ್ರದವೂ ಆದ ಆ ಲೋಕಗುರುವಿನ ಮಾತುಗಳನ್ನು ಕೇಳುವವಳಾದೆ. 


ಪಂಚನಂಚಾಶತ್ತಮೋಳಿಧ್ಯಾಯಃ ೪೮ 


ಪ್ರತ್ಯುಕ್ತಃ ಸ ತದಾ ಬ್ರಹ್ಮಾ ಪ್ರಣಾಮನಮ್ರಯಾ ತ್ವಯಾ | 

ತಪಸಾ ದುಷ್ಕರೇಣಾಪ್ತಃ ಪತಿತ್ವೇ ಶಂಕರೋ ಮಯಾ ॥೬॥ 
ಸೆ ಮಾಂ ಶ್ಯಾಮಲವರ್ಣೇತಿ ಬಹುಶಃ ಪ್ರೋಕ್ಷವಾನ್ಸನಃ | 

ಶ್ಯಾಮಾಂಹಂ ಕಾಂಚನಾಕಾರಾ ವಲ್ಲಭೇನ ಚ ಸಂಯುತಾ । 


ಭರ್ತಾ ಭೂತಪತಿರ್ವಶ್ಯಃ ಕಥಂ ಸ್ಯಾದಿತಿ ಮೇ ತಪಃ Hd 
ತ್ವದೀಯಂ ವಚನಂ ಶ್ರುತ್ವಾ ವರಾರ್ಹೋ ವರದಃ ಪ್ರಭುಃ । 
ಏನಂ ಭವಿಷ್ಯತೀತ್ಯಾಹ ಬ್ರಹ್ಮಾ ಲೋಕಸಿತಾನುಹಃ Hen 


ಕಿಯತಾ ಚೈನ ಕಾಲೇನ ವಾಂಛಾಸಿದ್ದಿರ್ಭವಿಸ್ಯತಿ I 
ಗೌರೀ ನಾಮ್ನಾ ತು ತೇ ಮೂರ್ತಿಃ ಕಾಂತ್ಯಾ ದೀಪ್ತಾ ಭವಿಷ್ಯತಿ ॥೯॥ 
ಏತಚ್ಛ್ರುತ್ವಾ ತ್ವಯಾ ವಾಕ್ಯಂ ಬ್ರಹ್ಮಣಃ ಪರಮೇಸ್ಮಿನಃ । 


ಕ್ರುದ್ಧಾ ತ್ವಂ ಗಿರಿಜೇಂತ್ಯರ್ಥಂ ಕಾಲೇಂಭೀಷ್ಟಂ ಭವಿಷ್ಯತಿ noon 
ಕ್ರೋಧಾತ್ಸಿಂಹಃ ಸಮುದ್ಭೂತೋ ವದನಾತ್ತೇ ಭಯಾವಹಃ । 
ವಿವೃತ್ತಾಸ್ಕೋ ಮಹಾರೌದ್ರೋ ಜಟಾಜಟಲಕಂಧರಃ ॥ ೧೧॥ 





೬ ಮತ್ತು ಪ್ರಣಾಮವನ್ನು ಮಾಡಿ ವಿನೀತಭಾವದಿಂದ ನೀನು ಬ್ರಹ್ಮ 
ದೇವನಿಗೆ ಹೇಳಿದೆ. "" ದುಷ್ಕರವಾದ ತಪಸ್ಸನ್ನು ಮಾಡಿ ನಾನು ಪರಮೇಶ್ವರ 
ನನ್ನು ಪತಿಯನ್ನಾಗಿ ಪಡೆದೆನು. 

೭ ಆ ಶಿವನು ನನ್ನನ್ನು ಕಾಳಿಯೆಂದು ಅನೇಕವೇಳೆ ಹಂಗಿಸುತ್ತಿರುವನು. 
ಶ್ಯಾಮಲಳಾದ ನಾನು ಚಿನ್ನದ ಬಣ್ಣದ ಡೇಹಡೊಡಗೂಡಿ ಭೂತನಾಥನಾದ 
ಆ ನನ್ನ ಪತಿದೇವನನ್ನು ಸೇರಿ ಆತನನ್ನು ಹೇಗೆ ವಶಪಡಿಸಿಕೊಳ್ಳುನೆನೆಂಬು 
ದಕ್ಕಾಗಿಯೇ ಈ ತಪಸ್ಸನ್ನು ಮಾಡುತ್ತಿರುವೆನು.?' 

೮. ನಿನ್ನ ಮಾತುಗಳನ್ನು ಕೇಳಿ ಲೋಕನಿತಶಾಮಹನಾದ ಚತುರ್ಮುಖನು 
ವರಪ್ರದನಾಗಿ, "ನಿನ್ನ ಇಷ್ಟದಂತೆಯೇ ನಡೆಯುವುದು'' ಎಂದು ಅಭಯ 
ವನ್ನಿತ್ತು ಮತ್ತೆ ನುಡಿದನು. 

೯. "ಅಲ್ಬಕಾಲದಲ್ಲಿಯೇ ನಿನ್ನ ಇಷ್ಟಾರ್ಥಸಿದ್ಧಿಯುಂಟಾಗುವುದು. 
ನಿನ್ನ ಶರೀರವು ಗೌರಕಾಂತಿಯಿಂದ ಬೆಳಗುತ್ತ ನೀನು ಗೌರಿಯೆಂಬ ಹೆಸರಿನಿಂದ 
ಕರೆಯಲ್ಪಡುವುದು.” 

೧೦. ದೇವಿಯೆ! ಚತುರ್ಮುಖನ ಈ ಮಾತನ್ನು ಕೇಳಿ ಕಾಲಾಂತರದಲ್ಲಿ 
ಮನೋಭೀಷ್ಟವು ಪೂರ್ತಿಯಾಗುವುದೆಂದು ನೀನು ಬಹಳ ಕೋಪಗೊಳ್ಳುವ 
ವಳಾದೆ. 

೧೧. ನಿನ್ನ ಕೋಪಪೂರಿತವಾದ ಮುಖದಿಂದ ಭಯವನ್ನುಂಟುಮಾಡುವ 


೪೮ ಶ್ರೀ ಸ್ಕಾಂದಮಹಾಪ್ರಿರಾಣಿಂ 


ಪ್ರೋದ್ಧೂತವನಲ್ಲು ಲಾಂಗೊಲೋ ದಂಷ್ಟ್ರೋತ್ಯಟಿಮುಖೋತ್ಕಟಿಃ | 
ತಸ್ಯಾಸ್ಕೇ ಪತಿತುಂ ದೇವಿ ವ್ಯವಸಾಯಃ ಕೃತಸ್ತ್ವಯಾ ॥ ೧೨ ॥ 
ಸೋಸಿ ಸಿಂಹಃ ಕ್ಸುಧಾನಿಷ್ಟಸ್ತ್ವಾಂ ಭಕ್ತಯಿತುಮುದ್ಯತಃ | 

ನ ಚೈವಾಂಸೌ ಸಮರ್ಥೊೋಂಇಭೂದೀಕ್ಷಿತುಂ ನಾ ತಪೋಂಧಿಕಾಂ॥ ೧೩ ॥ 
ಸ ದಹ್ಯಮಾನಃ ಸಹಸಾ ತೇಜಸಾ ತಪಸಾ ತವ । 


ಪರಾಜ್ಮುಖಃ ಸಮಭವತ್ರಾಣತ್ರಾಣಸರಾಯಣಃ ॥ ೧೪ ॥ 
ತತಸ್ತವಾಭೂತ್ಯರುಣಾ ಸಿಂಹಂ ಪ್ರತಿ ಯತವ್ರತೇ। 

ಕ್ಲುಧಿತಸ್ಯ ತ್ವಯಾ ತಸ್ಯ ಕ್ಷೀರಂ ಹ್ಯಮೃತಸನ್ನಿಭಂ ॥ ೧೫ ॥ 
ಉತ್ಪಾದಿತಂ ಸ್ತನಾಭ್ಯಾಂತು ತಸ್ಯ ಸಿಂಹಸ್ಯ ಕಾರಣಾತ್‌ | 

ತಥಾಪಿ ದಹ್ಯತೇಂತ್ಯರ್ಥೆಂ ದುಷ್ಟಭಾನಂ ಯತೋ ಗತಃ ॥ ೧೬ ॥ 


ತೇನೋಕ್ತಂ ದಹ್ಯಮಾನೇನ ಮಾತರ್ದಗ್ಗೋಸ್ಮಿ ತೇಜಸಾ । 
ತ್ವದೀಯೇನ ದುರಾಚಾರೋ ದುಷ್ಟೋ ಹಂ ಪಾಪನಿಗ್ರಹಃ 1 ೧೭ 





ಸಿಂಹವೊಂದು ಬಾಯನ್ನು ತೆರೆದುಕೊಂಡು, ಕತ್ತಿನಲ್ಲಿ ಕೇಸರಗಳ ಭಾರವನ್ನು 
ಹೊತ್ತು ಮಹಾಭಯದಾಯಕವಾಗಿ ಹೊರಬಿದ್ದಿತು 

೧೨. ಪ್ರಿಯಳೆ! ನಿಮಿರಿನಿಂತಿರುವ ಉದ್ದವಾದ ಬಾಲವು, ಕೋರೆದಾಡಿ 
ಗಳಿಂದ ಭಯಂಕರವಾದ ಮುಖವೂ ಉಳ್ಳ ಅದರ ಬಾಯಿಯಲ್ಲಿ ಶೀನು ಬೀಳುವ 
ಪ್ರಯತ್ನವನ್ನು ಮಾಡಿದೆ 

೧೩. ಹಸಿವಿನಿಂದ ಆರ್ತವಾದ ಆ ಸಿಂಹವೂ ನಿನ್ನನ್ನು ತಿನ್ನಲುಜ್ಜುಗಿಸಿತು. 
ಆದರೆ ಅತ್ಯಂತ ತಪಸ್ಸಿನಿಂದ ಉರಿಯುತ್ತಿದ್ದ ನಿನ್ನನ್ನು ನೋಡುವುದಕ್ಕೂ 
ಆ ಸಿಂಹಕ್ಕೆ ಸಾಧ್ಯವಾಗಲಿಲ್ಲ. 

೧೪ ಅದು ನಿನ್ನ ತೇಜಸ್ಸಿನಿಂದಲೂ, ತಪಸ್ಸಿನಿಂದಲೂ ಸುಡಲ್ಪಟ್ಟು 
ಹಿಂದಿರುಗಿ ತನ್ನ ಪ್ರಾಣವನ್ನು ಸಂರಕ್ಷಿಸಿಕೊಳ್ಳುವುದರಲ್ಲಿಯೇ ಉದ್ಯುಕ್ತ 
ವಾಯಿತು. 

೧೫-೧೬. ಆಗ ನಿಯತಾತ್ಮಳಾದ ನಿನಗೆ ಆದರ ವಿಷಯದಲ್ಲಿ ಕರುಣೆಯು 
ಉಂಟಾಯಿತು. ಹಸಿವುಗೊಂಡ ಅದನ್ನು ತೃಪ್ತಿಗೊಳಿಸಲು ನೀನು ಸ್ತನಗಳಿಂದ 
ಅಮೃತಸಮಾನವಾದ ಕ್ಸೀರವನ್ನು ಕೊಡುವವಳಾದೆ. ಆದರೂ ತನ್ನದುರ್ಬುದ್ಧಿಯ 
ಪರಿಣಾಮನಾಗಿ ಆ ಸಿಂಹವು ಬಹುವಾಗಿ ಪರಿತಪಿಸುತ್ತಿದ್ದಿ ತು. 

`೧೭. ಸುಡುತ್ತಿರುವ ಅದು ನಿನ್ನನ್ನು ಕುರಿತು ಇಂತೆಂದಿತು ""ತಾಯೆ! 
ನಿನ್ನ ತೇಜಸ್ಸಿನಿಂದ ದಗೃನಾಗಿರುವೆನು ನಾನು ದುರಾಚಾರಿಯು, ದುಷ್ಟನು ತ 
ಪಾಪಡೇಹವುಳ್ಳವನು. 


ಪಂಚಸಂಚಾಶತ್ತಮೋರ9ಧ್ಮಾಯಃ ೪9 


ತ್ವಾಮತ್ತುಕಾನೋ ದುಷ್ಟಾತ್ಮಾ ತ್ವಯಾಃಹಂ ಜನಿತೋಧುನಾ । 


ತಸ್ಮಾದ್ಯಾಸ್ಯಾಮಿ ನರಕಂ ಮಾತೃಹಾ ಗುರುಘಾತಕಃ ॥ ೧೮ ॥ 
ತಸ್ಯ ತದ್ವಚನಂ ಶ್ರುತ್ವಾ ದುಃಖಿತಸೃ ಸುತಸ್ಯ ತು | 

ಮಮತ್ವೇನ ನಿಶಾಲಾಕ್ಸಿ ಸಿಂಹಸ್ಯ ಕಥಿತಂ ತ್ವಯಾ ॥೧೯॥ 
ಅಘಫ್ನಂ ವಿದ್ಯತೇ ಕ್ಷೇತ್ರಂ ಮುಹಾಕಾಲವನಂ ಸುತ । 

ತತ್ರ ಗಚ್ಛ ಮಮಾದೇಶಾಚ್ಛೇಫ್ರಂ ದೇವವಿನಿರ್ಮಿತಂ u Son 


ಕಂಟೇಶ್ವರಸ್ಯ ದೇವಸ್ಯ ಸಮೀಪೇ ಲಿಂಗಮುತ್ತಮಂ | 
ಸಿಂಹನಾದಾತ್ಸಮುತ್ಸನ್ನಂ ಶಂಕರಸ್ಯ ಮಹಾತ್ಮನಃ । 
ಅಂಧಕಾಂಸುರಯುದ್ಧೇ ನೈ ಪೀಡಿತೇ ವಾಸವೇ ಪುರಾ 1೨೧॥ 
ತ್ವದೀಯಂ ವಚನಂ ಶ್ರುತ್ವಾ ಸಿಂಹಸ್ತ್ಯೃರಿತವಿಕ್ರಮಃ । 

ಗತೋ ಮಹಾಕಾಲನನಂ ದೃಷ್ಟೋ ದೇವೋಂಥ ತತ್ಕೃಣಾತ್‌ ॥೨೨॥ 
ವಿವ್ಯದೇಹೋ ಮುಗಾರಿಸ್ತು ಜಾತೋ ಲಿಂಗಸ್ಯ ದರ್ಶನಾತ್‌ । 


ಮಮತ್ವಾತ್ತಸ್ಯ ಲಿಂಗಸ್ಕ ತ್ವಂ ಗತಾ ತತ್ರ ಪಾರ್ವತಿ H೨೩N 


೧೮ ನಿನ್ನಿಂದ ಜನ್ಮನನ್ನು ತಾಳಿದ ನಾನು ನಿನ್ನನ್ನೇ ತಿನ್ನಲುಪಕ್ರಮಿಸಿದೆ 
ನಷ್ಟೆ. ಆದುದರಿಂದ ನಾನು ಮಾತೃಫ್ನನೂ, ಗುರುಘಾತಕನೂ ಆಗಿ ನರಕವನ್ನು 
ಸೇರುವುದು ನಿಶ್ಚಯವು ky 

೧೯. ವಿಶಾಲಾಕ್ಟಿಯೆ! ನಿನ್ನಿಂದ ಜನಿಸಿ ದುಃಖಗೊಂಡ ಆ ಸಿಂಹದ 
ಮಾತನ್ನು ಕೇಳಿ ನೀನು ಅಭಿಮಾನದಿಂದ ಅದಕ್ಕೆ ಉಪಾಯವನ್ನು ಹೇಳಿದೆ. 

೨೦. «ಪುತ್ರನೆ! ಮಹಾಕಾಲವನವೆಂಬ ಸರ್ವಪಾಪಕ್ಷಯಕರವಾದ 
ಕ್ಟೇತ್ರಮೊಂದಿರುವುದು. ದೇವತೆಗಳಿಂದ ನಿರ್ಮಿತವಾಗಿರುವ ಆ ಪ್ರದೇಶಕ್ಕೆ 
ನನ್ನ ಅಪ್ಪಣೆಯಂತೆ ಬೇಗನೆ ಹೊರಡು. 

೨೧ ಕಂಟೇಶ್ವರನಿಗೆ ಸಮಾಪದಲ್ಲಿಯೇ ಒಂದು ಉತ್ತಮಲಿಂಗನಿರು 
ವುದು. ಅಂಧಕಾಸುರನೊಡನೆ ಯುದ್ಧಮಾಡುವ ಕಾಲದಲ್ಲಿ ಮಹೇಂದ್ರನಿಗೆ 
ಬಹಳ ಸಂಕಟಿವೊದಗಲು ಮಹಾದೇವನು ಮಾಡಿದ ಸಿಂಹನಾದದಿಂದ ಆ ಲಿಂಗ 
ವುದ್ಭನಿಸಿತು 4 

೨೨. ದೇವಿಯೆ! ನಿನ್ನ ಮಾತನ್ನು ಕೇಳಿ ಬಹು ಪರಾಕ್ರಮಿಯಾದ 
ಆ ಸಿಂಹವು ಮಹಾಕಾಲನನಕ್ಕೆ ಆ ಕೃಣದಲ್ಲಿಯೇ ಹೊರಟು ಆ ಮಹಾಲಿಂಗ 
ವನ್ನು ಕಂಡಿತು. 

೨೩. ಆ ಲಿಂಗದರ್ಶನದ ಫಲವಾಗಿ ಒಡನೆಯೆ ಅದು ದಿವ್ಯದೇಹವನ್ನು 
ಪಡೆಯಿತು. ಪಾರ್ವತಿಯೆ! ನೀನೂ ಅದರಲ್ಲಿನ ಮಮತೆಯಿಂದ ಅಲ್ಲಿಗೆ ಹೋದೆ. 

F 


ಇ 


+ 


[2 ಶ್ರೀ ಸ್ಕಾರದಮಹಾಪುರಾಣಂ 


ಸಿಂಹಿಕಾರೂಪಮಾಸಾ ಯ ಶೀಘ್ರಂ ಸಿಂಹಸ್ತ್ವಯಾ ಪ್ರಿಯೇ! 


ದೃಷ್ಟೋ ದಿವ್ಯಶರೀರಸ್ತು ಲಿಂಗಸ್ಯಾಃಸ್ಕ ಪ್ರಭಾವತಃ ॥ ೨೪ ॥ 
ತನ ತುಸ್ಪಿಃ ಪರಾ ಜಾತಾ ದೃಷ್ಟ್ಯಾ ಸಿಂಹಂ ಮಹಾಡ್ಯ್ಯಿತಿಂ । 

ಕೃತಂ ನಾಮ ತ್ವಯಾ ಜೀನಿ ಲಿಂಗಸ್ಯಾಂಸ್ಯ ವರಾನನೇ ॥ ೨೫ ॥ 
ವಿವ್ಯದೇಹಸ್ತು ಸಿಂಹೋಂಯಂ ಜಾತೋ ಲಿಂಗಸ್ಯ ದರ್ಶನಾಶ್‌ | 

ಅತಃ ಸಿಂಹೇಶ್ವರೋ ದೇವೋ ಭುವಿ ಖ್ಯಾತೋ ಭವಿಷ್ಯತಿ ॥ ೨೬॥ 
ಏತಸ್ಮಿನ್ನಂತರೇ ಬ್ರಹ್ಮಾ ಸಂಸ್ರಾಪ್ತಸ್ತತ್ರ ಸುವ್ರತೇ । 

ಉವಾಚ ತ್ವಾಂ ನರಾರೋಹೇ ದೇವೈಃ ಪರಿವೃತಸ್ತದಾ ॥ ೨೭॥ 
ಯ ಏಷ ಸಿಂಹಃ ಸಂಭೂತಸ್ತನ ಕ್ರೋಧಾತ್ಸುತೋ ಯತಃ । 
ತಕೋಸೌ ನಾಹನೋ ಜೇನಿ ಭವಿಷ್ಯತಿ ನ ಸಂಶಯಃ ॥ ೨೮॥ 
'ಲಿಂಗಂ ಸಿಂಹೇಶ್ವರಂ ಭಕ್ತ್ಯಾ ಯಃ ಪಶ್ಯತಿ ಸಮಾಹಿತಃ । 

ತಸ್ಯ ವಾಸೋಇಕ್ಸಯೋ ದಿವ್ಯೋ ಭನಿಷ್ಯತಿ ಶ್ರಿವಿಸ್ಟಪೇ ॥ ೨೯॥ 


೨೪. ಪ್ರಿಯಳೆ! ನೀನೂ ಹೆಣ್ಣುಸಿಂಹದ ರೂಪವನ್ನು ತಾಳಿ ಬೇಗನೆ 
ಅಲ್ಲಿಗೆ ಹೋಗಿ ಆ ಲಿಂಗದ ಪ್ರಭಾವದಿಂದ ದಿವ್ಯಶರೀರದಿಂದೊಡಗೂಡಿರುವ 
ಆ ಸಿಂಹವನ್ನು ನೋಡಿದೆ 

೨೫ ಆ ಲಿಂಗದ ಮಹಿಮೆಯಿಂದ ದಿವ್ಯವೂ, ಕಾಂತಿಯುಕ್ತವೂ ಆಗಿದ್ದ 
ಸಿಂಹವನ್ನು ಕಂಡು ನಿನಗೆ ಅತ್ಯಂತ ಸಂತೋಷವಾಯಿತು. 

೨೬. ಸುಂದರಮುಖಿಯೆ! ನೀನೇ ಆ ಲಿಂಗಕ್ಕೆ ಈ ಹೆಸರನ್ಸಿಡುವವಳಾದೆ. 
"ಇದರ ದರ್ಶನದಿಂದ ಈ ಸಿಂಹವು ದಿವ್ಯದೇಹವನ್ನು ಪಡೆಯಿತು. ಆದುದರಿಂದ 
ಈ ಮಹೇಶ್ವರನು ಭೂಲೋಕದಲ್ಲಿ ಸಿಂಹೇಶ್ವರನೆಂದೇ ಪ್ರಖ್ಯಾತಿಯನ್ನು 
ಹೊಂದುವನು.'' 

೨೭ ದೇವಿಯೆ! ಇಷ್ಟರಲ್ಲಿಯೇ ದೇವತೆಗಳಿಂದ ಪರಿನಾರಿತನಾದ 
ಚತುರ್ಮುಖನೂ ಅಲ್ಲಿಗೆ ಪ್ರಾಪ್ತನಾಗಿ ನಿನಗೆ ಹೇಳಿದನು. 

೨೮. "" ಈ ಸಿಂಹವು ನಿನ್ನ ಕೋಪದಿಂದ ಹುಟ್ಟಿ ಬಂದಿರುವುದರಿಂದ ನಿನ್ನ 
ಮಗನೆಂದೇ ತಿಳಿ. ಇದೇ ನಿನಗೆ ವಾಹನವಾಗಿರಲಿ. ದೇವಿಯೆ! ಇದರನ್ಲಿ 
ಸಂದೇಹವು ಬೇಡ. 

೨೯. ಯಾವನು ಈ ಸಿಂಹೇಶ್ವರಲಿಂಗವನ್ನು ಭಕ್ತಿಯಿಂದಲೂ ಸಮಾಧಾನ 
ಮನಸ್ಸಿನಿಂದಲೂ ದರ್ಶನಮಾಡುವನೊ, ಅವನಿಗೆ ಸ್ವರ್ಗಲೋಕದಲ್ಲಿ ಬಹು 
ಕಾಲದವರೆಗೂ ಸರ್ನಭೋಗಸಮಸ್ವಿತವಾದ ವಾಸವು ಲಭಿಸುವುದು. 


ಪಂಚಪಂಚಾಶತ್ರನೋ8ಭ್ಯಾಯಃ ೪೯೦ 


ಕೀರ್ತನಾನ್ಮುಚ್ಕತೇ ಸಾಪಾದ್ದ್ಹೃಷ್ಟ್ಟಾ ಭದ್ರಾಣಿ ಪತ್ಯತಿ। 

ಸ್ಪರ್ಶನಾದಸ್ಯ ಲಿಂಗಸ್ಯ ಪುನಾತ್ಯಾಸಪ್ತಮಂ ಕುಲಂ । 

ಮನಸಾ ಚಿಂತಿತಾನ್ಯಾಮಾಂಸ್ತಾಂಶ್ಚ ಪ್ರಾಪ್ನೋತಿ ಪುಷ್ಕಲಾನ್‌ ॥ ೩೦ ॥ 
ತದೈನ ಪುರುಷೋ ಮುಕ್ತೋ ಜನ್ಮದುಃಖಜರಾದಿಭೀಃ ! 


ಯದಾ ಪಶ್ಯತಿ ಸಿಂಹೇಶಂ ಸಂಸಾರಾರ್ಣನವತಾರಕಂ . 1 40೧ 
ವ್ಯಾಲವ್ಯಾಘ್ರಾದಯಶ್ಚೌರಾಸ್ತ್ರಥಾ ಸಾಹಸಿಕಾಶ್ಲ ಯೇ । 

ತೇಭ್ಯೋ ಭಯಂ ನ ಭವತಿ ಶ್ರೀಸಿಂಹೇಶ್ವರದರ್ಶನಾತ್‌ ॥೩೨॥ 
ಯಜ್ಞಾನಾಂ ತಪಸಾಂ ಚೈನ ದಾನಾದೀನಾಂ ಚ ಯತ್ಛಲಂ | 

ತತ್ಛಲಂ ಜಾಯತೇ ಸಮ್ಯಗ್ಯ ಸ್ವಾ ಸಿಂಹೇಶ್ವರಂ ಶಿವಂ ॥ ೩೩॥ 
ಮದೀಯಂ ಲೋಕ ಮಾಸ್ಟೋತಿ ಸುರಾಸುರನಮಸ್ಯ ತಂ। 

ಯಃ ಪಶ್ಯತಿ ಸ್ಟ ಪ್ರಯತ್ನೇನ ದೇವಂ ಸಿಂಹೇಶ್ವರಂ ತಜಾ ॥೩೪॥ 


ಇತ್ಯುಕ್ತಾ ಕಸ ಜಗಾಮಾಂಥ ಬ್ರಹ್ಮಾ ಶೋಕಂ ಸ್ವಕಂ ಪ್ರಿಯೇ । 
ಯಜ್ವಪುನ್ತನ ಪೂರ್ವಂ ಸ್ಯಾ ತ್ಯಾ ಲಕಾಂತಿಕಲಂಕಿತಂ | 
ಪ್ರಭಾವಾತ್ತಪಸಸ್ತಸ್ಯ ಗೌರತ್ವಂ ಪ್ರಾಸ್ತಮದ್ಭ್ಫುತಂ H ೩೫ 


೩೦ ಈ ಲಿಂಗದ ಹೆಸರನ್ನು ಹೇಳುವುದರಿಂದ ಮಾನವನು ಪಾತಕಗಳನ್ನು 
ಕಳೆದುಕೊಳ್ಳು ವನು. ದರ್ಶನದಿಂದ ಸೌಖ ವನ್ನು ಕಾಣುವನು. ಈ ಲಿಂಗ 
ವನ್ನು ಮುಟ್ಟಿ ಸೇವಿಸುವುದರಿಂದ ಹಂಡೆಯ ಖಂಡು ಏಳು ಕುಲದವ 
ರನ್ನು ದ್ಧ ಜಸ ವನು: ಅಲ್ಲಜಿ ಮನಸ್ಸಿನಲ್ಲಿ ಅಪೇಕ್ಷಿಸಿದ ಸಕಲಾಭಿಲಾಷೆಗಳನ್ನೂ 
ಸಮ್ಯ ದ್ಧ ಯಾಗಿ ಪಡೆಯುವನು. 

೫೧. ಸಂಸಾರವೆಂಬ ಸಮುದ್ರದಿಂದ ಕಡೆಹಾಯಿಸುವ ಸಿಂಹೇಶ ಕರನ್ನು 
ಯಾವಾಗ ಮಾನವನು ನೋಡುವನ್ನೊ ಆಗಲೇ ಅವನು ನಿಜವಾಗಿಯೂ 
ಜನನಮರಣಾದಿ ಕ್ಲೆ ೇಶಗಳಿಂದ ಮುಕ್ಕನಾಗುವನು 

೩೨. ಸಿಂಹೇಶ್ವ ರನ ದರ್ಶನವನ್ನು ಮಾಡಿದವರಿಗೆ ಸರ್ಪಗಳು, ವ್ಯಾಘ್ರ 
ಗಳು, ಚೋರರು, ಉದ ಟರು ಮುಂತಾದ ಯಾವ ಪ್ರಾಣಿಗಳಿಂದಲೂ ನ 
ವುಂಟಾಗಲಾರದು. 

೩೩ ಯಜ್ಞಗಳು, ತಪಸ್ಸುಗಳು, ದಾನಗಳು ಮುಂತಾದುವುಗಳನ್ನು 
ವಿಧ್ಯುಕ್ತರೀತಿಯಿಂದ ಆಚರಿಸಿದರೆ ಯಾವ ಫಲಗಳುಂಟೊ, ಆ ಫಲಗಳೇ 
ಸಿಂಹೇಶ್ವರಮಹಾಲಿಂಗದ ದರ್ಶನದಿಂದಲೂ ಲಭಿಸುವುವು. 

೩೪. ಯಾವ ಮನುಜನು ಪ್ರಯತ್ನ ಪೂರ್ವಕವಾಗಿ ಸಿಂಹೇಶ್ವರನನ್ನು 
ನೋಡುವನೊ, ಅವನು ದೇವಾಸುರರಿಗೂ ನಮ ಸ್ಥಾರಯೋಗ್ಯವೆನಿಸಿದ ನನ್ನ 
ಲೋಕವನ್ನು ಪಡೆಯುವನು.” 

೩೫. ಪ್ರಿಯಳೆ! ಇಂತೆಂದು ಬ್ರಹ್ಮದೇವನು ತನ್ನ ಲೋಕವನ್ನು ಕುರಿತು 


೬3, ಶ್ರೀ ಸ್ಕಾಕಿನಮ ಹಾಪುರೌ'ಣಂ 


ಏಷ ತೇ ಕಥಿತೋ ಡೇನಿ ಪ್ರಭಾನಃ ಪಾಪನಾಶನಃ | 
ಸಿಂಹೇಶ್ಚರಸ್ಯ ದೇವಸ್ಯ ಕೇನೆಂತೇಶನುತಃ ಶೃಣು 1೩೬! 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಅವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಮೇ 
“ ಸಿಂಹೇಶ್ವರಮಾಹಾತ್ಮ್ಯನರ್ಣನಂ*' ನಾಮ ಪಂಚಪಂಚಾಶತ್ತ ಮೋಂದ್ಯಾಯಃ 


ತೆರಳಿದನು. ಹಿಂದೆ ನೀಲವರ್ಣದ ಕಳಂಕದಿಂದ ಕೂಡಿದ್ದ ನಿನ್ನ ಶರೀರವೇ 
ಈ ಲಿಂಗದ ಪ್ರಭಾವದಿಂದಲೂ ತಪಸ್ಸಿನ ಫಲವಾಗಿಯೂ ಗೌರವರ್ಣವುಳ್ಳ 
ದ್ದಾ ಯಿತು. 

೩೬. ದೇವಿಯೆ! ಇಂತು ನಿನಗೆ ಸಿಂಹೇಶ್ವರದೇವನ ಪಾಪಸರಿಹಾರಕ 
ವಾದ ಮಹಿಮೆಯ ಕಥೆಯನ್ನು ಹೇಳಿರುವೆನು. ಇನ್ನು ರೇವಂತೇಶ್ವರನ ಮಹಿಮೆ 
ಯನ್ನು ಕೇಳು 


ಇಲ್ಲಿಗೆ ಎಂಬತ್ತೊಂದುಸಾಪಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮುಹಾಪುರಾಣದ ಐದನೆಯ ಅವಂತ್ಮಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮದಲ್ಲಿ "" ಸಿಂಹೇಶ್ವರಮಾಹಾತ್ಮ ವರ್ಣನ ''ವೆಂಬ 
ಐನತ್ತೈದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಧ ಷಟ್ಟಂಚಾಶತ್ತಮೋಧ್ಯಾಯಃ 
ಕೇವಂತೇಶ್ವರಮಾಹಾತ್ಮ್ಯವರ್ಣನಂ 


ಶ್ರೀ ಮಹಾದೇವ ಉವಾಚ :-. 
ಷಟ್ಸಂಚಾಶತ್ತಮಂ ವಿದ್ಧಿ ರೇವಂತೇಶ್ವರಸಂಜ್ಞಕಂ | 


ಯಸ್ಕ ದರ್ಶನಮಾತ್ರೇಣ ಸರಾ ಸಿದ್ಧಿಃ ಪ್ರಜಾಯತೇ non 

ಅಸಹಂತೀ ಪುರಾ ಸಂಜ್ಞಾ ರನೇಸ್ತೇಜೋತಿದುಃಸಹಂ । 

ತಪಃ ಕರ್ತುಂ ಗತಾ ದೇನಿ ಜ್ಞಾತಾ ಸೂರ್ಯೇಣ ಸುವ್ರತಾ i ೨ 

ಅಶ್ವರೂಪಂ ತತಃ ಕೃತ್ವಾ ಜಗಾಮಾಥೋತ್ತರಾನ್ಮುರೂಸ್‌ । 

ದದೃಶೇ ತತ್ರ ಸಂಜ್ಞಾಂ ಚ ನಡವಾರೂಪಧಾರಿಣೇಂ Han 

ಗತಾಸಾ ಸಮ್ಮುಖಂ ತಸ್ಯ ಪೃಷ್ಮರಕ್ಸ್ಮಣತತ್ಪರಾ | 

ತತೋ ಭೂನ್ನಾಸಿಕಾಯೋಗಸ್ತಯೋಸ್ತತ್ರ ಸಮೇತಯೋಃ nen 

ನಾಸತ್ಯದಸ್ರೌ ತನಯಾವಶ್ವವಕ್ಕ್ರ್‌ ವಿಫಿರ್ಗತೌ । 

ಕೇತಸೋಂಂಶೇ ಚ ರೇವಂತಃ ಖಡ್ಲೀ ಚನಿರ್ಣಾ ತನುತ್ರಧೃಕ್‌ ॥೫॥ 

ಕನ್ನಡದ ಅನುವಾದ 

ಕೇನಂತೇಶ್ವರಮಾಹಾತ್ಮ್ಯವರ್ಣನ 


೧ ಮಹಾದೇವನು ಹೇಳುತ್ತಾನೆ --ಐವತ್ತಾರನೆಯದೇ ರೇವಂತೇಶ್ವರ 
ನಾಮಕವಾದ ಮಹಾಲಿಂಗವೆಂದು ತಿಳಿ ಅದನ್ನು ನೋಡುವ ಮಾತ್ರದಿಂದಲೇ 
ಉತ್ತಮ ಸಿದ್ಧಿಯು ಲಭಿಸುವುದು. 

೨. ಹಿಂದೆ ಸಂಜ್ಞಾದೇವಿಯು ಪತಿಯಾದ ಸೂರ್ಯನ ಅಪಾರವಾದ 
ತೇಜಸ್ಸನ್ನು ಸಹಿಸಲಾರದವಳಾಗಿ ತಪಸ್ಸನ್ನು ಮಾಡಲು ಹೊರಟುಹೋದಳು. 
ಇದನ್ನು ಸೂರ್ಯನೂ ತಿಳಿದನು. 

೩. ಆತನಾದರೊ ಕುದುರೆಯ ರೂಪವನ್ನು ತಾಳಿ ಉತ್ತರ ಕುರುಸ್ರದೇಶ 
ಗಳಿಗೆ ಬಂದು ತನ್ನ ಹೆಂಡತಿಯು ಹೆಣ್ಣು ಕುದುರೆಯ ರೂಪವನ್ನು ಕಾಕರು 
ವುದನ್ನು ಕಂಡನು. 

೪. ಪೃಷ್ಠರಕ್ಸಣದಲ್ಲಿ ತತ್ಸರನಾದ ಆ ಹೆಣ್ಣು ಕುದುರೆಯು ಗಂಡು 
ಕುದುರೆಯ ಸಮ್ಮುಖದಲ್ಲಿಯೇ ಇರುತ್ತಿರಲು ಎರಡು ಕುದುರೆಗಳೂ ಒಂದ 
ನ್ನೊಂದು ಮೂಸಿನೋಡಿದುವು. 

೫. ಅವುಗಳಿಂದ ದೇವವೈದ್ಯರೂ, ಅಶ ಜು ವರೂ ಆದ ಅಶ್ವಿನೀ 
ದೇವತೆಗಳು ಹುಟ್ಟಿ ದರು. 


೪೯೪ ಶ್ರೀ ಸ್ಥಾಂದಮಹಾಪುರಾಣಂ 


ಅಶ್ಚಾರೂಡಃ ಸಮುದ್ಭೂ ತಸ್ತತೋ ಬಾಣಧನುರ್ಧರಃ । 


ತೇನ ವೈ ಜಾತಮಾತ್ರೆ N ಅಶ್ವಾರೂಢೇನ ಲೀಲಯಾ 1೬8 
ನಿರ್ಜಿತು ಚ ಜಗಚೆ ದಂ ಸ ದೇನಾಸುರಮಾನುಷಂ Hak 
ತತೋ ದೇವಾಃ ಪರಾಭೂತಾ ಬ್ರಹ್ಮಾಣಂ ತರಣಂಗತಾಃ । 

ಪ್ರಣಮ್ಯ ಕಥಯಾಮಾಸುರ್ಭಯಕಂಪಿತಕಂಧರಾಃ ೪೮೫ 
ಅಸ್ಮಾಕಂ ವಿಭನಂ ತೇಜೋ ರನಿಪುತ್ರೇಣ ನಾಶಿತಂ । 

ರೇವಂತೇನ ಸುರೇಂದ್ರೇಣ ಶೃಣು ಲೋಕಪಿತಾಮಹ ೪೯ ॥ 
ತಸ್ಯ ಗಾತ್ರಸಮುದ್ಭೂತೋ ವಹ್ನಿರ್ಧಾವತಿ ಕಾಲಜಿತ್‌ । 

ಜ್ವಲಂತಿ ಸಾದಪಾಸ್ತೇನ ಪತಂತಿ ಶಿಖರಾಣಿ ಚ HOM 
ಸರ್ವತೋ ವ್ಯಾಕುಲೀಭೂತಂ ಹಾಹಾಕಾರಮಚೇತನಂ । 

ತೇನೈವ ಪೀಡಿತಂ ಸರ್ವಂ ಜ್ಯಾಲಾಮಾಲಾಸಮಾಕುಲಂ ॥ ೧೧೪ 
ದಶದಿಕ್ಟು ಪ್ರವೃತ್ತೋಯಂ "ಸಮ್ಮ ದ್ಧೊ € ಹನ್ಯವಾಹನಃ । 

ಸರ್ವಂ ಇಂತಾಕಸಂಕಾಶಂ ಪ್ರಜ್ಞ ಲನ್ಮಿನ ಪೃತ್ಯ ತೀ ॥ ೧೨ ॥ 





೬-೭. ಕಡೆಯಲ್ಲಿ ಸೂರ್ಯನ ರೇತಸ್ಸಿನಿಂದ ರೇವಂತನೆಂಬವನುದ್ಭವಿಸಿ 
ದನು. ಆತನು ಖಡ್ಗ, ಚರ್ಮ, ಕವಚ, ಧನುರ್ಬಾಣಗಳನ್ನು ಧರಿಸಿಕೊಂಡು 
ಕುದುರೆಯನ್ನೇರಿಯೇ ಬಂದನು. ಅಶ್ವಾರೂಢನಾದ ಆತನು ಹುಟ್ಟುತ್ತಲೇ 
ದೇವ, ದಾನವ, ಮನುಷ್ಯರೇ ಮುಂತಾದವರಿಂದ ತುಂಬಿದ ಈ ಸಮಸ್ತ 
ಭೂಮಂಡಲವನ್ನೂ ಲೀಲೆಯಿಂದ ಜಯಿಸಿದನು. 

೮. ಆಗ ದೇವತೆಗಳೆಲ್ಲರೂ ಸರಾಭವವನ್ನು ಹೊಂದಿ ಬ್ರಹ್ಮದೇವನನ್ನು 
ಶರಣುಹೊಕ್ಕು ನಮಸ್ಕರಿಸಿ ಭಯದಿಂದ ಕುಗ್ಗಿದ ಧ್ವನಿಯೊಡನೆ ಆ ವೃತ್ತಾಂತ 
ವನ್ನು ತಿಳಿಸತೊಡಗಿದರು 

೯. ಎಲೈ ರೋಕಸಿತಾಮಹನೆ! ದೇವೋತ್ತ ಮನೂ, ಸೂರ್ಯಪುತ್ರನೂ 
ಆದ ರೇವಂತನೆಂಬವನಿಂದ ನಮ್ಮ ವೈಭವವೂ, ತೇಜಸ್ಸೂ ಅಪಹೃತಗಳಾದುವು. 

೧೦-೧೧. ಆತನ ದೇಹದಿಂದ ಹುಟ್ಟದ ಅಗ್ನಿಯು ಕಾಲನನ್ನೂ ಗೆಲ್ಲುತ್ತ 

ಹಿಸುತ್ತಿರುವುದು. ಅದರಿಂದ ಮಠಗಳೂ ಉರಿಯುತ್ತಿರುವುವು. ಗಿರಿ 
ಶಿಖರಗಳೂ ಉರುಳುತ್ತಿರುವುವು. ಎಲ್ಲೆಲ್ಲಿಯೂ ಪ್ರಾಣಿಕೋಟಯು ವ್ಯಾಕುಲ 
ಸೀಡಿತವಾಗಿ ಹಾಹಾಕಾರವನ್ನು ಮಾಡುತ್ತ ನಿಶ್ಚೇಷ್ಟವಾಗಿರುವುದು. ಅವನ 
ತೇಜಸ್ಸಿನಿಂದಲೇ ಜ್ವಾಲಾಮಾಲೆಗಳಿಗೆ ಸಿಕ್ಕಿ ಸಕಲವೂ ಸಂಕಟಗೊಂಡಿರುವುದು. 

೧೨. ಈ ಮಹಾಗ್ನಿಯು ಹತ್ತು ದಿಕ್ಕುಗಳಲ್ಲಿಯೂ ಹಬ್ಬಿರುವುದು. ಪ್ರತಿ 
ಯೊಂದು ಪದಾರ್ಥವೂ ಮುತ್ತುಗದ ಹೂನಿನ ಬಣ್ಣದಿಂದೊಪ್ಪು ತ್ತ ಉರಿಯು 
ತ್ರಿರುವಂತೆಯೇ ತೋರುತ್ತಿರುವುದು.” 


ಸಟ್ಟಿಂಚಾಶತ್ತಮೋ6ಧ್ಯಾಯಃ ೪k 


ಇತಿ ತೇಷಾಂ ವಚಃ ಶ್ರುತ್ವಾ ಬ್ರಹ್ಮಣೋಕ್ತಂ ವರಾನನೇ । 
ಜ್ಞಾತಂ ಮಯಾ ಸುರಶ್ರೇಷ್ಮಾ ಭವತಾಂ ಕಾರ್ಯಮಿಸಾದೃಶಂ ॥೧೩॥ 
ಭವಿಷ್ಯತಿ ಚ ವಸ್ತ್ರಚ್ಚೆ ಕಾಂಕ್ಸಿತಂ ಯತ್ನುರೋತ್ತಮಾಃ । 


ಗಚ್ಛಧ ಎಂ ಸಹಸಾ ತಸ್ಮಾಚ್ಛಂಕರಂ ಶರಣಂ ಸುರಾಃ ॥ ೧೪ ॥ 
ಬ್ರಹ್ಮಣೋ ನಚನಂ ಶ್ರುತ್ವಾ ಮಮಾಂತಿಕಮುಪಾಗತಾಃ | 
ತ್ರಿದಶಾ ಭಯಸಂತ್ರಸ್ತಾ ನತ್ವಾ ಮಾವಿಂದಮಬ್ರುವನ್‌ ॥ ೧೫ ॥ 


ಆದಿತ್ಯತನಯೇನೈನ ರೇವಂತೇನ ಮಹೇಶ್ವರ | 
ದಗ್ಗಂ ತ್ರಿಭುವನಂ ಸರ್ವಂ ಶರೀರಸ್ಥೇನ ವಹ್ನಿನಾ । 


ತೇಜಸಾ ಮಹತಾ ಚೈನ ವಿಕ್ರಮೇಣ ಬಲೇನ ಚ ॥ ೧೬ ॥ 
ಅಸಾಧ್ಯಃ ಕಿಲ ಸೋಂಸ್ಮಾಕಂ ಸರ್ವೇಷಾಂ ದೇವಸತ್ತಮ । 
ಭವಾನ್ಮಭನತೇ ತಸ್ಯ ನಾನ್ಯಃ ಶಂಕರ ಕಶ್ಚನ ॥ ೧೭॥ 
ತ್ವಾಂ ಪ್ರಸದ್ಯಾಮಹೇ ಸರ್ವೇ ಭಯಾರ್ತಾಃ ಶರಣಾರ್ಥಿನಃ । 

ಶರಣಂ ವರದಂ ದೇವಂ ತ್ರಿದಶಾನಾಂ ಮಹೇಶ್ವರ ॥ ೧೮ ॥ 


೧೩. ಇಂತೆಂದ ದೇವತೆಗಳ ಮಾತನ್ನು ಕೇಳಿ ಚತುರ್ಮುಖರಿಂತೆಂದನು. 
*"ದೇವೋತ್ತಮರಿರಾ! ನಿಮ್ಮ ಕಾರ್ಯವು ಎಷ್ಟು ಗೌರವವುಳ್ಳದ್ದೆಂಬುದನ್ನು 
ನಾನು ತಿಳಿದಿರುವೆನು 

೧೪. ಸುರಶ್ರೇಷ್ಮರಿರಾ! ನಿಮ್ಮ ಮನಸ್ಸಿನ ಕಾಂಕ್ಸಿತವು ನಿಶ್ಚಯವಾಗಿಯೂ 
ಈಡೇರುವುದು. ನೀವೀಗಲೇ ಮಹಾದೇವನಲ್ಲಿಗೆ ಹೋಗಿ ಶರಣಾಗತರಾಗಿರಿ.?' 

೧೫ "ಬ್ರಹ್ಮದೇವನ ಮಾತನ್ನು ಕೇಳಿ ಭಯದಿಂದ ನಡುಗುತ್ತಿರುವ ದೇವತೆ 
ಗಳೆಲ್ಲರೂ ನನ್ನ ಸಮಾಪಕ್ಕೆ ಬಂದು ನಮಸ್ಕರಿಸಿ ಬಿನ್ನವಿಸತೊಡಗಿದರು. 

೧೬. " ಮಹೇಶ್ವರ! ಸೂರ್ಯಪುತ್ರನಾದ ರೇವಂತನೆಂಬನನು ತನ್ನ 
ದೇಹದೊಳಗಿರುವ ಅಗ್ನಿಯಿಂದಲೂ, ಮಹತ್ತರವಾದ ತೇಜಸ್ಸಿನಿಂದಲೂ, 
ಪರಾಕ್ರಮದಿಂದಲೂ, ಬಲದಿಂದಲೂ ಮೂರು ಲೋಕಗಳನ್ನೂ ಸುಡುತ್ತಿ 
ರುವನು. 

೧೭. ಮಹಾದೇವ! ನಾವೆಲ್ಲರೂ ಕೂಡಿಯೂ ಆತನನ್ನು ಗೆಲ್ಲಲು ಅಸಾಧ್ಯ 
ವಾಗಿರುವುದು. ಶಂಕರ! ಆತನನ್ನು ಜಯಿಸಲು ನೀನೊಬ್ಬನೇ ಶಕ್ತನಲ್ಲದೆ 
ಬೇರೊಬ್ಬರನ್ನು ಕಾಣೆವು. 

೧೮. ಪರಮೇಶ್ವರ! ಆದುದರಿಂದ ಭಯಭ್ರಾಂತರೂ, ಶರಣಾರ್ಧಿಗಳೂ 
ಆದ ನಾವೆಲ್ಲರೂ ಶರಣದನೂ, ದೇವತೆಗಳಿಗೆ ಸಕಲ ವರಗಳನ್ನು ಕೊಡುವವನೂ 
ಆದ ನಿನ್ನನ್ನೇ ಮರೆಹೊಕ್ಕಿರುವೆವು.?' 


೪೯೬ ಶ್ರೀ ಸ್ಕಾಂದಮಹಾಪುರಾಣಂ 


ಮಯಾ ಸ್ಮೃತಃ ಸೂರ್ಯಪುತ್ರೋ ರೇವಂತಸ್ತತ್ಕೃಹಾಫ್ರಿಯೇ । 


ಪ್ರಾಪ್ತಃ ಪ್ರೀತಿಪ್ರಸನ್ನಾತ್ಮಾ ವಚನಂ ಚೇದಮಬ್ರವೀತ್‌ Hore 
ಕಿಂ ಮಯಾ ದೇವ ಕರ್ತವ್ಯಂ ಬ್ರೂಹಿ ಸರ್ವಮಶೇಷತಃ । 

ತತೋ ಮಯಾ ಸೂರ್ಯಪುತ್ರ ಉತ್ಸಂಗೇ ಚ ಕೃತಸ್ತದಾ ॥೨೦॥ 
ಸ್ನೇಹಾದಾಚುಂಬಿತೋ ಮೂರ್ಧಿ ಪರಿಷ್ಟಕ್ತಃ ಪುನಃ ಪುನಃ । 

ದದಾಮಿ ತೇ ಮಹಾಭಾಗ ವರಂ ವರಯ ಸುವ್ರತ ॥೨೧॥ 
ಪರಿತುಷ್ಟೋಸ್ಮಿ ತೇ ಕಾಮಂ ಯಥೇಷ್ಟಂ ಕಾಮಮಾಪ್ಲುಹಿ । 
ಇದಮಾಜ್ಞಾಸಯಾಮಿ ತ್ವಾಂ ಶ್ರೇಯಶ್ಚೆವಮವಾಪ್ಸ್ಯಸಿ ॥ ೨೨ ॥ 


ಆ 


ಮಮಾಂಭೀಷ್ಟಂ ಪರಂ ಸ್ಥಾನಂ ವಿದ್ಯತೇ ಪೃಥಿನೀತರೇ । 

ಅಕ್ಟಯಂ ಪ್ರಲಯೇ ಪುತ್ರ ಮಹಾಕಾಲವನನಂ ಶುಭಂ । 

ತತ್ರ. ದಾಸ್ಯಾ ನು ತೇ ಸ್ಥಾ ನಂ ತತ್ರ ಕೀರ್ತಿರ್ಭವಿಷ್ಯತಿ ॥ ೨೩ 
ಪೂರ್ನೇ ಕಂಟೀಶ್ವ ರಸ್ಕಾ $ಪಿ ಸಾ ನಂ ಪರಮದುರ್ಲಭಂ | 

ತತ್ರ ತ್ವಂ ವಸ ಕೀವಂತ "ಅಂಗಂ 'ಕ್ಯಸಿ ಶಾಶ್ವತಂ ॥ ೨೪ ॥ 


೧೯. ದೇವಿಯೆ! ಆ ಕ್ಷಣದಲ್ಲಿಯೇ ನಾನು ಸೂರ್ಯನ ಮಗನಾದ 
ಕೀವಂತನನ್ನು ಸ್ಮರಿಸಿದೆನು ಹೀತಿಯಿಂದ ಪ್ರಶಾಂತಚಿತ್ರನಾದ ಆತನು ಆಗಲೇ 
ಪ್ರಾಪ್ರನಾಗಿ ಇಂತೆಂದು ನುಡಿದನು 

೨೦. "" ದೇವದೇವನೆ! ಈಗ ನಾನು ಮಾಡಬೇಕಾದು ದೇನೆಂಬುದನ್ನು 
ಆಜ್ಞೆ ಮಾಡು? ಎಂದು ಬಿನ್ನ ವಿಸಿಕೊಳು ತಿರುವ ಆ ಸೂರ್ಯಪುತ್ರನನ್ನು ನಾನು 
ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡೆನು. 

೨೧. ಸ್ನೇಹದಿಂದ ಅವನ ತಲೆಯನ್ನು ಆಫ್ರಾಣಿಸುತ್ತ ಮತ್ತೆ ಮತ್ತೆ 
ಬಿಗಿದಪ್ಪಿ ಕೊಂಡು ಹೇಳಿದೆನು « ಮಹಾಸರಾಕ್ರ ಮಿಯೆ! ನಿನಗೆ ಬೇಕಾದ 
ವರವನ್ನು. ಕೊಡುವೆನು, ಕೇಳಿಕೊ. 

೨೨ ನಿನ್ನಲ್ಲಿ ನಾನು ಸಂತುಷ್ಟನಾಗಿರುವೆನು. ನಿನಗೆ ಇಚ್ಬೆಬಂದ ವರ 
ಗಳನ್ನೆಲ್ಲ ಕೇಳಿಕೊ ನಿನಗೆ ಅಪ್ಪಣೆಯನ್ನು ಮಾಡುತ್ತಿದ್ದೇನೆ ಮುಂದೆ ನಿನಗೆ 
ಶ್ರೇಯಸ್ಸುಂಟಾಗುವುದು 

೨೩ ಭೂಲೋಕದಲ್ಲಿ ನನಗೆ ಸರಮಸ್ರಿಯವಾದ ಸ್ಪಾನವೊಂದಿರುವುದು. 
ವತ್ಸ! ಪವಿತ್ರವಾದ ಮಹಾಕಾಲವನವೆಂದು ಕರೆಯಲ್ಪಡುವ ಆ ಕ್ಸೇತ್ರವು 
ಪ್ರಳಯದಲ್ಲಿಯೂ ನಾಶವಾಗುವುದಿಲ್ಲ. ಅಲ್ಲಿ ನಿನಗೊಂದ. ಸ್ಥಳವನ್ನು ಕೊಡು 
ತ್ರೇನೆ. ಅಲ್ಲಿಯೇ ನಿನ್ನ ಕೀರ್ತಿಯು ಹಬ್ಬುವುದು. 

೨೪. ಇತರರಿಗೆ ಆತ್ಯಂತ ದುರ್ಲಭವಾದ ಈ ಸ್ಥಾನವು ಕಂಟೇಶ್ವರನಿಗೆ 
ಪೂರ್ವದಲ್ಲಿರುವುದು. ರೇವಂತನೆ! ಅಲ್ಲಿ ನಿನಗೊಂದು ಅನಾದಿಯಾದ ಲಿಂಗವು 
ಕಾಣುವುದು. ಅದರ ಬಳಿಯಲ್ಲಿಯೆ ವಾಸಿಸು 


ಸಟ್ಟಂಚಾಶತ್ರನೋಂಧ್ಯಾಯಃ ೪೯೭ 


ಸರ್ವದಾ ತ್ರಿದಶೈಃ ಪೂಜ್ಯೋ ಭವಿಷ್ಯಸಿ ನ ಸಂಶಯಃ । 


ಗುಹ್ಯಕಾಂಧಿಪತಿಸ್ತ 4೦ ಚ ಸ್ವರ್ಗಲೋಕೇ ಭವಿಷ್ಯಸಿ ॥ ೨೫ ॥ 
ಅಶ್ಚಶಾಲಾಸು ಸರ್ವಾಸು ಪೂಜನೀಯೋ ಭವಿಷ್ಯಸಿ । 

ನೃಪತೀನಾಂ ಗೃಹೇ ಚೈವ ವಸಿಷ್ಯಸಿ ಸುಪೂಜಿತಃ ॥ ೨೬ ॥ 
ತೇಜೋ ಮದೀಯಂ ತತ್ಸ್ಟಾನಂ ಲಿಂಗಾಕಾರಂ ಸನಾತನಂ । 

ಪೂಜಿತಂ ತ್ರಿದಶೈಸ್ತತ್ರ ಸಂಸೇವ್ಯಂ ಯತ್ನತಸ್ತ್ಪೃಯಾ ॥ ೨೭ 
ಏನಮುಕ್ತೋ ಮಯಾ ದೇನಿ ರೇವಂತೋ ರವಿಜಸ್ತದಾ । 
ಜಗಾಮಾಕಾಶಮಾವಿಶ್ಯ ಮಹಾಕಾಲವನಂ ಕ್ಪಣಾತ್‌ ॥ ೨೮ ॥: 


ದದರ್ಶ ತತ್ರ ತಲ್ಲಿಂಗಂ ಜ್ಯೋತೀರೂಪಂ ಸನಾತನಂ । 

ಸೂರ್ಯಪುತ್ರಸ್ತು ರೇವಂತೋ ದೃಷ್ಟೋ ಲಿಂಗೇನ ಪಾರ್ವತಿ । 

ಪ್ರೋಕ್ತಃ ಪ್ರಣಯಪೂರ್ವೇಣ ದಿಷ್ಟ್ಯಾ ದೃಷ್ಟೋಸಿ ಸೂರ್ಯಜ ॥೨೯॥ 
ಅದ್ಯ ಪ್ರಭೃತಿ ತೇ ನಾಮ್ನಾ ಖ್ಯಾತಿಂ ಯಾಸ್ಯಾಮಿ ಭೂತಲೇ ॥೩೦॥ 
ಸ್ಥಾತವ್ಯಂ ಮತ್ಸಮಾಸೇ ತು ಸೂರ್ಯಸಪುತ್ರ ತ್ವಯಾ ಸದಾ । 

ಅಕ್ಟ್ಸಯಾ ಭವಿತಾ ಕೀರ್ತಿಸ್ಸೃದೀಯಾ ಭುವನತ್ರಯೇ । 
ಕೇವಂತೇಶ್ವರಸಂಜ್ಹೋಂಹಂ ಭವಿಷ್ಯಾಮಿ ನ ಸಂಶಯಃ 1 ೩೧॥ 


೨೫ ನೀನು ನಿತ್ಯವೂ ದೇವತೆಗಳಿಗೂ ಪರಮ ಪೂಜ್ಯನಾಗುನೆಯೆಂಬದರಲ್ಲಿ 
ಸಂದೇಹನಿಲ್ಲವು. ಮತ್ತು ಸ್ವರ್ಗಲೋಕದಲ್ಲಿ ನಿನಗೆ ಗುಹ್ಯಕಗಣಗಳ ಒಡೆತನವೂ 
ಲಭಿಸುವುದು. 

೨೬-೨೭. ಸಮಸ್ತ ಅಶ್ವಶಾಲೆಗಳಲ್ಲಿಯೂ ನಿನ್ನ ಪೂಜೆಯು ನಡೆಯುತ್ತಿರು 
ವುದು. ಅದೆ ನೀನು ಮಹಾರಾಜರ ಮನೆಗಳಲ್ಲಿಯೂ ಪೂಜೆಗೊಳ್ಳುತ್ತ ವಾಸ 
ಮಾಡುತ್ತಿರುವೆ. ಲಿಂಗಾಕಾರವಾಗಿರುವ ಆ ಸ್ಥಾನವು ನನ್ನ ತೇಜಸ್ಸಿನಿಂದ 
ಕೂಡಿರುವುದು. ಸನಾತನವಾದ ಆ ಕ್ಷೇತ್ರವನ್ನು ದೇವತೆಗಳೂ ಪೂಜಿಸುತ್ತಿ 
ರುವರು ಅಲ್ಲಿ ನೀನೂ ಪ್ರಯತ್ನದಿಂದ ಸೇನೆಯನ್ನು ಮಾಡಬೇಕು.” 

೨೮. ದೇವಿಯೆ ! ಇಂತೆಂದು ಹೇಳಲು ನನ್ನ ಮಾತಿನಂತೆ ಸೂರ್ಯ 
ತನೂಜನಾದ ಆ ರೇವಂತನು ಆಕಾಶಮಾರ್ಗವನ್ನವಲಂಬಿಸಿ ನಿಮಿಷಮಾತ್ರ 
ದಲ್ಲಿಯೇ ಮಹಾಕಾಲವನವನ್ನು ಸೇರಿದನು 

೨೯. ಅಲ್ಲಿ ಜ್ಯೋತೀರೂಪದಿಂದ ಅನಾದಿಯಾಗಿ ನೆಲಸಿದ್ದ ಆ ಲಿಂಗವನ್ನೂ 
ಕಂಡನು. ಪಾರ್ವತಿಯ! ಆ ಲಿಂಗವೂ ಸೂರ್ಯಪುತ್ರನನ್ನು ಕಂಡು ಸಂತೋಷ. 
ಗೊಂಡಿತು. ಮತ್ತು ಪ್ರಣಯಪೂರಿತವಾದ ಮಾತುಗಳಿಂದ ಇಂತೆಂದಿತು. 
«"ರೇವಂತ! ನೀನು ದೈವಯೋಗದಿಂದ ಇಲ್ಲಿಗೆ ಬಂದಿರುವೆಯಸಷ್ಟೆ! 

೩೦-೩೧. ಇಂದು ಮೊದಲಾಗಿ ನಾನು ನಿನ್ನ ಹೆಸರಿನಿಂದಲೇ ಭೂಲೋಕದಲ್ಲಿ 


ರ್ಳ ಶ್ರೀ ಸ್ಕಾಂದಮ ಹಾಪುರಾಣಂ 


ಯೇ ಮಾಂ ದ್ರಶ್ಸ್ಯೃಂತಿ ರೇವಂತ ಭಕ್ತ್ಯಾ ಪರಮಯಾ ಯುತಾಃ । 


ತೇಷಾಮಶ್ಚಾ ಭವಿಷ್ಯಂತಿ ವಿಜಯೋ ಯಶ ಊರ್ಜಿತಂ ॥ ೩೨॥ 
ಐಶ್ವರ್ಯಂ ದಾನಶಕ್ತಿಶ್ಚ ಪುತ್ರಸೌತ್ರಮನಂತಕಂ । 

ಗುಹ್ಯಕಾನಾಂ ಪತಿರ್ಭೂತ್ವಾ ಸ್ವರ್ಗಲೋಕೇ ಸ ನತ್ಯ್ಯೃತಿ N44 
ಲಿಂಗಸ್ಯ ವಚನಂ ಶ್ರುತ್ವಾ ಪ್ರೋಕ್ತಂ ವೈ ರನಿಸೂನುನಾ । 

ಕೇನಂತೇನ ನಿಶಾಲಾಕ್ಷಿ ಸಂತುಷ್ಟೇನಾಂತರಾತ್ಮನಾ ॥ ೩೪॥ 


ಜೇಹಿ ಮೇ ಹ್ಯಚಲಾಂ ಭಕ್ತಿಂ ದೇಹಿ ಮೇ ಸ್ಥಾನಮುತ್ತಮಂ 
ಜೇಹಿ ಮೇ ಪರಮಂ ಜ್ಞಾ ನಂ ಧ್ರುವಾಂ ಕೀರ್ತಿಂ ಚ ದೇಹಿಮೇ ॥ ೩೫॥ 
ಭಗವನ್ಫೂತಭನ್ಯೇಶ ಭನಬಂಧಭಯಾಪಹ । 


ಸಂಸ್ಕೃತಾರ್ಥೊಣಸ್ಮಿ ಸಂಜಾತಸ್ತನ ದೇವಸ್ಯ ದರ್ಶನಾತ್‌ ॥ ೩೬॥ 
ಇಜನ್ಮಕೋಟಿಸು ಸಂಶುದ್ಧಾ ಯೇ ತ್ವಾಂ ಪಶ್ಯಂತಿ ದೇಹಿನಃ । 
ನ ತೇಷಾಂ ಪುನರಾವೃತ್ತಿರ್ಫೊೋರೇ ಸಂಸಾರಸಾಗರೇ ॥೩೭॥ 


ಪ್ರಖ್ಯಾತಿಯನ್ನು ಪಡೆಯುವೆನು. ನೀನೂ ಯಾವಾಗಲೂ ನನ್ನ ಸಮಾಪದಲ್ಲಿಯೇ 
ನೆಲಸಿರು. ನಿನ್ನ ಕೀರ್ತಿಯು ಮೂರು ಲೋಕಗಳಲ್ಲಿಯೂ ಶಾಶ್ವತವಾಗಿ ನೆಲಸಿ 
ರುವುದು. ನಾನೂ ರೇವಂತೇಶ್ವರನೆಂಬ ನಿನ್ನ ಹೆಸರನ್ನೇ ಪಡೆಯುವುದರಲ್ಲಿ 
ಸಂಶಯವಿಲ್ಲ. 

೩೨. ರೇವಂತ! ಯಾರು ಅತ್ಯಂತ ಭಕ್ತಿಯುಕ್ತರಾಗಿ ನನ್ನನ್ನು ನೋಡು 
ವರೊ, ಅವರಿಗೆ ಆಶ್ವಾದಿ ವಾಹನಗಳೂ, ವಿಜಯವೂ, ಉತ್ತರೋತ್ತರವಾಗಿ 
ವರ್ಧಿಸುವ ಯಶಸ್ಸೂ ಲಭಿಸುವುವು. 

೩೩. ಅಲ್ಲದೆ ಐಶ್ವರ್ಯವೂ, ದಾನಮಾಡುವ ಶಕ್ತಿಯೂ, ಅನಂತಕಾಲದ 
ವರೆಗೂ ಖಿಲವಾಗದ ಪುತ್ರಪೌತ್ರಸಂತಾನವೂ ಲಭಿಸುವುವಲ್ಲದೆ ಅವನು ಗುಹ್ಯಕ 
ಗಣನಾಯಕನಾಗಿ ಸ್ವರ್ಗಲೋಕದಲ್ಲಿ ವಾಸಮಾಡುವನು.'' 

೩೪. ವಿಶಾಲಾಕ್ಷಿಯೆ! ಆ ಮಹಾಲಿಂಗದ ಈ ಮಾತುಗಳನ್ನು ಕೇಳಿ 
ಸೂರ್ಯನಂದನನಾದ ರೇವಂತನು ಆನಂದಭರಿತಾಂತರಂಗನಾಗಿ ಇಂತೆಂದನು. 

೩೫. “ದೇವಾ! ನನಗೆ ನಿನ್ನಲ್ಲಿ ನಿಶ್ಚಲವಾದ ಭಕ್ತಿಯನ್ನೂ, ಉತ್ತಮ 
ಪದವಿಯನ್ನೂ, ನರಮಜ್ಞಾನವನ್ನೂ, ಶಾಶ್ವತ ಕೀರ್ತಿಯನ್ನೂ ಅನುಗ್ರಹಿಸು. 

೩೬. ಸರ್ವೈಶ್ವರ್ಯಪ್ರದನೆ! ತ್ರಿಕಾಲಗಳಿಗೊಡೆಯನೆ! ಸಂಸಾರಬಂಧದ 
ಭಯವನ್ನು ನಿವಾರಿಸುವ ಮಹಾದೇವನಾದ ನಿನ್ನ ದರ್ಶನದಿಂದ ನಾನು 
ಕೃತಾರ್ಥನಾದೆನು. 

೩೭. ಕೋಟಿಜನ್ಯಗಳಲ್ಲಿ ಪರಿಶುದ್ಧ ಕಾರ್ಯಗಳನ್ನು ಮಾಡಿದ ಮನುಜರಿಗೆ 
ಮಾತ್ರ ಫಿನ್ನ ದರ್ಶನವು ಲಭಿಸುವುದು. ಅಂತಹವರಿಗೆ ಪುನಃ ಭಯಂಕರವಾದ 
ಸಂಸಾರಸಮುದ್ರದಲ್ಲಿ ಜನನವಿರುವುದಿಲ್ಲ.” 


ಷಟ್ಟಂಚಾಶತ್ತನೋ9ಧ್ಯಾಯ। ೪೯೯ 


ಇತ್ಯುಕ್ತ್ವಾ ರನಿಸೂನುರ್ವೈೆ ರೇವಂತೋ ರವಿವಲ್ಲಭಃ ! 


ಶೇವಂತೇಶ್ವರದೇವಸ್ಯ ಸಮಾಪೇ ಸಂವ್ಯವಸ್ಥಿತಃ ॥ ೩೮ 0 
ಏಷ ತೇ ಕಥಿತೋ ದೇನಿ ಪ್ರಭಾವಃ ಪಾಪನಾಶನಃ । 
ಕೇವಂತೇಶ್ವರದೇವಸ್ಯ ಘಂಟೀಶ್ವರಮಥೋ ಶೃಣು ॥೩೯॥ 


ಇತಿ ಶ್ರೀ ಸ್ಕಾ ದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪಾಂ ಸಂಹಿತಾಯಾಂ 
ಪಂಚಮೇ" ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿರೆನ ಗಮಾಹಾತ್ಮೆ ಕ 
"«ರೇವಂತೇಶ್ವ ರಮಾಹಾತ್ಮ ಖನರ್ಣಿನಂ'' ನಾಮ ಸಟ್ಟಂಚಾಶತ್ತ ತ್ರ ಮೋಂಧ್ಯಾಯಃ 


೩೮. ಇಂತೆಂದು ನುಡಿದು, ಸೂರ್ಯಪುತ್ರನೂ, ಸೂರ್ಯನಿಗೆ ಪ್ರಿಯನೂ 
ಆದ ಆ ರೇವಂತನು ವರವನ್ನು ಪ್ರಾರ್ಥಿಸಿಕೊಂಡು ಆ ಕೇವಂತೇಶ್ವಃ ರಮಹ್‌ 
ಲಿಂಗದ ಸವಿಖಾಪದಲ್ಲಿಯೇ ನಿಂತನು. 

೩೯ ದೇವಿಯೆ! ಇಂತು ನಿನಗೆ ರೇವಂತೇಶ್ವರಮಹಾದೇವನ ಮಹಿಮೆ. 
ಯನ್ನು ವರ್ಣಿಸಿರುವೆನು. ಸಕಲಪಾಪಪರಿಹಾರಕವಾದ ಈ ಚರಿತ್ರೆಯನ್ನು 
ಕೇಳಿದೆಯಷ್ಟೆ. ಇನ್ನು ಘಂಟೀಶ್ವರನ ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ಪ ಪ್ರಸಿದ್ಧ ವಾದ 
ಶ್ರೀ ಸ್ಕಾ ಂದಮಹಾಪುರಾಣದ ಐದನೆಯ 'ಆನಂತ್ಯಖಂಡದ ಎರಡನೆಯ ಚತು ರಶೀತಿಲಿಂಗ: 
ಮಾಹಾತ್ಮ್ಯ ದಲ್ಲಿ "" ರೇವಂತೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
"ಬೆನತ್ತಾರನೆಯ ಅಧ್ಯಾಯವು ಮಖಿಗಿದುದು 


॥ ಶ್ರೀಃ ॥ 
ಅಧ ಸಪ್ತಪಂಚಾಶತ್ರಮೋ$ಧ್ಯಾಯಃ 
ಫಘುಂಟೀತ್ರರಮಾಹಾತ್ಮ್ಯನರ್ಣನಂ 
ಈಶ್ವರ ಉವಾಚ ;-- 

ಸಪ್ತಪಂಚಾಶತಂ ವಿದ್ಧಿ ಘಂಟೇಶ್ವರಮುಥೋ ಶೃಣು । 
ಯಸ್ಯ ದರ್ಶನಮಾತ್ರೇ €ಣ ಕಾಮಾವಾಪ್ತಿ ಶ್ತ ಯಕ non 
ಘಂಟೋ ನಾಮ ಗಣಿಶ್ರೆ ೀಷ್ಠೋ ಬಭೂವ ಮಮ ವಲ್ಲಭಃ । 
ಚಾಕ್ಸುಷಸ್ಯ ಮನೋ! ಕಾಲೇ ಕೌತುಕಾರ್ಥಂ ಯದೃ ಚ್ಛ ಯಾ । 
ಪ್ರಸ್ಥಿತೋ ಬ್ರಹ್ಮಸದನಂ ದ್ರಷ್ಟುಂ ಬ್ರಹ್ಮಾಣಮವ್ಯಯಂ' usu 
ಆಘಯಾಂತಂ ಸೆಮಾಲೋಕ್ಯ ರೀ ಗೀತಳೋನಿದಂ I 
ಚಿತ್ರಸೇನಂ ಗಣಶ್ರೇಸ್ಮಃ ಪಪ್ರಚ್ಛ ಕುಶಲಂ ಮುದಾ NA 
ಮಯಾ ತತ್ರೈವ ಗಂತವ್ಯಂ ಸದನೇ ಪರಮೇಷ್ಟಿನಃ । 
ಗೀತೈರಾರಾಧಯಿಸ್ಕಾನಿಂ ಬ್ರಹ್ಮಾಣಂ ಜಗತಾಂ ಪತಿಂ ॥ಳ೪॥ 
ಚಿತ್ರಸೇನೋ ತಂ ದೇವಿ ಪ್ರತ್ಯುಕ್ತೋ ಘಂಟಿಮಬ್ರವೀತ್‌ । 
ಪದ್ಮಯೋನಿಃ ಸುರೈಃ ಸಾರ್ಧಂ ಗುಹ್ಯಂ ಮಂತ್ರಮುಚೀಕರತ್‌ ॥೫॥ 





ಕನ್ನಡದ ಅನುವಾದ 
ಕ ಘಂಟೀಶ್ವರಮಾಹಾತ್ಮ್ಯವರ್ಣನ 
೧. ಮಹಾದೇವನು ಹೇಳುತ್ತಾನೆ ಇನ್ನು ಐವತ್ತೇಳನೆಯ ಮಹಾ 
ಲಿಂಗವಾದ ಘಂಟೀಶ್ವರನ ಚರಿತ್ರೆಯನ್ನು ಕೇಳು. ಈ ಮಹಾಲಿಂಗವನ್ನು 
ನೋಡುವ ಮಾತ್ರದಿಂದಲೇ ಅಭೀಷ್ಟಪ್ರಾಹ್ರಿಯುಂಟಾಗುವುದು. 

೨. ಹಿಂದೆ ಘಂಟನೆಂಬ ಗಣೋತ್ತಮನು ನನಗೆ ಅತ್ಯಂತ ಪ್ರಿಯನಾಗಿ 
ದ್ಹನಷ್ಟೆ. ಆತನೊಮ್ಮೆ ಚಾಕ್ಸುಸಮನುವಿನ ಕಾಲದಲ್ಲಿ ಕುತೂಹಲಾನ್ವಿತನಾಗಿ 
ಸೆ ಜೆ” ಯಿಂದ ತಿರುಗುತ್ತ ಶಾಶ ತನೆನಿಸಿದ ಬ್ರಹ್ಮದೇವನನ್ನು ನೋಡಲು ಸತ್ಯ 
ಲೋಕಕ್ಕೆ ಹೋದನು. 

೩. ಅಲ್ಲಿಂದ ಬರುತ್ತಿ ತ್ತಿದ್ದ ಗೀತಶಾಸ್ತ್ರನಿಪುಣನಾದ ಚಿತ್ರಸೇನಗಂಧರ್ವನನ್ನು 
ಕಂಡು ಅವನು ಸಂತೋಷದಿಂದ ಕುಶಲಪ್ರಶ್ನೆಯನ್ನು ಮಾಡಿದನು. 

೪. "ನಾನೂ ಸರಮೇಸ್ಮಿಯಾದ ಆ ಚತುರ್ಮುಖನ ವಾಸಕ್ಕೇ ಹೋಗು 
ತ್ರಿರುವೆನು.  ಲೋಕನಾಯಕನಾದ ಆತನನ್ನು ನನ್ನ ಗೀತಕುಶಲತೆಯಿಂದ 
ಆರಾಧಿಸಬೇಕೆಂದಿರುವೆನು?' ಎಂದು ಹೇಳಿದನು. 

೫. ದೇವಿಯೆ ! ಇಂತೆಂದ ಘಂಟನಿಗೆ ಚಿತ್ರಸೇನನು ಹೇಳಿದನು. "«ಪದ್ಮಾಸನ 


1 


ಸಪ್ತ ಸಂಚಾಶತ್ತನೋತಧ್ಯಾಯಃ ೫೦೧ 


ಏತಚ್ಛ್ರ್ರುತ್ಹಾ ಗಣೋ ಘಂಟಿಸ್ತಸ್ಟೌ ವಿಸ್ಮಿತಮಾನಸಃ । 


ಮುಹೊರ್ಕಂ ಚಿಂತಯಾಮಾಸ ಪ್ರತಿಹಾರನಿವಾರಿತಃ ॥೬॥ 
ಹಿತ್ವಾ ಸ್ವಾಮಿನಮಿಾಾಶಾನಂ ದ್ರಷ್ಟುಂ ಬ್ರಹ್ಮಾಣಮಾಗತಃ | 
ಪ್ರನೇಶೋಪಿ ನ ಲಭ್ಯೇತ ಪ್ರಸಾದೋ ದೂರತಃ ಸ್ಥಿತಃ Han 
ಏನಂ ಚಿಂತಯತಸ್ಸಸ್ಕ ಸಾಗ್ರಃ ಸಂವತ್ಸರೋ ಗತಃ । 

ಘಂಟಿಸ್ಯ ಬ್ರಹ್ಮಣೋ ದ್ವಾರಿ ಪ್ರನೇಶೋ ದೇವಿ ನಾಂಭವತ್‌ ncn 
ನಿರ್ಗಚ್ಛಂತಮಥಾಲೋಕ್ಯ ನೀಣಾಹಸ್ತಂ ಸಮುತ್ಸಕಂ । 

ನಾರದಂ ಸ ಗಣಶ್ರೇಷ್ಮಃ ಪಡ್ಮಂೋನಿಂ ಗೃಹೋದರಾತ್‌ nen 


ಪ್ರೋಕ್ತೋ ಘಂಟೀನ ಸಹಸಾ ಮಾಂ ನಿವೇದಯ ನಾರದ | 
ಗಣೋಹಂ ಗೀತತತ್ತ್ವಜ್ಞೋ ಮಹಾಜೀವಸ್ಯ ವಲ್ಲಭಃ । 


ದರ್ಶೆನಾರ್ಥಂ ಸಮಾಯಾತೋ ಬ್ರಹ್ಮಣಃ ಪರಮೇಷ್ಮಿನಃ ॥ ೧೦॥ 
ಘಂಟಸ್ಯ ವಚನಂ ಶ್ರುತ್ವಾ ಪ್ರೀತಿಮಾನಭನನ್ಮುನಿಃ । 
ನಾರದಃ ಪ್ರತ್ಯುನಾಚೇದಂ ಸಮಾಶ್ವಾಸ್ಯ ಸಕ್ಳೆತವಂ ॥ ೧೧॥ 


ನಾದ ಆತನು ದೇವತೆಗಳೊಡನೆ ಏಕಾಂತದಲ್ಲಿ ಮಂತ್ರಾಲೋಚನೆಯನ್ನು 
ಮಾಡುತ್ತಿದ್ದನು.” 

೬. ಇದನ್ನು ಕೇಳಿ ಘಂಟಗಣನಾಯಕನು ವಿಸ್ಮಯಾವಿಷ್ಟನಾಗಿ ಕಿಂತು 
ಪ್ರತಿಹಾರಿಗಳಿಂದ ತಡೆಯಲ್ಪಟ್ಟಿವನಾಗಿ ಒಂದು ಮುಹೂರ್ತಕಾಲ ತನ್ನಲ್ಲಿಯೇ 
ಯೋಚಿಸಿದನು 

೭ "" ಸರ್ವೇಶ್ವರನಾದ ನನ್ನೊಡೆಯನನ್ನು ಬಿಟ್ಟು ಬ್ರಹ್ಮದೇವನನ್ನು 
ನೋಡಲು ಇಲ್ಲಿಗೆ ಬಂದರೆ ಇಲ್ಲಿ ಪ್ರವೇಶವೂ ಲಭಿಸದಂತಾಗಿರುವುದು ಇನ್ನು 
ಆತನ ಪ್ರಸಾದವಂತೂ ದೂರಸ್ಥಿ ತವೇ ಆಯಿತು.?' 

೮. ಇಂತು ಆತನು ಚಿಂತಿಸುತ್ತಿದ್ದಂತೆಯೇ ಒಂದು ಸಂವತ್ಸರವು 
ಸಂಪೂರ್ಣವಾಗಿ ಕಳೆದುಹೋಯಿತು ದೇವಿಯೆ! ಆದರೂ ಘಂಟನಿಗೆ ಬ್ರಹ್ಮನ 
ಅರಮನೆಯೊಳಕ್ಕೆ ಪ್ರವೇಶವು ದೊರೆಯ ಲಿಬ್ಲ. 

೯-೧೦. ಬಳಿಕ ವೀಣಾಪಾಣಿಯಾಗಿ ಕೌತುಕಗೊಂಡು ಪದ್ಮಸಂಭವನ 
ಮನೆಯಿಂದ ಹೊರಕ್ಕೆ ಬರುತ್ತಿರುವ ನಾರದಮುನಿವರ್ಯನನ್ನು ಕಂಡು ಆ ಗಣ 
ಶ್ರೇಷ್ಠನು ಆತನಿಗೆ ಹೇಳಿದನು. "ನಾರದ! ನಾನು ಬಂದಿರುವುದನ್ನು ಒಳಗೆ 
ತಿಳಿಸು. ನಾನು ಸಂಗೀತದ ಸಾರವನ್ಸರಿತ ಗಣನಾಯಕನು. ಮಹಾದೇವನಿಗೆ 
ಅತ್ಯಂತ ಪ್ರಿಯನು. ಈಗ ಪರಮೇಷ್ಠಿಯಾದ ಚತುರ್ಮುಖನ ದರ್ಶನವನ್ನು 
ಅಪೇಶ್ಸಿಸಿ ಬಂದಿರುನೆನು.?' 

೧೧. ಘಂಟನ ಮಾತನ್ನು ಕೇಳಿ ನಾರದಮುನಿಯು" ಪ್ರೀತಿಯುಳ್ಳವ 


೫೦೨ ಶ್ರೀ ಸ್ಮಾಂದವೂಹಾಪುರಾಣಂ 


ಅಹಂ ಬೃಹಸ್ಪತೇಃ ಪಾರ್ಕೇ ಪ್ರೇಹಿತೋಸ್ಮಿ ಗಣಾಧಿಪ । 
ಕಿಂಚಿತ್ಕಾರ್ಯಾಂತರಂ ಪ್ರಷ್ಟುಂ ಬ್ರಹ್ಮಣಾ ಲೋಕಕರ್ತೃಣಾ | 


ಆಯಾಸ್ಕಾಮಿ ಕ್ಸಣೇನೈವ ತಾವತ್ಕಾಲಂ ಪ್ರತೀಕ್ಸ್ಯತಾಂ ॥ ೧೨8 
ಇತ್ಯುಕ್ತ್ವಾ ನಾರದೋ ದೇವಿ ಮಮ ಪಾರ್ಶ್ವಮುಸಾಗತಃ । 
ವೃತ್ತಾಂತಂ ಕಥಯಾಮಾಸ ಘಂಟಸ್ಯ ಮುನಿಸತ್ತಮಃ ॥ ೧೩ ೬ 


ಈದೃಶೋ ದುರ್ಲಭೋ ಭೃತ್ಯೋ ಘಂಟೀನ ಸದೃಶಃ ಪ್ರಭೋ । 
ಯಸ್ವ್ಯಾಂ ತ್ಯಕ್ತ್ಯಾ ಗಣೋ ದೇವ ಸೇವಾಯ್ಕೆ ಪರಮೇಷ್ಮಿನಃ । 

ಸ್ಥಿತಃ ಸಂವತ್ಸರಂ ಸಾಗ್ರಂ ಪ್ರವೇಶಂ ಚ ನ ಲಬ್ಧವಾನ್‌ ॥ ೧೪8 
ತಚ್ಛ್ರುತ್ವಾ ವಚನಂ ತಸ್ಯ ನಾರದಸ್ಯ ಮುನೇಸ್ತದಾ । 

ಮಯಾ ಶಪ್ತಸ್ತು ಕೋಪೇನ ಪತ ಘಂಟ ಮಹೀತಲೇ । 

ಮಾಂ ತ್ಯಕ್ತ್ವಾ ಹಿ ಗತೋಂನ್ಯತ್ರ ಸೇನಾರ್ಥಂ ಪರವೇಶ್ಮನಿ ॥ ೧೫ ॥ 
ಮಯೇತ್ಯುಕ್ತೇ ಚ ವಚನೇ ಬ್ರಹ್ಮದ್ವಾರಿ ಸ್ಥಿತೋಂಪಿಸನ್‌ । 

ಪತಿತೋ ಭೂತಲೇ ಘಂಟೋ ದೇವದಾರುವನಾಂತಿಕೇ ॥ ೧೬ ॥ 





ನಾದನು. ಅವನು ಕುಹಕಬುದ್ಧಿ ಯಿಂದ ಆತನಿಗೆ ಸಮಾಧಾನವನ್ನು ಮಾಡಿ. 
ಉತ್ತರವನ್ನಿತ್ತನು 

೧೨. ""ಗಣಾಧಿಪತಿಯೆ! ಲೋಕಕರ್ತೃವಾದ ಚತುರ್ಮುಖನಿಂದ ಪ್ರೇರಿತ 
ನಾಗಿ ಒಂದಾನೊಂದು ಕಾರ್ಯಗೌರವವನ್ನು ವಿಚಾರಿಸಲು ನಾನು ಬೃಹೆಸ್ಪತಿಯ 
ಬಳಿಗೆ ಹೊರಟರುವೆನು. ಒಂದು ಕ್ಸಣಮಾತ್ರದಲ್ಲಿಯೇ ಹಿಂದಿರುಗುವೆನು. 
ಅಲ್ಲಿಯವರೆಗೂ ಇಲ್ಲಿಯೇ ನಿಂತಿರು.” 

೧೩. ದೇವಿಯೆ! ಇಂತೆಂದು ನುಡಿದು ನಾರದನು ನನ್ನ ಬಳಿಗೆ ಬಂದು 
ಆ ಘಂಟಗಣನಾಯಕನ ವೃತ್ತಾಂತವೆಲ್ಲವನ್ನೂ ಹೇಳಿದನು 

೧೪. ""ಮಹೇಶ್ವರ' ಈ ಘಂಟನಂತಹ ಸೇವಕನು ಸಿಕ್ಕುವುದೇ ದುರ್ಲಭವು. 
ಇವನು ಗಣನಾದರೂ ನಿನ್ನನ್ನು ಬಿಟ್ಟು ಬ್ರಹ್ಮದೇವನ ಸೇವೆಯನ್ನು ಮಾಡಲು 
ಹೋಗಿ ಒಂದು ವರ್ಷದವರೆಗೂ ಆತನ ಬಾಗಿಲನ್ನು ಕಾದರೂ ಒಳಗೆ ಪ್ರವೇಶ 
ವನ್ನೂ ಪಡೆಯಲಿಲ್ಲವಲ್ಲ!?' 

೧೫. ದೇವಿಯೆ ! ನಾರದಮಹರ್ಷಿಯಿಂದ ಈ ಸಮಾಚಾರವನ್ನು ಕೇಳಿ 
ನಾನು ಕೋಪಗೊಂಡು ಅವನಿಗೆ ಶಾಪವನ್ನಿತ್ತೆನು. "" ಎಲ್ಯ ಘಂಟನೆ! ನೀನು 
ಭೂಲೋಕದಲ್ಲಿ ಬೀಳು. ನನ್ನನ್ನು ತ್ಯಜಿಸಿ ಪರಗೃಹದಲ್ಲಿ ಇತರರ ಸೇವೆಗಾಗಿ 
ಹೋಗಿರುವೆಯಲ್ಲವೆ.?' 

೧೬. ನಾನು ಇಂತು ಶಪಿಸಲು, ಬ್ರಹ್ಮನ ದ್ವಾರದಲ್ಲಿದ್ದರೂ ಆ ಘಂಟನ- 


ಈ 


ಭೂಲೋಕದಲ್ಲಿ'ದೇವದಾರುವನ ಪ್ರದೇಶದಲ್ಲಿ ಬಿದ್ದನು. 


ಸಪ್ತಪಂಚಾಶತ್ರಮೋ$ಧ್ಮಾಯಃ ೫೦೩ 


ಆತ್ಮಾನಂ ಪತಿತಂ ದೃಷ್ಟ್ವಾ ಭೊಮೌ ಘಂಟೀನ ಪಾರ್ವತಿ । 


ಪ್ರೋಕ್ತಂ ಶೋಕೋತ್ತರೇಣೈನ ನಚನಂ ಗದ್ಗದಾಕ್ಸರಂ ॥ ೧೭ ॥ 
ಸೇವಾರ್ಥಂ ಯಾತಿ ಯೋನನ್ಯತ್ರ ಪರಿಪೃತ್ಯ ಸ್ವಕಂ ಪ್ರಭುಂ । 
ಸ ಯಾತಿ ನರಕಂ ಘೋರಮಪಕೀರ್ತಿಂ ಚ ವಿಂದತಿ ॥ ೧೮ ॥ 


ನಾರದೇನ ಮಮ ತ್ವದ್ಯ ನಂಚಿತಸ್ಯ ದ್ವಯಂ ಗತಂ । 
ಯಸ್ಮಾತ್ಸ್ಟಾನಿತಾ ನ ಮೇ ಬ್ರಹ್ಮಾ ನ ಚ ದೇವೋ ಮಹೇಶ್ವರಃ ॥ ೧೯॥ 
ಏವಂ ವಿಲಪತಸ್ತಸ್ಯ ನಾರದೋ ಮುನಿಸತ್ತಮಃ। 


ಆಜಗಾಮ ತಮುದ್ದೇಶಂ ಯತ್ರ ಘಂಟೋ ವ್ಯವಸ್ಥಿತಃ ॥ ೨೦॥ 
ದೇವದಾರುವನೇ ದೇವಿ ದರ್ಶನಾರ್ಥಂ ತಪಸ್ವಿನಾಂ । 
ಘಂಟೀನ ನಾರದೋ ದೃಷ್ಟೋ ಭೀತೇನಾಕುಲಚೇತಸಾ ॥೨೧॥ 


ಅನಸ್ಥಾನಿಾದೃಶೀಂ ಕೃತ್ವಾ ಕಿಮನ್ಯನ್ಮೇ ಕರಿಷ್ಯತಿ । 

ಏವಂ ತಂ ಚಿಂತಯಾನಂ ತು ನಾರದೋ ವಾಕ್ಯಮಬ್ರವೀತ್‌ ॥ ೨೨ ॥ 
ಗಹಾಧ್ಯಕ್ಷ ನ ತೇ ಕಾರ್ಯೋ ಮನ್ಮುಃ ಪುಣ್ಯನಿನಾಶನಃ । 

ಕೀರ್ತ್ಯರ್ಥಂ ಪತಿತೋ ಘಂಟಿ ಪ್ರಾಯಶ್ಲಿತ್ತಾರ್ಥ ಮೇವ ಚ ॥ ೨೩॥ 


೧೭, ತಾನು ಇಂತು ಪತಿತನಾದುದನ್ನು ಕಂಡು ಆತನು ದುಃಖದಿಂದ 
ಮಾತು ಗದ್ಗದಿತವಾಗಿರಲು ಅತಿಯಾಗಿ ಶೋಕಸಂತಪ್ತನಾಗಿ ಇಂತೆಂದನು. 

೧೮ "ಯಾವನು ತನ್ನ ಯಜಮಾನನನ್ನು ತ್ಯಜಿಸಿ ಮತ್ತೊಬ್ಬರಲ್ಲಿ 
ಸೇವೆಗಾಗಿ ಹೋಗುವನೊ, ಅವನು ಘೋರ ನರಕಕ್ಕೆ ಭಾಗಿಯಾಗುವನಲ್ಲದೆ 
ಇಹದಲ್ಲಿಯೂ ಅಸಕೀರ್ತಿಯನ್ನು ಪಡೆಯುವನು 

೧೯. ನಾರದನಿಂದ ವಂಚಿತನಾದ ನನಗೆ ಈಗ ಎರಡು ಆಶ್ರಯಗಳೂ 
ಇಲ್ಲವಾದುವು. ಬ್ರಹ್ಮದೇವನೂ ನನ್ನ ಕೈಯನ್ನು ಹಿಡಿಯಲಿಲ್ಲ. ಮಹಾದೇವ 
ಸ್ವಾಮಿತ್ವವೂ ನನಗೆ ಲಭ್ಯವಾಗಲಿಲ್ಲ.'' 

೨೦. ಇಂತು ಪ್ರಲಾಪವನ್ನು ಮಾಡುತ್ತಿರುವ ಘಂಟನಿದ್ದೆಡೆಗೆ ಮುನಿ 
ವರ್ಯನಾದ ನಾರದನು ಪುನಃ ಆಗಮಿಸಿದನು. 

೨೧. ದೇವಿಯೆ! ದೇವದಾರುವನದಲ್ಲಿ ನೆಲಸಿದ್ದ ತಪಸ್ತಿಗಳನ್ನು ನೋಡಲು 
ಬಂದ ಆತನನ್ನು ಕಂಡು ಆ ಗಣನಾಯಕನು ಭಯಗೊಂಡನ್ನ್ವದೆ ವ್ಯಾಕುಲಿತ 
ಮನಸ್ಸನೂ ಆದನು. 

೨೨. "" ಈತನು ನನ್ನನ್ನು ಈ ದುರವಸ್ಥೆಗೆ ಗುರಿಮಾಡಿ ಪುನಃ ಏನನ್ನು 
ಮಾಡಲು ಬಂದಿರಬಹುದು?” ಎಂದು ಚಿಂತಿಸುತ್ತಿದ್ದ ಆತನಿಗೆ ನಾರದ 
ಮಹರ್ಷಿಯು ಹೇಳತೊಡಗಿದನು. 


೨೩. "ಅಯ್ಯಾ ಗಣನಾಯಕನೆ! ಪುಣ್ಯರಾಶಿಯನ್ನು ನಾಶಮಾಡುವ 


೫ಜಂ೪ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಾಯಶ್ಚಿತ್ತನಿಶುದ್ಧಾತ್ಮಾ ಪ್ರಭುಂ ಪ್ರಾಪ್ಸ್ಯಸಿ ಶಂಕರಂ । 


ತಸ್ಮಾದ್ಗ ಚ್ಛ ಮಮಾದೇಶಾನ್ಮಹಾಕಾಲವನಂ ಶುಭಂ ॥ ೨೪ ॥ 
ರೇವಂತೇಶ್ವರಪೂರ್ವೇ ತು ವಿದ್ಯತೇ ಲಿಂಗಮುತ್ತಮಂ | 

ಸರ್ವಸಂಪತ್ಯರಂ ದಿವ್ಯಂ ತ್ವನ್ನಾಮ್ನಾ ಖ್ಯಾತಿಮೇಷ್ಯತಿ ॥ ೨೫ ॥ 
ಇತ್ಯುಕ್ತೋ ನಾರದೇನೈವ ಜೈಗೀಷವ್ಯಃ ಸಮಾಗತಃ । 

ತೇನಾಪಿ ಕಥಿತಂ ಸರ್ವಂ ಸತ್ಯಮುಕ್ತಮನೇನ ವೈ ॥ ೨೬೫ 
ನಾರದೇನ ಗಣಾಧ್ಯಕ ಕೀರ್ತಿಸ್ತೇ ಭನಿತಾಂಶ್ಚ್ರಯಾ । 

ಕಶ್ಯಪೇನ ಮೃಕಂಡೇನ ಕಣ್ಣೇನ ಜಮದಗ್ನಿನಾ ॥೨೭॥ 


ಅತ್ರಿಣಾ ಭೃಗುಣಾ ದೇವಿ ಲೋಮಶೇನ ಸುರರ್ಷಿಣಾ । 

ಪ್ರೋಕ್ತೋ ಘಂಟೋ ಗತಃ ಶೀಘ್ರಂ ಮಹಾಕಾಲವನಂ ಶುಭಂ ॥ ೨೮ ॥ 
ಯತ್ರ ಘಂಟಾನಿನಾದೇನ ಯುಧ್ಯತೋ ಮಮ ಸಂಯುಗೇ । 
ಪಾಪಕ್ಸ್ಟಯಕರಂ ದೇನಿ ಸಂಭೂತಂ ಲಿಂಗಮುತ್ತಮಂ | 

ದೃಷ್ಟಂ ತತ್ರ ಗಣೇನೈನ ಲಿಂಗಂ ತೇಜೋಮಯಂ ಶುಭಂ ॥ರ೯॥ 





ಕೋಪವನ್ನು ತಾಳಬೇಡ. ನಿನ್ನ ಕೀರ್ತಿಯು ಹಬ್ಬುವುದಕ್ಕಾಗಿಯೂ, ತಪ್ಪಿಗೆ 
ಪ್ರಾಯಶ್ಚಿತ್ತರೂಪವಾಗಿಯೂ ನಿನಗೆ ಈ ರೀತಿ ಪತನವಾಗಿರುವುದು 

೨೪ ಪ್ರಾಯಶ್ಚಿತ್ತದಿಂದ ಪರಿಶುದ್ಧನಾದ ನೀನು ಪುನಃ ನಿನ್ನ ಸ್ವಾಮಿ 
ಯಾದ ಶಂಕರನನ್ನು ಸಡೆಯುವೆ ಆದುದರಿಂದ ನನ್ನ ಮಾತನ್ನು ಕೇಳಿ 
ಪವಿತ್ರವಾದ ಮಹಾಕಾಲನನಕ್ಕೆ ಹೊರಡು. 

೨೫ ರೇವಂತೇಶ್ವರನಿಗೆ ಪೂರ್ವದಲ್ಲಿ ಸರ್ವೈಶ್ವರ್ಯಪ್ರದವೂ, ಸರ್ವೋ 
ತ್ರಮವೂ ಆದ ದಿವ್ಯಲಿಂಗವೊಂದಿರುವುದು ಮುಂದೆ ಅದು ನಿನ್ನ ಹೆಸರಿನಿಂದ 
ಪ್ರಖ್ಯಾತಿಯನ್ನು ಪಡೆಯುವುದು.” 

೨೬. ಇಂತೆಂದು ನಾರದನು ಹೇಳುತ್ತಿರಲು ಜೈಗೀಷವ್ಯಮುನಿಯೂ ಅಲ್ಲಿಗೆ 
ಬಂದು " ಈತನು ಹೇಳಿದುದೆಲ್ಲವೂ ಸರ್ವಧಾ ಸತ್ಯವಾದುದು >> ಎಂದನು. 

೨೭-೨೮. "" ಗಣಾಧ್ಯಕ್ಸನೆ! ನಾರದಮು ನಿಯ ವಚನದಿಂದ ನಿನ್ನ 
ಕೀರ್ತಿಯು ಶಾಶ್ವತವಾಗಿ ನಿನ್ಲುವುದೆ''೦ಬ ಮಾತನ್ನು ಕಾಶ್ಯಪ, ಮೃಕಂಡು, 
ಕಣ್ರ, ಜಮದಗ್ನಿ, ಅತ್ರಿ, ಭೃಗು, ಲೋಮಶನೆಂಬ ದೇವರ್ಷಿಯು ಸಹ 
ಹೇಳಿದರು, ಅವರ ಮಾತಿನಂತೆ ಘಂಟನು ಶೀಘ್ರವಾಗಿ ಶುಭಕ್ತೇತ್ರವಾದ 
ಮಹಾಕಾಲವನಕ್ಕೆ ಬಂದನು 

೨೯ ದೇವಿಯೆ! ಹಿಂದೆ ಯುದ್ಧಮಾಡುತ್ತಿದ್ದಾಗ ರಣರಂಗದಲ್ಲಿ ನನ್ನ 
ಬಿಲ್ಲಿನ ಘಂಟೆಯ ನಾದದಿಂದ ಸಕಲಸಾಪಕ್ಚಯಕರವಾದ ಒಂದು ಉತ್ತಮ 


ಸಪ್ತಪಂಚಾಶತ್ತನೋಠಿಧ್ಕ್ಯಾಯಃ ೫೦೫ 


ಪರ್ಶನಾತ್ರಸ್ಯ ಅಿಂಗಸ್ಯ ಭೂಯೋ ಘಂಟೋ ಗಣೋಂಭವತ್‌ ! | 
ಲಕ್ಸ್ಮ್ಮ್ಯಾ ಕಾಂತ್ಯಾ ಸಮಾಯುಕ್ತಃ ಸಹಸ್ಪಕಿರಣಾಕೃತಿಃ ॥ ೩೦॥ 
ಘಂಟೋಂಭಿನಂದಿತೋಂತ್ಯರ್ಥಂ ನಿಮಾನೈಃ ಸಾರ್ವಕಾಮಿಕೈಃ । 

ಮನು ಪಾರ್ಶ್ವಂ ಸಮಾಯಾತೋ ಮಮಾಂಶೀವ ಪ್ರಿಯೋ ಭವತ್‌॥೩೧॥ 
ಯೇ ಪಶ್ಯಂತಿ ವಿಶಾಲಾಕ್ಸಿ ದೇವಂ ಘಂಟೇಶ್ವರಂ ಶಿನಂ । 

ತೇ ಘಂಬಾಭಿರ್ನಾದಿತಾಸ್ತು ನಿಮಾನೈಃ ಸಾರ್ವಕಾಮಿಕೈಃ ॥ ೩೨ ॥ 
ಯಾಸ್ಯಂತಿ ಸುಚಿರಂ ಕಾಲಂ ಮನು ಲೋಕಂ ಸನಾತನಂ | 

ಘಂಟೀಶ್ವರಂ ಪರಂ ಲಿಂಗಂ ನಾಖ್ಯೇಯಂ ಯಸ್ಕ ಕಸ್ಯಚಿತ್‌ | 

ವ್ಯಾಧಿತೋ ಯದಿ ನಾ ದೀನೋ ದುಃಖಿತೋ ವಾ ಭವೇನ್ನರಃ ॥೩೩॥ 
ಯಃ ಪಶ್ಯತಿ ಪ್ರಸಂಗೇನ ದೇವಂ ಘಂಟೇಶ್ವರಂ ಪ್ರಿಯೇ । 

ದೀಪ್ತಕಾಂಚನ ನರ್ಣಾಭೈರ್ನಿಮಾನೈಃ ಸಾರ್ವಕಾನಿಕೈೈಃ । 
ಗಂಧರ್ವಾಪ್ಸರಸಾಂ ಮಧ್ಯೇ ಸ್ವರ್ಗೇ ನೋದತಿ ಮಾನವಃ ॥ ೩೪ 4 


ಲಿಂಗವುದ್ಭವಿಸಿತು. ತೇಜೋರಾಶಿಯಾದ ಆ ಶುಭಲಿಂಗವನ್ನೇ ಗಣನಾಯಕನು 
ಅಲ್ಲಿ ಕಂಡನು 

೩೦. ಆ ಲಿಂಗವನ್ನು ನೋಡುತ್ತಲೇ ಘಂಟನು ಪುನಃ ಗಣಾಧಿಸತ್ಯವನ್ನು 
ಹೊಂದಿ ಐಶ್ವರ್ಯದಿಂದಲೂ, ದೇಹಕಾಂತಿಯಿಂದಲೂ ಕೂಡಿ ಸೂರ್ಯನನ್ನು 
ಹೋಲುವವನಾದನು 

೩೧ ಬಳಿಕ ಸರ್ವರೂ ತನ್ನನ್ನು ಅಭಿನಂದಿಸುತ್ತಿರಲು ಸರ್ವಭೋಗ 
ಸಮಸ್ತಿತಗಳಾದ ವಿಮಾನಗಳಲ್ಲಿ ಕುಳಿತುಕೊಂಡು ಆತನು ನನ್ನ ಪಾರ್ಶ್ವಕ್ಕೆ 
ಬಂದು ನನಗೆ ಅತ್ಯಂತ ಪ್ರಿಯಂಕರನಾದ ಪರಿಚರನಾದನು 

೩೨. ವಿಶಾಲಾಕ್ಸಿಯ ! ಯಾವ ಮಾನವರು ಈ ಘಂಟೀಶ್ವರಮಹಾಲಿಂಗ 
ವನ್ನು ನೋಡುವರೊ, ಅವರು ಗಣನಾಯಕರ ಘಂಟಾನಾದಗಳೊಡನೆ 
ಸರ್ವಕಾಮಪ್ರದಗಳಾದ ವಿಮಾನಗಳನ್ನೇರಿ ಬಹಳಕಾಲದವರೆಗೂ ಸನಾತನ 
ವಾದ ನನ್ನ ಲೋಕದಲ್ಲಿ ವಾಸಿಸುತ್ತಿರುವರು 

೩೩ ನಿಶಾಲಾಕ್ಸಿಯೆ!. ಈ ಘಂಟೇಶ್ವರವೆಂಬ ಉತ್ತಮಲಿಂಗದ 
ಮಾಹಾತ್ಮ್ಯವನ್ನು ಕಂಡಕಂಡವರಿಗೆಲ್ಲ ಹೇಳಬಾರದು ಪ್ರಿಯಳೆ! ವ್ಯಾಧಿ 
ಪೀಡಿತನೂ, ದೀನನೂ, ದುಃಖಿತನೂ ಆದವನು ಪ್ರಸಂಗವಶದಿಂದಲಾದರೂ 
ಘಂಟೀಶ್ವರದೇವನನ್ನು ನೋಡಬೇಕು 

೩೪. ಹಾಗೆ ನೋಡುವವನು, ಮಿರುಗುವ ಚಿನ್ನದಬಣ್ಣದ ಸರ್ವಕಾಮ 
ಸಹಿತಗಳಾದ ವಿಮಾನಗಳಲ್ಲಿ ಕುಳಿತುಕೊಂಡು ಗಂಧರ್ವರು, ಅಪ್ಸರೆಯರು 
ಮುಂತಾದವರ ಸಹವಾಸದಲ್ಲಿ ಸ್ವರ್ಗಲೋಕದಲ್ಲಿ ಸುಖಿಸುವನು. 


೫೦೬ ಶ್ರೀ ಸ್ಯಾಂದಮಹಾಪುರಾಣಂ 


ಈಷಪ್ಸಿತಾಂಲ್ಲಭತೇ ಕಾಮಾನ್ವೀಣಾನೇಣುವಿನೋದಿತಃ । 

ತತಃ ಸ್ಪರ್ಗಾತ್ಸರಿಭ ್ರಷ್ಟಃ ಸರ್ವೈಶ್ವರ್ಯಸಮನ್ಸಿತಃ 1೩೫೫ 
ಹಿರಣ್ಯಧಾನ್ಯಸಂಪೂರ್ಣೇ ಸಮ್ಬುದ್ದೇ ಜಾಯತೇ ಕುಲೇ । 

ರಾಜಾ ವಾ ರಾಜತುಲ್ಕೋ ವಾ ಜಂಬೂದ್ವೀಪಪತಿರ್ಭನೇತ್‌ ॥೩೬॥ 
ಯಃ ಪೂಜಯತಿ ದೇವೇಶಂ ಶ್ರದ್ಧಯಾ ಪರಯಾ ಯುತಃ । 


ಸ ಯಾತಿ ಪರಮಂ ಸ್ಥಾನಮಪುನರ್ಭವಕಾರಣಂ ॥೩೭॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಘಂಟೀಶ್ವರಸ್ಯ ದೇವಸ್ಯ ಪ್ರಯಾಗೇಶಮಥೋ ಶೃಣು 1೩೮॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಅವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
«ಘಂಟೀಶ್ವರಮಾಹಾತ್ಮ್ಯವರ್ಣನಂ'' ನಾಮ ಸಪ್ತ ಪಂಚಾಶತ್ತಮೋ9ಧ್ಯಾಯಃ 


೩೫. ಮತ್ತು ತನ್ನ ಮನೋಭೀಷ್ಟಗಳೆಲ್ಲವನ್ನೂ ಪಡೆದು ಡೇವಗಾಯಕರ 
ವೀಣಾವೇಣುಗಳ ಧ್ವನಿಯಿಂದ ವಿನೋದಗೊಳ್ಳುತ್ತ ಸ್ವರ್ಗದಿಂದ ಚ್ಯುತನಾ 
ದಾಗಲೂ ಸರ್ವೈಶ್ವರ್ಯಗಳಿಂದ ಕೂಡಿಯೇ ಇರುತ್ತಾನೆ 

೩೬. ಅವನು ಧನಧಾನ್ಯಗಳಿಂದ ತುಂಬಿರುವ ಉತ್ತಮ ಕುಲದಲ್ಲಿ ಹುಟ್ಟು 
ವನು. ರಾಜನೊ, ರಾಜಸಮಾನನೊ ಆದವನು ಸಕಲ ಜಂಬೂದ್ವೀಪಕ್ಕೂ 
ಚಕ್ರವರ್ತಿಯಾಗುವನು. 

೩೭. ಯಾವನು ಅತ್ಯಂತ ಶ್ರದ್ಧೆಯಿಂದ ಕೂಡಿ ಈ ಮಹಾಲಿಂಗವನ್ನು 
ಪೂಜಿಸುವನೊ, ಅವನು ಪುನರಾವೃತ್ತಿಯ ಕಾರಣವೇ ಇಲ್ಲದಂತಹ ಪರಮ 
ಪದವನ್ನು ಸೇರುವನು. 

೩೮. ದೇವಿಯೆ! ಇಂತು ನಿನಗೆ ಘಂಟೀಶ್ವರದೇವನ ಪಾಪನಾಶಕವಾದ 
ಮಹಿಮೆಯ ಕಥೆಯನ್ನು ಹೇಳಿರುವೆನು. ಇನ್ನು ಪ್ರಯಾಗೇಶ್ವರನ ಮಾಹಾತ್ಮ್ಯ 
ವನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ತ್ರೀ ಸ್ಕಾಂದಮಹಾಪುರಾಣದ ಐದನೆಯ ಆವಂತ್ಕಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ ದಲ್ಲಿ "" ಘಂಟೀಶ್ವರಮಾಹಾತ್ಮ್ಯವರ್ಣನ*'ವೆಂಬ 
ಐವತ್ತೇಳನೆಯ ಅಧ್ಯಾಯವು ಮೂಗಿದುದು 


8 ಶ್ರೀಃ ॥ 
ಅಥಾಷ್ಟಸಂಚಾಶತ್ರಮೋಧ್ಯಾಯಃ 
ಪ್ರಯಾ ಗೇಶ್ವರಮಾಹಾತ್ಮ್ಯವರ್ಣನಂ 
ಈಶ್ವರ ಉವಾಚ .- 

ಪ್ರಯಾಗೇಶ್ವರಸಂಜ್ಞಂ ತು ಸರ್ವಕಾಮಕರಂ ಪರಂ | 
ಅಸ್ಟ್ರಾಂಧಿಕಂ ನಿಜಾನೀಹಿ ಪಂಚಾಶತ್ತಮನಿಾಶ್ವರಂ ॥೧॥ 
ಆಸೀತ್ರಥಮಕಲ್ಲೇ ತು ಮನುಃ ಸ್ವಾಯಂಭುವಃ ಪುರಾ | 
ತಸ್ಯ ಪ್ರಿಯವ್ರತಃ ಪುತ್ರೋ ಯಜ್ಞಾ ಪರಮಧಾರ್ಮಿಕಃ ॥೨ಿ॥ 
ಸ ಚೇಷ್ಟ್ರಾ ಬಹುಭಿರ್ಯಜ್ಞೆಃ ಸಮಾಪ್ತವರದಕ್ಸಿಷಣೈಃ | 
ಸಪ್ತದ್ವೀಪೇಷು ಸಂಪ್ರಾಪ್ಯ ಭರತಾದೀನ್‌ ಸುತಾನ್ಫ್ರಿಯೇ nan 
ಸ್ವಯಂ ವಿಶಾಲಾಂ ಬದರೀಂ ಗತ್ವಾ ತೇಪೇ ಮಹತ್ತಪಃ । 
ಕಾಲೇನ ಬಹುನಾ ತತ್ರ ನಾರದಃ ಸಮುಪಸ್ಥಿತಃ nen 
ಪೂಜಿತೋ ವಿಷ್ಟರಾರ್ಥ್ಯೇಣ ರಾಜ್ಞಾ ಸ್ರಿಯವ್ರತೇನ ಚ । 
ಸ ಪೃಷ್ಟಃ ಪೂಜಯಿತ್ವಾ ತು ಕಿಮಾಶ್ಚರ್ಯಂ ವದಸ್ವ ಮೇ ॥೫॥ 








ಕನ್ನಡದ ಅನುವಾದ 
ಪ್ರಯಾಗೇಶ್ವರಮಾಹಾತ್ಮ ವರ್ಣನ 

೧. ಮಹಾದೇವನು ಹೇಳುತ್ತಾನೆ ದೇವಿಯೆ! ಐವತ್ತೆಂಟನೆಯ 
ಪ್ರಯಾಗೇಶ್ವರನಾಮಕವಾದ ಮಹಾಲಿಂಗವು ಸರ್ವಾಭೀಷ್ಟದಾಯಕವೂ, 
ಉತ್ತಮೋತ್ತಮವೂ ಆದುದೆಂದು ತಿಳಿ. 

೨. ಹಿಂದೆ ಮೊದಲನೆಯ ಬ್ರಹ್ಮಕಲ್ಪದಲ್ಲಿ ಸ್ವಾಯಂಭುವಮನುವೆಂಬ 
ಚಕ್ರವರ್ತಿಯಿದ್ದನು. ಆತನಿಗೆ ಯಜ್ಞ ಶೀಲನೂ, ಮಹಾಧರ್ಮನಿರತನೂ ಆದ 
ಪ್ರಿಯವ್ರತನೆಂಬ ಮಗನಾದನು. 

೩. ಸ್ರಿಯಳೆ! ಆತನು ಯಥೇಚ್ಛಗಳಾದ ಉತ್ತಮ ದಕ್ಷಿಣೆಗಳಿಂದೊಡ 
ಗೂಡಿದ ಅನೇಕಯಜ್ಞಗಳನ್ನು ಮಾಡಿ ಭೂಮಂಡಲದ ಸಪ್ತದ್ವೀಪಗಳಲ್ಲಿಯೂ 
ಭರತನೇ ಮೊದಲಾದ ಪುತ್ರರನ್ನು ಸಡೆದನು. 

೪. ಬಳಿಕ ತಾನು ವಿಶಾಲವಾದ ಬದರೀಕ್ಬೇತ್ರವನ್ನು ಸೇರಿ ಮಹತ್ತರ 
ವಾದ ತಪಸ್ಸನ್ನಾಚರಿಸುತ್ತಿದ್ದನು. ಇಂತು ಬಹುಕಾಲವು ಕಳೆಯಲು ನಾರದ 
ನೊಮ್ಮೆ ಅಲ್ಲಿಗೆ ಪ್ರಾಪ್ತನಾದನು. 

೫. ಆ ರಾಜೇಂದ್ರನು ಆತನಿಗೆ ಅರ್ಧಾಸನವನ್ನಿತ್ತು ಅತಿಧಿಪೂಜೆಯನ್ನು 
ಮಾಡಿ, "" ಮಹರ್ಷಿಯೆ! ಭೂಮಂಡಲದಲ್ಲಿ ಅತ್ಯಂತಾಶ್ಚರ್ಯಕರವಾದ 
ವಿಷಯವು ಯಾವುದೆಂಬುದನ್ನು ತಿಳಿಸು'' ಎಂದು ಕೇಳಿದನು. 


೫೦೮ ಶ್ರೀ ಸ್ಯಾಂದಮ ಹಾಪುರಾಣಂ 


ಇತ್ಯುಕ್ತಃ ಕಥಯಾಮಾಸ ನಾರದೋ ಮುನಿಸತ್ತಮಃ । 
ಶ್ವೇತದ್ವೀಪೇ.ಮಯಾ ರಾಜನ್ಶನ್ಯಾ ದೃಷ್ಟಾ ಸರೋನರೇ Nk 
ಸಾ ಚ ಪೃಷ್ಟಾ ವಿಶಾಲಾಕ್ಷೀ ಕಸ್ಮಾದೃಸಸಿ ನಿರ್ಜನೇ । 

ಕಾಸಿ ಭದ್ರೇ ಕಥಂ ಮಾಸಿ ಕಂ ವಾ ಕಾರ್ಯಮಿಹ ತ್ವಯಾ Huan 
ಕರ್ತವ್ಯಂ ಚಾರುಸರ್ವಾಂಗಿ ತನ್ಮಮಾಚಕ್ಸ ಶೋಭನೇ । 

ಏನಮುಕ್ತಾ ಮಯಾ ಸಾ ಹಿ ಮಾಂ ದೃಷ್ಟ್ಯಾ ನಖಾಲಿತೇಕ್ಟಣಂ ॥ ೮ ॥ 
ಸ್ಮೃತ್ವಾ ತೂಷ್ನೀಂ ಸ್ಥಿತಾ ಯಾನತ್ತಾವನ್ಮೇ ಜ್ಞಾನಮುತ್ತಮಂ | 
ನಿಸ್ಮೃತಾಃ ಸರ್ವನೇದಾಶ್ನ ಸರ್ವಶಾಸ್ತ್ರಾಣಿ ಚೈವ ಹಿ ॥೯॥ 
ತತೋ ಹಂ ವಿಸ್ಮಯಾವಿಷ್ಟಶ್ಚಿಂತಾನೋಹಸಮನ್ವಿತಃ | 

ತಾಮೇವ ಶರಣಂ ಗತ್ವಾ ಯಾವತ್ಪಶ್ಯಾಮಿ ಪಾರ್ಥಿವ । 


ತಾನದ್ದಿನ್ಯಃ ಪುಮಾಂಸ್ತಸ್ಯಾಃ ಶರೀರೇ ಸಮದೃಶ್ಯತ ॥೧೦॥ 
ತಸ್ಕಾನಿ ಪುಂಸೋ ಹೃದಯೇ ದ್ವಿತೀಯಸ್ತಸ್ಯ ಚೋರಸಿ । 
ತಸ್ಯಾಪಿ ಹೃದಯೇ ಚಾನ್ಯಸ್ತೃತೀಯಸ್ತು ವ್ಯವಸ್ಥಿತಃ ॥ ೧೧॥ 





೬ ಇಂತೆಂದ ಮಹಾರಾಜನಿಗೆ ಮುರಿವರ್ಯನಾದ ನಾರದನು ಹೇಳ 
ತೊಡಗಿದನು ""ರಾಜೇಂದ್ರ! ಶ್ರೇತದ್ವೀಪದ ಒಂದು ಸರೋವರದಲ್ಲಿ ನಾನೊಬ್ಬ 
ಕನ್ಯಾನುಣಿಯನ್ನು ಕಂಡೆನು. 

೭ ನಾನು ಆಕೆಯನ್ನು ಕುರಿತು, ""ವ.ಂಗಳಾಂಗಿಯೆ! ನೀನು ಯಾರು? 
ನಿರ್ಜನವಾದ ಈ ಅರಣ್ಯದಲ್ಲಿ ಏಕೆ ವಾಸಿಸುತ್ತಿರುವೆ? ನೀನು ಯಾರ ಮಗಳು? 
ಇಲ್ಲಿ ನಿನಗೆ ಕಾರ್ಯವೇನು?'' ಎಂದು ಪ್ರಶ್ನೆಮಾಡಿದೆನು 

೮. ""ಸರ್ವಾಂಗಸುಂದರಿಯೆ! ನಿನ್ನ ಕಾರ್ಯವೇನೆಂಬುದನ್ನು ನನಗೆ 
ಹೇಳು ?' ಇಂತೆಂದು ಕಣ್ಣುಗಳನ್ನು ಮುಚ್ಚಿ ನಿಂತಿದ್ದ ನನ್ನನ್ನು ಆ ಕನೈಯು 
ನೋಡಿದಳು. 

೯ ನನ್ನನ್ನು ಕುರಿತು ಯೋಚಿಸಿ ಆಕೆಯ ಸುಮ್ಮನೆ ನಿಂತುಕೊಂಡಿ 
ದ್ವಂತೆಯೇ ನನ್ನ ಮಹಾಜ್ಞಾನವೂ, ಸಮಸ್ತ ವೇದಾಭ್ಯಾಸವೂ, ಸಕಲ ಶಾಸ್ತ್ರ 
ಗಳೂ ಮರೆತುಹೋದುವು. 

೧೦. ಇದರಿಂದ ವಿಸ್ಮಯಗೊಂಡ ನಾನು ಚಿಂತಾಪರನೂ, ಮೋಹಪರ 
ವಶನೂಅಗಿ ಕಡೆಗೆ ಆಕೆಯನ್ನೇ ಶರಣುಹೊಂದಿ ನೋಡುತ್ತಿದ್ದೆನು. ರಾಜೇಂದ್ರನೆ! 
ಆಕೆಯ ಶರೀರದಿಂದ ಒಬ್ಬ ದಿವ್ಯಪುರುಷನು ಹುಚ್ಚಿ ಬಂದುದನ್ನು ನೋಡಿದೆನು. 

೧೧. ಆತನ ಹೃದಯದಿಂದ ಮತ್ತೊಬ್ಬ ಪುರುಷನುದಯಿಸಿದನು. 
ಎರಡನೆಯವನ ಹೃದಯಪ್ರದೇಶದಿಂದ ಮೂರನೆಯನನೊಬ್ಬನೂ ಹುಟ್ಟಿ ಬಂದು 
ದನ್ನು ನೋಡಿದೆನು. 


ಅಸ್ಕ್ಯಸಂಚಾಶತ್ತಮೋ9ಧ್ಯಾಯಃ ೫೦೯ 


ತತಃ ಪೃಷ್ಟಾ ಮಯಾ ದೇವೀ ಸಾ ಕುಮಾರೀ ಕಥಂಚನ । 

ವೇದಾ ನಷ್ಟಾ ಮಮಾಂಶೇಷಾ ಭದ್ರೇ ಕಂ ಬ್ರೂಹಿ ಕಾರಣಂ ೧೨೬ 
ಕನ್ಯೋವಾಚ:- 

ಮಾತಾಂಹಂ ಸರ್ವವೇದಾನಾಂ ಸಾವಿತ್ರೀ ನಾಮ ನಾಮತಃ । 

ಮಾಂ ನ ಜಾನಾಸಿ ಯೇನ ತ್ವನುತೋ ವೇದಾ ಹೃತಾಸ್ತವ ॥ ೧೩ ॥ 

ಏವಮುಕ್ತೇ ಮಯಾ ಪೃಷ್ಛಾ ವಿಸ್ಮಯೇನ ಮಹೀಪತೇ। 

ನೇದಾನಾಂತ್ವಂತು ಮಾತಾ ನೈ ಕಥಯಸ್ವ ನುಮಾನಘೇ ॥೧೪॥ 


ತ್ವದೀಯಹೃದಯೇ ದೇವಿ ಕ ಏತೇ ಪುರಷಾಸ್ತ್ರಯಃ ॥ ೧೫ 
ಕನ್ಫ್ಯೋವಾಚ 

ಯ ಏಷ ಮಚ್ಛರೀರಸ್ಥಃ ಶುಭಾಂಗಶ್ಹಾರುಶೋಭನಃ । 

ಏಷ ಖುಗ್ಗೇದನಾಮಾ ತು ಯಜುರ್ವೇದೋ ದ್ವಿತೀಯಕ ॥ ೧೬ ॥ 

ಸಾಮನೇದಸ್ತೃತೀಯಸ್ತು ತ್ರಯೋ ವೇದಾ ಮಯಿ ಸ್ಥಿತಾಃ । 

ತ್ರಯೋಂಗ್ನಯಸ್ತ್ರಯೋ ದೇವಾ ಮಚ್ಛರೀರೇ ಸ್ಥಿತಾ ದ್ವಿಜ 1 ೧೭॥ 


೧೨ ಆಗ ನಾನು ಬಹಳ ಕಷ್ಟದಿಂದ ಆ ಕನ್ನಿಕೆಯು ದೇವತೆಯೆಂಬುದನ್ನು 
ತಿಳಿದು ಕೇಳಿದೆನು" "ಭದ್ರೆ! ನನ್ನಲ್ಲಿದ್ದ ಸರ್ವವೇದಗಳೂ ನಷ್ಟಗಳಾದುದಕ್ಕೆ 
ಕಾರಣವೇನೆಂಬುದನ್ನು ಹೇಳು.” 

೧೩ ಕನ್ಯೆಯು ಹೇಳುತ್ತಾಳೆ --""ಎಲೈ ನಾರದನೆ! ನಾನೇ ಸಮಸ್ತ 
ವೇದಗಳಿಗೂ ಮಾತೆಯಾಗಿ ಸಾವಿತ್ರಿಯೆಂಬ ಹೆಸರಿನಿಂದ ಪ್ರಸಿದ್ಧಳಾದವಳು. 
ಇಂತಹ ನನ್ನನ್ನು ನೀನು ಗುರುತಿಸದಿದ್ದುದರಿಂದಲೇ ನಿನ್ನಲ್ಲಿದ್ದ ವೇದಗಳ್ಳೊವೂ 
ಕಳೆದುಹೋದುವು'? 

೧೪ ಮಹಾರಾಜನೆ! ಇಂತೆಂದ ಆಕೆಯನ್ನು ನಾನು ಮತ್ತೆ ಕೇಳಿದೆನು. 
“ ಮಹಾದೇವಿಯೆ! ನೀನು ವೇದಮಾತೆಯೆಂಬುದನ್ನು ತಿಳಿಸಿದೆಯಲ್ಲವೆ. 

೧೫. ದೇವಿಯೆ! ನಿನ್ನ ಹೃದಯದಿಂದ ಹೊರಕ್ಕೆ ಬಂದ ಈ ಮೂವರು. 
ಪುರುಷರು ಯಾರು?” 

೧೬ ಕನ್ಯೆಯು ಹೇಳುತ್ತಾಳೆ --""ನನ್ನ ಶರೀರದಿಂದ ಮೊದಲು ಬಂದ 
ಮಂಗಳಾಂಗನೂ, ಪರಮಸುಂದರನೂ ಆದ ಆ ಪುರುಷನೇ ಖುಗ್ರೇದವು. 
ಎರಡನೆಯವನೇ ಯಜುರ್ವೆೇದವು. 

೧೭. ಮೂರನೆಯ ವನೇ ಸಾಮವೇದವು. ಮೂರು ವೇದಗಳೂ 
ನನ್ನಲ್ಲಿಯೇ ನೆಲಸಿರುವುವು. ಮಹರ್ಷಿಯೆ! ಹಾಗೆಯೇ ಮೂರು ಅಗ್ನಿಗಳೂ 
ಬ್ರಹ್ಮಾದಿ ಜೀವತ್ರಯವೂ ನನ್ನ ದೇಹದಲ್ಲಿಯೇ ಅಡಗಿರುವುದು.'' 


3೧೦ } 


ಶ್ರ ಸ್ಯಾಂದೆಮ ಹಾಪುರಾಣಂ 


ಇತ್ಯುಕ್ತ್ವಾ ಸಾ ತದಾ ಕನ್ಯಾ ಪಶ್ಯತೋ ಮನು ಭೂಪತೇ । 


ಅಂತರ್ಥಾನಂ ಗತಾ ಸದ್ಯಸ್ತತೋಂಹಂ ನಿಸ್ಮಿತೋಂಭನಂ ॥ ೧೮ ॥ 
೦ ಕರೋಮಿ ಕ್ವ ಗಚ್ಛಾಮಿ ಶರಣಂ ಯಾನಿ ಕಂ ಪ್ರಭುಂ 
ಕಥಮಾನಿರ್ಭನಿಷ್ಕಂತಿ ನೇದಾಃ ಶಾಸ್ತ್ರಾಣಿ ಸಾಂಪ್ರ ತ ॥ ೧೯॥ 
ಸಾಮಿಕಸ್ತೀರ್ಥರಾಜಸ್ತು ಪ್ರಯಾಗಃ ಶ್ರೂ ಯತೇ' ಶ್ರುತೌ । 

ಅಹಂ ತತ್ರ ಗೆಮಿಷ್ಯಾನಿ ಜ್ಞಾ ನಂ ಸಮ, ೃವಿಷ್ಯತಿ ॥೨೦॥ 
ಷಷ್ಟ ನೇಡೇನ ಕೈಭ್ಯೇಣ ಪ್ರಾ ಪ್ರಾ ಸಿದ್ಧಿರನುತ್ತಮಾ । 

ಸಾವಿತ್ರಿ € ಶ್ರೂಯತೇ ತತ್ರ ಕ್ಸ ಯ್ಯ ಪಟಸಸ್ನಿಧ್‌ ॥ ೨೧8 
ಏನಂ ಮನಸ ಸಧಾಯ Him ನೃಪಸತ್ತಮ । 

ಪ್ರಯಾಗಂ ಕಾಮಿಕಂ ತೀರ್ಥಂ ಸರ್ವದೇನನಮಸ್ಕೃತಂ ॥ ೨೨ ॥ 


ತಪಸ್ತೀವ್ರಂ ಮಯಾ ತತ್ರ ತಪ್ತಂ ಪರಮದುಷ್ಕರಂ | 
ಅಥಾಜಗಾಮ ರಾಜೇಂದ್ರ ಪ್ರಯಾಗೋ ಮೂರ್ತಿಮಾನ್‌ ಸ್ವಯಂ ॥೨೩॥ 


೧೮. ಭೂಪಾಲಕನೆ! ಇಂತೆಂದು ತಿಳಿಸಿ ನಾನು ನೋಡುತ್ತಿದ್ದಂತೆಯೇ 
ಆಕೆಯು ಕಣ್ಣಿಗೆ ಕಾಣದಂತಾದಳು. ಆಗ ನಾನು ಬಹಳ ವಿಸ್ಮಯವನ್ನು 
ತಾಳಿದೆನು 

೧೯. "" ಈಗೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಯಾವ ಮಹಾತ್ಮನನ್ನು 
ಶರಣುಹೋಗಲಿ? ನನಗೀಗ ನೇದಗಳೂ ಶಾಸ್ತ್ರಗಳೂ ಮತ್ತೆ ಲಭಿಸುವುದು 
ಹೇಗೆ? 

ಪ್ರಯಾಗಕ್ಟೇತ್ರವೇ ಸರ್ವಾಭೀಷ್ಟಗಳನ್ನು ಕೊಡುವ ತೀರ್ಥರಾಜ 
ವೆಂದು ಶಾಸ್ತ್ರಗಳಲ್ಲಿ ಕೇಳಿರುವೆನು. ಆದುದರಿಂದ ಅಲ್ಲಿಗೆ ಹೋದರೆ ನನ್ನ 
ಜ್ಞಾನವು ಮತ್ತೆ ಪೂರ್ಣವಾಗುವುದು 

೨೧. ವೇದಗಳನ್ನು ಕಳೆದುಕೊಂಡಿದ್ದ ಕೈಭ್ಯಮುನಿಯು ಅಲ್ಲಿ ಉತ್ತಮ 
ಸಿದಿ ್ರಿಯನ್ನು ಪಡೆದನು. ಅಲ್ಲಿರುವ 1! ವಟವೃಕ್ಸದ ಸಾನ್ನಿಧ್ಯದಲ್ಲಿ 
ಯಾವಾಗಲೂ ಸಾವಿತ್ರೀಮಂತ್ರವು ತೇಲುತ ರುವುದು.” 

ತೈ ನುಹಾರಾಜನೆ | `'ಇಂತೆಂದು ಮನಸ್ಸಿನಲ್ಲಿ ಯೋಚಿಸಿ ನಾನು ಸಕಲ 
'ಕಾಮಪ್ರದವೂ, ಸಮಸ್ತಡೇವತೆಗಳಿಗೆ ಪೂಜ್ಯವೂ ಎನಿಸಿದ ಪ್ರಯಾಗಕ್ಷೇತ್ರವನ್ನು 
ಸೇರಿದೆನು. 

೨೩. ಅಲ್ಲಿ ನಾನು ಇತರರಿಗೆ ಅಸಾಧ್ಯವಾದ ಉಗ್ರತಪಸ್ಸನ್ನು ಮಾಡು 
ಕ್ರಿದ್ದೆನು. ರಾಜೇಂದ್ರನೆ! ಒಮ್ಮೆ ಸ್ರ್ರಯಾಗದೇವತೆಯೇ ಮೂರ್ತಿಗೊಂಡು 
ನನ್ನ ಎದುರಿಗೆ ನಿಂತನು. 


ಅಸ್ಚಸಂಚಾಶತ್ತ್ವನೋಳ9ಧ್ಯಾಯಃ ೫೧೧. 


ಉಳಕ್ತೋಹಂ ಪ್ರಣಯಾತ್ತ್ಮೇನ ನ ಮಾಂ ತಾಪಯ ನಾರದ । 


ಬ್ರಹ್ಮಪುತ್ರ ಪ್ರಯಾಗೋ ಹಂ ಭೀಷಿತಸ್ತಪಸಾ ತನ ॥ ೨೪ ॥ 
ಭವತಃ ಪಾರ್ಶ್ವಮಾಯಾತಃ ಪ್ರಣಯೇನ ತಪೋಧನ । 
ಧನ್ಯೋಸಿ ಸರ್ವಥಾ ಬ್ರಹ್ಮಂಸ್ತಪಸಾ ಚ ವಿಶೇಷತಃ ॥ ೨೫ ॥ 


ಮಯಾ ಸಾರ್ಧಂ ತ್ವಯಾ ಬ್ರಹ್ಮನ್ಗತಿಃ ಕಾರ್ಯಾಃಂವಿಕಲ್ಪತಃ । 
ಮಹಾಕಾಲವನೇ ರಮ್ಯೇ ತತ್ರ ತೇ ಜ್ಞಾನಮುತ್ತಮಂ | 


ಭವಿಷ್ಯತಿ ನ ಸಂದೇಹೋ ಮನು ಕೀರ್ತಿಶ್ಚ ಸುಸ್ಥಿರಾ ॥ ೨೬ ॥ 
ಏನಂ ಹಿ ಬ್ರುವತಸ್ತಸ್ಯ ಪ್ರಯಾಗಸ್ಯ ನೃಪೋತ್ತಮ । 

ಪ್ರಾದುರ್ಬಭೂವ ಸಹಸಾ ಪೀತವಾಸಾ ಜನಾರ್ದನಃ ॥ ೨೭॥ 
ಶಂಖಚಕ್ರಗದಾಪಾಣಿರ್ಗರುಡಸ್ಕೋ ನಿಯದ್ಧ ತಃ । 

ಉವಾಚ ಮೇಘಗಂಭೀರಂ ವಾಕ್ಯಂ ಚ ಪುರುಷೋತ್ತಮಃ ॥ ೨೮ ॥ 


ಏಹಿ ನಾರದ ಗಚ್ಛಾಮಃ ಪ್ರಯಾಗೋ ಯತ್ರ ಯಾಸ್ಯತಿ | 
ಕೃಷ್ಣಸ್ಯ ನಚನಂ ಶ್ರುತ್ವಾ ಮಯಾ ಪ್ರೋಕ್ತೋ ಜನಾರ್ದನಃ ॥ ೨೯॥ 


೨೪ ಆತನು ಪ್ರೇಮ ಪೂರ್ವಕವಾಗಿ ಇಂತೆಂದನು. "ನಾರದ! ನನ್ನನ್ನು 
ತಾಪಗೊಳಿಸಬೇಡ. ಬ್ರಾಹ್ಮಣೋತ್ತಮನೆ! ನಾನೇ ಪ್ರಯಾಗಾಧಿಪತಿಯು. 
ನಿನ್ನ ತಪಸ್ಸಿನಿಂದ ಭಯಗೊಂಡಿರುವೆನು 

೨೫ ತಪೋಧನನೆ' ಪ್ರಣಯದಿಂದ ನಾನು ನಿನ್ನ ಬಳಿಗೆ ಬಂದಿರುವೆನು. 
ಬ್ರಾಹ್ಮಣ್ಯದಿಂದಲೂ, ವಿಶೇಷವಾಗಿ ತಪಸ್ಸಿನಿಂದಲೂ ನೀನು ಸರ್ವಧಾ ಧನ್ಯ 
ನಾಗಿರುವೆ. 

೨೬ ಮಹರ್ಷಿಯೆ ! ನೀನೂ ಮನಸ್ಸಿನಲ್ಲಿ ಕಿಂಕೃತಿಯನ್ನು ಮಾಡದೆ. 
ನನ್ನೊಡನೆ ರಮ್ಯವಾದ ಮಹಾಕಾಲವನಕ್ಕೆ ಬರಬೇಕು ಆ ಕ್ಷೇತ್ರದಲ್ಲಿ ನಿನಗೆ 
ಉತ್ತಮಜ್ಞಾನವೂ, ನನಗೂ ಶಾಶ್ವತವಾದ ಸತ್ವೀರ್ತಿಯೊ ಉಂಟಾಗುವುವೆಂಬು. 
ದರಲ್ಲಿ ಸಂದೇಹನಿಲ್ಲ.?' 

೨೭. ರಾಜೋತ್ತಮನೆ! ಇಂತು ಪ್ರಯಾಗಾಧಿನಾಥನು ಹೇಳುತ್ತಿದ್ದಂತೆಯೇ 
ನೀತಾಂಬರಧಾರಿಯಾದ ಮಹಾವಿಷ್ಣುವೂ ಅಲ್ಲಿಗೆ ಬಂದನು. 

೨೮. ಶಂಖಚಕ್ರಗಡೆಗಳನ್ನು ಕೈಗಳಲ್ಲಿ ಹಿಡಿದು ಗರುಡವಾಹನನಾಗಿ 
ಆ ಪುರುಷೋತ್ತಮನು ಬಂದು ಮೇಘಗರ್ಜನೆಯಂತೆ ಗಂಭೀರವಾದ ಧ್ವನಿ 
ಯಿಂದಿಂತೆಂದನು. 

೨೯. "ನಾಕದ! ಹೊರಡು. ಪ್ರಯಾಗೇಶ್ವರನು ಹೊರಡುವಲ್ಲಿಗೆ ನಾವೂ 
ಹೋಗೋಣ.” ಇಂತೆಂದ ಶ್ರೀನಾರಾಯಣನಿಗೆ ನಾನೂ ಬಿನ್ನವಿಸಿಕೊಂಡೆನು. 


3೧೨ ಶ್ರೀ ಸ್ಕಾಂದಮಹಾಪುರಾಣಂ 


“ಜ್ಞಾನಂ ಮೇ ದೇಹಿ ದೇವೇಶ ಕಥಂ ಯಾಸ್ಯಾಮಿ ತದ್ವನಂ । 


ಮಹಾಕಾಲಂ ಜಗನ್ನಾಥ ಶ್ರುತಿಜ್ಞಾನನಿವರ್ಜಿತಃ ॥೩೦॥ 
ಇತ್ಯುಕ್ತಃ ಶ್ರೀಧರೇಣಾಂಹಂ ಮಹಾಕಾಲವನಂ ನೃಪ । 
ಆನೀತಸ್ತತ್ಕೃಣಾಚ್ಛೀಘಫ್ರುಂ ಪ್ರಯಾಗಸಹಿತಸ್ತದಾ ॥೩೧॥ 
ಘಂಟೇಶ್ವರಸ್ಯ ಪೂರ್ಣೇ ತು ನವನದ್ಯಾಸ್ತು ದಕ್ಷಿಣೇ । 

ತತ್ರ ಲಿಂಗಮನಾದಿಂ ತು ಜ್ಯೋತೀರೂಪಂ ಸನಾತನಂ ॥ ಕ೩೨॥ 
ಪ್ರಯಾಗಃ ಪೂಜಯಾಮಾಸ ಪಶ್ಯತೋ ಮನು ಭೂಪತೇ । 
ಲಿಂಗೇನೋಕ್ತಂ ಪ್ರಸನ್ನೇನ ಕಿಮರ್ಥಂ ತ್ವಮಿಹಾಗತಃ ॥ ೩೩॥ 
ಪ್ರಯಾಗ ಪ್ರಯತೋ ಭೂತ್ವಾ ಪ್ರಸನ್ನೋ ಹಂ ಸದಾ ತನ | 

ದರ್ಶನಂ ಚ ಮದೀಯಂ ತು ವಿಫಲಂ ನ ಭವಿಷ್ಯತಿ ॥ ೩೪॥ 
ಇತ್ಯುಕ್ತಸ್ತೇನ ಲಿಂಗೇನ ಮದರ್ಥಂ ಪ್ರಾರ್ಥಿತಸ್ತದಾ। 

ಜ್ಞಾನಂ ದೇಹಿ ದ್ವಿಜಾಯಾಂಸ್ಕೈ ನಾರದಾಯ ಮಹಾತ್ಮನೇ ॥ ೩೫॥ 
ನಷ್ಟಾ ನೇದಾಶ್ಚ ಶಾಸ್ತ್ರಾಣಿ ಸಾನಿತ್ರ್ಯಾ ದರ್ಶನಾತ್ರಭೋ ॥ ೩೬॥ 


೩೦. "ಆ ದೇವೇಶ್ವರನಾದ ಜಗನ್ನಾಧನೆ!' ನಾನು ವೇದಜ್ಞಾನಲೀನನಾಗಿ 
ರುವೆನು ನನಗೆ ಮತ್ತೆ ಜ್ಞಾನವನ್ನನುಗ್ರಹಿಸು ಆ ಮಹಾಕಾಲವನನೆಂಬ 
ಕ್ಷೇತ್ರಕ್ಕೆ ಹೋಗುವುದು ಹೇಗೆ?” 

೩೧ ಮಹಾರಾಜನೆ! ಇಂತೆಂದ ನನ್ನನ್ನು ಆ ಕ್ಷಣದಲ್ಲಿಯೇ ಪ್ರಯಾಗೇಶ್ವರ 
ನೊಡನೆ ನಾರಾಯಣನು ಮಹಾಕಾಲವನಕ್ಕೆ ಕರೆದುಕೊಂಡು ಬಂದುಬಿಟ್ಟಿನು. 

೩೨ ಅಲ್ಲಿ ಘಂಟೀಶ್ವರನಿಗೆ ಪೂರ್ವಕ್ಕೂ, ನವನದಿಗೆ ದಕ್ಷಿಣಕ್ಕೂ 
ಅನಾದಿಯೂ, ತೇಜೋಮಯವೂ, ಶಾಶ್ವತವೂ ಆದ ಒಂದು ಮಹಾಲಿಂಗ 
ವಿರುವುದು 

೩೩. ಭೂರಮಣನೆ! ನಾನು ನೋಡುತ್ತಿದ್ದಂತೆಯೇ ಪ್ರಯಾಗನು 
ಆ ಲಿಂಗಕ್ಕೆ ಪೂಜೆಯನ್ನು ಮಾಡಿದನು ಆ ಲಿಂಗವು ಪ್ರಸನ್ನವಾಗಿ ಇಂತೆಂದಿತು. 
*ಪ್ರಯಾಗನೆ! ನೀನೇತಕ್ಕೆ ಇಲ್ಲಿಗೆ ಒಂದೆ? 

೩೪. ಪ್ರಯತ್ನ ಪೂರ್ವಕವಾದ ನಿನ್ನ ಸೇವೆಯಿಂದ ನಾನು ನಿತ್ಯವೂ ನಿನ್ನಲ್ಲಿ 
ಪ್ರಸನ್ನನಾಗಿರುವೆನು ನನ್ನ ದರ್ಶನವೆಂದಿಗೂ ವಿಫಲವಾಗುವುದಿಲ್ಲ.' 

೩೫ ಇಂತೆಂದ ಲಿಂಗಕ್ಕೆ ಪ್ರಯಾಗೇಶ್ವರನು ನನಗಾಗಿ ಪ್ರಾರ್ಥಿಸಿ 
ಕೊಂಡನು. "“ಬ್ರಾಹ್ಮಣೋತ್ತಮುನೂ, ವುಹಾತ್ಮನೂ ಆದ ಈ ನಾರದನಿಗೆ 
ಜ್ಞಾನವನ್ನು ಕೊಡುವವನಾಗು 

೩೬. ಸ್ವಾಮಿಯೆ! ಸಾವಿತ್ರೀಡೇನಿಯನ್ನು ನೋಡಿದಂದಿನಿಂದ ಈತನ 
ವೇದಶಾಸ್ತ್ರ ಜ್ಞಾ ನವೆಲ್ಲವೂ ನಷ್ಟವಾಗಿಹೋಗಿರುವುದು. 


ಅಷ್ಟ ಹಂಡಾಕತ್ತ ನೋಕಿಭ್ಯಾಯಃ ಜತಿ 
ತತೋ ಲಿಂಗಾತ್ಸಮುತ್ತಸ್ಕೌ ಬ್ರಹ್ಮಾ ವೇಹೈರ್ವ್ಯತಸ್ತದಾ 1 


ಷಷಂಗೈಃ ಸರಹಸ್ಕೈತ್ಚ ಪುರಾಜೈಃ ಸಹಿತಸ್ತದಾ Han 
ಇತ್ಯುಕ್ತೋ ಹಂ ತದಾ ದೇವ್ಯಾ ಸಾವಿತ್ರ್ಯಾ ನೃಪಸತ್ತಮ । 
ಲಿಂಗಸ್ಯಾಂಸ್ಕ ಪ್ರಭಾನೇಣ ಪ್ರಯಾಗಾಭ್ಯರ್ಥಿತಸ್ಯ ವೈ 1 ೩೮ ಗ 


ಪ್ರತಿಭಾಸ್ಯಂತಿ ತೇ ನೇದಾ ಧರ್ಮಶಾಸ್ತ್ರಾಣಿ ನಾರದ । 

ಇತ್ಯುಕ್ತೇ ವಚನೇ ಭೂಯಃ ಪ್ರಾಪ್ತಾ ವೇದಾ ಮಯಾ ನೃಪ ॥೩೯॥ 
ಜ್ಞಾನಂ ಸಡಂಗಸಹಿತಂ ಶಾಸ್ತ್ರಾಣಿ ವಿವಿಧಾಶಿ ಚ । 

ಲಬ್ಧಜ್ವಾನೇನ ರಾಜೇಂದ್ರ ಮಯಾ ಪ್ರೋಕ್ತೆಂ ನಚಸ್ತದಾ ॥೪೦॥ 
ಪ್ರಯಾಗೇನಾರ್ಚಿತೋ ! ದೇವೋ ಮನು ಜ್ಞಾನಸ್ಯ ಕಾರಣಾತ್‌ | 

ಪ್ರ ಯಾಗೇಶ್ವ ರಸಂಜ್ಞ ಸ್ತು ಖ್ಯಾತಿಂ ಲೋಕೇಷು ಯಾಸ್ಯತಿ H ೪೧॥ 
ತದಾಪ ಪ್ರಭೃತಿ ತಲ್ಲಿಂಗಂ 'ತೇರ್ಥಕೋಟಶಶೆ ೈರ್ವ್ಯತಂ | 


ಸ್ವರ್ಗಾ: ಪನರ್ಗಫಲದಂ ತತ್ರ ತ್ವಂ ಗಂತುಮರ್ಹಸಿ ॥ ೪೨ ॥ 
ಕಮನೇನಾಃ ಶ್ವಮೇಥೇನ ಇಷ್ಟೇನ ನೃಪಸತ್ತಮ । 
ಅತ್ತಮೇಧಶತಘಲಂ ಜಾಯತೇ ತಸ್ಯ ದರ್ಶನಾತ್‌ 1 ೪೩॥ 


೩೭. ರಾಜಸತ್ತಮನೆ! ಆಗಲಾ ಲಿಂಗಮಧ್ಯ ದಿಂದ ಷಡಂಗಗಳು, ಅವುಗಳ 
ರಹಸ್ಯಗಳು, ಪುರಾಣಗಳು TNS 82 ವೇದಗಳನ್ನು ತೆಗೆದು 
ಕೊಂಡು ಚತುರ್ಮುಖನು ಹೂರಬಂದನು. 

೩೮-೩೯ ಆಗಲೇ ಸಾವಿತ್ರೀದೇವಿಯೂ ನನ್ನನ್ನು ಕುರಿತು ಹೇಳತೊಡಗಿ 
ದಳು. “ ಪ್ರಯಾಗೇಶ್ವರನಿಂದ ಸಂಪ್ರಾರ್ಥಿತವಾದ ಈ ಮಹಾಲಿಂಗದ ಪ್ರಭಾವ 
ದಿಂದ ನಿನಗೆ ಸಮಸ್ತವೇದಗಳೂ ಬುದ್ಧಿಗೋಚರಗಳಾಗುವುವು.'' ಮಹಾರಾಜನೆ! 
ಆಕೆಯ ಅನುಗ್ರಹದಿಂದ ಆಗಲೇ ನನಗೆ ಸಕಲ ವೇದಗಳೂ ಪುನಃ ದೊರೆತವು. 

೪೦ ಷಡಂಗಗಳೂ, ಬಹುವಿಧಗಳಾದ ಶಾಸ್ತ್ರಗಳೂ, ಕರಗತಗಳಾಗಲು 
ಆ ಮೂಲಕವಾಗಿ ಲಭಿಸಿದ ಜ್ಞಾ ನದಿಂದ ನಾನು ಈ ಮಾತುಗಳನ್ನಾಡಿದೆನು 

೪೧. "ನನಗೆ ಜ್ಞಾನವನ್ನು ಕೊಡಿಸುವ ನಿಮಿತ್ತದಿಂದ ಈ ಮಹಾಲಿಂಗ 
ವನ್ನು ಪ ಕ್ರ್ರಯಾಗೇಶ್ವ ರನು ಪೂಜಿಸಿದನಾದುದರಿಂದ ಇದು ಪ ಕ್ರೈಯಾಗೇಶ್ವರನೆಂದೇ 
ಹದಿನಾಲ್ಕು ಲೋಕೆಗಳಲ್ಲಿಯೂ ಪ್ರಖ್ಯಾತಿಯನ್ನು ಪಡೆಯುವುದು. ಸಿ 

೪೨. ಪ್ರಿಯವ್ರ ತನೆ! ಅಂದು ೂದಲುಗೊಂಡು ಆ ಲಿಂಗವು ನೂರಾರು 
ತೋಟ ತೀರ್ಥಗಳಿಂದ ಪರಿವೃ ತವಾಗಿ ಸ ಕ್ವರ್ಗಮೋಕ್ಸ ಕ್ಸಗಳೆರಡನ್ನೂ ಕೊಡುತ್ತಿರು 
ವುದು. ನೀನೂ ಅಲ್ಲಿಗೆ ಹೋಗಬೇಕು 

೪೩. ರಾಜೇಂದ್ರ ನೆ! ನೀನು ಮಾಡಿರುವ ಅಶ ಶೈಮೇಧಯಜ್ಞ ದಿಂದ ಹೆಚ್ಚಿನ 
ಫಲವೇನು? ಆ ಮರಾರಿ ದರ್ಶನದಿಂದ ನನಗೆ ಒಂದುನೂರು ಅಶ ಮೇಧ 
ಗಳನ್ನು ಮಾಡಿದ ಫಲವೇ ಪ್ರಾಪ್ತವಾಗುವುದು. 

6 


346೪ "ಯಾ ಲಕೆಮೆಜಾವರಾಜಂ 
ತಪಸಾ ಕಿಂ ಸುತಪ್ತೀನೆ ಕಾಯಕ್ಲೇಶಕರೇಣ ತು | 


ವಾಂಭಿತಂ ಲಭತೇ. ಸದ್ಯ ಕೆ ಹೆ ಶ್ರಯಾಗೇಶ್ವ ರದರ್ಶನಾತ್‌ neve 
ಈಶ್ವರ ಉವಾಚ ಃ-- 

ನಾರದಸ್ಯ ವಚಃ ಶ್ರುತ್ವಾ ಸ್ವಾಯಂಭುನಸುತೋ ನೃಪಃ । 

ಪ್ರಿಯನ್ರತೋ ಮಹಾದೇವಿ ಮಹಾಕಾಲವನಂಗತಃ 1 ೪೫ ॥ 

ದದರ್ಶ: ತತ್ರ ತಲ್ಲಿಂಗೆಂ ನವನದ್ಯಾಸ್ತು ದಕ್ಷಿಣೇ । 

ದರ್ಶನಾತ್ತ FY ಶಿಂಗಸ್ಯ ಮತ್ಸ ಮಾಷ ಸಮಾಗತಃ ॥ ೪೬ ॥ 


ಮಯಾ ಸಂಮಾನಿತೋ ಜೀನಿ ಗಣಾನಾನುಧಿಸಃ ಕೃತಃ । 

ಯೇ ಪಶ್ಯಂತಿ ನರಾ ಭಕ್ತ್ಯಾ ಪ್ರಯಾಗೇಶ್ವರನಿಸಾಶ್ವರಂ \ 

ತೇ ಧನ್ಯಾ ಮಾನುಷೇ ಲೋಕೇ ಕ್ಲಿ ಶೃಂತ್ಯನ್ಯೇ ನಿರರ್ಥಕಾಃ 8೪೭॥ 
ಯಾ ಗತಿರ್ಯೋಂಗಯುಕ್ತ ಸ್ಯ ಸತ್ತ ಸ್ಯ ಸ್ಯ ಮನೀಷಿಣಃ । 

ಸಾ ಗತಿರ್ಜಾಯತೇ ಸಮ ಕ ಶ್ರಯಾಗೇಕ ರಡರ್ಶನಾತ್‌ ॥೪೮ ॥ 
ಮಾಘಮಾಸೇ ಸಮೇಷ್ಯಂತಿ ಪ್ರ ಪ ಯಾಗೇಶ್ವ ರದರ್ಶನಂ | 

ಕರ್ತುಂ ಯೇ ಮಾನುಷಾಸ್ತೆ (ಷಾನುಶ ಮೇಧ ಪದೇ ಪದೇ 8%೪೯॥ 





೪೪. ಶರೀರಕ್ಕೆ ಕ್ಲೇಶವನ್ನುಂಟು ಮಾಡಿಕೊಂಡು ದೀರ್ಫ್ಥವಾದ ತಪಸ್ಸನ್ನು 
ಮಾಡುವುದರಿಂದೇನು? ಪ್ರಯಾಗೇಶ್ವರನನ್ನು ನೋಡಿದ ಕ್ಪಣದಲ್ಲಿಯೇ 
ಸರ್ವಾಭೀಷ್ಟಗಳೂ ಕೈಗೂಡುವುವು.” 

೪೫. ಈಶ್ವರನು ಹೇಳುತ್ತಾನೆ---ಮಹಾದೇವಿಯೆ!.. ನಾರದನಾಡಿದ 
ಈ ಮಾತುಗಳನ್ನು ಕೇಳಿ ಸ್ವಾಯಂಭುವಮನುವಿನ ಪುತ್ರನಾದ ಆ ಪ್ರಿಯವ್ರತ 
ಚಕ್ರವರ್ತಿಯು ಮಹಾಕಾಲವನವನ್ನು ಸೇರಿದನು 

೪೬. ಅಲ್ಲಿಗೆ ಬಂದ ತರುವಾಯ ಆತನು ನನನದಿಯ ದಕ್ಸಿಣಕ್ಕಿದ್ದ 
ಆ ಲಿಂಗವನ್ನು ಸಂದರ್ಶಿಸಿದನು. ಅದರ ಫಲವಾಗಿ ಆತನು ನನ್ನ ಲೋಕವನ್ನು 
ಸೇರಿ ನನ್ನ ಬಳಿಗೆ ಬರುವನನಾದನು. 

೪೭, ದೇವಿಯೆ ! ನಾನು ಆತನಿಗೆ ಮರ್ಯಾದೆಯನ್ನು ಮಾಡಿ ಆತನನ್ನು 
ಗಣಾಧಿಸತಿಯನ್ನಾಗಿ ಮಾಡಿದೆನು. ಯಾವ ಮಾನನನು ಭಕ್ತಿಯುಕ್ತನಾಗಿ 
ಪ್ರಯಾಗೇಶ್ವ ಶ್ವರನನ್ನು ನೋಡುವನೊ, ಅವನೇ ಮನುಷ್ಯಲೋಕದಲ್ಲಿ ಧನ್ಯನು. 
ಇತರರು ವಃ ೈರ್ಥಜೀವನವನ್ನು ನಡೆಸುತ್ತ ಕ್ಲೇಶಪಡುವವರು, 

೪೮. "ತ ಸೈ ಗುಣಸಂನನ್ನನೂ, ಮೇಧಾನಿಯೂ,  ಯೋಗಾಜಾರ 
ತತ್ರರನೂ ಆದ ಮಹಾಮುನಿಗೆ ಯಾವ ಸದ್ಗತಿಯು ಲಬಿಸುವುದೊ, ಆ ತೆ 
ಪ್ರ 'ಮಾಗೇಕ ಶರನ ದರ್ಶನದಿಂದಲೂ ಅಭಿಸುವುದು. ‘ 

೪೯. "ಮಾಘಮಾಸದಲ್ಲಿ ಯಾವ ಮಾನನರು ಪ್ರಯಾಗೇಶ್ವರನ ಸಟೆ 


ps 


ಅಷ್ಟಪಂಚಾಕತ್ತ ನೋಳಿಧ್ಯಾಯ: ೫೧% 


ಏಸ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ। 
ಪ್ರಯಾಗೇಶ್ವರದೇವಸ್ಯ ಶೃಣು ಸಿದ್ಧೇಶ್ವರಂ ಪರಂ ॥ ೫೦॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಅವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
**ಪ್ರಯಾಗೇಶ್ವರಮಾಹಾತ್ಮ್ಯನರ್ಣನಂ ?'ನಾಮತಾಷ್ಯ ಸೈ ಪಂಚಾಶತ್ತನೋಂಧ್ಯಾಯಃ 





ವನ್ನು ಮಾಡುವುದಕ್ಕೆ ಬರುವರೊ, ಅವರಿಗೆ ಹೆಜ್ಜೆಹೆಜ್ಜೆಗೂ ಅಶ್ವಮೇಧಫಲ 
ವುಂಟು. 

೫೦. ಮಹಾದೇವಿಯೆ! ಇಂತು ಪ್ರಯಾಗೇಶ್ವರಮಹಾದೇವನ ಪಾಪ 
ಪರಿಹಾರಕವಾದ ಮಾಹಾತ್ಮ್ಯದ ಕಥೆಯನ್ನು ನಿನಗೆ ಹೇಳಿರುವೆನು. ಇನ್ನು 
ಸಿದ್ಧೇಶ್ವರಲಿಂಗದ ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂದಮಹಾಪುರಾಣದ ಐದನೆಯ ಅವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲ "" ಪ್ರಯಾಗೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಐನತ್ತೆಂಟನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ [7 
ಅಥೈ ಕೋನಷಸ್ಮಿತಮೋಧ್ಯಾಯಃ 
ಸಿದ್ಧೇಶ್ವ ರಮಾಹಾತ್ಮ್ಯನರ್ಣಸಂ 
ಶ್ರೀ ಮಹಾಜೇವ ಉವಾಚ:- 
ಏಕೋನಷಸ್ಮಿಕಂ ವಿದ್ಧಿ ದೇವಂ ಸಿದ್ಧೇಶ್ವರಂ ಪ್ರಿಯೇ । 


ಯಸ್ಯ ದರ್ಶನಮಾತ್ರೇಣ ಸಿದ್ಧಿಃ ಪುಂಸಾಂ ಪ್ರಜಾಯತೇ nos 
ಆಸೀದಶ್ವಶಿರಾ ನಾಮ ರಾಜಾ ಪರಮಧಾರ್ನಿಕಃ । 

ಸೋಂಶ್ಚನೇಥೇನ ಯಜ್ಞೇನ ಇಷ್ಟಾ ಸಬಹುದಕ್ಸಿಣಂ HSH 
ಸ್ನಾತಶ್ಹಾವಭೃಥೇ ಹೃಷ್ಟೋ ಬ್ರಾಹ್ಮಣೈಃ ಪರಿವಾರಿತಃ । 

ಯಾನದಾಸ್ತೇ ಸ ರಾಜರ್ಹಿಸ್ತಾವತ್ಸಿದ್ಧೋಃತಿದೀಪ್ತಿ ಮಾನ್‌ ॥ ೩8 
ನಾನೌಷಧಿಪ್ರಭಾವಜ್ಞೋ ಮಂತ್ರತಂತ್ರನಿಶಾರದಃ । 

ಆಯಯ್‌ೌ ಕಪಿಲಃ ಶ್ರೀಮಾಂಜೈಗೀಷವ್ಯತ್ಹ ಸಿದ್ಧರಾಟ್‌ ॥೪॥ 
ತಯೋಸ್ತ ಟರಿತಮುತ್ತಾಯ ಸ ರಾಜಾಂಭ್ಯಾಗತಕ್ರಿಯಾಂ | 

ಚಕಾರ ಪರಯಾ ಯುಕ್ತೋ ಮುದಾ ವೈ ಪೃಥಿನೀಪತಿಃ nm 

ಕನ್ನಡದ ಅನುವಾದ 
ಸಿದ್ಧೇಶ್ವರಮಾಹಾತ್ಮ್ಯನರ್ಣನ 


೧. ಮಹಾದೇವನ: ಹೇಳುತ್ತಾನೆ --ಪ್ರಿಯಳೆ! ಐನತ್ತೊಂಬತ್ತನೆಯ 
ಮಹಾಲಿಂಗವೇ ಸಿದ್ಧೇಶ್ವರವೆಂಬುದನ್ನು ತಿಳಿ. ಇದನ್ನು ನೋಡುವುದರಿಂದಲೇ 
ಮಾನವರಿಗೆ ಕಾರ್ಯಸಿದ್ಧಿ ಯುಂಟಾಗುವುದು. 

೨. ಹಿಂದೆ. ಮಹಾಧರ್ಮಿಷ್ಠನಾದ ಅಶ್ವತಿರಸ್ಸೆಂಬ ರಾಜೇಂದ್ರನೊಬ್ಬ 
ನಿದ್ದನು. ಆತನು ಬಹಳ ದಕ್ಸಿಣೆಗಳೊಡಗೂಡಿದ ಅಶ್ವಮೇಧಯಜ್ಞ ವೊಂದನ್ನು 
ನೆರನೇರಿಸಿದರು. 

೩-೪. ಕಡೆಯಲ್ಲಿ ಅನಭೃಥಸ್ನಾನವನ್ನು ಮಾಡಿ ಸಂತೋಷದಿಂದ 
ಬ್ರಾಹ್ಮಣರು ಸುತ್ತುವರೆದಿರಲು, ಆ ರಾಜರ್ಷಿಯಿದ್ದಲ್ಲಿಗೆ ಮಹಾತೇಜಸ್ವಿಯೂ, 
ಅನೇಕ ಓಷಧಿಗಳ ಮಹಿಮೆಗಳನ್ನರಿಶವನೂ, ಮಂತ್ರತಂತ್ರಗಳಲ್ಲಿ ಪಾರಂಗತನೂ 
ಆದ ಕಸಿಲನೆಂಬ ಸಿದ್ಧ ನೂ, ಸರ್ವೈಶ್ವರ್ಯಸಮನ್ವಿತನಾದ ಜೈಗೀಷವ್ಯನೆಂಬ. 
ಸಿದ್ಧರಾಜನೂ ಆಗಮಿಸಿದರು. 

೫. ಆ ಮಹಾರಾಜನು ಸಂಭ್ರಮಗೊಂಡು ಆಸನದಿಂದೆದ್ದು ಎದುರು 
ಗೊಂಡು ಅತ್ಯಂತ ಸಂತೋಷದಿಂದ ಅವರಿಬ್ಬರಿಗೂ ಅತಿಥಿಸತ್ಯಾರಗಳನ್ನು 
ಮಾಡಲುಪಕ್ರಮಿಸಿದನು. 


ಏಕೋ ನಥ ಹಿತಮೊಸಭ್ಯಾ ಯಃ wre: 


ತಾವರ್ಚಿತಾವಾಸನಸ್ಕೌ ಕ್ಟಮಾಶೀಲೌ ತುಚಿಪ್ರತೌ। 7 2 ಛ"“ 
ಪುಹೌಜಸೌ ಮಹಾಭಾಗೌ ಮಮುಶ್ಪೂ ಮುಸಿಪುಂಗವೌ ೬p 
ವಿದ್ಯಾವಿನಯಸಂಪನ್ನೌ ಬ್ರಹ್ಮಚರ್ಯಪರಾಯಣ್‌ೌ । 
ಆನೇಕಸೃಸ್ಟಿಸಂಹಾರಸ್ಥಿತಿಕಾರ್ಯಪರಾಯಣೌ RLU 
ಉದಯಾದಿತ್ಯಸಂಕಾಶೌ ವಿಭಾವಸುಸಮವಮ್ಯೂತೀ 

ತೇಜೋ ರಾಶಿಸಮಾಯುಕ್ಕ್‌ ದುರ್ನಿರೀಕ್ಸ್ಯ್‌ ಸೃಥಗ್ಗನೈಃ MOH 
ವಿನಯೇನೋಪಸಂಗಮ್ಯ ಪ್ರಣಿಸತ್ಯಾಭಿನಾಷ್ಯ ಚ'। 

ಸ ರಾಜಾ ಪ್ರಾಂಜಲಿರ್ಭೂತ್ವಾ ಪ್ರಶ್ನಮೇನಮಪೃಚ್ಛತ uu 


ಅಶ್ವಶಿರಾ ಉವಾಚ ;-- 
ಶ್ರುತಂ ಮಯಾ ಮುನಿಶ್ರೇಷ್ಕೌ ನಾಂಕ್ಯೋ ದೇವೋ ಜನಾರ್ದನಾತ್‌ ; 
ಧ್ಯಾಶೋಥ ಪೂಜಿತೋ ನ್ಫೂಣಾಂ ಮುಕ್ತಿದೋ ಭವಬಂಧನಾತ್‌ ॥ 
ಸಂಸ್ಕೃತೇತು ಹೃಷೀಕೇಶೇ ನರಾಣಾಂ ಕೋಟಿಜನ್ಮಜಂ ! ( 
ಅಶುಭಂ ಕ್ಚಯಮಾಪ್ನೋತಿ ಕಥಂ ನ ಪ್ರಣಮೇದ್ಧರಿಂ 1 00 


೬. ಶ್ಚಮಾನಂತರೂ, ಉತ್ತಮವ್ರತಪರರೂ, ಮಹಾ ತೇಜಸ್ವಿಗಳೂ, 
ಮಹಾತ್ಮರೂ, ಮೋಕ್ಸಾಪೇಕ್ಸಿಗಳೂ ಆದ ಆ ಮುನಿವರ್ಯರಿಬ್ಬರೂ ಸತ್ಕಾರ 
ವನ್ನು ಸ್ವೀಕರಿಸಿ ಉಚಿತಾಸನಗಳಲ್ಲಿ ಕುಳಿತರು 

೭ ಅವರು ವಿದ್ಯಾವಿನಯಾದಿ ಸದ್ದು ಣಭರಿತರೂ, ಬ್ರಹ್ಮಚರ್ಯವನ್ನು 
ಸಾಧಿಸಿದವರೂ, ಸ್ವತಃ ನೃಸ್ಟಿಸ್ಸಿತಿಲಯಗಳನ್ನುಂಟುಮಾಡಲು ಸಮರ್ಥರೂ. 
ಆಗಿದ್ದರು 

೮ ಚಾಲಸೂರ್ಯನನ್ನು ಹೋಲುವವರೂ, ಅಗ್ನಿಯಂತೆ ಕಾಂತಿ 
ಯುಕ್ತರೂ, ತೇಜಸ್ಸಿನ ರಾಶಿಗಳಂತಿರುವವರೂ ಆದ ಅವರು ಸಾಮಾವ್ಯಜನರಿಗೆ 
ನೋಡುವುದಕ್ಕೂ ಅಸಾಧ್ಯರಾಗಿದ್ದರು. 

೮, ಆ ರಾಜೇಂದ್ರನು ನಿನಯಾನ್ವಿತನಾಗಿ ಅವರನ್ನು ಸಮಾಹಿಸಿ ಥಂಡ 
ಪ್ರಣಾಮವನ್ನು ಮಾಡಿ ಕುಶಲಪ್ರಶ್ನೆಗಳಾದನಂತರ ಕೈಗಳನ್ನು ಮುಗಿಧುಕೊಂಡು 
ಇಂತು ಪ್ರಶ್ನಿಸಿದನು. 

೧೦-೧೧. ಅಶ್ವತಿರನು ಹೇಳುತ್ತಾನೆ --""ಎಲ್ಫೈೈ ಮುರಿಶ್ರೇಷ್ಠರಿರಾ! 
ಶ್ರೀವ.ನ್ನಾರಾಯಣನಲ್ಲಡೆ ಬೇಕಿ ದೇವರಿಲ್ಲವೊದು ನೇಳಿರುವೆನು. ಧ್ಯಾನಪೂಜಾದಿ 
ಗಳನ್ನು ಮಾಡಿದ ಮಾನವರನ್ನು ಆತನೇ ಸಂಸಾರಸಾಗರದಿಂದ ಉದ್ಧರಿಸುವ 
ಪನು ಆ ಹೃಷೀಕೇಷನನ್ನು ಸ್ಮರಿಸಿದ ಮಾತ್ರದಿಂದಲೇ ಕೋಟಿಜನ್ಮಗಳಲ್ಲಿ 
ಸಂಚಿತಗಳಾದ ಪಾತಕಗಳೂ ನಾಶವಾಗುವುವೆಂದಮೇಲೆ ಯಾರುತಾನೆ ಆತನನ್ನು 
ನಮಸ್ಕರಿಸುವುದಿಲ್ಲ? 


ದಿವ: ಶ್ರೀಃ ಸ್ಕಾಂದಹೊಪತಚ್ರರಾಣಂ 
ಸಮಾರಾಧ್ಯ ಜಗನ್ನಾಫಂ ಶಳ್ರಾದ್ಯಾಸ್ಪಿ ದಿವೌಕಸಃ । 


ವಸಂತಿ ಮುದಿತಾಃ ಸ್ಪೆರ್ಗೇ ದಿವ್ಯದ್ಯುತಿಸಮಸ್ವಿತಾಃ ॥ ೧೨ 8 
'ಜನ್ಮಮೃತ್ಯುಜರಾರೋಗೈರ್ದುಃಖಾನಿ ವಿವಿಧಾನಿ ಚ । 

ಪ್ರಯಾಂತಿ ವಿಲಯಂ ಸದ್ಯಃ ಪ್ರಸನ್ನೇ ಗರುಡಧ್ವಜೇ ॥ ೧೩ 
ಇತಿ ಪೈಷ್ಟಸ್ತದಾ ತೇನ ಪ್ರಾರ್ಥಿತೇನ ಯಶಸ್ವಿನಾ । 

ಊಚತುಸ್ತಂ ನೃಪಂ ಸಿದ್ಧ ಸಿದ್ಧಿನಿಜ್ಜಾನಕೋನಿದೌ ॥ ೧೪ ॥ 
ಏಷ ಸಂಪ್ರೋಚ್ಯತೇ ರಾಜಂಸ್ತೃಯಾ ನಾರಾಯಣೋಧುನಾ । 

ಆನಾಂ ನಾರಾಯಣೌ ದ್ವೌ ತು ತೃತ್ರತ್ಯಕ್ಟುಂ ಗತೌ ನೃಪ ॥ ೧೫ ॥ 


ಅಶ್ವಶಿರಾ ಉವಾಚ 
ಭವಂತೌ ಬ್ರಾಹ್ಮಣೌ ಸಿದ್ಧೌ ತಪಸಾ ದಗ್ಭಶಿಲ್ಪಿಷೌ । 


ಯುವಾಂ ನಾರಾಯಣೌ ಕಸ್ಮಾದಿತಿ ವಾಕ್ಯಮುವಾಚ ಸಃ ॥ ೧೬ ॥ 
ತಂಖಚಕ್ರಗದಾಪಾಣಿಃ ಪೀತವಾಸಾ ಜನಾರ್ದನಃ । 
ಗರುಡಸ್ಲೋ ಹೃಷೀಕೇಶಃ ಕಸ್ತಸ್ಕ ಸದೃಶೋ ಭುವಿ ॥ ೧೭ ॥ 


೧೨. ಆ ಲೋಕೇಶ್ವರನನ್ನು ಪೂಜಿಸಿದುದರಿಂದಲೇ ದೇವತೆಗಳೂ ದಿವ್ಯ 
ಕಾಂಕಿಯುಕ್ತರಾಗಿ ಇಂದ್ರನೊಡನೆ ಸ್ವರ್ಗಲೋಕದಲ್ಲಿ ಸಂತೋಷದಿಂದ ವಾಸಿಸು 
ತ್ರಿರುವರು. 

೧೩. ಆ ಗರುಡಧ್ವಜನು ಪ್ರಸನ್ನನಾಗಲು ಜನನ ಮರಣ, ರೋಗ 
ಮುಪ್ಪುಗಳೇ ಮುಂತಾದ ಬಹುವಿಧ ದುಃಖಗಳೆಬ್ಲವೂ ನಿಮಿಷಮಾತ್ರದಲ್ಲಿಯೇ 
ನಾಶವಾಗು ವುವು.?' 

೧೪. ಇಂತೆಂದು ರಾಜೇಂದ್ರನು ಕೇಳಲು, ಸಮಸ್ತಸಿದ್ಧಿಗಳನ್ನೂ ಪಡೆದು 
ಮಹಾ ಜ್ಞಾನಿಗಳಾಗಿದ್ದ ಆ ಇಬ್ಬರು ಮಹರ್ಷಿಗಳೂ ಆತನಿಗೆ ಹೇಳಿದರು 

೧೫. ರಾಜನೆ! ಈಗ ನೀನು ಬಣ್ಣಿಸುತ್ತಿರುವ ನಾರಾಯಣನೆಂಬನನು 
ಯಾರು? ನಾವಿಬ್ಬರೇ ನಿನಗೆ ಪ್ರತೃಕ್ಸವಾಗಿ ಕಾಣಿಸುವ ಇಬ್ಬರು ನಾರಾಯಣ 
ರಾಗಿರುವೆವು.?' 

೧೬. ಅಶ್ವತಿರನು ಕೇಳುತ್ತಾನೆ! ನೀವಿಬ್ಬರೂ ಸಿದ್ಧರೆಸಿಸಿದ ಬ್ರಾಹ್ಮಣೋ 
ತ್ರಮರು. ತಪಸ್ಸಿನಿಂದ ಸಕಲ ಪಾಪಗಳನ್ನೂ ಕಳೆದುಕೊಂಡಿರುವಿರಿ. ಆದರೂ 
ನೀನಿಬ್ಬರೂ ಹೇಗೆ ನಾರಾಯಣರಾಗಬಹುದು? 

೧೭. ನಾರಾಯಣನಾದರೊ, ಶಂಖ, ಚಕ್ರ, ಗದೆಗಳನ್ನು ಕೈಗಳಲ್ಲಿ 
ಹಿಡಿದುಕೊಂಡು ಪೀತಾಂಬರವನ್ನುಟ್ಟಿರುವನು. ಗರುಡವಾಹನನಾಗಿ ಸರ್ವರ 
ಇಂದ್ರಿಯಗಳಿಗೂ ನಿಯಾಮಕನಾಗಿರುವನು. ಭೂಲೋಕದಲ್ಲಿ ಆತನಿಗೆ ಸಮಾನ 
ನಾದವನು ಯಾವನಿರುವನು? 5 


ನಿತೋನಷಹ್ಮಿತಮೋ9ಧ್ಯಾಯ॥ ಗ್ಗ 
ತಸ್ಯ ರಾಜ್ಞೊ € ವಚಃ ಶ್ರುತ್ಥಾ ಸಂಸಿದ್ಧೌ ಯೋಗಕೋವಿದೌ । 


ದರ್ಶಯಾಮಾಸ ತುಸ್ತೌ ಹಿ ಕೃತ್ವಾ ನಾರಾಯಣಂ ವಪುಃ 1 ೧೮ ॥ 
ಕಪಿಲೋ ಮಂತ್ರ ಮಾಹಾತಾ ನ್ಯ ತ್ಲ್ವಯಂ ವಿಷ್ಟು ರ್ಬಭೂವ ಹ। 
ಶಂಖಚಕ್ರ ಗದಾಸಾಜೆಃ ಸೀತನಾಸಾಶ್ಚ ತತ್ಯ ಹಾತ್‌ ॥1೧೯॥ 
ಜೈಗೀಷನೃಶ್ಚೆ ಗರುಡಸ್ತತ್ಯ ಎಸಾತೃಮಜಾಯತ | 

ತತಃ ಸಮಭನತ್ತತ್ರ ರಾಜನೇಶ್ಮನಿ ಕೌತುಕಂ ॥೨೦॥ 


ದೃಷ್ಟ್ವಾ ನಾರಾಯಣಂ ದೇವಂ ಗರುಡಸ್ಥೆಂ ಸನಾತನಂ | 

ಆಶ್ಚರ್ಯಂ ತಾದೃಶಂ ದೃಷ್ಟ್ಯಾ ಸ ರಾಜಾ ನಿಸ್ಮಯಾನ್ವಿತಃ | 

ಉವಾಚ ಕ್ಸಾಮ್ಯತಾಂ ಸಿದ್ಧೌ್‌ ನಾಂಯಂ ವಿಸ್ಣುರಥೇದೃಶಃ uso 
ತಸ್ಯ ಬ್ರ ಬ್ರಹ್ಮಾ "ಮುತ್ತ ನ್ನೊ « "ನಾಭಿಸಂಕಜಮಧ್ಯ ತಃ । 

ತಸ್ಮಾರಾ ಬ್ರಹ್ಮ ಣೋ ರುದ್ರ 8 ಸ ವಿಷ್ಣುಃ ಪರಮೇಶ್ವ ರಃ ॥ 3೨ ॥ 
ಇತಿ ರಾಜ್ಞೋ ವಚಃ ಶ್ರುತ್ವಾ ತದಾ ಫೌ ಸಿದ್ಧಸತ್ತಮೌ । 

ಚಕ್ರ ತುಃ ಪರಮಾಂ ವ ಯೋಗಾಚಾರ್ಯಾ ಸುಮಾಂತ್ರಿ ಕೌ/|೨ ೩॥ 





೧೮. ಇಂತೆಂದ ಆ ಮಹಾರಾಜನ ಮಾತುಗಳನ್ನು ಕೇಳಿ ಯೋಗಸಾಧನೆ 
ಗಳಲ್ಲಿ ಪರಿಣತರಾಗಿದ್ದ ಆ ಸಿದ್ಧರು ಆತನಿಗೆ ನಾರಾಯಣನ ಸ್ವರೂಸವನ್ನು 
ತೋರಿದರು. 

೧೯. ಮಂತ್ರಪುರಶ್ಚರಣೆಯ ಮಹಿಮೆಯಿಂದ ಕಹಿಲನು ತಾನೇ ಮಹಾ 
ವಿಷ್ಣುವಾಗಿ ಶಂಖ ಚಕ್ರ ಗಡೆಗಳನ್ನು ಕೈಗಳಲ್ಲಿ ಹಿಡಿದು ಪೀತಾಂಬರಧಾರಿಯಾಗಿ 
ಆ ಕ್ಸಣವೇ ಕಾಣಿಸಿಕೊಂಡನು. 

೨೦. ಜೈಗೀಷವ್ಯನೂ ಆ ವೇಳೆಗೇ ಗರುಡನಾಗಿ ಕಾಣಿಸಿಕೊಂಡನು. 
ಆಗ ರಾಜ ಗ್ಭೃ ಹದಲ್ಲೆ ಲ್ಲ ಈ ಆಶ್ಚ ರ್ಯವನ್ನು ಕಂಡು ಕೌತುಕವುಂಟಾಯಿತು. 

೨೧. “ಜೀವಡೇವನೂ, ಸದನಿದರಡೂ ಆದ ನಾರಾಯಣನು ಗರುಡಾ 
ರೂಢನಾಗಿರುವುದನ್ನು ಕಂಡು ಆ ಮಹಾರಾಜನು ವಿಸ್ಮಯಾಶ್ವಿತನಾಗಿ 
ಇಂತೆಂದನು. "" ಎಲೈ ಸಿದ್ಧರಿರಾ! ನನ್ನ ಅಪರಾಧವನ್ನು ಕ್ಪಮಿಸಿರಿ. ಮಹಾ 
ವಿಷ್ಣುವು ಇಂತಹವನನ್ಲ. 

೨೨. ಆತನ ನಾಭೀಕಮಲದಿಂದ ಚತುರ್ಮುಖಬ್ರಹ್ಮನುದ್ಭವಿಸಿರುವನು. 
ಆ ಬ್ರಹ್ಮನಿಂದ ಮಹಾರುದ್ರನು ಹುಟ್ಟರುವನು. ಅಂತಹ ವಿಷ್ಣುವೇ 
ಸರ್ಮೇಶ್ವರನು.' 

೨೩. ಇಂತೆಂದ ಆ ರಾಜೇಶ್ವರನ ಮಾತುಗಳನ್ನು ಸಿದ್ಧ ರಿಬ್ಬರೂ ಕೇಳಿ 
ಯೋಗಜಾ ಸಿ ನನಿರತರೂ, ಮಂತ್ರಶಾಸ್ತ್ರಪ್ರವೀಣರೂ ಆದುದರಿಂದ ಬಂದು ಮಹಾ 
ಮಾಯೆಯನ್ನುಂಟುಮಾಡಿದರು. 


#46 ಸ್ರೀ ಕ್ಯಾರಿಜಿನು ಪುನ 
ಕಸಿಲಃ ಪದ್ಮೆನಾಭಸ್ತು ಪೆಜ್ಮವಂಧ್ಯೇ ಪ್ರಜಾಪತಿಃ । 


ಬಭೊನ ಸ್ವಯಮೇವಾತ್ರ ಸಹಸಾ ಯೋಗತಸ್ತದಾ ॥ ೨೪ ॥ 
ಜೈಗೀಷವ್ಕೋ ರುದ್ರಸ್ತು ತಸ್ಕೈವಾಂಕೇ ವ್ಯವಸ್ಥಿತಃ | 
ಷದರ್ಶ ಮಹದಾಶ್ಚರ್ಯಂ ಸ ರಾಜಾ ಯೋಗನಮೋಹಿತಃ ॥ ೨೫॥ 


ಕೌತುಕಾತ್ರೃತ್ಯುವಾಚೇದಂ ಭೀತಃ ಕಂಪಿತಕಂಧರಃ । 

ನೇತ್ಕೆಂ ಭವಿತಿ ವಿಶ್ಚೇಶೋ ಮಾಯೆ ಷಾ ಯೋಗಿನಾಂ ತಜಾ । 
ಸರ್ವರೂಪೀ ಹರಿಃ ಶ್ರೀಮಾನ್ಸರ್ವಗಃ ಸರ್ವದಃ ಸ್ಮೃಕಃ ॥ ೨೬॥ 
ತತೋ ವಾಕ್ಕಾಂವಸಾನೇ ತು ತಸ್ಯ ರಾಜ್ಞತ್ಚ ಸಂಸದಿ । 

ಮಶಕಾ ಮತ್ಕುಣಾ ಯೂಕಾ ಭ್ರಮರಾಃ ಪಕ್ಸಿಣೋ ಮೃಗಾಃ ॥ ೨೭॥ 


ಅಶ್ವಾ ಗಾವೋ ಹಯಾಃ ಸಿಂಹಾ ವ್ಯಾಘ್ರಾ ಗೋಮಹಿಷಾಸ್ತಥಾ | 


ಅನ್ಕೇ:ಪಿ ಪಶವಃ ಕೀಟಾ ಗ್ರಾಮ್ಯಾರಣ್ಯಾಶ್ಚ ಸರ್ವಶಃ ॥ ೨೮ ॥ 
ವೃಶ್ಯಂತೇ ರಾಜಭವನೇ ಕೋಟಶಃ ಪರ್ವತಾತ್ಮಜೇ ! 
ತಂ ದೈಷ್ಟ್ಟ್ವಾ ಭೂತಸಂಘಣತಂ ರಾಜಾ ವಿಸ್ಮಿತಮಾನಸಃ 2೯ 


೨೪. ಕಪಿಲನು ಮಹಾವಿಷ್ಣುವೂ, ಆತನ ನಾಭೀಕಮಲದಲ್ಲಿರುವ ಬ್ರಹ್ಮನೂ 
ಆಗಿ ಕಾಣಿಸಿದರು. ಆತನು ತನ್ನ ಯೋಗಮಹಿಮೆಯಿಂದ ಈ ಮಹಾಶ್ಚರ್ಯ 
ವನ್ನು ನಿಮಿಷದಲ್ಲಿ ಮಾಡಿದನು. 

೨೫. ಜೈಗೀಷವ್ಯನಾದರೊ, ಮಹಾದೇವನ ರೂಪವನ್ನು ತಾಳಿ ಬ್ರಹ್ಮನ 
ತೊಡೆಯಮೇಲೆ ಕುಳಿತಿದ್ದನು ಯೋಗಶಕ್ತಿಯಿಂದ ಮೋಹಿತನಾದ ಆ ರಾಜನು 
ಈ ಅಶ್ಚರ್ಯವನ್ನೆ ಲ್ಲ ನೋಡಿದನು. 

೨೬. ಭಯಭ್ರಾಂತನೂ, ನಡುಗುತ್ತಿರುವ ಧ್ವನಿಯುಳ್ಳವನೂ ಆದರೂ 
ಕುತೂಹಲಪ್ರೇರಿತನಾಗಿ ಇಂತೆಂದನು. "ಅಹಾ! ಲೋಕೇಶ್ವರನು ಹೀಗೆ 
ಇರಲಾರನು. ಇದೆಲ್ಲವೂ ಯೋಗಿಗಳ ಮಾಯಾಪ್ರಪಂಚದಂತೆಯೇ ಇದ್ದೀತು! 
ಆ ಶ್ರೀಹರಿಯು ಸರ್ವಸ್ವರೂಪನೂ, ಸರ್ವೈಶ್ವರ್ಯಭರಿತನೂ, ಸರ್ವಾಂತರ್ಯಾ 
ಮಿಯೂ, ಸರ್ವವಾಂಛಪ್ರದನೂ ಆಗಿರುವನೆಂದು ಸ್ಮೃತಿಗಳಲ್ಲಿ ಹೇಳಿರುವುದು.'' 

'೨೭-೨೯. ದೇವಿಯೆ! ಆಗ ಆ ರಾಜನ ಅರಮನಕೆಯಲ್ಲೆಲ್ಲೆ ಲ್ಲಿಯೂ 
ಸೊಳ್ಳೆಗಳು, ತಿಗಣೆಗಳು, ಹೇನುಗಳು, ದುಂಬಿಗಳು, ಪಕ್ಷಿಗಳು, ಮೃಗಗಳು, 
ಕುದುರೆಗಳು, ಆಕಳುಗಳು, ಸಿಂಹಗಳು, ಹುಲಿಗಳು, ಎತ್ತು, ಎಮ್ಮೆಗಳು, 
ಈತರ ಪಶುಗಳೂ, ಕೇಟಿಗಳೂ, ಊರು ಕಾಡುಗಳಲ್ಲಿ ವಾಸಿಸುವ ಸಕಲ 
ಜಂತುಗೆಳೂ ಕೋಟಗಟ್ಟಿಲೆಯಾಗಿ ತೋರುತ್ತಿದ್ದುವು. ಸರ್ವತರಾಜಪುತ್ರಿಯೆ ! 
ಆ ಭೂತಸಮೂಹವನ್ನು ಕಂಡು ಮಹಾರಾಜನು ಆಶ್ಚರ್ಯಚಕಿತನಾದನು. 


ವಿಶ್ನೋನಶಷ್ಮಿ ತವೆೊ (9ಧ್ರ್ಯಾ ಯಃ ಟು 
ಯಾನಚ್ಚಿಂತಯತೇ ಕಿಂ ಸ್ಕಾತ್ರ್ಯಾವಜ್ಚ್ಮ್ಮಾ ಫಂ ನೃನೇಣ ಹಿ 1 


ಜೈಗೀಷವ್ಯ ಸ್ಯ ಮಾಹಾತ್ಮ್ಯ ಕಪಿಲಸ್ಯ ಮಹಾತ್ಮನಃ MAOH 
ಕೃತಾಂಜಲಿಪುಟೋ ಭೂತ್ವಾ ಸ ರಾಜಚಾಃಶ್ಚಶಿರಸ್ತದಾ। 

ಪಪ್ರಚ್ಛ ಚ ದ್ವೀಣೌ ಭಕ್ತ್ಯಾ ಕಿಮಿದಂ ಸಿದ್ಧಸತ್ತಮೌ 8೩ಿ೧॥ 
ಸಾಮರ್ಫ್ಯಮಾದೃ ಶಂ ಲಬ್ಭಂ ಕಸ್ಕಾಡ್ಟೆ ತಪಸೋ ಬಲಾತ್‌ । 

ಅದ್ಯ ಮೇ ಸಫಲೋತ್ಪತ್ತಿ ರೆದ್ಯ ಮೇ ನ ಶ್ರುತಂ 8೩೨ ॥ 
ಸಫಲಾ ಮೇ ಮನೋ ರ್ಕುವಯೋರ್ದರ್ಶಸೇನ ವೈ। 

ತಸ್ಯ ತದ್ವಚನಂ ಶ್ರುತ್ವಾ ಕಪಿಲೋ ವಾಕ್ಯಮಬ್ರವೀತ್‌ ೬೩೩ ॥ 
ಮಹಾಕಾಲವನೇ ರಾಜನ್ನಿದ್ಯತೇ ಛಿಂಗಮುತ್ತಮಂ । 

ಖ್ಯಾತಂ ಸಿದ್ಧೇಶ್ವರಂ ನಾಮ್ನಾ ಸಿದ್ಧೈರಚ್ಯರ್ಚಿತಂ ತದಾ ॥ ೩೪ ॥% 
ಸೌಭಾಗ್ಯೇಶ್ವರಪೂರ್ವೇ ತು ಸೌಭಾಗ್ಯಾರೋಗ್ಯಧಾಯಕಂ । 
ಪ್ರಭಾನಾತ್ತಸ್ಯ ಲಿಂಗಸ್ಯ ಪ್ರಾಸ್ತಾ ಸಿದ್ಧಿರನುತ್ತಮಾ ABH 





« 


೩೦. ಇದೇನೆಂದು ಆತನು ಚಿಂತಿಸುತ್ತಿರುವಂತೆಯೇ ಆತನಿಗೆ ಜೈಗೀಷವ್ಯನ 
ಮತ್ತು ಮಹಾತ್ಮನಾದ ಕನಿಲಮುನಿಯ ಮಾಹಾತ್ಮ್ಯವು ಮನಸ್ಸಿಗೆ ಗೋಚರ 
ವಾಯಿತು 

೩೧ ಬಳಿಕ ಆ ಅಶ್ವತಿಕಮಹಾರಾಜನು ಅಂಜಲಿಭಂಧವನ್ನು ಮಾಡಿ 
ಕೊಂಡು ಆ ಬ್ರಾಹ್ಮಣರನ್ನು ಪ್ರಶ್ನೆಮಾಷಿವನು ""ಎಳ್ಳೆ ಸಿದ್ಧಶ್ರೇಷ್ಮರಿರಾ! 
ಈ ವಿಚಿತ್ರ ವೇನು? 

೩೨. ಯಾನ ತನಸ್ಸಿನ ಬಲದಿಂದ ನಿಮಗೆ ಇಂತಹ ಸಾಮರ್ಥ್ಯವುಂಟಾ 
ಯಿತು? ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಇಂದು ನನ್ನ ವಿದ್ಯೆಯು 
ಸಫಲನೆನಿಸಿತು. 

೩೩. ನಿಮ್ಮಿಬ್ಬರ ದರ್ಶನದಿಂದ ಸನ್ನ ಮನಸ್ಸಿನ ವೃತ್ತಿಯೂ ಸಫಲ 
ವಾಯಿತು.” ಇಂತೆಂದ ಆ ರಾಜನ ಮಾತನ್ನು ಕೇಳಿ ಕಪಿಲಮಹರ್ಷಿಯು 
ಹೇಳಸೊಡಗಿನನು. 

೩೪. "ರಾಜೇಂದ್ರ! ಮಹಾಕಾಲವಫಕ್ಷೇತ್ರಧಲ್ಲಿ ಒಂದು ಉತ್ಸನು 
ಲಿಂಗವಿರುವುದು. ಸಿದ್ಧೇಶ್ವರನೆಂಬ ಹೆಸರಿಫಿಂದ ಪ್ರಖ್ಯಾತವಾದ ಆ ಲಿಂಕವನ್ನು 
ಸಿದ್ಧರು ನಿತ್ಯವೂ ಫೂಜಿಸುತ್ತಿರುವರು. 

೩೫ ಸೌಭಾಗ್ಯೇಶ್ವರನಿಗೆ ಫೂರ್ವದಿಕ್ಕಿನಲ್ಲಿರುವ ಅದು ಸೌಭಾಗ್ಯ | 
ಜೀಹಾರೋಗ್ಯವನ್ನೂ ಕೊಡುವುದು. ಈ ಲಿಂಗದ ಪ್ರಭಾನದಿಂದಲ್ಲೇ ನಮಗೆ 
ಇಂತಹ ಅಸಫೃಕನಾನ ಸಿದ್ಧಿಯು ಲಭಿಸಿತು. 

F 


೫೨೨ ತ್ರೀ ಸ್ಕ್ಯಾಂದೆಮಹಾಪುರಾಣಂ 


ಚೈಗೀಷನ್ಯೇನ ಸಿದ್ಧೇನ ಮಯಾ ವೈ ನೃಪಸೆತ್ತಮ । 


ತಸ್ಮಾಡ್ಜ್ರಜ ಮಹಾಬಾಹೋ ಮಹಾಕಾಲವನಂ ಶುಭಂ ॥ ೩೬ ॥ 
ತತ ತ್ರದ್ರಕ್ಸ ಸಿ ಸರ್ನೇಶಂ ಶಂಖಚಕ್ರಗದಾಧರಂ । 

ಅನಗಮೂರ್ತಾ ಸ್ಥಿತಂ ವಿಷ್ಣುಂ ಯಸ್ತೇ ಸಿದ್ಧಿಂ ಪ್ರದಾಸ್ಯತಿ 1 ೩೭ 
ಸಂಸಿದ್ಧಾ ಬಹನಸ್ತತ್ರ ಸನಕಾದ್ಯಾ ನರೇಶ್ವರ । 

ತಸ್ಯ ತದ್ವಚನೆಂ ಶ್ರುತ್ವಾ ಕಪಿಲಸ್ಯ ಮಹಾತ್ಮನಃ ॥ ೩೮॥ 
ಜಗಾಮ ಸಹಸಾ ತತ್ರ ಸ ರಾಜಾಂಶೃಶಿರಾಸ್ತದಾ । 

ದದರ್ಶ ಚೈನ ಠೌ ಸಿದ್ಧೌ ಸಿದೆ ಶೇಶ್ಚರಸಮಿಸಾಪತಃ HAF 
ಅನ್ಯೇ ಚ ಎ ಸಿದ್ದಾ: $ ಸಿದ್ದ 'ನಾಥಾಸ್ತ ಧಾಪರೇ। 

ಜ್ಞಾ `ಾ ಸಿದ್ದೇಶ್ವರಂ ದೇನಂ ಸಿದ ಸಂಘೈಃ ಸಮರ್ಜಿತಂ ॥೪೦॥ 
ಅಂಗಮೆ್ಸೇ ಸ್ಥಿ ಸ್ಥಿತಂ ನಿಷ್ಣುಂ ಜ್ಞಾತ್ವಾ ಸನೃಪಸತ್ತಮಃ । 
ಪೂಜಯಾಮಾಸ ಭಾವೇನ ಸರಸೇಣ ಸಮಾಧಿನಾ 1೪೧॥ 
ತಸ್ತುಷ್ಟೋಂಬ್ರವೀದ್ಬೇವೋ ವರಂ ವರಯ ಸುವ್ರತ । 
ಯತ್ತೇಭಿಲಹಿತಂ ಸರ್ವಮಹಂ ದಾಸ್ಯಾಮಿ ಭೂಪತೇ ॥ ೪೨ ॥ 


೩೬ "ಎಲೈ ನೃಪಸತ್ತಮನೆ! ಜೈಗೀಷನ್ಯನೂ ನಾನೂ ಸಿದ್ಧಿಯನ್ನು 
ಪ ದಿರುವ ಪರಮಪವಿತ್ರತಮವಾದ ಮಹಾಕಾಲನನಕ್ಕೆ ನೀನೂ ಹೊರಡು. 

೩೭. ಅಲ್ಲಿ ಸರ್ವೇಶ್ವರನೂ, ಶಂಖಚಂಕ್ರಗನಾದ್ಯಾಯುಧಗಳನ್ನು ಧರಿಸಿ 
ದನನೂ, ಮಹಾಲಿಂಗದಲ್ಲಿ ನೆಲಸಿರುವವನೂ ಆದ ಮಹಾನಿಷ್ಣುವನ್ನು 
ನೋಡುವೆ. ಆತನೇ ನಿನಗೆ ಈ ಸಿದ್ದಿಯನ್ನು ಕೊಡುವನು, 

೩೮-೩೯. ರಾಜೇಂದ್ರ! ಸನಕಾದ್ಯನೇಕ ಮುನಿಪುಂಗವರು ಅಲ್ಲಿ ಸಿದ್ಧಿ 
ಗಳನ್ನು ಪಡೆದಿರುವರು.'' ಇಂತೆಂದ ಮಹಾಮಹಿಮನಾದ ಕಪಿಲನ ಮಾತನ್ನು 
ಕೇಳಿ ಅಶ್ವತಿರಮಹಾರಾಜನು ಸಂಭ್ರವ.ದಿಂದ ಮಹಾಕಾಲವನವನ್ನು ಸೇರಿದನು. 
ಅಲ್ಲಿಯೂ ಸಿದ್ಧೇಶ್ವರನ ಸವಿಸಾಸದಲ್ಲಿಯೇ ಮತ್ತೆ ಆ ಇಬ್ಬರು ಸಿದ್ಧರನ್ನೂ 
ನೋಡಿದನು 

೪೦. ಅಲ್ಲಿಯೇ ಇತರ ಅನೇಕ ಮಂದಿ ಸಿದ್ಧರೂ, ಸಿದ್ಧನಾಯಕರೂ 
ಕೂಡಿದ್ದುದನ್ನು ಕಂಡು ಆ ಲಿಂಗವೇ ಸಿದ್ಧಸಮಣಹಗಳಿಂದ ಪೂಜಿತವಾದ 
ಸಿದ್ಧೇಶ್ವರಲಿಂಗವೆಂಬುದನ್ನು ತಿಳಿದನು. 

೪೧. ಅಲ್ಲಿಯೇ ಲಿಂಗಮಧ್ರದ ಅಂತರ್ಗತನುಗಿದ್ದ ಮಹಾವಿಷ್ಯ್ಯವನ್ನು 
ಕಂಡು ಆತನು ಭಕ್ತಿಯಿಂದಲೂ, ಪರಮಸಮಾಧಾನದಿಂದಲೂ ಪೂಜೆಯನ್ನು 
ಮಾಡಿದನು. 4 

೪೨. ಆತನ ಅರ್ಚನೆಯಿಂದ ಸಂತುಸ್ಟನಾಗಿ ಮಹಾಡೇವನಿಂತೆಂದು 


ಏಕೋನಸಹ್ಮಿತಮೊ (6ಧ್ಯಾಯಃ ಜತ 


ಲಿಂಗಸ್ಯ ವಚನಂ ಶ್ರುತ್ವಾ ನೃಸೇಣೋಕ್ತಂ ಚ ತಚ್ಛೃಣು 1 

ಯದಿ ಮೇಸ್ತ್ರಿ ದಯಾ ದೇವ ಪ್ರಸನ್ನೋಸಸಿ ಹಿ ಚೇತ್ರಭೋ । 

ಯತ್ತೇ ರೂಪಂ ಪರಂ ನಾಥ ತದ್ದರ್ಶಯ ಮಮಾಚ್ಯುತ ॥ ೪೩1 
ಏತದೇನ ಹಿ ಮೇ ದೇವ ಸದಾಭಿಲಸಿಶಂ ಹೃದಿ । 

ಆಜನ್ಮನೋ ಜಗನ್ನಾಥ ಕದಾ ದ್ರಶ್ಟ್ಟ್ಯೇ ಜನಾರ್ದನಂ ॥ ೪೪ ॥ 
ಏತದಿಚ್ಛಾ ಮ್ಯಹಂ ದೇವ ವರಾಣಾಂ ಪ್ರವರಂ ವರಂ । 

ದೀಯಮಾನಂ ತ್ವಯಾಂಭೀಷ್ಟಂ ಖ್ಯಾತಂ ಸಿದ್ಧೇಶ್ವರಂ ಕ್ಸಿತೌ ॥8೪೫॥ 
ನೃಪಸ್ಯ ವಚನಂ ಶ್ರುತ್ವಾ ಲಿಂಗೇನೋಕ್ತಂ ವರಾನನೇ । 

ನಮೇ ನಿದುರ್ದೇನಗಣಾ ನಾಸುರಾ ನ ಮಹರ್ಷಯಃ u ೪೬ ॥ 
ಪರಂ ರೂಪಂ ನೃಪಶ್ರೇಷ್ಠ ಕೃಷ್ಣೋಂಹಂ ಲಿಂಗತಾಂ ಗತಃ । 

ಮಮ ಲೋಕಂತು ಯೇ ಪ್ರಾ ಪ್ರಾ ಮುನಯೋ ಮಂತ್ರಭೂಷಿತಾಃ8೪೭॥ 
ನ ಚೈತೇ ಮಾಂ ವಿಜಾನಂಶಿ ನರಮಾರ್ಥೇನ ಪಾರ್ಥಿವ | 

ಯದೇತಡ್ಡ ಶ್ಯತೇ ತೇಜೋ ಲಿಂಗರೂಹೇಣ ಮಾಮಕಂ 1 ೪೮ ॥ 
ಫಿ 45 ಚ! ವರವನ್ನು ಕೇಳಿಕೊ ನಿನಗೆ ಜೇಕಾಗಿರುವುದನ್ನೆ ಲ್ಲ 
ನಾನು ಕೊಡಲಿರುವೆನು '' 

೪೩ ಲಿಂಗವಾಡಿದ ಈ ಮಾತನ್ನು ಕೇಳಿ ಆ ಮಹಾರಾಜನು ಹೇಳಿದುದನ್ನು 
ಕೇಳು "ದೇವದೇವ! ನಿನಗೆ ನನ್ನಲ್ಲಿ ದಯೆಯಿರುವುದಾದರೆ, ನೀನು ಪ್ರಸನ್ನ 
ನಾಗಿರುವಯಾದರೆ, ನಾಶರಹಿತವಾದ ನಿನ್ನ ಪರಾತ್ರರರೂಪವನ್ನು ತೋರಿಸು 

೪. ಓ ಜಗನ್ನಾಧ! ನಾನು ಹುಟ್ಟಿದ ದಿನದಿಂದಲೂ, “" ಜಗದೊಡೆಯ 
ನನ್ನು ಯಾವಾಗ ನೋಡುವೆನೊ 9 ಎಂಬ ಒಂದೇ ಅಭಿಲಾಷೆಯು ನನ್ನ 
ಮನಸ್ಸಿನಲ್ಲಿರುವುದ.. 

೪೫ ವರಗಳಲ್ಲೆಲ್ಲ ಉತ್ತಮವರವಾದ ಇದನ್ನೇ ನಾನು ಬೇಡುತ್ತಿರುವೆನು 
ಸಿದ್ಧೇಶ್ವರನೆಂದು ಭೂಮಿಯಲ್ಲಿ ಪ್ರಖ್ಯಾತನಾಗಿರುವ ನೀನು ನನಗೆ ಈ ಅಭೀಷ್ಟ 
ವನ್ರು ಕೊಡಬೇಕು '' 

೪೬-೪೭. ಸುಮುಖಿಯೆ ! ಮಹಾರಾಜನ ವಚನವನ್ನು ಕೇಳಿ ಆ ಲಿಂಗವು 
ಹೇಳಿತು “ರಾಜೇಂದ್ರನೆ! ನನ್ನ ಸರಾತ್ಸರರೂಪವನ್ನು ದೇವತಾಸಮೂಹ 
ಗಳಾಗಲಿ, ರಾಶ್ಚಸರಾಗಲಿ, ಮಹರ್ಷಿಗಳಾಗಲಿ ತಿಳಿಯಲಾರದವರಾಗಿರುವರು. 
ಕೃಷ್ಣನಾದ ನಾನೇ ಲಿಂಗಾಕಾರವನ್ನು ತಾಳಿರುವೆನು. ಮಹಾಮಂತ್ರಜಪಗಳಿಂದ 
ತೇಜಸ್ವಿಗಳಾದ ಅನೇಕ ಮುನಿಗಳು ನನ್ನ ಶೋಕವನ್ನು ಸೇರಿರುವರು. 

೪೮. ಆದರೆ ಅವರೂ ನನ್ನನ್ನು ಪರಿಪೂರ್ಣವಾಗಿ ತಿಳಿಯಲು ಶಕ್ತರಾಗಿಲ್ಲ. 
ನನ್ನ ಶೇಜಸ್ಸೇ ಈ ಲಿಂಗದ ರೂಪದಿಂದ ಕಾಣುತ್ತಿರುವುದು 


3.3೪ ಶ್ರೀ ಸ್ಕಾಂದಮಹಾಪುರಾಣಂ 


ಏತದೇವ ಹಿ ಬ್ರಹ್ಮಾದ್ಯಾ ಧ್ಯಾಯಂತಿ ತ್ರಿದಶಾಸ್ತ್ಯನಿಖಾ । 
ಅತೋನಮೇಪರಂರೂಪಂ ದ್ರಷ್ಟುಂ ಕಶ್ಚಿತ್ಸ್ನುನೋ ಭನೇತ್‌ ॥೪೯॥ 
ಆಸೇಕಜನ್ಮಸಂಶುದ್ದಾ ಯೋಗಿನೋ ಮದನುಗ್ರಹಾತ್‌ | 


ಪ್ರವಿಶಂತಿ ತನೌ ಮಹ್ಯಂ ಮುಕ್ತಾಃ ಸಂಸಾರಬಂಧನೈಃ ॥ ೫೦॥ 
ಏನಂ ಹಿ ಬ್ರುವತಸ್ತಸ್ಯ ಸಿದ್ಧಿಃ ಪ್ರಾಪ್ತಾ ನೃಸೇಣ ಹಿ 1 

ವಿಷ್ಣು ರೂಪಂ ಸಮಾಸ್ಥಾಯ ತಸ್ಮಿಂಲ್ಲಿಂಗೇ ಲಯಂ ಗತಃ 1 ೫೧॥ 
ಅತೋ ದೇವಿ ಸುನಿಖ್ಯಾತಂ ಲಿಂಗಂ ಸಿದ್ಧೇಶ್ವರಂ ಪರಂ । 

ಯೇ ಪಶ್ಯಂತಿ ನರಾ ಭಕ್ತ್ಯಾ ತೇಷಾಂ ಸಿದ್ಧಿಶ್ಚ ಶಾಶ್ವತೀ ॥ ೫೨ ॥ 
ಅಂಜನಂ ಸಾದಲೇಪಂ ಚ ಸಾದುಕಾಸಿದ್ಧಿರೇವ ಚೆ! 
ಘುಟಕಾಖಡ್ಗಸಿದ್ಧಿಶ್ಚ ಮಹಾಸಿದ್ಧಿಃ ಸುದುರ್ಲಭಾ ॥ ೫೩॥ 
ದಿಷ್ಕೌಷಧೈಶ್ಚ ಯಾ ಸಿದ್ದಿರ್ಮಂತ್ರಸ್ಪರ್ಕೋದ್ಭವಾ ಚಯಾ। 

ಏತಾಸ್ತು ಸಿದ್ದಯಃ ಪ್ರೋಕ್ತಾ ಅಪರಾ ಲಘಿಮಾದಯಃ ॥ ೫೪ ॥ 
ಧರ್ಮಾರ್ಥಕಾಮಸಿದ್ಧಿಶ್ಚ ಮೋಕ್ಸ ಸಿದ್ಧಿ ರನುತ್ತಮಾ | 

ಜಾಯತೇ ನಾಂತ್ರ ಸಂದೇಹಃ ಶ್ರೀಸಿದ್ಧೇಶ್ವರದರ್ಶನಾತ್‌ ॥ ೫೫ ॥ 


೪೯. ಬ್ರಹ್ಮದೇವನೇ ಮೊದಲಾದ ದೇವತೆಗಳೆಲ್ಲರೂ ಈ ರೂಪವನ್ನೇ 
ಧ್ಯಾನಿಸುತ್ತಿರುವರು. ಆದುದರಿಂದ ನನ್ನ ಪರಾತ್ಸರರೂಪವನ್ನು ನೋಡಲು 
ಯಾವನೂ ಶಕ್ತನಾಗಿಲ್ಲ 

, ೫೦. ಅನೇಕ ಜನ್ಮಗಳಲ್ಲಿ ಪುಣ್ಯಗಳನ್ನು ಮಾಡಿ ಪರಿಶುದರಾದ ಯೋಗಿ 
ಗಳು ಮಾತ್ರ ಸಂಸಾರಬಂಧನಗಳನ್ನು ಕಳೆದುಕೊಂಡು ನನ್ನ ಅನುಗ್ರಹದಿಂದ 
ನನ್ನ ದೇಹವನ್ನು ಪ್ರವೇಶಿಸುವರು.'' 

೫೧ ಇಂತು ಆ ಲಿಂಗವು ಹೇಳುತ್ತಿದ್ದಂತೆಯೇ ರಾಜನಿಗೂ ಸಿದ್ಧಿಯು 
ಪ್ರಾಪ್ತವಾಯಿತು. ಆತನೂ ವಿಷ್ಣುವಿನ ರೂಪವನ್ನೇ ಹೊಂದಿ ಆ ಲಿಂಗದಲ್ಲಿ 
ಐಕ್ಯವನ್ನು ಪಡೆದನು. 

೫೨ ದೇವಿಯೆ! ಅಂದಿನಿಂದ ಆ ಲಿಂಗವು ಸಿದ್ಧೇಶ್ವರನೆಂದು ಬಹಳ 
ಪ್ರಖ್ಯಾತಿಯನ್ನು ಹೊಂದಿತು. ಯಾವ ನರರು ಭಕ್ತಿಯಿಂದ ಅದನ್ನು ನೋಡು 
ವರೂ, ಅವರಿಗೆ ನಿತ್ಯವೂ ಕಾರ್ಯಸಿದ್ಧಿ ಯುಂಟಾಗುತ್ತಿರುವುದು. 

೫೩-೫೪. ಅಂಜನ, ಪಾದಲೇಪ, ಪಾದುಕಾ, ಘುಟಕ್ಕಾ ಖಡ್ಗ ಸಿದ್ಧಿಗಳು, 
ಅತಿ ದುರ್ಲಭವಾದ ಮಹಾಸಿದ್ಧಿ, ದಿವ್ಯೌಷಧಿಗಳಿಂದಾಗುವ ಸಿದ್ಧಿ, ಮಂತ್ರಜಸ, 
ಸ್ಪರ್ಶಗಳ ಸಿದ್ಧಿ ಇವುಗಳನ್ನೇ ಸಿದ್ಧಿಗಳೆಂದು ಕರೆಯುವರು. ಇವುಗಳಲ್ಲದೆ, 
ಲಘಿಮಾಡಿಯೋಗಸಿದ್ಧಿ ಗಳೂ ಇರುವುವು. 

೫೫. ಶ್ರೀಸಿದ್ಧೇಶ್ವರಮು ಹಾಲಿಂಗದ ದರ್ಶನದಿಂದ ಧರ್ಮ, ಅರ್ಥ, ಕಾಮ, 


ಏಕೋನಸಷ್ಮಿತನೋತಧ್ಯಾಯಃ ೫೨೫ 


ಏಷ ತೇ ಕಥಿತೋ ದೇವಿ ಪ್ರಭಾನಃ ಪಾಪನಾಶನಃ । 
ಸಿದ್ಧೇಶ್ವರಸ್ಯ ದೇವಸ್ಯ ಮುತಂಗೇಶಮಥೋ ಶೃಣು ॥ ೫೬ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
4 ಸಿದ್ಧೇಶ್ವರಮಾಹಾತ್ಮ್ಯವರ್ಣನಂ''ನಾಮೈ ಕೋನಷಸ್ನಿ ತನೋತಧ್ಯಾಯಃ 


ಮೋಕ್ಚಗಳೆಂಬ ಚತುರ್ವಿಧಪುರುಷಾರ್ಧಗಳೂ ಕ್ಸ ಗೂಡುವುನೆಂಬುದರಲ್ಲಿ 
ಸಂಶಯವಿಲ್ಲ. 

೫೬, ದೇವಿಯೆ! ಇಂತು ನಿನಗೆ ಶ್ರೀಸಿದ್ಧೇಶ್ವರನ ಪ್ರಭಾವವನ್ನು ಹೇಳಿರು 
ವೆನು. ಪಾಪನಾಶಕವಾದ ಈ ಕಥೆಯಾದಮೇಲೆ ಮತಂಗೇಶ್ವರನ ಚರಿತ್ರೆಯನ್ನು 
ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮ್ಯದಲ್ಲಿ "" ಸಿದ್ಧೇಶ್ವರಮಾಹಾತ್ಮ್ಯನರ್ಣನ''ವೆಂಬ 
ಐನತ್ತೊಂಬತ್ತನೆಯ ಅಧ್ಯಾಯವು ಮಂಗಿದುದು 


ಕ ಶ್ರೀಃ ¥ 
ಅಥ ಷಸ್ಕಿತಮೋಧ್ಯಾಯಃ 
ನುತಂಗೇಶ್ವರಮಾಹಾತ್ಮ $ನರ್ಣನಂ 


ಶ್ರೀ ಮಹಾದೇವ ಉವಾಚ:- 
ಮತಂಗೇಶ್ವರಸೆಂಜ್ಞಂ ತು ಷಸ್ಟಿಸಂಖ್ಯಾಕಮಿಾಶ್ಚರಂ | 


ವಿದ್ಧಿ ಪಾಪಹರಂ ದೇನಿ ಸಮಾಹಿತಕರಂ ಸದಾ Hou 
ಸುಗತಿರ್ನಾಮ ವಿಪ್ರೇಂದ್ರೋ ಬಭೂವ ದ್ವಾಪರೇ ಯುಗೇ । 
ಸತ್ಯವಾದೀ ಸದಾ ದಾಂತೋ ನೇದಾಧ್ಯಯನತತ್ಪ ರಃ ॥೨॥ 


ಮತಂಗಸ್ತ ಸ್ಯ ಪುತ್ರೋ ಭೂದ್ಸಾಲ್ಯಾದ್ದಾರುಣತಾಂ ಗತಃ । 

ಸ ಬಾಲಂ ಗರ್ದಭಂ' ದೇವಿ ತಿಷ್ಕಂತಂ ಮಾತುರಂತಿಕೇ | 

ದಂಡಕಾಸ್ಟೇನ ಸಹಸಾ ತಾಡಯಾಮಾಸ ಚಾಪಲಾತ್‌ nan 
ತಂ ತು ತ್ರೀವ್ರಾಹತಂ ದೃಷ್ಟ್ವಾ ಗರ್ದಭೀ ಪುತ್ರಗೃದ್ಧಿ ನೀ! 

ಉವಾಚ ಮಾ ಶುಚಃ ಪುತ್ರ ಚಂಡಾಲೋಯಂ ನನೈದ್ಧಿಜ ॥೪॥ 
ಬ್ರಾಹ್ಮಣೇ ದಾರುಣಂ ನಾಸ್ತಿ ಮೈತ್ರೋ ಬ್ರಾಹ್ಮಣ ಉಚ್ಕತೇ । 
ತುದನ್ಪಾಸಾಕೃತಿರಯಂ ಬಾಲೇ ನ ಕುರುತೇ ದಯಾಂ nn 


ಕನ್ನಡದ ಅನುವಾದ 
ಮತಂಗೇಶ್ವರಮಾಹಾತ್ಮ್ಯನರ್ಣನ 

೧ ಮಹಾದೇವನು ಹೇಳುತ್ತಾನೆ --ಮಹೇಶ್ವರಿಯ! ಅರುವತ್ತನೆಯ 
ಮಹಾಲಿಂಗವಾದ ಮತಂಗೇಶ್ವರಲಿಂಗವು ಪಾತಕಗಳನ್ನು ಕಳೆಯುವುದೂ, 
ಅಭೀಷ್ಟಪ್ರದವೂ ಆದುದೆಂದು ತಿಳ 

೨. ದ್ವಾಪರಯುಗದಲ್ಲಿ ಸುಗತಿಯಂಬ ಬಾಹ್ಮಣನೊಬ್ಬನಿದ್ದನು. ಆತನು 
ಸತ್ಯವಾಕ್ಯತತ್ಸರನೂ, ಇಂದ್ರಿ ಯಫಿಗ್ರಹವುಳ್ಳವನೂ, ವೇದಾಧ್ಯಯನನಿರತನೂ 
ಆಗಿದ್ದನು. 

೩ ಆತನ ಪುತ್ರನಾದ ಮತಂಗನೆಂಬನನು ಬಾಲ್ಯದಿಂದಲೂ ಕ್ರೂರ 
ಸ್ವಭಾವದವನಾಗಿದ್ದನು. ದೇವಿಯೆ! ಅವನೊಮ್ಮೆ ತಾಯಿಯೊಡನಿದ್ದ ಒಂದು 
ಕತ್ತೆಯನ್ನು ಬಡಿಗೋಲಿನಿಂದ ಕೇವಲ ಚಾನಲ್ಯಚೋದಿತನಾಗಿ ಬಡಿದನು. 

೪ ES ಬಹಳ ಸೆಟ್ಟುತಿಂದುದನ್ನು ಕಂಡು ಪುತ್ರಸ್ನೇಹಸರವಶಳಾದ 
ಹೆಣ್ಣುಕತ್ತೆಯು ಇಂತೆಂದಿತು 1 ಪುತ್ರ! ಕೋಕಿಸಬೇಡ ಇವನು ಚಂಡಾಲ 
ನಲದೆ ಬ್ರಾಹ್ಮಣನೆನಿಸನು 

ಬ್ರಾಹ್ಮಣನಲ್ಲಿ ಕ್ರೌರ್ಯನೆಂದಿಗೂ ಕಾಣಿಸದು. ಸರ್ವಭೂತ 


ಸಸ್ಮಿತಮೋ6ಧ್ಯಾಯಃ ೫೨೬ 


ಸ್ವಕೀಯಾಂ ಭಜತೇ ಚಾ:ಥ ಪ್ರಕೃತಿಂ ಮಾನವಃ ಸದಾ । 


ಏತಚ್ಛ್ರುತ್ವಾ ಮತಂಗಸ್ತು ದಾರುಣಂ ಗರ್ದಭೀವಚಃ Hen 
ದಂಡಕಾಷ್ಮಂ ಪರಿತ್ಯಜ್ಯ ರಾಸಭೀಂ ಪ್ರತ್ಯಭಾಷತ । 
ಬ್ರೂಹಿ ರಾಸಭಿ ಕಲ್ಯಾಣಿ ಮಾತಾ ಮೇ ಯೇನ ದೂಸಷಿಕಾ Id 


ಕಥಂ ಮಾಂ ನೇತಿ ಚಂಡಾಲಂ ಯಾಯಾವರಕುಲೋದ್ಭವಂ | 

ಕೇನ ಜಾತೋಂಸ್ಮಿ ಚಂಡಾಲೋ ಬ್ರಾಹ್ಮಣ್ಯಂ ಯೇನ ಮೇ ಗತಂ ॥ ೮॥ 
ಗರ್ದಭ್ಯುವಾಚ ವ 

ನಾಸಿತೇನ ಪ್ರಮತ್ತೇನ ಬ್ರಾಹ್ಮಣ್ಯಾಂ ವೃಷಲೇನ ಹಿ 

ತತಸ್ತ್ಯ್ಯಮುಸಿ ಚಾಂಡಾಲೋ ಬ್ರಾಹ್ಮಣ್ಯಂ ತೇನ ತೇ ಗತಂ ॥೯॥ 

ಏವಮುಕ್ತೋ ಮತಂಗಸ್ತು ಪಿತರಂ ವಾಕ್ಯಮಬ್ರನೀತ್‌ । 

ತಾತಾಶ್ಚರ್ಯಂ ಶ್ರುತಂ ನೇಂದ್ಯ ಜಾತೋಹಂ ನಾಪಿತೇನ ವೈ ॥ ೧೦॥ 

ಗರ್ದಭ್ಯಾ ಕಥಿತಂ ಸಮ್ಯಕ್ತಸ್ಮಾತ್ರಪ್ಸ್ಯೇ ಮಹತ್ತಪಃ । 

ಏವಮುಕ್ತ್ವಾ ಸ ಸಿತರಂ ವಿತಸ್ಥೇ ಕೃತನಿಶ್ಚಯಃ ॥ ೧೧॥ 














ಮೈತ್ರಿಯೇ ಬ್ರಾಹ್ಮಣಧರ್ಮವೆಂಡು ಹೇಳಲ್ಪಡುವುದು. ಪಾಸಿಯಾದ ಇವನು 
ಎಳೆಯ ಮರಿಯನ್ನು ನೋಯಿಸುತ್ತ ದಯಾರಹಿತನಾಗಿರುವನು. 

೬ ಮನುಷ್ಯನು ಯಾವಾಗಲೂ ತನ್ನ ಪ್ರಕೃತಿಯನ್ನನ.ಸರಿಸಿಯೇ 
ನಡೆಯುವನಲ್ಲವೆ.?' ಇಂತೆಂದ ಹೆಣ್ಣುಕತ್ತೆಯ ನಿಷ್ಮುರಸಹಿತಗಳಾದ ಮಾತು 
ಗಳನ್ನು ಮತಂಗನು ಕೇಳಿದನು. 

೭. ಕೂಡಲೆ ಕೋಲನ್ನು ಬಿಸುಟು ಆ ಕತ್ತೆಯನ್ನು ಕುರಿತು ಹೇಳಿದನು, 
“ ಎಲೌ ಕತ್ತೆಯೆ! ಸೌಭಾಗ್ಯವತಿಯಾದ ನನ್ನ ತಾಯಿಯು ಹೇಗೆ ದುಷ್ಟಳಾದ 
ಳೆಂಬುದನ್ನು ತಿಳಿಸು 

೮. ಉತ್ತಮಕುಲದಲ್ಲಿ ಹುಟ್ಟಿರುವ ನನ್ನನ್ನು ಚಂಡಾಲನೆಂದು ಹೇಗೆ 
ಕರೆಯುವೆ? ಯಾವ ಕಾರಣದಿಂದ ನಾನು ಬ್ರಾಹ್ಮಣ್ಯವನ್ನು ಕಳೆದುಕೊಂಡು 
ಚಂಡಾಲನಾಡೆನು?'” 

೯. ಹೆಣ್ಣುಕತ್ತಿಯು ಹೇಳುತ್ತದೆ --"" ವಿಜಾರಶೂನ್ಯನೂ, ನೀಚವೃತ್ತಿ 
ಯವನೂ ಆದ ನಾಪಿತನಿಂದ ಬ್ರಾಹ್ಮಣಸ್ತೀಯಲ್ಲಿ ನೀನು ಜನಿಸಿರುವೆ. 
ಆದುದರಿಂದಲೇ ನೀನು ಚಂಡಾಲನೆನಿಸಿ ಬ್ರಾಹ್ಮಣ್ಯವನ್ನು ಕಳೆದುಕೊಂಡಿರುವೆ.?' 

೧೦. ಇದನ್ನು ಕೇಳಿ ಮತಂಗನು ತಂದೆಯೊಡನೆ ಹೇಳಿದನು. «ತಂದೆಯೆ! 
ನಾನು ಇಂದೊಂದಾಶ್ರರ್ಯವನ್ನು ಕೇಳಿದೆನು. ನಾನು ನಾಪಿತನ ಮಗನಾಗಿ 
ಹುಟ್ಟಿ ದಮನಂತೆ. 

೧೧. ಈ ಸಮಾಚಾರವನ್ನು ಕತ್ತೆಯು ವಿಸ್ತಾರವಾಗಿ ನನಗೆ ಹೇಳಿತು. 





ಜತ ಶ್ರೀ ಸಾಂ ದಮಹಾಪುಶಾಣಂ 


ಸಗತ್ಕಾಚ ತತೊೋಂಕಣ್ಯಮತಪ್ಯತ ಮಹತ್ತಪಃ । 

ತತಃ ಸಂತಾಪಯಾಮಾಸ ವಿಬುಧಾಂಸ್ತೃಪಸಾನ್ಮಿತಃ ॥ ೧೨ ॥ 
ತಂ ತಥಾ ತಪಸಾ ಯುಕ್ತಮುವಾಚ ಹರಿವಾಹನಃ । 

ಮತಂಗ ತಪ್ಯಸೇ 50 ತ್ವಂ ಭೋಗಾನುತ್ಸೃಜ್ಯ ಮಾನುಷಾನ್‌ । 


ವರಂ ಭರಿ ತೇಹಂ ತಂವ ೈಣೇಷ್ಟ ತ್ವ ತ್ಗಂ ಯದಿಚ್ಛ ಸಿ ॥ ೧೩ ॥ 
ಮತಂಗ ಉವಾಚ :-- 
ಬ್ರಾ ಹ್ಮ: ಣ್ಯಂ ಕಾಮಯಾನೋ ಹಮಿದನಾರಬ್ದ ವಾಂಸ್ತಪಃ । 
ಜೇಹಿ ಟೀ ಶಾಶ್ವತಂ ಶಕ್ರ ವರ ಏಷ ವೃತೋ “ಯಾ ॥ ೧೪ ॥ 
ಏತಚ್ಛು ೨ತ್ಕಾ ತ ವಚನಂ ತಮುವಾಚ “ಪುರಂದರಃ । 
ಬ್ರಾಹ್ಮವ್ಯಿಂ 'ಯಾಚಸೇ ತ್ವಂ ಹಿ ದುಪ್ರಾಸಮಕೃತಾತ್ಮಭಿಃ ॥ ೧೫॥ 
ನಾಶಮೇಷ್ಯಸಿ ದುರ್ಬುದ್ದೇ ಚರು ಡು ಸ ಚಿರಂ | 
ಚಂಡಾಲಯೋನೌ ಜಾತೇನ ನ ತತ್ರಾಸ್ಯಂ ಕಥಂಚನ ॥ ೧೬ 8 
ಏನಮುಕ್ತೋ ಮತಂಗಸ್ತು ಸಂಶಿತಾತ್ಮಾ ಯತವ್ರತಃ । 
ಅತಿಷ್ಮದೇಕಸಾದೇನ ವರ್ಷಾಣಾಂ ಶತಸಂಖ್ಯಯಾ ॥ ೧೭ ॥ 
ಆದುದರಿಂದ ನಾನು ಮಹಾತಪಸ್ಸನ್ನು ಮಾಡುತ್ತೇನೆ'' ಇಂತೆಂದು ತಂಜಿಗೆ 


ಹೇಳಿ ದೃಢಮನಸ್ಸಿನಿಂದ ಹೊರಟುಹೋದನು 

೧೨ ಬಳಿಕ ಆತನು ಅರಣ್ಯವನ್ನು ಪ್ರವೇಶಿಸಿ ಅತ್ಯುಗ್ರ ವಾದ ತಪಸ್ಸನ್ನು 
ಮಾಡುತ್ತಿದ್ದನು ತಪೋನಿರತನಾಗಿ ತನ್ನ ತೇಜಸ್ಸಿನಿಂದ ದೇವತೆಗಳನ್ನೂ 
ತಾಸಗೊಳಿಸುತಿದ್ದನು 

೧೩. ಇಂತು ತಪಸ್ಸಂಪನ್ನನಾಗಿದ್ದ ಆತನಿಗೆ ಮಹೇಂದ್ರನು ಹೇಳಿದನು. 
"ಮತಂಗ! ಮನುಷ್ಯಲೋಕದ ಭೋಗಗಳನ್ನೆ ಕಡೆಗಂಡು ತಪಸ್ಪ್ಸನ್ನೇಕೆ 
ಮಾಡುತ್ತಿರುವೆ? ನಿನಗೆ ಬೇಕಾದ ವರನನ್ಸು ಕೇಳು, ಕೊಡುತ್ತೇನೆ.” 

೧೪ ಮತಂಗನು ಹೇಳುತ್ತಾನೆ ಎ "ಕ್ಷಿ ಮಹೇಂದ್ರ! ಬಾ )ಹ್ಮಣ್ಯ ನನ್ನ 
ಪೇಕ್ಸಿಸಿ ನಾನು ಈ ತಸಸ್ಸನ್ನಾರಂಭಿಸಿರುವೆನು. ನನಗೆ ಶಾಶ್ವ ತವಾದ ಬೋ ತ್ರಹ್ಮಣ್ಯ 
ವನ್ನು ಕೊಡು ಇದನ್ನೇ ಹನು ಬೇಡುತ್ತಿರುನೆನು.?' 

೧೫. ಈ ಮಾತನ್ನು ಕೇಳಿ ಮಹೇಂದ್ರನು ಅವನಿಗಿಂತೆಂದನು. "ಸೀನು 
ಪುಣ್ಯಾತ್ಮರಲ್ಲದವರಿಗೆ ಅಸ್ರಾ ಸ್ಯವಾದ ಬ್ರಾಹ್ಮಣ್ಯವನ್ನು ಬೇಡುತ್ತಿರುವೆಯಲ್ಲವೆ. 

೧೬ ಮೂಢ! ನೀನು ಖಂಡಿತನಾಗಿಯೂ ನಾಶವನ್ನು ಹೊಂದುವೆ. 
ಬೇಗನೆ ನಿನ್ನ ತಪಸ್ಸನ್ನು ಕೊನೆಗಾಣಿಸು. ಚಂಡಾಲಯೋನಿಯಲ್ಲಿ ಹುಟ್ಟಿದ 
ನಿನಗೆ ಬ್ರಾ ಹ್ಮಣ್ಯವೆಂದಿಗೂ ಲಭಿಸುವುದಿಲ್ಲ.” 

೧೭. ಇಂತೆಂದು ಮಹೇಂದ್ರಕು ಹೊರಟುಹೋಗಲು, ಮತಂಗನು ಪುನಃ 


ಷಶ್ಮಿಕವೋಢ್ಯಾಯ ೫೨೯೪, 


ತಮುವಾಚ ತತಃ ಶಕ್ರಃ ಪುನರೇವ ಮಹಾಯಶಾಃ । 
ಜ್ರಾಹ್ಮಣ್ಯಂ ದುರ್ಲಭಂ ನೀರ ಮಾ ಕೃಥಾಃ ಸಾಹಸಂ ವೃಥಾ ॥ ೧೮ ೪ 
ಸಹಿ ಶಕ್ಯಂ ಪ್ರಾಪ್ತುಮೇನಮುಚಿರಾನ್ನಾಶಮೇಷ್ಯಸಿ । 


ವೃಣು ನಾ ಕಾಮಮನ್ಯಂ ತ್ವಂ ಬ್ರಾ ಹ್ಮಣತ್ವಂ ಸುದುರ್ಲಭಂ ॥ ೧೯ 
ಏನಮುಳ್ತೋ ಮತಂಗಸ್ತು ಸಂಶಿತಾತ್ಮಾ ದೃಢವ್ರತಃ । 

ಸಹಸ್ತ್ರಮೇಕಂ ಸಾದೇನ ತತೋಂ ಬ್ಹಾನಾಮನರ್ತತ 1೨೦೬ 
ತದೇವ ಚ ಪುನರ್ವಾಕ್ಯಮುವಾಚ ಬಲವೃತ್ರಹಾ । 

ಚಂಡಾಲಂಶೋನೌ ಜಾತೇನ ನಾಂವಾಪ್ಕಂ ತೇ ಕಥಂಚನ Hu 90k 
ಅನ್ಯಂ ವರಂ ವೃಣೀಷ್ಟ ತ್ವಂ ಮಾಕೃಥಾಸ್ತತ್ಸ್ವಯಂ ಶ್ರಮಂ । 
ಏವಮುಕ್ತೋ ಮತಂಗಸ್ತು ಭೃಶಂ ಶೋಕಪರಾಯಣಃ ॥ ೨೨ ॥ 
ಅತಿಷ್ಮತ ಗಯಾಂ ಗತಾ ಸೋಂಂಗುಷ್ಕೇನ ಶತಂ ಸಮಾಃ । 

ಸುದುಷ್ಕರಂ ವಹನ್ಕೋಗಂ ಪ್ರಾಣಾಯಾಮಪರಾಯಣಃ H ೨೩ ॥ 


ಇಂದ್ರಿಯಸಂಯಮವನ್ನು ಮಾಡಿ ಏಕನಿಷ್ಕೆಯಿಂದ ಒಂದೇ ಕಾಲಿನಮೇಲೆ 
ನಿಂತು ಒಂದುನೂರು ವರ್ಷಗಳಕಾಲ ತಪಸ್ಸನ್ನು ಮಾಡಿದನು 

೧೮ ಆತನಿಗೆ ಮತ್ತೆ ಮಹೇಂದ್ರನು ಕಾಣಿಸಿಕೊಂಡು ಹೇಳಿದನು. 
ಅಯ್ಕಾ ನೀರನೆ! ಬ್ರಾಹ್ಮಣ್ಯವೆಂಬುದು ಅತ್ಯಂತ ದುರ್ಲಭವು ವ್ಯರ್ಥವಾದ 
ಈ ಸಾಹಸವನ್ನು ಮಾಡಜೇಡ 

೧೯ ಅದನ್ನು ಈ ರೀತಿಯಾಗಿ ಪಡೆಯಲು ಶಕ್ಕ್ಯವೂ ಅಲ್ಲ. ನೀನು ಶೀಘ್ರ 
ವಾಗಿಯೇ ನಾಶವನ್ನು ಹೊಂದುವೆ. ಬೇರೆ ಯಾವ ವರವನ್ನಾದರೂ ಕೇಳಿಕೋ. 
ಬ್ರಾಹ್ಮೆಣ್ಯವಂತೂ ಲಭಿಸಲಾರದು '' 

೨೦. ಮಹೇಂದ್ರನಿಂತೆನ್ನಲು, ಮತಂಗನು ಮತ್ತೂ ಹೆಚ್ಚಿನ ನಿಯಮ 
ಗಳಿಂದ ಪುನಃ ಒಂದುಸಾವಿರ ವರ್ಷಗಳವರೆಗೂ ಒಂದೇ ಪಾದದ ಮೇಲೆ ನಿಂತು 
ತಪಸ್ಸನ್ನಾಚರಿಸಿದನು 

೨೧. ಬಲವೈರಿಯಾದ ಇಂದ್ರನು ಪುನಃ ಅವನ ಬಳಿಗೆ ಬಂದು ಆ ಮಾತನ್ನೇ 
ಹೇಳಿದನು "" ಚಂಡಾಲವಂಶದಲ್ಲಿ ಜನ್ಮವನ್ನು ತಾಳಿದ ನಿನಗೆ ಆ ಬ್ರಾಹ್ಮಣ್ಯ 
ನೆಂದಿಗೂ ದೊಕೆಯಲಾರದು. 

೨.೨...೨೩, ಬೇಕೆ ಯಾವುದಾದರೂ ವರವನ್ನು ಕೇಳು. ಸುಮ್ಮಕೆ ಕ್ಲೇಶಗೊಳ್ಳ 
ಬೇಡ.'' ಇಂತೆಂದ ಮಹೇಂದ್ರನ ಮಾತಿಗೆ ಮತಂಗನು ಅತ್ಯಂತ ದುಃಖವನ್ನು 
ತಾಳಿದನು ಬಳಿಕ ಗಯಾಕ್ಸೇತ್ರಕ್ಕೆ ಹೋಗಿ ಒಂದುಕಾಲಿನ ಹೆಬ್ಬೆಟ್ಟನಮೇಲೆಯೇ 
ನಿಂತು ನೂರುವರ್ಷಗಳಕಾಲ ತಪಸ್ಸನ್ನು ಮಾಡಿದನು. ಅಲ್ಲಿ ಅವನು ಅತ್ಯಂತ. 
ದುಸ್ಸಾಧ್ಯವಾದ ಯೋಗವನ್ನಭ್ಯಾಸಮಾಡುತ್ತ ಪ್ರಾಣಾಯಾಮ ಸರಾಯಣ. 
ನಾಗಿದ್ದನು. 


೫೩೦ ಶ್ರೀ ಸ್ಕಾಂದಮಹಾಪುರಾಣಂ 


ತ್ವಗಸ್ಥಿಭೂತೋ ಧರ್ಮಾತ್ಮಾ ತತಾಪ ಪರಮಂ ತಪಃ । 


ತಪಂತಂ ತಮಭಿದ್ರುತ್ಯ ಪರಿಜಗ್ರಾಹ ವಾಸವಃ ॥ ೨೪ ॥ 

ವರಾಣಾಮಿಾತಾಶ್ವರೋ ದಾತಾ ಸರ್ವಭೂತಹಿತೇ ರತಃ ॥ ೨೫ ॥ 
ಶಕ್ರ ಉವಾಚ: 

ಮತಂಗ ಬ್ರಾಹ್ಮಣತ್ವಂ ಹಿ ವಿರುದ್ಧಮಿಹ ದೃಶ್ಯತೇ 

ಬ್ರಾಹ್ಮಣ್ಯಂ ದುರ್ಲಭಂ ತಾತ ಹ್ಯಸತಾಂ ಷಾಪಶೀಲಿನಾಂ ॥ ೨೬ ॥ 

ಬ್ರಾಹ್ಮಣೇ ಸರ್ವಭೂತಾನಾಂ ಯೋಗಕ್ಟೇಮಃ ಸಮಾಹಿತಃ । 

ತದಡುತ್ಸೃಜ್ಳೇಹ ದುಷ್ಟಾಸ್ಯಂ ಬ್ರಾಹ್ಮಣ್ಯಮಕೃತಾತ್ಮಭಿಃ ॥ ೨೭॥ 


ಅನ್ಕಂ ವರಂ ವೃಣೀಷ್ಟ ತ್ವಂ ದುರ್ಲಭೋಂಯಂಹಿ ತೇ ವರಃ ॥ ೨೮ ॥ 
ಮತಂಗ ಉವಾಚ 

ಕಿಂ ಮಾಂ ತುದಸಿ ದುಃಖಾರ್ತಂ ಮೃತಂ ಮಾರೆಯಸೇ ಚ ಮಾಂ! 

ತಂತು ಶೋಚಾನಿ ಯೋ ಲಜ್ಧಾ ಜಾ ಹೃಣ್ಣಂ ನಾನುಪಾಲಯೇತ್‌ ॥ 


ಲ್ಯ 
ಬ್ರಾಹ್ಮಣ್ಯಂ ಯದಿ ದುಪ್ರಾ ಪ್ಯಂ ಶ್ರಿಭಿರ್ವರ್ಣೈಃ ಶತಕ್ರತೋ। 
ತಸಸಾ ಚೆ ಕಥಂ ಲಬ್ಧಂ ನಶಾ ಮಿತ್ರಿ ಣ RANE ॥೩೦॥ 


೨೪-೨೫. ಎಲುಬು ಚರ್ಮಗಳು ಮಾತ್ರ ಉಳಿದಿರುವ ದೇಹದಿಂದ ಧರ್ಮ 
ನಿರತನಾಗಿ ಪರಮ ತಪಸ್ಸನ್ನು ಮಾಡುತ್ತಿದ್ದ ಆತನ ಬಳಿಗೆ ಮಹೇಂದ್ರನು 
ಮತ್ತೆ ಬಂದು ಪರಪ್ಪ ದರಲ್ಲಿ ಶ್ರೇಷ್ಠನೂ, ಸಕಲ ಭೂತಗಳಲ್ಲಿ ಅನುಕಂಪವುಳ್ಳ ವನೂ 
ಆದುದರಿಂದ ಆತನನ್ನು ಸತ್ಕರಿಸಿದರು. 

೨೬. ಇಂದ್ರನು ಹೇಳುತ್ತಾನೆ --" ಚಂಡಾಲನಿಗೆ ಬ್ರಾಹ್ಮಣ್ಯನೆಂಬುದು 
ಆತ್ಯಂತ ವಿರುದ್ಧವ ವಾಗಿ ಕಾಣುವುದು. ಅಪ್ಪು! ಅಸತ್ಪುರುಷರೂ, ಪಾಪಕೃತ್ಯ 
ನಿರತರೂ ಆದವರಿಗೆ ಬ್ರಾ ತ ಹ್ಮಣ್ಯವು ಚಾ 

೨೭ ಬ್ರಾಹ್ಮೆಣನಲ್ಲಿಯೇ ಸಕಲಪ್ರಾಣಿಗಳೆ ಯೋಗಕ್ಷೇಮವು ಇಡಲ್ಪಟ್ಟಿ 
ರುವುದು. ಆದುದರಿಂದ ಅಕೃತಪುಣ್ಯರಾದವರಿಗೆ ದೊರಕಲಾರದ ಈ ಬ್ರಾಮ್ಮ ನಾದ 
ಆಶೆಯನ್ನು ಬಿಟ್ಟು ಬಿಡು 

೨೮. ನೀ ನು ಬೇರೆ ವರವನ್ನು ಕೇಳಿಕೊ. ನೀನು ಕೇಳುವ ಈ ವರವು 
ನಿನಗೆ ಲಭಿಸಲಾರದು '' 

೨೯. ಮತಂಗನು ಹೇಳುತ್ತಾನೆ ಎಲೈ ಮಹೇಂದ್ರನೇ! ದುಃಖದಿಂದ 
ಪರಿತಪಿಸುತ್ತಿರುವ ನನ್ನನ್ನು ಪುನಃ ಏಕೆ ನೋಯಿಸುತ್ತಿರುವೆ? ಸತ್ತವನಂತಿರುವ 
ನನ್ನನ್ನು ಹೊಡೆಯಲೇಕೆ? ಯಾವನು ಬ್ರಾಹ್ಮಣ್ಯವನ್ನು ಪಡೆದರೂ ಪಾಲಿಸ 
ಲಾರನೊ, ಅವನಿಗಾಗಿ ಶೋಕಪಡುತ್ತೇನೆ. 

೩೦. ಮಹೇಂದ್ರ! ಇತರ ಮೂತು ವರ್ಣಗಳವರಿಗೆ ಬ್ರಾಹ್ಮಣ್ಯವು 


ಸಷ್ಠಿತನೋರಿಧ್ಯಾಯ;। ೫೩೧ 


ನೀತಹವೃಶ್ಚ ರಾಜರ್ಷಿಸ್ತಪೆಸಾ ವಿಪ್ರತಾಂ ಗತಃ । 


ತಸ್ಮಾತ್ತಸಃ ಕರಿಷ್ಯಾಮಿ ನಿರ್ದ್ವಂದ್ಲೋ ನಿಷ್ಟರಿಗ್ರಹಃ 1೩೧೬ 
ಅಹಿಂಸಾದನುಸತ್ಯ ಸ್ಥ ಕಥಂ ನಾಂರ್ಹಾಮಿ ವಿಪ್ರತಾಂ । 

ದೇನೇನ ಕ ಗ ತಮೇತನ್ನಿ ಯದ್ಯಹಂ ಮಾತೃ ದೋಷತಃ ॥ ೩೨ ॥ 
ಏತಾಮವಸ್ಥಾ ೦ ಸಂಪಾ ಪ್ರೊ ( ದೈ ನಯೋಗಾತ್ರು ರಂದರ । 
ನೂನಂ ದೈ ವಂ ನ ಶಕ್ಯಂ ತು ಸೌರುಷೇಣ ನಿನರ್ತಿತುಂ ೩೩ 
ಯದಹಂ 'ಯತ್ನೆ ನಾನೇನಂ ನ ಲಭೇ ವಿಪ್ರತಾಂ ನಿಭೋ | 
ಏವಂ ಬ್ಞಾತ್ಪಾ ಸು ದೇವೇಶ ದಾತುನುರ್ಹಸಿ ಮೇ ವರಂ ॥೩೪॥ೀ 


ಯದಿ ತೇಂಹಮನುಗ್ರಾಹ್ಯಃ ಕಿಂಚಿದ್ವಾ ಸುಕೃತಂ ಮಮ । 
ತದುಸಾಯಂ ಹಿ ಮೇ ಶಂಸ ಕಥಂ ನಿಪ್ರೋ ಭವಾನಿ ವೈ 8೩೫ 0 
ಯಥಾ ಮಮಾಕ್ಟ್ಚಯಾ ಕೀರ್ಶಿರ್ಭವೇದ್ವಾಸಿ ಪುರಂದರ । 
ಕರ್ತುಮರ್ಹಸಿ ತದ್ದೇನ ಶಿರಸಾ ತ್ವಾಂ ಪ್ರಸಾದಯೇ 1 ೩೬ ॥ 


ಅಪ್ರಾಸ್ಕನಂದು ಹೇಳಿದೆ. ಹಾಗಾದರೆ ಭೂಪಾಲಕನಾದ ವಿಶ್ವಾಮಿತ್ರನು 
ತಪಸ್ಸಿನಿಂಡಲೇ ಅದನ್ನು ಹೇಗೆ ಸಂಪಾದಿಸಿದನು? 

೩೧ ರಾಜರ್ಷಿಯಾದ ನೀತಹವ್ಯನೆಂಬವನು ಸಹ ಬ್ರಾಹ್ಮಣನಾದನಲ್ಲವೆ! 
ಆದುದರಿಂದ ನಾನೂ ದ್ವಂದ್ರಸಹಿಷ್ಣುವೂ, ನಿಷ್ಪರಿಗ್ರಹನೂ ಆಗಿ ತಪಸ್ಸನ್ನಾ 
ಚರಿಸುವೆನು. 

೩೨ ಅಹಿಂಸೆ, ಇಂದ್ರಿಯನಿಗ್ರಹ ಮತ್ತು ಸತ್ತಗುಣಗಳಿಂದೊಡಗೂಡಿ 
ರುವ ನಾನು ಬ್ರಾಹ್ಮಣ್ಯಕ್ಕೆ ಹೇಗೆ ಅರ್ಹನಲ್ಲ? ನನ್ನ ತಾಯಿಯು ದೋಷಯುಕ್ತ 
ಳಾಗಿದ್ದುದು ದೈವಚೇಷ್ಟಿ ತವೇ ಆಗಿರಬೇಕು. 

೩೩-೩೪. ಇಂದ್ರನೆ! ನಾನೂ ದೈವಯೋಗದಿಂದಲೇ ಇಂತಹ ಅವ 
ಯನ್ನು ಹೊಂದಿರುವೆನು. ದೈವಬಲವನ್ನು ಪೌರುಷಮಾತ್ರದಿಂದ ಜಯಿಸಲು 
ಶಕ್ಯನಲ್ಲವಷ್ಟೆ. ಆದುದರಿಂದಲೇ ನಾನು ಇಷ್ಟು ಪ್ರಯತ್ನವನ್ನು ಮಾಡಿದರೂ 
ಬ್ರಾಹ್ಮಣ್ಯವನ್ನು ಹೊಂದಲಿಲ್ಲ. ಲೋಕೇಶ್ವರನೆ' ಇದನ್ನೆಲ್ಲ ತಿಳಿದ ನೀನು 
ನನಗೆ ವರನನ್ನು ಕೊಡಲು ಅರ್ಹನಾಗಿರುವೆ 

೩೫. ನಿನ್ನ ಅನುಗ್ರಹಕ್ಕೆ ನಾನು ಪಾತ್ರನಾಗಿದ್ದರೆ, ನನ್ನಲ್ಲಿ ಏನಾದರೂ 
ಸುಕೃತಸರಿಪಾಕವಿದ್ದರೆ ನಾನು ಈಗ ಹೇಗೆ ಬ್ರಾಹ್ಮಣನಾಗುವೆನೆಂಬುದಕ್ಕೆ 
ಉಪಾಯವನ್ನು ತಿಳಿಸು. 

೩೬. ಪುರಂದರನೆ! ನನಗೆ ಮುಂದೆ ಶಾಶ್ವತವಾದ ಕೀರ್ತಿಯು ಲಭಿಸು 
ವಂತೆ ನೀನು ಮಾಡಬೇಕೆಂದು ಬೇಡಿ ತಲೆಬಾಗಿ ನಿನ್ನನ್ನು ಪ್ರಸನ್ಲೀಕರಿಸಿಕೊಳ್ಳು 
ಕ್ರಿರುವೆನು ೨೨ 


ಸಿಎ ಶ್ರೀ ಸ್ಕಾಂದನುಹಾಪುರಾಣಂ 


ಇತ್ಯುಕ್ತೋ ಹಿ ಮತಂಗೇನ ವಾಸವೋ ಬಲವೃತ್ರಹಾ । 


ಕಥಯಾಮಾಸ ಸಂತುಷ್ಟೋ ಲಿಂಗಮಾಹಾತ್ಮ ್ಸನುತ್ತಮಂ ॥೩೭॥ 
ಇಂದ್ರ ಉವಾಚ: 

ಮಹಾಕಾಲವನೇ ಲಿಂಗಂ ಸ್ಥಾಪಿತಂ ಬ್ರಹ್ಮಣಾ ಪುರಾ । 

ದಿವ್ಯಮೂರ್ತಿಧರಂ ದಿವ್ಯಂ ಶ್ರೀ ಸಿದ್ಧೇಶ್ವರಪೂರ್ವತಃ ॥೩೮॥ 

ತಸ್ಯ ದರ್ಶನಮಾಶ್ರೇಣ ವಿಪ್ರತ್ವಂ ಸಮವಾಪ್ಸ್ಯಸಿ। 

ವಾಸವಸ್ಯ ಚ ವಾಕ್ಕೇನ ಮತಂಗೋ ಗತವಾಂಸ್ತದಾ ॥೩೯॥ 

.ಮಹಾಕಾಲವನಂ ರಮ್ಯಂ ಸಿದ್ಧಕ್ಸೇತ್ರಮಥಾಪರಂ | 

ದದರ್ಶ ತಶ್ರ ತಲ್ಲಿಂಗಮಶೇಷಫಲದಾಯ-ಕಂ 1೪೦೬ 

ದೃಷ್ಟ್ವಾ ಸಂಪೂಜಯಾಮಾಸ ಪುಷ್ಪೈರ್ನಾನಾವಿಧಥೈಸ್ತಥಾ । 

ಪೂಜಿತಃ ಪ್ರತ್ಯುವಾಚೇದಂ ಮತಂಗಂ ದೇವಸತ್ತಮಃ ॥ ೪೧॥ 


ಅಹೋ ಮಹಾನ್‌ ಸಭಾಗ್ಯೋಸಿ ಯಸ್ಸ್ಟಯಾ ತೋಷಿತೋಸ್ಕ್ಯಹಂ । 
ಮತ್ತಃ ಸರ್ವಂ ಸಮುದ್ಭೂತಂ ಬ್ರಹ್ಮಾಂಡಂ ಭೂರ್ಭುವಾದಿಕಂ ॥ ೪೨ ॥ 





೩೭ ಇಂತೆಂದ ಮತಂಗನ ಮಾತನ್ನು ಕೇಳಿ ಬಲವೃತ್ರಾದಿ ರಾಕ್ಚಸ 
ವೈರಿಯಾದ ಮಹೇಂದ್ರನು ಸಂತೋಷಗೊಂಡು ಉತ್ತಮವಾದ ಆ ಲಿಂಗದ 
ಮಾಹಾತ್ಮ್ಯನನ್ನು ಹೇಳಲುಪಕ್ರಮಿಸಿದನು. 

೩೮. ಇಂದ್ರನು ಹೇಳುತ್ತಾನೆ ಅಯ್ಯಾ ಮತಂಗನೆ! ಮಹಾಕಾಲ 
ವನದಲ್ಲಿ ದಿವ್ಯರೂಪವನ್ನು ಧರಿಸಿರುವ ಮಹಾಲಿಂಗವೊಂದನ್ನು ಚತುರ್ಮುಖ 
ಬ್ರಹ್ಮನು ಸಿದ್ಧೇಶ್ವರನಿಗೆ ಪೂರ್ವದಿಕ್ಕಿನಲ್ಲಿ ಸ್ಥಾಪಿಸಿರುವನು 

೩೯. ಅದನ್ನು ನೋಡುವ ಮಾತ್ರದಿಂದಲೇ ನೀನು ವಿಪ್ರತ್ವವನ್ನು 
ಪಡೆಯುವೆ.” ಮಹೇಂದ್ರನ ಈ ಮಾತನ್ನು ಕೇಳಿ ಮತಂಗನು ಆ ಕ್ಸೇತ್ರಕ್ಕೆ 
ಹೋದನು 

೪೦. ಪರಾತ್ಬರವಾದ ಸಿದ್ಧಕ್ಸೇತ್ರನೆನಿಸಿದ ರಮ್ಯವಾದ ಮಹಾಕಾಲವನ 
ಕೇತ್ರಕ್ಕೆ ಬಂದು ಆತನು ಸರ್ವಾಭೀಷ್ಟಪ್ರದಾಯಕವಾದ ಆ ಲಿಂಗವನ್ನು 
ಕಂಡನು 

೪೧. ಆನೇಕ ವಿಧಗಳಾದ ಪುಷ್ಪಗಳಿಂದ ಭಕ್ಕೆಭರಿತನಾಗಿ ಪೂಜೆಯನ್ನು 
ಮಾಡಲು ಸಂತುಷ್ಟನಾದ ಮಹಾದೇವನು ಆ ಮತಂಗನಿಗೆ ಹೇಳಿದನು. 

೪೨ "ಎಲ್ಲೆ ಮತಂಗನೇ! ನನ್ನನ್ನು ಸಂತೋಷಗೊಳಿಸಿರುವುದರಿಂದ 
ನೀನು ಮಾಹಾತ್ಮನೂ, ಸಕಲೈಶ್ವರ್ಯಾನ್ವಿತನೂ ಆಗಿರುವೆ. ನನ್ನಿಂದಲೇ 
ಭೂರ್ಭುವರಾದಿ ಹದಿನಾಲ್ಕು ಲೋಕಗಳನ್ನೊಳಗೊಂಡ ಸಮಸ್ತ, ಬ್ರಹ್ಮಾಂಡವೂ 
ಹುಟ್ಟಿರುವುದು. 


ಸಹ್ನಿತನೋತಧ್ಯಾಯಃ ೫8೬ 


ನರದೋಸಸ್ಮಿ ವರಾರ್ಹಾಣಾಂ ಶಾಪದೋಸಸ್ಮಿ ದುರಾತ್ಮನಾಂ ] 


ಬ್ರಾಹ್ಮಣ್ಯಂ ಮತ್ಛ್ರಸಾದಾಚ್ಚ ಅಕ್ಬಯಂ ತೇ ಭವಿಷ್ಯತಿ ॥ ೪೩ ॥ 

ತಶೋಃಸೌ ನಿಪ್ರತಾಂ ಯಾತೋ ಮತಂಗೋ ಲಿಂಗದರ್ಶನಾತ್‌ । 

ಪುನಃ ಪೂಜಾಪ್ರಭಾನೇಣ ಬ್ರಹ್ಮಲೋಕಂ ಗತೋ ದ್ವಿಜಃ ॥ ೪೪॥ 
ಬ್ರಾಹ್ಮಣ್ಯಂ ದುರ್ಲಭಂ ಅಬ್ಬ 0 “೨ಿಂಗಸ್ಯಾ *ಸ್ಯ ಪ್ರಭಾವತಃ । 

ಮತೆಂಗೇನ ವರಾರೋಹೇ ತಸ್ಮಾ ಡೆ $ (ವೋ ನಿಗೀಯತೇ ॥ ೪೫ ॥ 

ಮತಂಗೇಶ್ವರಕೋ ಲೋಕೇ ಬ್ರಹ್ಮಲೋಕಪ್ರದಾಯಕಃ | 

ವರ್ಣಾಶ್ರಮೇಷು ನಿದ್ದಿಷ್ಟಾಃ ಸಾಷಂಡನಚನೇ ರತಾಃ ॥ ೪೬॥ 


ನಿರ್ಮರ್ಯಾದಾ ದುರಾಚಾರಾ ನಿಃಶಂಕಾಶ್ಚಾಂತಿಲೋಲುಪಾಃ | 
ನಿರ್ಫ್ವೃಣಾಃ ಕ್ರೂರಕರ್ಮಾಣೋ ಧೃಷ್ಟಾಃ ಕಲಿಯುಗೇ ನರಾಃ । 


ದರ್ಶನಾತ್ತ ಸ್ಯ ಲಿಂಗಸ್ಕ ತೇಪಿ ಯಾಂತಿ ತ್ರಿ ನಿಷ್ಟ ಪಂ 1 ೪೭ ॥ 
ಯೇ ನಿಶುದ್ಧಾ ಮಜಜಗ ಧ್ಯಾ ನಿನೋ ಮುಕಿ ಕ್ರಿಭಾಗಿನಃ । 
ತೇ ಪಶ್ಯ 0ತಿ ಕಲೌ ದೇವಿ ಮತಂಗೇಶ್ವ ರಮಾಶ್ವರಂ 1 ೪೮ 


೪೩. ನರಗಳಿಗೆ ಅರ್ಹರಾದನರಿಗೆ ನಾನು ವರಸ್ರದನೂ, ದುರಾತ್ಮ 
ರಾದವರಿಗೆ ಶಾಸವನ್ನು ಕೊಡುವವನೂ ಆಗಿರುವೆನು. ಇಗೆ ಶಾಶ್ವತವಾದ 
ಬ್ರಾಹ್ಮಣ್ಯವೂ, ನನ್ನ ಅನುಗ್ರ ಹವೂ ಲಭಿಸುನುವು.” 

೪೪. ಆ ಲಿಂಗದ ದರ್ಶನದಿಂದ ಲಭಿಸಿದ ಪುಣ್ಯದಿಂದ ಷುತಂಗನು 
ಬ್ರಾಹ್ಮಣ್ಯವನ್ನು ತಾಳಿದನು. ಬಳಿಕಲೂ ಪೂಜೆಯನ್ನು ಮಾಡಿದುದರ ಫಲವಾಗಿ 
ಬ್ರಹ್ಮಲೋಕವನ್ನೂ ಸೇರಿದನು. 

೪೫. ಸುಂದರಿ! ಚಂಡಾಲನೂ ಈ ಲಿಂಗದ ಮಾಹಾತ್ಮ್ಮ್ಯದಿಂದ ಅತ್ಯಂತ 
ದುರ್ಲಭವಾದ ಬ್ರಾಹ್ಮಣ್ಯವನ್ನು ಪಡೆದನು. ಆದುದರಿಂದ ಈ ಮಹಾಲಿಂಗವನ್ನು 
ಬಹಳನಾಗಿ ಹೊಗಳುವರು. 

೪೬-೪೭. ಲೋಕದಲ್ಲಿ ಮತಂಗೇಶ್ವರನೆಂದು ಪ್ರಖ್ಯಾತವಾದ ಈ ಲಿಂಗವು 
ಬ್ರಹ್ಮಲೋಕಪ್ರದವಾಗಿರುವುದು. ವರ್ಣಾಶ್ರಮಧರ್ಮಗಳಲ್ಲಿ ನಿಂದಿತರಾದವರೂ, 
ಪಾಷಂಡಿಗಳ ಮಾತುಗಳಲ್ಲಿ ಶ್ರದ್ಧೆ ಯುಳ್ಳ ವರೂ, ಲೌಕಿಕ ಮರ್ಯಾದೆಗಳನ್ನು 
ಮಾರಿದವರೂ, ಆಚಾರಹೀನರೂ, ನಿರ್ಭಯರೂ, ಇಂದ್ರಿಯಲೋಲುನರೂ, 
ದಯಾಹೀನರೂ, ಕ್ರೂರಕರ್ಮಿಗಳೂ, ಧೃಷ್ಟರೂ ಆಗಿ ಕಲಿಯುಗದಲ್ಲಿ ಹುಟ್ಟುವ 
ಮಾನವರೂ ಈ ಲಿಂಗದ ದರ್ಶನದಿಂದ ಸ್ವರ್ಗವನ್ನು ಸೇರುವರು. 

೪೮. ದೇವಿಯೆ! ಯಾರು ಪರಿಶುದ್ಧ ರೊ, ಮಹಾತ್ಮಕೊ, ಧ್ಯಾನ 
ಪರಾಯಣರೊ, ಮೋಕ್ಸಕ್ಕೆ ಅಧಿಕಾರಿಗಳೊ,” ಅವರು ಮಾತ್ರ ಕಲಿಯುಗದಲ್ಲಿ 
ಮತಂಗೇಶ್ವರಮ ಹಾಲಿಂಗವನ್ನು ನೋಡುವರು. 


೫೩೪ ಶ್ರೀ ಸ್ಥಾಂದಮಹಾಪುರಾಣಂ 


ಬ್ರಹ್ಮಧ್ಯಾನಪರಾ ಯೇ ಚ ಯಜ್ಞದಾನಕ್ರಿಯಾರತಾಃ | 

ತೇ ಪಶ್ಯಂತಿ ಕಲೌ ದೇವಿ ಮತಂಗೇಶ್ವರವಿಸಾಶ್ಚರಂ 8೪೯॥ 
ಯೇಂರ್ಚಯಂತಿ ಮಹಾದೇವಿ ಮತಂಗೇಶ್ವರನಿತಾಶ್ವರಂ । 

ಕೃತಪುಣ್ಕಾ ನರಾ ಮರ್ತೇ ತೇಷಾಂ ನಾಸೋಂಕ್ಸೈೆಯೋ ದಿನಿ 8 ೫೦॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಮತಂಗೇಶ್ವರದೇವಸ್ಯ ಶೃಣು ಸೌಭಾಗ್ಯಮಾಶ್ವರಂ 1೫೧೩8 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಸಂಚಮೇ ಆವಂಶ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗವಾಹಾಕ್ಮ್ಮೇ 
«ಮತಂಗೇಶ್ವರಮಾಹಾತ್ಮ್ಯವರ್ಣನಂ'' ನಾಮ ಷಹ್ಮಿಶಮೋಂಧ್ಯಾಯಃ 


೪೯. ಮಹೇಶ್ವರಿಯೆ ! ಯಾರು ಬ್ರಾಹ್ಮಣನಿಷ್ಕರಾಗಿರುವರೊ ಅಥವಾ 
ಯಜ್ಞದಾನಾದಿ ಸತ್ಯರ್ಮಗಳಲ್ಲಿ ಶ್ರದ್ಧೆಯುಳ್ಳವರಾಗಿರುವರೊ, ಅವರಿಗೆ ಮಾತ್ರ 
ಕಲಿಯುಗದಲ್ಲಿ ಮತಂಗೇಶ್ವರನ ದರ್ಶನವು ಲಭಿಸುವುದು. 

೫೦ ಪಾರ್ವತಿಯೆ ! ಯಾರು ಮತಂಗೇಶ್ವರನನ್ನು ಪೂಜಿಸುವರೊ, 
ಅವರೇ ಭೂಲೋಕದಲ್ಲಿ ಪುಣ್ಯವಂತರು. ಅವರಿಗೆ ಸ್ವರ್ಗಲೋಕದಲ್ಲಿ ಶಾಶ್ವತ 
ವಾದ ಸ್ಥಾನವಿರುವುದು. 

೫೧. ದೇವಿಯೆ! ಇಂತು ನಿನಗೆ ಮತಂಗೇಶ್ವರಮಹಾಲಿಂಗದ ಪರಮ 
ಪವಿತ್ರವಾದ ಮಾಹಾತ್ಮ್ಯವನ್ನು ನಿರೂಪಿಸಿರುವೆನು. ಇನ್ನು ಸೌಭಾಗ್ಯೇಶ್ವರನ 
ಚರಿತ್ರೆಯನ್ನು ಕೇಳು. 


ಇಲ್ಲಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ತ್ರೀ ಸ್ಥಾಂದಮಹಾಪುರಾಣದ ಐದನೆಯ ಅವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮದಲ್ಲಿ "" ಮತಂಗೇಶ್ವರಮ ಹಾತ್ಮ್ಯವರ್ಣನ''ವೆಂಬ 
ಅರುನತ್ತನೆಯ ಅಧ್ಯಾಯವು ಮಂಗಿದುದು 


ಗ ಶ್ರೀಃ 
ಅಧ್ಭೈ ಕಷಸ್ಕಿತಮೋಧ್ಯಾಯಃ 


ಸೌಭಾಗ್ಯೇಶ್ವರಮಾಹಾತ್ಮ್ಯವರ್ಣನಂ 


ಈಶ್ವರ ಉವಾಚ 
ಏಕಷಸ್ಮಿತಮಂ ವಿದ್ಧಿ ಸೌಭಾಗ್ಯೇಶ್ವರನಿಾಶ್ವರಂ | 
ಯಸ್ಯ ದರ್ಶನಮಾತ್ರೇಣ ಸೌಭಾಗ್ಯಮತುಲಂ ಲಭೇತ್‌ non 
ಪ್ರಥಮೇ ಪ್ರಾಕೃತೇ ಕಲ್ಪೇ ರಾಜಾಂಭೂದಶ್ಚವಾಹನಃ । 
ಪ್ರಾಗ್ದೋತಿಷಪುರೇ ರನ್ಯೇ ಧರ್ಮಾತ್ಮಾ ಕೀರ್ತಿನರ್ಧನಃ Hou 
ಅನೇಕ ಯಜ್ಞ ಕೃತ್ರಾಜ್ಞಃ ಸಂಗ್ರಾಮೇಷ್ಟಪರಾಜಿತಃ । 
ತಸ್ಯ ಭಾರ್ಯಾ ನಿಶಾಲಾಕ್ಸಿ ನಾಮ್ನಾ ಮದನಮಂಜರೀ nan 
ಕಾಶಿರಾಜಸುತಾ ಸುಭ್ರೂ ರೂಪೇಣಾತೀವ ಶೋಭನಾ । 
ದಕ್ಸಾ ಸುಶೀಲಾ ಧರ್ಮಿಷ್ಮಾ ಗೃಹನ್ಯಾಪಾರಕೋವಿದಾ ॥೪॥ 
ಚತುಃಷಸ್ಮಿಕಲಾಯುಕ್ತಾ ಸದಾ ಭರ್ತೃಹಿತೇ ರತಾ । 
ಪೂರ್ಣೇಂದುವದನಾ ಸೌಮ್ಯಾ ಸದಾ ಮಧುರಭಾಷಿಣೀ ॥೫॥ 


ಕನ್ನಡದ ಅನುವಾದ 
ಸೌಭಾಗ್ಯೇಶ್ವರಮಾಹಾತ್ಮ್ಯನರ್ಣನ 

೧. ಮಹಾದೇವನು ಹೇಳುತ್ತಾನೆ ಎ ಸೌಭಾಗ್ರೇಶ್ವರವೆಂಬ ಮಹಾ 
ಲಿಂಗವೇ ಅರುವತ್ತೊಂದನೆಯದೆಂದು ತಿಳಿ. ಇದನ್ನು ನೋಡುವುದರಿಂದಲೇ 
ಅಪರಿಮಿತಸೌಭಾಗ್ಯವು ಲಭಿಸುವುದು. 

೨. ಮೊದಲನೆಯ ಪ್ರಾಕೃತಕಲ್ಪದಲ್ಲಿ ಪ್ರಾಗ್ದೋತಿಷವೆಂಬ ರಾಜಧಾನಿಯಲ್ಲಿ 
ಧರ್ಮಾತ್ಮನೂ, ಮಹಾ ಕೀರ್ತಿಸಂಪನ್ನನೂ ಆದ ಅಶ್ವವಾಹನನೆಂಬ ಚತ್ರವರ್ತಿ 
ಯಿದ್ದನು 

೩. ಅನೇಕ ಯಜ್ಞಗಳನ್ನು ಮಾಡಿದನನೂ, ಮಹಾಬುದ್ದಿಶಾಲಿಯೂ, 
ಯುದ್ಧದಲ್ಲಿ ಸೋಲನ್ನು ಕಾಣದವನೂ ಆದ ಆ ರಾಜೇಂದ್ರನಿಗೆ ಮದನಮಂಜರಿ 
ಯೆಂಬ ಹೆಸರಿನ ರಾಣಿಯಿದ್ದಳು. 

೪. ಕಾಶಿರಾಜನ ಮಗಳಾದ ಆಕೆಯು ಸುಂದರಮುಖಿಯೂ, ಅತಿ 
ವುನೋಹರರೂನಳೂ, ಕಾರ್ಯದಕ್ಟೆಯೂ, ಸೌಶೀಲ್ಯಾದಿ ಗುಣಭರಿತಳೂ, 
ಧರ್ಮರಿರತಳೂ, ಗೃಹಕೃತ್ಯಗಳಲ್ಲಿ ವಿಚಕ್ಷಣೆಯೂ ಆಗಿದ್ದಳು 

೫. ಅರುವತ್ತನಾಲ್ಕು ಕಲೆಗಳಲ್ಲಿ ಪಂಡಿತೆಯಾಗಿದ್ದರೂ ನಿತ್ಯವೂ ಗಂಡನ 
ಹಿತದಲ್ಲಿಯೇ ಅನುರಕ್ತಳೂ, ಪೂರ್ಣಚಂದ್ರನನ್ನು ಹೋಲುವ ಮುಖದವಳೂ, 


೫೩೬ ಶ್ರೀ ಸ್ಕಾಂದನುಹಾಪುರಾಣಂ 


ಪೂರ್ವ ಕರ್ಮನಶಾದ್ದೇವಿ ದುರ್ಭಗಾ ಸಮಜಾಯತ । 


ಸಾ ನೇಷ್ಬಾ ತಸ್ಯ ನೃಪತೇರ್ನೇತ್ರೋದ್ವೇಗಳರೀ ಸದಾ 8೬8 
ಶ್ರೋತ್ರೋದ್ಧೇಗಳರಂ ವಾಕ್ಯಂ ತಸ್ಕ ರಾಜ್ಞಃ ಕರೋತಿ ಸಾ | 
ದದಾಹ ಲೋಚನೇ ರಾಜ್ಞಸ್ತಸ್ಯಾಃ ಸಂದರ್ಶನಂ ಸದಾ Haw 


ಮೂರ್ಫ್ಛಾಂ ಪ್ರಾಪ್ನೋತ್ಯಸಹ್ಯಾಂ ಸ ತಸ್ಯಾಃ ಸ್ಪರ್ಶೇನ ಭೂಪತಿಃ । 
ಕದಾ ಜಾಲೋಕಿತೋ ರಾಜಾ ತಯಾ ಪ್ರೇಮಾ ನರಾನನೇ । 


ದಹೃಮಾನೋತಿತೀವ್ರೇಣ ನಜ್ನಿನಾ ವಾಕ್ಯಮಬ್ರವೀತ್‌ ೪68 
ವ್ಹಾಸ್ಕೈಕಾಂ ದುರ್ಭಗಾಂ ಭಾರ್ಯಾಮಾದಾಯ ವಿಪಿನೇ ವನೇ । 
ಪರಿತ್ಯಜಾಶು ನೈತತ್ತೇ ನಿಚಾರ್ಯಂ ವಚನಂ ಮನು HFM 


ತತೋ ನೃಪಸ್ಯ ವಚನನುನಿಚಾರ್ಯಮವೇಶ್ವ್ಯ ಸಃ । 
ದ್ವಾಸ್ಥಸ್ತತ್ಯಾಜ ತಾಂ ಸುಭ್ರೂಮಾರೋಪ್ಯಸ್ಕಂದನಂ ವನೇ H ೧೦4 
ಸಾ ಚ ತ್ಯಕ್ತಾ ವನೇ ಶೂನ್ಯೇ ರುದತೀ ಚ ಮುಹುರ್ಮುಹುಃ ! 

ಸಸ್ಮಾರ ತಂ ಮಹೀಪಾಲಂ ತಮನುನೃತ ದೈನತಂ 1೧೧8 


ಸಾಧುಸ್ವಭಾವದವಳೂ, ಯಾವಾಗಲೂ ಮೃದುವಾಕ್ಕಗಳನ್ನಾಡುವವಳೂ. 
ಆಗಿದ್ದಳು 

೬ ದೇವಿಯೆ! ಆದರೂ ಪೂರ್ವಕರ್ನುವಶದಿಂದ ಆಕೆಯ ದೌರ್ಭಾಗ್ಯ 
ವಂತಳಾಗಿದ್ದಳು. ಅವಳು ಮಹಾರಾಜನಿಗೆ ಇಷ್ಟವಿಬ್ಲದವಳೂ, ಕಣ್ಣುಗಳಿಗೆ 
ಚೇನೆಯನ್ನುಂಟುಮಾಡುವವಳೂ ಆದಳು. 

೭ ಅಕೆಯಾಡಿದ ಮಾತ್ತೇವೂ ರಾಜನ ಕಿವಿಗಳಿಗೆ ಉದ್ವೇಗವನ್ನುಂಟು 
ಮಾಡುತ್ತಿದ್ದಿತು ಆಕೆಯನ್ನು ನೋಡುವ ಮಾತ್ರದಿಂದಲೇ ಆತನ ಕಣ್ಣುಗಳು. 
ಉರಿಯುತ್ತಿದ್ದುವು 

ಆ ಆಕೆಯನ್ನು ಸ್ಪರ್ಶಮಾಡುಪುದರಿಂದಲೇ ಆ ರಾಜನಿಗೆ ಸಹಿಸಲಾರತ 
ಮೂರ್ಛೆಯುಂಟಾಗುತ್ತಿದ್ದಿತು. ಒಮ್ಮೆ ಆಕೆಯು ಆತನನ್ನು ಪ್ರೀತಿಯ ಫೋಟ 
ಡಿಂಡ ನೋಣಲು ಅತಿ ತೀವ್ರನಾದ,ಕೋಪಾಗ್ನಿಯಿಂಡ ಆತನು ಹೇಳಿದನು. 

೯ “ ಡ್ವಾರಪಾಲಕನೆ! ದರಿದ್ರಳಾದ ಸನ್ನ ಈ ಹೆಂಡತಿಯನ್ನು ಕರೆಡು. 
ಕೊಂಡುಹೋಗಿ ಘೋರವಾದ ಅರಣ್ಯದಲ್ಲಿ ಬಿಟ್ಟು ಬಾ, ಈ ನನ್ನ ಅಪ್ಪಣೆಯ 
ವಿಷಯವಲ್ಲಿ ನಿಚಾರಮಾಹಬೇಡ.?' 

೧೦ ಇಂತು, ರಾಜಾಜ್ಞೆಯು ಅನುಲ್ಲಂಘ್ಯವೆಂಬುಡನ್ನು ತಿಳಿದ ಆ ರಾಜ 
ಸೇವಕನ. ಆಕೆಯನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗಿ ಕಾಡಿನಲ್ಲಿ ತ್ಯಜಿಸಿ 
ಜಂಗನು 

೧೧ ಆಳೆಯಾಡರೊ ನಿರ್ಜನವಾದ ಅರಣ್ಯದಲ್ಲಿ ನಿಕಾಕಿಶಿಯಾಗಿ ಸಂಚರಿ 


ಏಕಸಸಹ್ಮಿತಮೋ9ಧ್ಯಾಯಃ ೫೫೬೩ 


ಅಥ ಸಾ ಚಾರುಸರ್ವಾಂಗೀ ತತ್ರಾಸಕ್ತಾತ್ಮಮಾನಸಾ । 


ನಿಶ್ಚಾಸಪರಮಾ ನಿನ್ಕೇ ದಿನಶೇಷಂ ತಥಾ ನಿಶಾಂ ॥ ೧೨ ॥ 
ನಿಶ್ಚಸಂತ್ಯನನವ್ಯಾಂಗೀ ಹಾಹೇತಿ ರುದತೀ ಮುಹುಃ । 
ಮಂದಭಾಗ್ಯೇತಿ ಚಾತ್ಮಾನಂ ನಿನಿಂದ ಮದಿರೇಕ್ಸಣಾ ॥ ೧೩॥ 


ನ ನಿಹಾರೇ ನ ಚಾಹಾರೇ ರಮಣೀೇಯೇ ನ ತದ್ದನೇ । 
ನ ಕಂದರೇಷು ಶೈಲಾನಾಂ ಸಾ ಬಬಂಧ ತದಾ ರತಿಂ । 


ತ್ಯಕ್ತಾ ತೇನ ನರಾರೋಹೇ ನಿನಿಂದ ನಿಜಯೌವನಂ ॥ ೧೪ ॥ 
ದುರ್ಭಗಾಂಹಂ ಕ್ವ ಜಾತಾತ್ರ ದುಷ್ಪದೈವವಶೀಕೃತಾ | 

ಕಥಂ ಪ್ರಾಪ್ತಃ ಸ ಮೇ ಭರ್ತಾ ತಾದೃಶೋ ನೃಪಸತ್ತಮಃ ॥ ೧೫ 1 
ಧನ್ಯೋಯನಮತಿಪುಣ್ಕೋಂಯಂ ಯೋಂಯಂ ಯೌವನಗೋಚರಃ । 
ಅನ್ಯಾಸಾಮಸಶೀನಾಂ ಚ ರಮಿಷ್ಯತಿ ನ ಸಂಶಯಃ ॥ ೧೬ ॥ 
ಅಭೀಷ್ಟಾ ಕಸ್ಯಚಿತ್ಕಾಂತಾ ಕಾಂತಃ ಕಸ್ಯಾಶ್ಚಿದೀಪ್ಸಿತಃ । 
ಪರಸ್ಪರಾಂನುರಾಗಾಢ್ಯಂ ಜಾಂಪತ್ಯಮತಶಿದುರ್ಲಭಂ ॥ ೧೭॥ 





ಸುತ್ತ ಮತ್ತೆ ಮತ್ತೆ ರೋಧಿಸುತ್ತ ಸುಹಾರಾಜನೇ ತನ್ನ ದೈವವೆಂದು ತಿಳಿದು 
ಆತನನ್ನೇ ಸ್ಮರಿಸುತ್ತಿದ್ದಳು. 

೧೨. ಸರ್ವಾಂಗಸುಂದರಿಯಾದ ಅಕೆಯು ಆತನಲ್ಲಿಯೇ ನೆಟ್ಟಮನಸ್ಸುಳ್ಳ 
ವಳಾಗಿ ನಿಲ್ಟುಸಿರುಗಳತ್ಟು ಬಿಡುತ್ತ ಆ ದಿವಸವನ್ನೂ , ರಾತ್ರಿಯನ್ನೂ ಕಳೆದಳು. 

೧೩ ಆ ವಿಶಾಲನೇತ್ರೆಯು ನಿಟ್ಟುಸಿರನ್ನು ಬಿಡುತ್ತ ಹಾಹಾಕಾರಗಳನ್ನು 
ಮಾಡಿಕೊಂಡು ಹತಭಾಗ್ಯಳೆಂದು ತನ್ನನ್ನು ತಾನೇ ನಿಂದಿಸಿಕೊಂಡು ತಿರುಗು 
ಕ್ರಿದ್ದಳು 

೧೪ ಆಕೆಯು ವಿಹಾರದಲ್ಲಿಯೂ, ಆಹಾರದಲ್ಲಿಯೂ, ಮನೋಹರವಾದ 
ಮಹಾವನದಲ್ಲಿಯೂ, ಸರ್ವತಗಳ ಶಪ್ಪಲುಗಳಲ್ಲಿಯೂ ಅಭಿಲಾಷೆಯುಳ್ಳವ 
ಳಾಗದೆ ರಾಜಪರಿತ್ಯಕ್ತಳಾದುದರಿಂದ ವ್ಯರ್ಧನಾದ ತನ್ನ ಯೌವನವನ್ನು ನಿಂದಿಸಿ 
ಕೊಂಡಳು. 

೧೫ *` ದುರ್ದೈವದ ವಶಕ್ಕೆ ಸಿಕ್ಕಿದ ನಾನು ದೌರ್ಭಾಗ್ಯಯುಕ್ತಳಾಗಿ 
ಭೂಲೋಕದಲ್ಲೇಕೆ ಹುಟ್ಟದೆನೋ? ಅಂತಹ ಮಹಾರಾಜನಾದರೂ ಆತನು 
ನನಗೆ ಸತಿಯಾದುದು ಹೇಗೆ? 

೧೬. ಯೌವನದಶೆಯನ್ನು ಹೊಂದಿರುವ ಆತನೇ ಧನ್ಯನು. ಅತ್ಯಂತ 
ಪುಣ್ಯಶಾಲಿಯು ನಿಶ್ಚಯವಾಗಿಯೂ ಆತನು ಇತರ ವೇಶ್ಯಾದಿಗಳಲ್ಲಿ ಅನುರಕ್ತ 
ನಾಗಿರಬಹುದು. 

೧೭. ಒಬ್ಬನಿಗೆ ಪತ್ನಿಯ ಅನುಕೂಲವಿರಬಹುದು. ಸ್ತ್ರೀಯಳಿಗೂ ಒಬ್ಬ 


೫೩೮ ಶ್ರೀ ಸ್ಕಾಂದಮುಹಾಪುರಾಣಂ 


ಮಮಾಂಯಂ ವಲ್ಲಭೋ ರಾಜಾ ನ ಚಾಹಂ ನೃಪನಲ್ಲಭಾ । 


ಪರಸ್ಪರಾಃನುರಾಗೋ ಹಿ ಧನ್ಯಾನಾಮೇವ ಜಾಯತೇ ॥ ೧೮ ೫ 
ಯದ್ಯದ್ಯ ಸ ಮಹೀಸಾಲೋ ನ ಮಯಾ ಸಂಗಮೇಷ್ಯತಿ । 
ತತ್ಕಾಮಾಗ್ನಿರವಶ್ಯಂ ಮಾಂ ಕ್ಚಸಯಿಷ್ಯತಿ ದುಃಸಹಃ nord 
ರಮಣೀಯನುಭೂದ್ಯತ್ತು ಪುಂಸ್ಕೋಕಿಲನಿನಾದಿತಂ । 

ಹೀನಂ ಹಿ ನಲ್ಲಭೇನೈನಂ ದಹಶೀವಾಂದ್ಯ ಮೇ ವನಂ ॥೨೦॥ 
ಇತ್ತಂ ಸಾ ಮದನಾನಿಷ್ಟಾ ನಿಲಪಂತೀ ಪುನಃ ಪುನಃ ! 

ದದರ್ಶ ತಾಪಸಂ ತತ್ರ ತ್ರಿ ಕಾಲಜ್ಞಂ ದ್ರ ಢವ್ರ ತಂ ೫೨೧೮೪ 


ಮೇಖಲಾಃ ಜಿನಕೌಪೀನಷಂಡಕಾಸ್ಮೊ (ನಜೀವನಂ 1 

ಮುಹೌಜಸಂ ನುಹಾಭಾಗಂ ಮುಮುಕ್ಸು ೦ ಮುಸಿಪುಂಗವಂ 1 ೨೨ ॥ 
ಉದಯಾದಿತ್ಯಸಂಕಾಶಂ ನಿಭಾವಸುಸನುಡ್ಯುತಿಂ | 

ತಂ ದೃಷ್ಟ್ವಾ ಸಹಸೋತ್ನಾಯ ಸಾ ರಾಜ್ಞೇ ದುರ್ಮತಾ ಸಶೀ ॥೨೩॥ 


ಪತಿಯಿರಬಹುದು. ಆದರೆ ಪರಸ್ಪರಪ್ರೇಮದಿಂದ ಸೂಡಿರುವ ದಾಂಪತ್ಯವು 
ಬಹಳ ದುರ್ಲಭವೇ ಸರಿ. 

೧೮. ನನಗೆ ರಾಜನೇನೋ ಮನೋವಲ್ಲಭನಾಗಿರುವನು. ನಾನು ಮಾತ್ರ 
ಆತನಿಗೆ ಪ್ರಿಯಳಾಗಿಲ್ಲ ಸರಸ್ಪರಾನುರಾಗವು ಧನ್ಯರಾದವರಲ್ಲಿ ಮಾತ್ರ 
ಉದಯಿಸುವುದು. 

೧೯. ಈಗ ಆ ಮಹಾರಾಜನು ನನ್ನೊಡನೆ ರಮಿಸುವುದಿಲ್ಲವಾದರೆ ಸಹಿಸ 
ಲಸಾಧ್ಯವಾದ ಕಾಮಾಗ್ತಿಯ, ನನ್ನನ್ನು ಖಂಡಿತವಾಗಿಯೂ ನಾಶಮಾಡುವುದು. 

೨೦ ಗಂಡುಕೋಗಿಲೆಗಳ ನಿನಾದದಿಂದ ಹಿಂದೆ ಅತ್ಯಂತ ರಮಣೀಯ 
ವೆನಿಸುತ್ತಿದ್ದ ಈ ಅರಣ್ಯವೇ ಪತಿಸ ಸರಿತ್ಯಕ್ತ ಳಾದ ನನಗೆ ಈಗ ಸುದುತ್ತಿರುವಂತೆ 
ತೋರುವುದು.” 

೨೧. ಇಂತೆಂದು ವದನಾಗ್ಲಿಸರಿತತ್ತಳಾದ ಆ ಮಹಾರಾಣಿಯು ಮತ್ತಿ 
ಮತ್ತೆ ಪ್ರಲಸಿಸಿ ತಿರುಗುತ್ತ ತ್ರಿಕಾಲಜ್ಞಾ ಸ್ಲಿನಿಯೂ, ಮಹಾವ್ರತನಿರತನೂ ಆದ 
ಮುನಿಯೊಬ್ಬನನ್ನು ಕಂಡಳು 

೨೨. ಉಡೆನೂಲು, ಚರ್ಮವಸನ, ಕೌಪೀನ, ಯೋಗದಂಡಗಳಿಂದ 
ಒಪ್ಪುತ್ತಿದ್ದ ಆತನು ಮಹಾ ತೆೇಜಸ್ತಿಯೂ, ಮಹಾ ಭಾಗ್ಯಶಾಲಿಯೂ, ಮೋಕ್ಬ 
ಮಾರ್ಗಥಿರತನೂ, ಮುನಿಶ್ರೇಷ್ಠನೂ ಆಗಿದ್ದನು 

೨೩, ಹ.ಟ್ಟುತ್ತಿರುವ ಸೂರ್ಯನನ್ನು ಹೋಲುತ್ತಿರುವವರೂ, ಅಗ್ನಿಯಂಃ 
ತೇಜಃಪುಂಜನೂ ಆದ ಆ ಮದರ್ಷಿಯನ್ನು ಕಂಡು ನಿಷ್ಕಳೂ, ಪತಿಪ್ರತೆಯೂ ಆಃ 
ಆ ರಾಣಿಯು ಸಂಭ್ರಮದಿಂದ ಎದುರುಬಂದಳು. 


ಏಕಸಷ್ಮಿತಮೋರಧ್ಯಾಯಃ ೫೩೯ 


ವಿನಯೇನೋಪಸಂಗಮ್ಯ ಪ್ರಣಿಪತ್ಯಾಭಿವಾದ್ಯ ಚ । 


ವಿಯೋಗಕಾರಣಂ ರಾಜ್ಞ $ 'ಸಪ್ರಚ್ಛ ಪ್ರ ತಾ ಸತೀ ॥ ೨೪ 
ಭಗವನ್ಯಾಶಿರಾಜಸ್ಯ ಸುತಾಃ ಹನುತಿನಲ್ಲಭಾ 

ಭಗಿನೀ ಶತ್ರುಸೇನಸ್ಯ ಮಾತುಶ್ಚಾಂತೀನ ವಲ್ಲಭಾ ॥ ೨೫ ॥ 
ಅಶ್ವವಾಹನಸೆಂಚ್ಲೇನ ನೃಷೇಣೋಡಢಾ ಮಹಾಮುನೇ 1 

ಧರ್ಮತೋ ಧರ್ಮಕಲ್ಪೇನ ಪ್ರಜಾಪತಿಸಮೇನ ತು ॥ ೨೬ ॥ 


ಸಾ ಕಿಮರ್ಥಂ ನಚಾಭೀಷ್ಟಾ ಜಾತಾಂಹಂ ತಸ್ಯ ಭೂಪತೇಃ 1 

ಸ ಚಾಂತೀವ ಮನಾಭೀಷ್ಟೋ ನೃಪತಿಃ ಸರ್ವದಾ ನಿಭೋ ॥೨೭॥ 
ದುರ್ಭಗಾಂಹಂ ಕಥಂ ಜಾತಾ ಕರ್ಮಣಾ ಕೇನ ತಾಪಸ । 

ಕಥಂ ಭವತಿ ವಶ್ಯೋ ಮೇ ಭರ್ತಾ ಸೃಪತಿಸತ್ತಮಃ । 


ಸೌಭಾಗ್ಯಂ ಚ ಕಥಂ ಮೇ ಸ್ಯಾದಿತಿ ಸತ್ಯಂ ಚ ಕಥ್ಯತಾಂ ॥ ೨೮ ॥ 
ತಸ್ಯಾಸ್ತ್ರ ದ್ವಚನಂ ಶ್ರುತ್ವಾ ಸ ಮುನಿಃ ಸಂಶಿತವ್ರತಃ । 
ಜ್ಞಾನೇನ ಕಥಯಾಮಾಸ ತಸ್ಯಾ ದೌರ್ಭಾಗ್ಯಕಾರಣಂ ॥೨೯॥ 


೨೪ ವಿನಯದಿಂದ ಬಳಿಗೆ ಬಂದ. ನಮಸ್ಕಾರವನ್ನೂ, ಅಭಿವಾದನವನ್ನೂ 
ಮಾಡಿ ಬಳಿಕ ತಾನು ಮಹಾರಾಜನನ್ನು ಅಗಲಿರುವುದಕ್ಕೆ ಕಾರಣವನ್ನು 
ಕುರಿತು ಪ್ರಶ್ನಿಸಿದಳು. 

೨೫ "" ಮಹಾತ್ಮನೆ! ನಾನು ಕಾಶಿರಾಜನಿಗೆ ಅತ್ಯಂತ ಪ್ರೀತಿಪಾತ್ರಳಾದ 
ಮಗಳು. ಶತ್ರುಸೇನನ ಸಹೋದರಿಯು. ತಾಯಿಗೂ ಬಹಳ ಬೇಕಾದವ 
ಳಾಗಿರುವೆನು. 

೨೬. ಮಹಾಮುನಿಯೆ ! ಅಶ್ವನಾಹನನೆಂಬ ಮಹಾರಾಜನಿಗೆ ನಾನು 
ಪತ್ನಿಯಾಗಿರುವೆನು. ನನ್ನ ಧರ್ಮಪತಿಯಾದ ಆತನು ಧರ್ಮರಾಜನಿಗೆ 
ಸಮನೂ, ಪ್ರಜಾಪತಿಯನ್ನು ಹೋಲುವವನೂ ಆಗಿರುವನು. 

೨೭. ಸರ್ವಜ್ಞ ಜನೆ! ಇ NE ನಿಗೆ ಬೇಡದವಳಾಗಿರಲು ಕಾರಣ 
ವೇನು? ಆತನು "ಮಾತ್ರ ನನಗೆ ಸರ್ವಕಾಲದಲ್ಲಿಯೂ ಅತ್ಯಂತ ಪ್ರಿಯನಾಗಿ 
ರುವನು. 

೨೮. ತಾಪಸೋತ್ತಮನೆ! ನಾನು ಯಾವ ಕರ್ಮದ ಫಲವಾಗಿ ಹೀಗೆ 
ದೌರ್ಭಾಗ, ೈವಂತಳಾಗಿರುವೆನು? ಆ ರಾಜೇಂದ್ರನು ನನಗೆ ಹೇಗೆ ವಶನಾಗುವನು? 
ನನಗೆ ಮತ್ತೆ ಸೌಭಾಗೃ ವು ಹೇಗೆ ಲಭಿಸುವುದು. ? ಈ ವಿಚಾರವನ್ನು ಯಧಾರ್ಧ 
ವಾಗಿ ತಿಳಿಸಿರಿ.” 

೨೯, ಆಕೆಯಾಡಿದ ಮಾತುಗಳನ್ನು ಕೇಳಿ ನಿಯಮ ಸಹಿತನಾದ 
ಆ ಮುನಿಯು ಜ್ಞಾನನೇತ್ರದಿಂದ ಆಕೆಯ ದೌರ್ಭಾಗ್ಯಕ್ಕೆ ಕಾರಣವನ್ನು ತಿಳಿದ: 
ಹೇಳತೊಡಗಿದನು 


೫೪ ಲ್ಲ ಶ್ರೀ ಸ್ಕಾಂದಮಹಾಷುರಾಣಂ 


ಸಾಣಿಗ್ರ ಹಣಕಾಲೇ ತ್ವಂ ಗ್ರಹ್ಟೆಃ ಸಾಪೈರ್ನಿಲೋಕಿತಾ । 

ಭರ್ತಾ ತೇ ನೃಪತಿಃ ಪುತ್ರಿ ಗ್ರಹೈಃ ಸೌಮ್ಮೈರ್ನಿಲೋಕಿತಃ Hao 
ತೇನ ತೇ ವಲ್ಲಭೋ ರಾಜಾ ನ ತ್ವಂ ಭೂಪಸ್ಯ ವಲ್ಲಭಾ ! 

ಇತಿ ತಸ್ಯ ವಚಃ ಶ್ರುತ್ವಾ ಸಾ ರಾಜ್ಞೀ ದೀನಮಾನಸಾ । 

ಪಪ್ರಚ್ಛ ನಿನಯೋಪೇತಾ ಭಕ್ತಿನಮ್ರಾತ್ಮಕಂಧರಾ 1೩೧೭ 
ಭಗವನ್ಯೇನ ದಾನೇನ ಸ್ನಾನೇನ ನಿಯಮೇನ ಚ । 

ಕರ್ಮಣಾ ಕೇನ ಸೌಭಾಗ್ಯಂ ಪರಮಂ ಹಿ ಕಥಂ ಭವೇತ್‌ 1 ೩೨% 
ಇತಿ ತಸ್ಯಾ ವಚಃ ಶ್ರುತ್ವಾ ಸ ಮುನಿಃ ಸಂಶಿತವ್ರತಃ । 

ಕಥಯಾಮಾಸ ಮಾಹಾತ್ಮ್ಯಂ ಸೌಭಾಗ್ಯಂ ಯೇನ ಲಭ್ಯತೇ 1&4 
ಮಹಾಕಾಲನನೇ ಪುತ್ರಿ ಲಿಂಗಂ ಸೌಭಾಗ್ಯದಾಯಕಂ । 
ಮತಂಗೇಶ್ವರಸಾರ್ಶೇ ತು ನಿದ್ಧತೇಭೀಷ್ಟದಾಯಕಂ | 

ಯಸ್ಯ ದರ್ಶನಮಾಶ್ರೇಣ ಸೌಭಾಗ್ಯಂ ಸಮವಾಪ್ಟ್ಯಸಿ navn 


೩೦ "ಮಗಳೆ! ವದುವೆಯ ಕಾಲದಲ್ಲಿ ನೀನು ಕ್ರೂರಗ್ರಹಗಳ ದೃಷ್ಟಿಗೆ 
ಸಿಕ್ಕಿಬಿದ್ದಿದ್ದೆ ನಿನ್ನ ಸತಿಯಾದ ಆ ರಾಜೇಂದ್ರನು ಶುಭಗ್ರಹೆಗಳಿಂದ ವೀಕ್ಷಿತ 
ನಾಗಿದ್ದನು. 

೩೧ ಆದುದರಿಂದಲೇ ನಿನ್ನ ಪತಿಯು ನಿನಗೆ ಬೇಕಾದವನಾಗಿದ್ದರೂ, 
ನೀನು ಮಾತ್ರ ಆತನಿಗೆ ಬೇಡದವಳಾಗಿರುವೆ.'' ಇಂತೆಂದ ಆ ಮುನಿಯ 
ವಾಕ್ಯವನ್ನು ಕೇಳಿ ರಾಣಿಯು ಕುಗ್ಗಿದ ಮನಸ್ಸಿನವಳೂ, ವಿನಯಭರಿತಳೂ, 
ಭಕ್ತಿಯಿಂದ ಬಾಗಿದ ತಲೆಯುಳ್ಳವಳೂ ಆಗಿ ಪ್ರಶ್ನೆಮಾಡಿದಳು. 

೩೨ "ಎಲ್ಫೈ ಮಹಾಪುರುಷನೆ! ಯಾವ ದಾನ, ಸ್ನಾನ, ನಿಯಮ, 
ಕರ್ಮ ಮುಂತಾದುವುಗಳನ್ನು ಮಾಡುವುದರಿಂದ ನನಗೆ ಸರ್ವೋತ್ತಮನಾದ 
ಸೌಭಾಗ್ಯವು ಲಭಿಸುವುದು? 

೩೩ ಇಂತು ಪ್ರಾರ್ಥಿಸಿದ ಆಕೆಗೆ ಮಹಾವ್ರತಿಯಾದ ಆ ಮಹರ್ಷಿಯು 
ಸೌಭಾಗ್ಯಲಾಭಕ್ಕೆ ಕಾರಣನಾದ ಒಂದು ಮಾಹಾತ್ಮ್ಯೃದ ಕಥೆಯನ್ನು 
ಹೇಳಿದನು. 

೩೪. “ಪುತ್ರಿಯೆ! ಮಹಾಕಾಲವನಕ್ಸೇತ್ರದಲ್ಲಿ ಸೌಭಾಗ್ಯಪ್ರದವೂ 
ಸರ್ವಾಭೀಷ್ಟದಾಯಕವೂ ಆದ ಒಂದು ಮಹಾಲಿಂಗವು ಮ ತಂಗೇಶ್ವರನ 
ಪಕ್ಕದಲ್ಲಿಯೇ ಇರುವುದು. ಅದನ್ನು ನೋಡುವ ಮಾತ್ರದಿಂದಲೇ ನೀನು ಪುನಃ 
ಸೌಭಾಗ್ಯವನ್ನು ಪಡೆಯುವೆ. 


ಏಳಷಸಹ್ಮಿತನಮೋ$ಧ್ಯಾಯಃ ೫೪೧ 


ಇಂದ್ರಾಣ್ಯಾಂರಾಧಿತಂ ಲಿಂಗಂ ಪುರಾ ಸೌಭಾಗ್ಯಕಾರಣಾಶ್‌ । 
ಸೌಭಾಗ್ಯಂ ಪರಮಂ ಲಬ್ಧಂ ನಷ್ಟಃ ಶಕ್ರೋಪಿ ಲಬ್ಧ ವಾನ್‌ | 


ತಸ್ಮಾದ್ದಚ್ಛ ಮಮಾದೇಶಾನ್ಮಹಾಕಾಲನನಂ ಶುಭಂ ॥ ೩೫ ॥ 
ಸೌಭಾಗ್ಯಂ ಭವಿತಾ ತತ್ರ ಕಾಂತೇನ ಸಹದರ್ಶನಂ । 

ಪುತ್ರೋ ಭವಿಷ್ಯತಿ ಶುಭೇ ತಸ್ಯ ಲಿಂಗಸ್ಯ ದರ್ಶನಾತ್‌ nae 
ಇತ್ಯುಕ್ತಾ ಸಾ ತದಾ ತೇನ ತಾಪಸೇನ ವರಾನನೇ । 

ನಿದೃತೇ ಯತ್ರ ತಲ್ಲಿಂಗಂ ಮಹಾಕಾಲವನಂ ಗತಾ 1೩೭೧8 
ದದರ್ಶ ಪ್ರಣಯೋಪೇತಾ ಲಿಂಗಂ ಸೌಭಾಗ್ಯದಾಯಕಂ । 

ದರ್ಶನಾತ್ತಸ್ಯ ಲಿಂಗಸ್ಯ ರಾಜಾ ಸಸ್ಮಾರ ತಾಂ ಪ್ರಿಯಾಂ ॥ ೩೮% 
ಪಪ್ರಚ್ಛ ಜಮದಗ್ನಿಂತು ಕ್ಕ ಗತಾ ಮೇ ಪ್ರಿಯಾ ವಿಭೋ | 

ಭಕತಾ ನಿಪಿನೇ ವಿಪ್ರ ಸಿಂಹವ್ಯಾಘ್ರನಿಶಾಚಕ್ಕೈಃ 1೩೯k 
ಮಯಾ ತ್ಯಕ್ತಾ ನೃಶಂಸೇನ ಅಹಂ ತಸ್ಯಾಸ್ತು ವಲ್ಲಭಃ । 

ಏವಂ ಬ್ರುವಾಣೋ ನೃಪತಿಃ ಪ್ರತ್ಯುಕ್ತೋ ಜಮದಗ್ನಿನಾ ॥ ೪೦॥ 





೩೫ ಹಿಂದೆ ಸೌಭಾಗ್ಯಕ್ಕಾಗಿಯೇ ಶಚೀದೇವಿಯು ಈ ಮಹಾಲಿಂಗವನ್ನು 
ಪೂಜಿಸಿದಳು ಆಕೆಗೆ ಸರವ ಸೌ ಖ್ಯವುಂ ಟಾದುದಲ್ಲಡೆ ನಷ್ಟನಾಗಿದ್ದ 
ಮಹೇಂದ್ರನೂ ದೊರೆತು ಒಡಗೂಡಿದನು ಆದುದರಿಂದ ನನ್ನ ಅಪ್ಪಣೆಯಂತೆ. 
ನೀನು ಪವಿತ್ರಕ್ಷೇತ್ರವಾದ ಮಹಾಕಾಲವನಕ್ಕೆ ಹೊರಡು 

೩೬ ಮಂಗಳಾಂಗಿಯೆ! ಆ ಲಿಂಗದ ದರ್ಶನದಿಂದ ನಿನಗೆ ಮುಂದೆ 
ಮಂಗಳವುಂಟಾಗಿ ಸತಿದೇವನ ದರ್ಶನವೂ ಲಭಿಸುವುದು. ಕಾಲಾನಂತರದಲ್ಲಿ 
ಒಬ್ಬ ಸತ್ಬುತ್ರನೂ ಜಫಿಸುವನು '' 

೩೭. ಪಾರ್ವತಿಯೆ ! ಇಂತೆಂದು ಆ ತಾಪಸಶ್ರೇಷ್ಠನು ಹೇಳಲು, ಮಹಾ 
ಕಾಲವನದಲ್ಲಿ ಆ ರಾಣಿಯು ಆ ಮಹಾಲಿಂಗವಿದ್ದೆಡೆಗೆ ಹೋಗಿ ಸೇರಿದಳು. 

೩೮ ಭಕ್ತಿಭಾವದಿಂದ ಕೂಡಿದವಳಾಗಿ, ಸೌಭಾಗ್ಯಪ್ರದವಾದ ಆ ಮಹಾ 
ಲಿಂಗವನ್ನು ನೋಡಿದ ನಿಮಿಷದಲ್ಲಿಯೇ ಮಹಾರಾಜನೂ ಆ ತನ್ನ ಪ್ರಿಯಪತ್ನಿ 
ಯನ್ನು ಸ್ಮರಿಸಿಕೊಂಡನು. 

೩೯ ಆತನು ಜಮದಗ್ನಿಮಹರ್ಸಿಗಳಲ್ಲಿ ಬಿನ್ನವಿಸಿಕೊಂಡನು. "" ನನ್ನ 
ಪತ್ನಿಯು ಎಲ್ಲಿಗೆ ಹೊರಟುಹೋದಳು? ಬ್ರಾಹ್ಮಣೋತ್ತಮನೆ! ಕಾಡಿನಲ್ಲಿ ಸಿಂಹ 
ಗಳಿಂದಲೊ, ವ್ಯಾಘ್ರಗಳಿಂದಲೊ, ರಾಕ್ಸಸರಿಂದಲೊ ಭಕ್ಷಿಸಲ್ಪಟ್ಟಿರುವಳೇ? 

೪೦, ಪರಮನೀಚನಾದ ನಾನು ಆಕೆಯನ್ನು ತ್ಯಾಗಮಾಡಿದೆನಾದರೂ 
ಆಕೆಗೆ ಮಾತ್ರ ನಾನು ಪ್ರೇಮಾಸ್ಪದನಾಗಿಯೇ ಇರುವೆನು.” ಇಂತೆಂದು. 
ವಿಲಸಿಸುತ್ತಿರುವ ರಾಜನಿಗೆ ಜಮದಗ್ನಿಮಹರ್ಷಿಯೆಂದನು. 


mes ಶ್ರೀ ಸಾಂದಮಹಾಪುರಾಣಂ 


ನ ಭಕ್ಚಿತಾ ಸಾ ಭೂಪಾಲ ಸಿಂಹವ್ಯಾಫ್ರನಿಶಾಚಕ್ಕೈಃ | 


ಸಾಚಾ ವಿಶ್ರುತಚಾರಿತ್ರಾ ತ್ವದ್ಭಕ್ತಾ ಚ ಪತಿವ್ರತಾ 1 ೪೧॥ 
ಮಹಾಕಾಲವನಂ ರಾಜನ್ನತಾ ಸೌಭಾಗ್ಯಕಾಮ್ಯಯಾ । 

ಭಾರ್ಯಾ ರಕ್ಸ್ಟ್ಯಾ ಮಹೀಪಾಲ ಇತಿ ಸಾ ಶ್ರುತಿರುತ್ತಮಾ ॥ ೪೨ ॥ 
ಭಾರ್ಯಾಯಾಂ ರಕ್ರ್ಯಮಾಣಾಯಾಂ ಪ್ರಜಾ ಭವತಿ ರಕ್ಷಿತಾ । 

ಆತ್ಮಾ ಹಿ ಜಾಯತೇ ತಸ್ಯಾಂ ಸಾ ರಕ್ಸ್ಟ್ಯಾಂತೋ ನರೇಶ್ವರ ॥ ೪೩॥ 
ಧರ್ಮಹಾನಿಶ್ಚಾಂನುದಿನಮಭಾರ್ಯಸ್ಯ ಭನೇನ್ಸೃಪ। 

ನಿತ್ಯಕ್ರಿಯಾಯಾ ವಿಭ್ರಂಶಃ ಸ ಚಾಪಿ ಪತನಾಯ ವೈ ॥ ೪೪ ॥ 


ಪತ್ತ್ಯಾಂನುಕೂಲಯಾ ಭಾವ್ಯಂ ಯಥಾ ಶೀಲೇಪಿ ಭರ್ತರಿ । 
ದುಃಶೀಲಾ ದುರ್ಭಗಾ ಭಾರ್ಯಾ ಪೋಷಣೀಯಾ ನರೇಶ್ವರ ॥ ೪೫॥ 
ಇತಿ ತಸ್ಯ ವಚಃ ಶ್ರುತ್ವಾ ಸಮಾಯಾತೋ ನರೇಶ್ವರ । 

ಮಹಾಕಾಲವನೇ ರಮ್ಯೇ ದದರ್ಶ ಸ್ವಾಂ ಪ್ರಿಯಾಂ ತದಾ ॥ ೪೬ n 





೪೧. "" ಎಲೈ ಭೂಪಾಲಕನೆ! ಆಕಯು ಯಾವ ಸಿಂಹ ವ್ಯಾಘ್ರ ರಾಕ್ಟಸಾ£ 
ಗಳಿಂದಲೂ ಭಕ್ಬಿತಳಾಗಲಿಲ್ಲ. ಆಕೆಯು ನಿರ್ದುಷ್ಟವಾದ ಚರಿತ್ರೆಯುಳ್ಳವಳೂ, 
ನಿನ್ನ ಲ್ಲಿಯೇ ಅನುರಕ್ತಳಾಗಿ ಪತಿವ್ರತೆಯೂ ಆಗಿರುವಳು. 

೪೨, ರಾಜನೆ! ಸೌಭಾಗ್ಯವನ್ಸಪೇಕ್ಷಿಸಿ ಆಕೆಯು ಈಗ ಮಹಾಕಿಾಲವನ 
ಕ್ಸೇತ್ರಕ್ಕೆ ಹೋಗಿರುವಳು ಹೆಂಡತಿಯನ್ನು ರಕ್ಷಿಸಬೇಕೆಂದು ನೈ,ದಗಳೂ 
ಖೋಧಿಸುತ್ತಿರುವುವನ್ಟೆ 

೪೩. ಹೆಂಡತಿಯನ್ನು ರಕ್ಸಿಸಲು ಸಂತತಿಯನ್ನು ರಕ್ಷಿಸಿದಂತಾಗುವುದು. 
ತಾನೇ ಆಕೆಯಲ್ಲಿ ಮತ್ತೆ ಹುಟ್ಟುವನಾದುದರಿಂದ ಪ್ರತಿಯೊಬ್ಬನೂ ತನ್ನ ಪತ್ನಿ 
ಯನ್ನು ಸಂರಕ್ಷಿಸಬೇಕು. 

೪೪. ಮಹಾರಾಜ! ಪತ್ತೀಹೀನನಾದವನಿಗೆ ದಿನ ದಿನಕ್ಕೂ ಧರ್ಮನಾಶ 
ವಾಗುತ್ತಿರುವುದು. ನಿತ್ಯಕಮನವಾದ ವೈಶ್ವದೇವಕ್ಕೂ ಹಾನಿಯುಂಟಾಗುವುದು 
ಆದು ಮನುಷ್ಯನ ಅಧಃಪತನಕ್ಕೆ ಕಾರಣವೇ ಸರಿ. 

೪೫. ಗಂಡನ ಶೀಲವು ಹೇಗಿದ್ದರೂ ಅವನಿಗೆ ನತ್ಲಿಯು ಅನುಕೂಲೆಯಾಗಿ 
ರಬೇಕು. ಪತ್ನಿಯು ದುಶ್ಶೀಲಳೂ, ದೌರ್ಭಾಗ್ಯವತಿಯೂ ಆದರೂ ಗಂಡನ. 
ಆಕೆಯನ್ನು ಪೋಷಿಸಬೇಕು.” 

೪೬ ಇಂತೆಂದ ಜಮದಗ್ನಿಯ ಮಾತುಗಳನ್ನು ಕೇಳಿ ಆ ರಾಜೇಂದ್ರನ 
ರಮ್ಯವಾದ ಮಹಾಕಾಲವನಕ್ಕೆ ಬಂದು ಅಲ್ಲಿ ತನ್ನ ಸ್ರಿಯಪತ್ನಿಯನ: 
ಕಂಡನು. 


ಏಕಷಷ್ಮಿತಮೋ$ಧ್ಯಾಯಃ ೫೪ಸಿ 


ಸೌಭಾಗ್ಯಾಲಂಕೃತಾಂ ಸುಭ್ರೂಂ ಪೂಜಯಂತೀಂ ಮಹೇಶ್ವರಂ ! 

ದೃಷ್ಟ್ವಾ ಸ್ನೇಹೇನ ಚಾಲಿಂಗ್ಯ ಪ್ರತ್ಯುವಾಚ ಸ ತಾಂ ಪ್ರಿಯಾಂ ॥೪೭॥ 
ವಿರಹೇಣ ತ್ವದೀಯೇನ ಸಂತಪ್ರೋಃಹಂ ವರಾನನೇ । 

ಅದ್ಯ ಮೇ ಸಫಲಂ ಚಕ್ಸುರ್ಜಿವಿತಂ ಚ ಸುಜೀನಿತಂ ॥ ೪೮ n 
ಯತ್ತಾ ಎಂ ಪಶ್ಯಾಮಿ ಸುಭಗೇ ಕೃತಾರ್ಥೋಃಹಂ ಕೃತಸ್ತ ಯಾ! 

ಏವಂ ದೃಷ್ಟಾಂತಿಹರ್ಷೇಣ ಸಾ ದದರ್ಶ ತದಾ ಪತಿಂ। 

ಉವಾಚ ಚ ಪ್ರಸೀದೇಶಿ ಭೂಯೋ ಭೂಯೋ ಮುದಾನ್ವಿತಾ ॥೪೯॥ 
ತತಃ ಸ ರಾಜಾ ರಭಸಾತ್ಪರಿಷ್ಟಜ್ಯಾಃಂ$ಹ ಭಾಮಿನೀಂ 1 

ಪ್ರಿಯೇ ಪ್ರಸನ್ನ ಏನಾಂಹಂ ಭೂಯೋ ಭೂಯೋ ಬ್ರನೀಮಿ ಕಂ ॥೫೦॥ 
ತತಃ ಸಮಾಗನೋ ಜಾತೋ ಜಾತಃ ಪುತ್ರೋಂತಿಧಾರ್ಮಿಕಃ | 


ತನ್ಯ ಲಿಂಗಸ್ಕ ಮಾಹಾತ್ಮ್ಮ್ಯಾದ್ದಶ್ತೋ ನಾಮ ಸ ಗೀಯತೇ 1 ೫೧॥ 
ಸೌಭಾಗ್ಯಮತುಲಂ ಲಬ್ಧಂ ತಯಾ ದೇನ್ಯಾ ಹಿಮಾತ್ಮಜೇ | 
ಸೌಭಾಗ್ಯೇಶ್ವರಸಂಜ್ಞಂ ತು ತತಃ ಪ್ರಭೃತಿ ಭೂತಲೇ ॥ ೫೨ ॥ 





೪೭, ಸೌಭಾಗ್ಯಾನ್ವಿತೆಯಾಗಿ ಮಹಾದೇವನ ಪೂಜೆಯನ್ನು ಮಾಡುತ್ತಿದ್ದ 
ಆ ಸುಂದರಿಯನ್ನು ಕಂಡು ರಾಜನು ಪ್ರೀತಿಯಿಂದ ಆಕೆಯನ್ನು ಆಲಿಂಗಿಸಿ 
ಕೊಂಡು ಇಂತೆಂದನು. 

೪೨. "ಮಂಗಳಮುಖಿಯೆ! ನಿನ್ನನ್ನಗಲಿದ ಸಂತಾಪದಿಂದ ನಾನು 
ಬಹಳ ಬಂದಿರುವೆನು ಇಂದಿಗೆ ನನ್ನ ನೇತ್ರಗಳು ಸಫಲವಾಗಿ ನನ್ನ ಜೀವನವೂ 
ಸಾರ್ಧಕವೆನಿಸಿತು 

೪೯-೫೦. ಸುಂಡರಿಯೆ! ನಿನ್ನನ್ನು ನೋಡಿದುದರಿಂದಲೇ ನಾನು ಕೃತಾರ್ಧ 
ನಾದನ.?' ಇಂತೆಂದು ಆಲಿಂಗಿಸಿ ನುಡಿದ ಸತಿಯನ್ನು ಆಕೆಯೂ ಸಂತೋಷ 
ದಿಂದ ನೋಡಿದಮೇಲೆಯೂ ಆಕೆಯು ಮತ್ತೆ ಮತ್ತೆ "" ನನ್ನಲ್ಲಿ ಪ್ರಸನ್ನನಾಗು”? 
ಎಂದು ಬೇಡಿಕೊಳ್ಳುತ್ತಿದ್ದಳು. ಆಗ ರಾಜನು ಆಕೆಯನ್ನು ಬಿಗಿಯಾಗಿ ಅಪ್ಪಿ 
ಕೊಂಡು, ""ಪ್ರಿಯಳೆ! ನಾನು ಯಾವಾಗಲೂ ನಿನ್ನಲ್ಲಿ ಪ್ರಸನ್ನನಾಗಿಯೇ ಇರು 
ವೆನು, ಪುನಃ ಪುನಃ ಬೇರೇನನ್ನುಹೇಳಲಿ?'` ಎಂದು ಸಮಾಧಾನಗೊಳಿಸಿದನು. 

೨.೧. ಬಳಿಕ ಅವರಿಬ್ಬರ ಈ ಸಮಾಗಮದಿಂದ ಅತ್ಯಂತ ಧರ್ಮನಿರತನಾದ 
ಪುತ್ರನೊಬ್ಬನು ಹುಟ್ಟಿ ದನು ಆ ಮಹಾಲಿಂಗದ ಸ್ರಭಾವದಿಂದ ಹುಟ್ಟಿದ 
ಆತನನ್ನು ದತ್ತನಂಬ ಹಸರಿನಿಂದ ಕರೆಯುತ್ತಿದ್ದರು. 

೫೨ ಹಿಮಗಿರಿಪುತ್ರಿಯೆ! ಆ ದೇವಿಗೆ ಅಪರಿಮಿತನಾದ ಸೌಭಾಗ್ಯವು 
ಲಭಿಸಿತು. ಅಂದಿನಿಂದ ಭೂಲೋಕದಲ್ಲಿ ಆ ಲಿಂಗವು ಸೌಭಾಗೈೇಶ್ವರವೆಂಬ 
ಹೆಸರನ್ನು ನಡೆಯಿತು. 


ತಾರಕ್‌ ಅ ಸ್ಪಾ ಕಾ ಚಾತಕ ಲಳ ಕಳ 


ಯೇ ಪಶ್ಯಂತಿ ವಿಶಾಲಾಕ್ಸಿ ಸೌಭಾಗ್ಯೇಶ್ವರಮಿಾಶ್ಚರಂ ! 
ತೇಷಾಂ ಕುಲೇ ನ ದೌರ್ಭಾಗ್ಯಂ ಜಾಯತೇ ಪರ್ವತಾತ್ಮಜೇ ॥ ೫೩॥ 
ಭವಿಷ್ಯತಿ ನ ದಾರಿದ್ರ್ಯಂ ನಿಯೋಗೋ ನ ಚ ಬಂಧುಭಿಃ | 


ಪುತ್ರಮಿತ್ರಕಲತ್ರಾಣಾಂ ಲಿಂಗಸ್ಯ ಚ ಸಮರ್ಚನಾತ್‌ ॥ ೫೪ ॥ 
ನೋಪಸರ್ಗಭಯಂ ತೇಷಾಂ ಯೇ ಪಶ್ಯಂತಿ ವರಾನನೇ । 
ಸೌಭಾಗ್ಯೇಶ್ವರಸಂಜ್ಹ ೦ತುನ ಗ್ರಹಾದಿಭಯಂ ಭವೇತ್‌ H ೫೫॥ 


ಸರ್ವಬಾಧಾವಿನಿರ್ಮುಕ್ತೋ ಧನಧಾನ್ಯಸಮುನ್ಸ್ನಿತಃ । 

ಮನುಷ್ಯೋ ಜಾಯತೇ ದೇನಿ ಸೌಭಾಗ್ಯೇಶ್ವರದರ್ಶನಾತ್‌ । 

ಸಂ ಪೂಜ್ಯಃ ಸರ್ವಲೋಕೇಷು ಸೌಭಾಗ್ಯ 4ಕನಿಧಿರ್ಭವೇತ್‌ ॥೫೬॥ 
ಜಾಯತೇ ಭೂಪತಿರ್ಲೋಕೇ ಸಾರ್ವಭೌಮೋ ವರಾನನೇ । 

ನಾಂಪುತ್ರಾ ನಾಂಥನಾ ನಾರೀ ನ ದೀನಾ ನ ಚ ದುಃಖಿತಾ | 

ಜಾಯತೇ ದುರ್ಭಗಾ ನೈವ ಸೌಭಾಗ್ಯೇಶ್ವರದರ್ಶನಾತ್‌ (೫೭॥ 


೫೩. ವಿಶಾಲಾಕ್ಷಿಯೆ ! ಸೌಭಾಗ್ಯೇಶ್ವರಮಹಾದೇವನನ್ನು ಯಾರು ಭಕ್ತಿ 
ಯಿಂದ ಸಂದರ್ಶಿಸುವಕೊ, ಅವರ ವಂಶದಲ್ಲಿಯೇ ಎಂದಿಗೂ ದಾರಿದ್ರ್ಯ 
ವೌರ್ಭಾಗ್ಯಗಳುಂಟಾಗುವುದಿಲ್ವ 

೫೪ ಬಡತನವಾಗಲಿ, ಬಂಧುಬಾಂಧವರ ಅಗಲಿಕೆಗಳಾಗಲಿ, ಪುತ ಮಿತ್ರ 
ಕಳತ್ರಗಳ ಅಕಾಲಮರಣಗಳಾಗಲಿ ಈ ಲಿಂಗದ ಪೂಜೆಯನ್ರು ಮಾಡಿದವರಿಗೆ 
ಉಂಟಾಗುವುದಿಲ್ಲ. 

೫೫. ಪಾರ್ವತಿಯೆ! ಯಾರು ಇದರ ದರ್ಶನವನ್ನು ಮಾಡುವರ. 
ಅವರಿಗೆ ಕಷ್ಟಗಳಿಂದ ಭಯವಾಗಲಿ ಗ್ರಹಾದಿಗಳಿಂದ ಪೀಡೆಗಳಾಗಲಿ ಎಂದಿಗೂ 
ಉಂಟಾಗಲಾರವು. 

೫೬ ದೇವಿಯೆ! ಸೌಭಾಗ್ಯೇಶ್ವರನ ದರ್ಶನವನ್ನು ಮಾಡಿಕೊಂಡ 
ಮಾನವನು ಸಕಲಬಾಧೆಗಳನ್ನೂ ಕಳೆದುಕೊಳ್ಳುವನು ಆತನ ಮನೆಯಲ್ಲಿ 
ಧನಧಾನ್ಯಗಳು ತುಂಬಿ ತುಳುಕುತ್ತಿರುವುವು ಆತನು ಸಮಸ್ತಲೋಕಗಳಲ್ಲಿಯೂ 
ಪೂಜಾರ್ಹನಾಗುವನಲ್ಲದೆ, ಸಮಸ್ತ ಸೌಭಾಗ್ಯಗಳಿಗೂ ನೆಲೆಮನೆಯೆನಿಸಿ 
ಬಾಳುವನು. 

೫೭. ಸುಂದರಮುಖಿಯೆ ! ಸೌಭಾಗ್ಯೇಶರನ ದರ್ಶನದಿಂದ ಮನುಷ್ಯನು 
ಮಹಾರಾಜನೊ, ಚಕ್ರವರ್ತಿಯೋ ಆಗಿ ಹುಟ್ಟುವನು. ಸ್ತ್ರೀಯು ಎಂದಿಗೂ 
ಬಂಜೆಯೂ, ದರಿದ್ರಳೂ, ದೀನಳೂ, ದುಃಖತೆಯೂ, ದೌರ್ಭಾಗ್ಯವಂತಳೂ 
ಆಗುವುದಿಲ್ಲ. 


ಏಕಸಸ್ಮಿತಮೋರಿಧ್ಯಾಯಃ ೫೪೫ 


ನ ವೈಧವ್ಯಂ ನ ಚೆ ವ್ಯಾಧಿರ್ನಾಂಕಾಲಮರಣಂ ಪ್ರಿಯೇ । 

ನ ಪುತ್ರಭರ್ತೃಜಂ ದುಃಖಂ ಜಾಯತೇ ಲಿಂಗದರ್ಶನಾತ್‌ ॥ ೫೮ ॥ 
ಯಥಾ ಲಕ್ಷ್ಮ್ಮೀರ್ಹರೇರ್ನಿತ್ಯಂ ಸಾವಿತ್ರೀ ಬ್ರಹ್ಮಣಃ ಸ್ಮೃತಾ | 
ಕೋಹಿಣೇ ನಲ್ಲಭಾ ಚೇಂದೋಃ ಶಚೀ ಶಕ್ರಸ್ಯ ವಲ್ಲಭಾ । 

ತಥಾ ಸಾ ಜಾಯತೇ ನಾರೀ ಸೌಭಾಗ್ಯೇಶ್ವರದರ್ಶನಾತ್‌ 1 8೯ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 


ಸೌಭಾಗ್ಯೇಶ್ವರದೇವಸ್ಯ ಶೃಣು ರೂಪೇಶ್ವರಂ ಪ್ರಿಯೇ ॥೬೦॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ ,೦ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
"“ ಸೌಭಾಗ್ಯೇಶ್ವರಮಾಹಾತ್ಮ್ಯವರ್ಣನಂ'? 
ನಾಮೈ ಕಷಷ್ಮಿತಮೋಂಧ್ಯಾಯ: 


೫೮ ಆ ಶಿವಲಿಂಗವನ್ನು ನೋಡಿದ ಹಂಗಸಿಗೆ ವೈಧವ್ಯವೂ, ವ್ಯಾಧಿಗಳೂ, 
ಅಕಾಲಮೃ ತ್ಯುವೂ, ಗಂಡಮಕ್ವಳುಗಳಿಂದಲೂ, ಭರ್ತನಿಂದಲೂ ದುಃಖವೂ 
ಸಂಭವಿಸಲಾರವು 

೫೯. ಅಲ್ಲದೆ ಆ ಮಹಾಲಿಂಗದ ದರ್ಶನದಿಂದ ಆಕೆಯು ಮಹಾವಿಷ್ಣುವಿಗೆ 
ಲಕ್ಷ್ಮಿಯಂತೆಯೂ, ಬ್ರಹ್ಮನಿಗೆ ಸರಸ್ತತಿಯಂತಯೂ, ಚಂದ್ರನಿಗೆ ರೋಹಿಣಿ 
ಯಂತೆಯೂ, ಮಹೇಂದ್ರನಿಗೆ ರಚೀದೇನಿಯಂತಯೂ ತನ್ನ ಸತಿಗೆ ಪರಮ 
ಪ್ರೀತ್ಯಾಸ್ಪ್ರದಳಾಗುವು 

೬೦ ದೇವಿಯೆ! ಇಂತು ನಿನಗೆ ಸೌಭಾಗ್ಯೇಶ್ವರಮಹಾದೇವನ ಪ್ರಭಾನ 
ವನ್ನು ತಿಳಿಸಿರುವೆನು ಪಾಪಪರಿಹಾರಕವಾದ ಈ ಚರಿತ್ರೆಯಾದಮೇಲೆ ಇದೀಗ 
ರೂಪೇಶ್ವರಲಿಂಗದ ಚರಿತ್ರೆಯನ್ನು ಕೇಳು 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮ ಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಸೌಭಾಗೈೇಶ್ವರಮಾಹಾತ್ಮ್ಯವರ್ಣನ?'ವೆಂಬ 
ಅರುನತ್ತೊಂದನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಧ ದ್ವಿಷಸಿತತೋ*ಧ್ಯಾಯಃ 
ಕೂಸೇಶ್ವರಮಾಹಾತ್ಮ್ಯನರ್ಣನಂ 
ಈಶ್ವರ ಉವಾಚ:- 
ದ್ವಿಷಸ್ಠಿಕು ನಿಜಾನೀಹಿ ದೇನಂ ರೂಪೇಶ್ವರಂ ಪ್ರಿಯೇ ! 
ಯಸ್ಯ ದರ್ಶನಮಾತ್ರೇಣ ರೂಸನಾಂಜಾಯತೇ ನರಃ HO 
ಪಾದ್ಮಕಲ್ಪೇ ಮಹಾದೇನಿ ಪದ್ಮೋನಾಮ ಮಹೀಪತಿಃ । 
ಪದ್ಮಗರ್ಭಸಮುದ್ಭೂತೋ ಬಭೂನಾತಿಪರಾಕ್ರಮಾ | 


ಸೃಧಿನ್ಯಾಶ್ಚತುರಂತಾಯಾ ಜಾಶೋ ಧರ್ನುರತೋ ಬಲೀ ॥೨॥ 
ಸ ಕದಾಚಿನ್ಮಹಾಬಾಹುಃ ಪ್ರಜೂತಬಲನಾಹನಃ । 
ವನಂ ಜಗಾನು ಗಹನಂ ಹಯನಾಗಶಶೈರ್ವ್ವತಃ ॥೩॥ 
ಬಿಲ್ಮಾರ್ಕಖದಿರಾಕೀರ್ಣಂ ಕಿತ್ತ ಧನಸಂಕುಲಂ | 
ಮೃ ಗಸಿಂಜೈ ರ್ವೃ್ಯತಂ ಘೋಕೆ ರಸ ೈಶ್ಟಾ $ಪಿ ನನೇಚಕೈಃ neu 








ಕನ್ನಡದ ಅನುವಾದ 
ರೂಸೇಶ್ವರನಾಹಾತ್ಮ $ನರ್ಣನ 

೧ ಮಹಾದೇವನು ಹೇಳುತ್ತಾನೆ -ಸ್ರಿ ಯಳೆ! ರೂಸೇಶ್ವ ರನೇ ಅರುವತ್ತೆರ 
ಡನೆಯ ಮಹಾಲಿಂಗವೆಂದು ತಿಳಿ. ಅದನ್ನು ನೋಡುವುದರಿಂದಲೇ ನರನು 
ಸುಂದರರೂಪವುಳ್ಳ ವನಾಗುವನು 

೨ ಮಹಾದೇವಿಯೆ! ಸಾದ್ಮಕಲ್ಪದಲ್ಲಿ ಚತುರ್ಪುಖಬ್ರಹ್ಮನ ಪುತ್ರನಾದ 
ಪದ್ಮನಂಬೊಬ್ಬ ಚಕ್ರವರ್ತಿಯಿದ್ದನು.. ಅತನ, ಅತ್ಯಂತ ಸರಾಕ್ರನಿಯೂ, 
ಧರ್ನಸಿರತನೂ ಆಗಿ ಸಮುದ್ರನರ್ಯಂತನಾಪ ಸಮಸ್ತ ಭೂಮಂಡಲನನ್ನೂ 
ಆಳುತ್ತಿದ್ದನು. 

೩ ಅತನೊಮ್ಮೆ ಅಸಂಖ್ಯಾತವಾದ ಸೈನೃದಿಂದಲೂ, ನೂರಾರು ಆನೆ 
ಕುದುರೆಗಳಿಂದಲೂ ಸರಿವಾರಿತನಾಗಿ ಜಿಟಿಯಾಡಲು ದುರ್ಗಮವಾದ ಅರಣ್ಯ 
ವನ್ನು ಪ್ರವೇಶಿಸಿದನು 

೪ ಆ ಅರಣ್ಯವು ಬಲ್ತ, ಆರ್ಕ, ಖದಿರ, ಬೇಲ, ಧನ ಮುಂತಾದ 
ಮಹಾನೃಕ್ಸಗಳಿಂದ ನಿಬಿಡಿ ತವೂ, ಜಿಂಕೆಗಳಿಂದಲೂ, ಸಿಂಹೆಗಳೇ ಮೊದಲಾದ 
ಅನೇಕ ಘೋರಮೃಗಗಳಿಂದಲೂ ಬೇಡರಿಂದಲೂ ಕೂಡಿದ್ದಿತು 


ದ್ವಿಸಷ್ಠಿತಮೋ$ಧ್ಯಾಯೇ ೫೪೭ 


ತತ್ರ ನನ್ಯಸಹಸ್ರಾಣಿ ಹತ್ವಾ ಸಬಲವಾಹನಃ । 


ಕಾಣಾ ಮೃಗಪ್ರಸಂಗೇನ ವನಮನ್ಯದ್ವಿನೇಶ ಸಃ nn 
ಏಕ ಏವೋತ್ತಮಬಲಃ ಕ್ಲುತ್ರಿಸಾಸಾಸಮನ್ಸಿತಃ । 

ಸ ವನಸ್ಕಾಂತಮಾಸಾದ್ಯ ಮಹಾರಣ್ಯಮುಪಾಸದತ್‌ 1೬॥ 
ತಚ್ಚಾಂ ಸೃತೀತ್ಯ ನೃಪತಿರ್ದದರ್ಶಾಶ್ರಮುಮುತ್ತಮಂ । 

ಮನಃ ಪ್ರಹ್ಲಾದಜನನಂ ದೃಷ್ಟಿಕಾಂತನುತೀನ ಚ ue 
ಪುಸ್ಸಿ ತೈಃ ಪಾದಸಪೈಃ ಕೀರ್ಣಮತೀವ ಸುಖಶಾದ್ವಲಂ । 
ತತೋಃಗಚ್ಛನ್ಮಹಾಬಾಹುರೇಕೋಂಮಾತ್ಯಾನ್ಹಿಸೃಜ್ಯ ತಾನ್‌ ॥೮॥ 
ಸಾಂಪಶ್ಯದಾಶ್ರಮೇ ತಸ್ಮಿಂಸ್ತಮೃಷಿಂ ಸಂಶಿತವ್ರತಂ । 

ಉವಾಚ ಕ ಇಹೇತ್ಯುಚ್ಚೈರ್ವನಂ ಸಂನಾದಯನ್ನಿನ ॥೯॥ 
ಶ್ರುತ್ವಾಂಥ ತಂ ತಥಾ ಶಬ್ದಂ ಕನ್ಯಾ ಶ್ರೀರಿನ ರೂಪಿಣೇ । 
ನಿಶ್ಚಕ್ರಾಮಾಶ್ರಮಾತ್ತಸ್ಮಾತ್ತಾ ಪಸಾಕಾರಧಾರಿಣೀ noon 


೫. ಸೈನ ಸಮೇತನಾದ ರಾಜೇಂದ್ರನು ಅಲ್ಲಿ ಸಾವಿರಾರು ದುಷ್ಪಮೃಗ 
ಗಳನ್ನು ಸಂಹರಿಸಿ ಒಂದು ಜಿಂಕೆಯನ್ನಟ್ಟಿಸಿಕೊಂಡು ಮತ್ತೊಂದು ಕಾಡನ್ನು 
ಪ್ರವೇಶಿಸಿದನು 

೬ ಮಹಾಬಲಶಾಲಿಯಾದ ಆತನು ಒಬ್ಬನೇ ಮುನ್ನುಗ್ಗಿ ಹೋಗುತ್ತ 
ಹಸಿವು ಬಾಯಾರಿಕೆಗಳಿಂದ ಬಳಲಿದವನಾಗಿ ಅರಣ್ಯದಲ್ಲಿ ದಾರಿಗಾಣದ ಮಹಾ 
ಪ್ರದೇಶದಲ್ಲಿ ಸಿಕ್ಕಿಬಿದ್ದನು. 

೭. ಅದನ್ನೂ ಬಹಳ ಕಷ್ಟದಿಂದ ಕಡೆಹಾಯಲ. ಆ ಮಹಾರಾಜನು 
ಮನಸ್ಸಿಗೆ ಆನಂದವನ್ನು ಕೊಡುವುದೂ, ನೋಡಲು ಮನೋಹರವೂ ಆದ 
ಒಂದು ಆಶ್ರಮವನ್ನು ಕಂಡನು. 

೮ ಆ ಆಶ್ರಮದಲ್ಲಿ ಮರಗಳೆಲ್ಲವೂ ಪುಷ್ಪಭರಿತಗಳಾಗಿದ್ದುವು. ಸುಖಸ್ಪರ್ಶ 
ಗಳಾದ ಹುಲ್ಲುಗಾವಲುಗಳಿದ್ದುವು. ರಾಜೇಂದ್ರನು ಮಂತ್ರಿಗಳೇ ಮುಂತಾದವ 
ರನ್ನು ದೂರದಲ್ಲಿರಿಸಿ ತಾನೊಬ್ಬನೇ ಒಳಕ್ಕೆ ಪ್ರವೇಶಿಸಿದನು. 

೯. ಅಲ್ಲಿ ಪ್ರತೋಪವಾಸನಿರತನಾದ ಯಾವ ಮಹರ್ಷಿಯೂ ಕಾಣದಿರಲು 
ಅರಣ್ಯವೇ ಪ್ರತಿಧ್ವನಿಸುವಂತೆ, "“ ಇಲ್ಲಿ ಯಾರಿರುವರು'' ಎಂದು ಗಟ್ಟಿಯಾಗಿ 
ಕೂಗಿದನು. 

೧೦. ಆ ಧ್ವನಿಯನ್ನು ಕೇಳಿ ಮಹಾಲಕ್ಷ್ಮಿಯಂತೆ ಸರ್ವಾಂಗಸುಂದರಿಯೂ 
ತಾಪಸವೇಷಭಾರಿಣಿಯೂ ಆದ ಕನ್ಯೆಯೊಬ್ಬಳು ಆಶ್ರಮದೊಳಗಿನಿಂದ ಹೊರಕ್ಕೆ 
ಖಂದಳು. 


೫೪೮ ಶ್ರೀ ಸ್ಕಾಂದಮಹಾಪುರಾಣಂ 


ಸಾತಂದ್ರ ೈಷ್ಟ್ಟೈನ ರಾಜಾನಂ ಪದ ಮೈಗರ್ಭಸಮುದ್ಧ ವಂ 

ಅಸನೇನಾಃಚೆ? ಮುತ್ತಾ ಚ ಸಪ್ರಚ್ಛ ನಾನು ತಂ ತೆದಾ noo 
ಉವಾಚ ಸ | ಯಮಾನಾಥ ಕಂ ಕಾರ್ಯೇ ಕ್ರಿಯತಾಮಿತಿ । 
ತಾಮಬ್ರನೀತ್ರತೋ ರಾಜಾ ಕನ್ಯಾಂ ಕರ ಕಳ | 


ದೃಷ್ಟಾ. ಚೈವಾಂನವದ್ಯಾಂಗೀಂ ಯಥಾವತ್ರತಿಪೂಜಿತಃ ॥ ೧೨ ॥ 
ಆಗತೋಂಹಂ ಮಹಾಭಾಗೇ ಮುನಿಶ್ರೇಷ್ಠಮುಸಾಸಿತುಂ 1 

ಕ್ಷ ಗತೋ ಭಗವಾನ್ಸಡ್ರೇ ತನ್ಮಮಾಚಕ್ಸ ಶೋಭನೇ ॥ ೧೩ 1 
ಏವಮುಕ್ತಾ ತು ಸಾ ಕನ್ಯಾ ತೇನ ರಾಜ್ಞಾ ತದಾಶ್ರಮೇ । 

ಹಸಂತೀ ಪ್ರತ್ಯುವಾಚೇದಂ ವಾಕ್ಯಂ ಸ ಮಧುರಾಕ್ಸರಂ ॥ ೧೪ ॥ 
ಕನ್ಯಾಂಹಂ ಪೃಧಿನೀಷಾಲ ಕೌಮಾರಬ್ರ ಹ್ಮಚಾರಿಣಃ | 

ತಸಸ್ವಿನೋ ಧೃತಿಮತೋ ಧರ್ಮುಜ್ಞಸ್ಯ ಮನಸ್ಸಿನಃ ! ೧೫ ॥ 
ಸುತಾ ಕಣ್ವಸ್ಯ ಮಾಮೇನಂ ನಿದ್ದಿ ತ್ವಂ ಮನುಜಾಧಿಪ । 

ಕಣ್ವಂ ಹಿ ಪಿತರಂ ಮನ್ಯೇ ಪಿತರಂ ಸ್ವಮಜಾನತೀ ॥ ೧೬॥ 


೧೧ ಬ್ರಹ್ಮದೇವನ ಪುತ್ರನಾದ ಆ ಮಹಾರಾಜನನ್ನು ಕಂಡೊಡನೆಯೇ 
ಆಕೆಯು ಉಚಿತಾಸನವನ್ನಿತ್ತು ಸತ್ಕರಿಸಿ ಆತನ ಹೆಸರನ್ನು ಕೇಳಿದಳು. 

೧೨ ಮುಗುಳ್ನಗೆಯಂದ, " ತಮಗಾಗಿ ನಾನು ಏನುಮಾಡಲಿ'' ಎಂದು 
ಶ್ಲೆಮಾಡಿದಳು ಆ ಕನ್ಶೈಯ ಮಧುರಧ್ಹನಿಯನ್ನು ಕೇಳಿ, ಆಕೆಯು ಸುಂದರಿ 
೦ಬುದನ್ನು ಮನಗಂಡು, ಆಕೆಯ ಸತ್ಕಾರದಿಂದ ತೃಪ್ತನಾದ ರಾಜನು 
ಂತೆಂದನು 

೧೨ ""ಮಹಾತ್ಮಳೆ! ಇಲ್ಲಿರುವ ಮುನಿವರ್ಯನನ್ನು ಸೇವಿಸಲು ನಾನು 
ಒಂಗದಿರುವೆನು ಮಂಗಳಾಂಗಿಯೆ! ಆತನು ಎಲ್ಲಿಗೆ ಹೋಗಿರುವನೆಂಬುದನ್ನು 
ನನಗೆ ಅಳಿಸು ?' 

೧೪. ಇಂತೆಂದು ರಾಜನು ಆಶ್ರಮಪ್ರದೇಶದಲ್ಲಿ ಮಾಡಿದ ಪ್ರಶ್ನೆಯನ್ನು 
ಕೇಳಿ ನಗುತ್ತ, ಆ ಕನ್ಶೈಯು: ಅತ್ಯಂತ ಮಧುರವಾಣಿಯಿಂದ ಪ್ರಶತಿವಚನ 
ವನ್ನಿತ್ತಳು 

೧೫-೧೬ ""ಭೂಸಾಲಕನೆ! ನಾನು ಜನ್ಮಕಾಲದಿಂದ ಬ್ರಹ್ಮಚರ್ಯವನ್ನು 
ನಡೆಸುಕ್ಕಿರುವ ತ ನಾನು ತಪೋನಿರತನೂ, ಫೈರ್ಯಶಾಲಿಯೂ, 
ಧರ್ಮಜ್ಞ ನೂ, ಸ್ಪೈ ಚ್ಛಾ ನಿಹಾರಿಯೂ ಆದ ಕಣ್ಣ ಮುನಿಯ “ಮಗಳೆಂಬುದನ್ನು 
ತಿಳಿ ನನ್ನ ಮ ತಂಜಿಯನ್ನು MR ಜಜ ಕಣ ಶಮ ಹರ್ಷಿಯನ್ನೆ [ 
ತಂಜಿಯೆಂದು ಭಾವಿಸಿರುವೆನು '? 


that 


9} 


ದ್ವಿಷಸ್ಕಿತಮೋಠಿಧ್ಯಾಯಃ ಜಳ್ಳ 


ತಸ್ಯಾಸ್ತದ್ವಚನಂ ಶ್ರುತ್ವಾ ನೃಸಷೇಣೋಕ್ತಂ ವರಾನನೇ । 


ಸುವ್ಯಕ್ತಂ ರಾಜಪುತ್ರೀ ತ್ವಂ ಯಥಾ ಕಲ್ಯಾಣಿ ಭಾಷಸೇ ॥ ೧೭ 
ಭಾರ್ಯಾ ಮೇ ಭವ ಸುಶ್ರೋಣಿ ಬ್ರೂಹಿ ಕಿಂ ಕರವಾಣಿ ಶೇ। 
ಸುವರ್ಣರತ್ನವಾಸಾಂಸಿ ಕುಂಡಲೇ ಪರಿಹಾರಳೇ ॥ ೧೮ ॥ 


ಆಹರಾಮಿ ತವಾಂದ್ಯಾಂಹಂ ಭಾರ್ಯಾ ಮೇ ಭನ ಶೋಭನೇ । 

ಗಾಂಧರ್ವೇಣ ಚ ಮಾಂ ಭೀರು ನಿವಾಹೇನೈನ ಸುಂದರಿ । 

ನಿವಾಹಾನಾಂ ಚ ರಂಭೋರು ಗಾಂಧರ್ವಃ ಶ್ರೇಷ್ಠ ಉಚ್ಯತೇ ॥೧೯॥ 

ನೃಪಸ್ಯ ವಚನಂ ಶ್ರುತ್ವಾ ಕನ್ಯಾ ವಚನಮಬ್ರ ನೀತ್‌ । 

ಮುಹೂರ್ತಂ ಸಂಪ್ರ ತೀಕ್ತ ಸ್ಟ ಇ ಮಾಂ ತುಭ್ಯಂ ಪ್ರದಾಸ್ಯತಿ i ೨೦ ॥ 
ರಾಜೋವಾಚ... 

ಇಚ್ಛಾನಿಂ ತ್ವಾಂ ವರಾರೋಹೇ ಭಜಮಾನಮನಿಂದಿಶೇ । 

ತದರ್ಥಂ ಮಾಂ ಸ್ಥಿತಂ ವಿದ್ಧಿ ತ್ವಯಾ ಮೇಂಪಹೃತಂ ಮನಃ ॥೨೧॥ 

ಆತ್ಮನೋ ಬಂಧುರಾತ್ಮೈನ ಗತಿರಾತ್ಮೈ ನಚಾತ್ಮನಃ | 

ಆತ್ಮನೃವನಾತ್ಮನೋ ದಾನಂ ಕರ್ತುಮರ್ಹಸಿ ಧರ್ಮತಃ ॥ ೨೨ ॥ 








೧೭ ಪಾರ್ವತಿಯ! ಆ ಕನ್ನೆಯ ಮಾತುಗಳನ್ನು ಕೇಳಿ ರಾಜೇಂದ್ರನ್‌ 
ಹೇಳಿದನು 45 ಕಲ್ಯಾಣಿಯ! ನೀನು ಆಡುವ ಮಾತುಗಳಿಂದ ನಕು 
ರಾಜಪುತ್ರಿಯೆಂಬುದು ಸ್ಪಷ್ಟ ತವಾಗಿರುವುದು 

೧೮. ಸಾಜ ಸ ನನಗೆ ಸತ್ಲಿಯಾಗು ನಿನಗೆ ಏನುಮಾಡಬೇಕೆಂಬು 
ದನ್ನು ಹೇಳು ನೀನು ಹೆಂಡತಿಯಾಗಲೊತ್ಪಿ ದರೆ ಚಿನ್ನ , ರತ್ನಗಳು, ವಸ್ತ್ರ ಗಳು, 
ಕುಂಡಲಗಳು ಮ ಎಲ್ಲವನ್ನೂ ನಿನಗೆ iN ps 

೧೯ ಸುಂದರಿಯ! ನಿನಗೆ ಭಯವಾಗಿದ್ದರ ಗಾಂಧರ್ವವಿಧಿಯಿಂದ 
ನನ್ನನ್ನು ಮದುವೆಯಾಗು ವಿವಾಹಕ್ರಮಗಳಲ್ಲೆಬ್ಲ ಕ್ಪತ್ರಿಯರಿಗೆ ಗಾಂಧರ್ವವೇ 
ತ್ರೇಷ್ಠವೆಂದು ಹೇಳುವರು '' 

೨೦ ಆ ಮಹಾರಾಜನ ಮಾತನ್ನು ಕೇಳಿ ಆ ಕನ್ಯೆ 
ಕಾಲ ತಡೆಮಾಡು, ಆ ಮಹರ್ಷಿಯೇ ನನ ನ್ನು ನ ಕೆ ಡುನನು'' ಎಂದಳು. 

೨೧ ರಾಜನು ಹೇಳುತ್ತಾನೆ ೯" ಸುಂದರಿಯ! ನೀನು ನಿರ್ದು ಷ್ವಳು. 
ನಿನ್ನನ್ನು ಬಹಳವಾಗಿ ಅನೇಕ್ಟಿಸುತ್ತಿರುವೆನು ಅದಕ್ಕಾಗಿಯೇ ನಿನ್ನನ್ನು 
ಯಾಚಿಸುತ್ತ ನಿಂತಿರುವೆನು ನೀನು ನನ್ನ ಮನಸ್ಸನ್ನೇ ಸೆಳೆದಿರುವೆ 

೨೨ ಆತ್ಮನಿಗೆ ಆತ್ಮನೇ ಬಂಧುವು ಆತ್ಮನಿಗೆ ತಾನೇ ಗತಿಯು. ಆದುದ 
ರಿಂದ ಧರ್ಮದಂತೆಯೂ ನಿನ್ನನ್ನು ನಿವ್ಮಯಿಂದ ಇನ್ನೊಬ್ಬ ನಿಗೆ ಒಪ್ಪಿ ಸಿಕೊಳ್ಳ ಲು 
ನಿನಗೇ ಅಧಿಕಾರನಿರುವುದು.?' 


ಯು, "ಒಂದು ಕ್ಸಣ 
in) 


೫೫೦ ಶ್ರೀ ಸ್ಕಾಂದನು ಹಾಪುರಾಣಂ 


ಕನ್ಕೋವಾಚ:- 
ಯದಿ ಧರ್ಮಪಥಸೆ ಸ್ಲೇಷ ಯದಿ ಚಾತ್ಮಾ ಪ್ರಭುರ್ಮಮ ! 
ಸತ್ಯಂ ಮೇ ಪ್ರತಿಜಾನೀಹಿ ದತ ತ್ರಮಾತ್ಮಾನಮುದ್ಯ ಮೇ ॥ ೨೩, ॥ 
ಇತಿ ತಸ್ಯಾ ವಚಃ ಶ್ರುತ್ವಾ ಪರಿಣೀತಾ ನೃಷೇಣ ಹಿ ! 
ಗಾಂಧರ್ವೇಣ ನಿವಾಹೇನ ಕಾಮಾಸಕ್ತೇನ ಪಾರ್ವತಿ ॥ ೨೪ ॥ 
ಕಾಮಿತಾ ಸಾ ನೃಸೇಣೈನ ತತೋ ಗಂತುಂ ಸಮುದ್ಯತಃ। 
ಏತಸಿ `ನ್ನಂತರೇ ದೇವಿ ಕಣ್ಣಶ್ಚಾಶ್ರಮಮಭ್ಯಗಾತ್‌ ॥ ೨೫ ॥ 
ಸಾ ಕನ್ಯಾ ಪಿತರಂ ದೃಷ್ಟ್ವಾ ಹ್ರಿಯಾ ನೋಪಜಗಾಮ ತಂ ॥ ೨೬ 1 
ವಿಜ್ಞಾಯಾಂಫ ಚ ತಾಂ ನಿಪ್ರೋ ದಿವ್ಯ ಜ್ಞಾನೋ ಮಹಾತಪಾಃ ! 
ಉವಾಚ ಪರಮಂ ಕ್ರು ದ್ಧ ಸ್ತಾಂ ಕನ್ನಾಂ 'ಕಾನುನೋಹಿತಾಂ ॥ ೨೭೪ 
ತ್ವಯಾ ಪಿ ದುಷ್ಟೆ « ರಹಸಿ ಮಾಮವಜ್ಞಾ ಯ ಯತ್ಕ ತಃ । 
ಸ್ವಯಂ ಸ ಕಿಯಂನರೋ ಮೋಹಾತ್ತ ಸ್ನಾತ್ತ ಕೃಷ್ಣಾ ಭವಸ್ಯ ಸಿ ॥ ೨೮ ॥ 


೨೬ ಕನ್ನೆಯು ಹೇಳುತ್ತಾಳೆ "ಇದೇ ಧರ್ಮಮಾರ್ಗವಾದಕೆ ನಾನೇ 
ನನಗೆ ಈಶ್ವರಿಯಾಗಿದ್ದಕೆ ನನ್ನನ್ನೇ ನಿನಗೆ ಒಪ್ಪಿಸಿಕೊಂಡಿರು ವೆನೆಂಬುದೇ ಸತ್ಯ 
ವೆಂದು ತಿಳಿ. 

೨೪. ಇಂತೆಂದ ಆಕೆಯ ಮಾತನ್ನು ಕೇಳಿ ಮಹಾರಾಜನು ಆಕೆಯನ್ನು 
ಸ್ವೀಕಾರಮಾಡಿಕೊಂಡನು. ಪಾರ್ವತಿಯೆ ! ಕಾಮಪೀಡಿತನಾದ ಆತನು 
ಗಾಂಧರ್ವವಿಧಿಯನ್ನನುಸರಿಸಿ ಆಕೆಯನ್ನು ಮದುವೆಯಾದನು 

೨೫. ದೇವಿಯೆ! ರಾಜನ ಇಷ್ಟಾನುಸಾರವಾಗಿ ಆಕೆಯು ಆತನ ಒಂದೆ 
ಹೊರಡಲನುವಾಗುತ್ತಿರುವ ಸಮಯದಲ್ಲಿಯೇ ಕಣ್ವಮುನಿಯೂ ಆಶ್ರಮಕ್ಕೆ 
ಹಿಂದಿರ:ಗಿದನು 

೨೬ ತಂದೆಯನ್ನು ಕಂಡು ಆ ಕನ್ಶೆಯ: ನಾಚಿಕೆಗೊಂಡು ಎಂದಿನಂತೆ 
ಆತನಿಗೆ ನಮಸ್ಕರಿಸಲಿನ್ಲ 

೨೭. ದಿವ್ಯಜ್ಞಾನಿಯೂ, ಮಹಾತಸಸ್ವಿಯೂ ಆದ ಬ್ರಾಹ್ಮಣೋತ್ತಮನು 
ನಡೆದುದನ್ನು ತಿಳಿದು ಕೋಪಗೊಂಡು ಕಾಮಮೋಹಿತಳಾದ ಆಕೆಗೆ ಶಾಸವ 
ನ್ಲಿತ್ತನು. 

೨೮. "" ದುಷ್ಟಳೆ! ನನ್ನನ್ನು ಕಡೆಗಂಡು ಮೋಹಸರನಶಳಾಗಿ ಏಕಾಂತದಲ್ಲಿ 
ಸ್ವತಂತ್ರಳಾಗಿ ಸ್ವಯಂವರವನ್ನು ಮಾಡಿಕೊಂಡೆಯಾದುದರಿಂದ ನೀನು ಕಪ್ಪು 
ದೇಹವುಳ್ಳವಳಾಗುವೆ 


ದ್ವಿಷಹ್ಠಿತನೋಠಿಧ್ಯಾಯಃ॥ ೫೫೦ 


ಕುತ್ಸಿತಾ ನಿರ್ಫ್ವಣಾ ದೀನಾ ನಿರ್ಲಜ್ಞಾ ರೂಪವರ್ಜಿತಾ । 


ಅಯಂ ತೇ ನೃಪತಿರ್ಭರ್ತಾ ದಮುಸ್ವರೂಪೋ ಭವಿಷ್ಯತಿ H SFU 
ಇತ್ಯುಕ್ತಾ ತತ್ಕಣಾಜ್ಞಾತಾ ಸಾ ಕನ್ಯಾ ರೂಪವರ್ಜಿತಾ । 

ಕುರೂಪೋ ನೃಪತಿರ್ಜಾತಃ ಶಾಪಾತ್ತಸ್ಯ ಮಹಾತ್ಮನಃ ॥೩೦॥ 
ಅಥ ಪ್ರಸಾದಯಾಮಾಸ ಸಾ ಕನ್ಯಾ ಪಿತರಂ ತದಾ । 

ಬಾಲಾಂನಭಿಜ್ಞಾ ಮೂಢಾಂಹಂ ಮನ್ಮಧೇನ ಪ್ರಪೀಡಿತಾ ॥೩೧॥ 
ಅಜ್ಞಾನಾಚ್ಚ ಕೃತಂ ನಾಸಪಂ ತಾತ ತ್ವಂ ಕ್ಲಂತುಮರ್ಹಸಿ 

ಅಯಂ ಮಹೀಪತಿಸ್ತಾತ ಪ್ರತ್ಯಗ್ಲೀನೋ ಮಹಾವ್ರತಃ ॥ ೩೨॥ 
ನ ಚಾಹಂ ಪ್ರಾರ್ಥಿತಾ ತೇನ ನುಯಾಂಸೌ ಪ್ರಾರ್ಥಿತೋ ನೃಪಃ | 
ತಸ್ಮಾದನುಗ್ರಹಂ ತಾತ ಕರ್ತುಮರ್ಹಸಿ ಚಾನಯೋಃ ॥ ೩೩॥ 
ಇತಿ ತಸ್ಯಾ ನಚಃ ಶ್ರುತ್ವಾ ಸ ನಿಪ್ರೋಕಶಿಕೃಪಾನ್ಮಿತಃ । 

ಉಮುಚ ಸ್ವಾಂ ದುಹಿತರಮಾಶ್ವಾಸ್ಯೈವಂ ಪುನಃ ಪುನಃ ॥೩೪॥ 


೨೯ ನೀನು ನೀಚಳೂ, ದಯಾರಹಿತಳೂ, ದೀನಳೂ, ನಾಚಿಕೆಯಿಲ್ಲ 
ದವಳೂ, ರೂಸಹೀನಳೂ ಆಗುವೆ. ನಿನ್ನ ಈ ಗಂಡನೂಸಹ ನೀಚವಾದ 
ರೂಸವನ್ನೇ ತಾಳುವನು.'' 

೩೦ ಇಂತೆಂದು ಆತನು ಶಾಪವನ್ನು ಕೊಡುತ್ತಲೇ ಕನ್ಶೆಯು ಆ ಸೌಂದರ್ಯ 
ವನ್ನು ಕಳೆದುಕೊಂಡಳು ಆ ಮಹಾತ್ಮನ ಶಾಸದಿಂದ ಮಹಾರಾಜನೂ 
ಕುರೂಸಿಯಾದನು. 

೩೧ ಆಗಲಾ ಕನ್ಯೆಯು ತಂಡೆಯನ್ನು ಸುಮುಖನನ್ನಾಗಿ ಮಾಡಿಕೊಳ್ಳಲು 
ಹೀಗೆ ಪ್ರಾರ್ಧಿಸಿಕೊಂಡಳು " ನಾತು ಬಾಲಕಿಯ, ಏನೂ ಅರಿಯ 
ದವಳು, ಮೂಢಳೂ, ಕಾಮನೀಡಿತಳೂ ಆಗಿರುವೆನು. 

೩೨. ತಂದೆಯ! ಅಜ್ಞಾನದಿಂದ ಮಾಡಿದ ಈ ಪಾಪವನ್ನು ಕ್ಷಮಿಸಲು 
ನೀನೇ ಸಮರ್ಧನಾಗಿರುವೆ. ಈ ಭೂಸಾಲಕನು ಮಹಾ ವ್ರತನಿಷ್ಠನಾಗಿ ಬ್ರಹ್ಮ 
ಚಿಂತನೆಯಲ್ಲಿರುವವನು. 

೧೩. ಆತನು ನನ್ನನ್ನು ಕೇಳಲಿಲ್ಲ. ನಾನೇ ಆತನನ್ನು ಪ್ರಾರ್ಥಿಸಿ 
ಕೊಂಡೆನು. ಆದುದಂಂದ ನಮ್ಮಿಬ್ಬರಲ್ಲಿಯೂ ನೀತು ಅನುಗ್ರದವನ್ನು 
ಮಾಡಬೇಕು. 

೩೪. ಇಂತೆಂದು ವ್ಯಾಕುಲದಿಂದಾಡಿದ ಮಗಳ ಮಾತನ್ನು ಕೇಳಿ 
ಆ ಬ್ರಾಹ್ಮಣರು ಅತ್ಯಂತ ಕೃಷಯುಳ್ಳವನಾಗಿ ಅವಳನ್ನು ಸಮಾಧಾನಗೊಳಿಸುತ್ತ 
ಮಾತನಾಡಿದನು. 


೪೫3೨ ಶ್ರೀ ಸತ್ಯಂದೆಮೆಹಾಭುರಾಣಂ 


ನೈನ ನಾಗನೃತಂ ಪುತ್ರಿ ಯಾವದದ್ಯ ಸ್ಮರಾಮ್ಯಹಂ | 


ದೈವನುತ್ರ ಪರಂ ಮನ್ಯೇ ಧಿಗ್ಬುದ್ಧಿಂ ಧಿಕ್ಬರಾಕ್ರಮಂ ॥ ೩೫ ॥ 
ಅಕಾರ್ಯಂ ಕಾರಿತೋ ಯೇನ ಬಲಾದಹವಂಸಿಂದಿತೇ। 

ಉಪದೇಶಂ ಪ್ರದಾಸ್ಯಾಮಿ ತತ್ತ್ವಂ ಕರ್ತುಮಿಹಾಂರ್ಹಸಿ ॥ ೩೬ ॥ 
ಮಹಾಕಾಲನನೇ ಪುಣ್ಯೇ ಲಿಂಗಂ ರೂಪಪ್ರದಾಯಕಂ । 
ಪಶುಪೇಶ್ವರಪೂರ್ನೆೇ ತು ನಿದ್ಯತೇಂಭೀಷ್ಟದಾಯಕಂ ॥ ೩೭॥ 
ತತ್ತ್ವಂ ಗಚ್ಛ ತ್ವರಾಯುಕ್ತಾ ಸಹಭರ್ತಾ ನೃಪೇಣ ಜ। 

ರೂಪಂ ಪ್ರಾಪ್ಸ್ಯಸಿ ದುಷ್ರ್ರಾಸ್ಯಂ ಲಿಂಗದರ್ಶನಮಾತ್ರತಃ ॥ ೩೮॥ 
ಇತ್ಯುಕ್ತಾ ಸಾ ತದಾ ಕನ್ಯಾ ಸಹ ಭರ್ತಾ ಗತಾ ಪ್ರಿಯೇ । 
ಮಹಾಕಾಲನನೇ ರಮ್ಯೇ ಯತ್ರ ಲಿಂಗಮನುತ್ತಮಂ HAF 


ದದರ್ಶ ಪರಯಾ ಭಕ್ಕ್ಯಾ ಸಚ ರಾಜಾ ನರೋತ್ತಮಃ! 
ತತ್ಕ್ಪಣಾದ್ದಿನ್ಯದೇಹಾ ಸಾ ರೂಹೇಣಾಃತಿಮನೋಹರಾ । 
ದಿನ್ಯವಸ್ತ್ರಪರೀಧಾನಾ ದಿವ್ಯಾ ಲಂಕಾರಭೂಷಿತಾ ॥೪೦॥ 


೩೫. "ಮಗಳೆ! ನನ್ನ ಮಾತಿಂದಿಗೂ ಸುಳಾಗದು ಈಗಜ್ಜಾ ನ್ಹಪಕಕ್ಕೆ 
ಬರುತ್ತಿರುವುದು ಇದಕ್ಕೆ 57 ವವೇ ಕಾರಣವೆಂದು ತಿಳಿಯುವೆನು ಮನುಷ್ಯನ 
ಬುದ್ಧಿಯೂ ಪರಾಕ ಕ್ರಮವೂ ಕೆಲಸಕ್ಕ ಬರುವುದಿಲ್ಲ 

೩೬ ಸುಂದರಿಯೆ ' ದೈವವೇ ಬಲಾತ್ಕಾರದಿಂದ ನನ್ನ ಕೈಯಲ್ಲಿ 
ಈ ಅಕಾರ್ಯವನ್ನು ತ ಆದರೆ ನಿನಗೊಂದುಪಾಯವನ್ನು ಹೇಳು 
ವೆನು ಅದರಂತೆ ನೀನು ನಡೆದುಕೂಳ್ಳೆ ಬೇಕು 

೩೭ ಪುಣ್ಣಕ್ಸೇತ್ರವಾದ ಮಹಾಕಾಲವನದಲ್ಲಿ ಸಶುಪತೀಶ್ವರನಿಗೆ ಪೂರ್ವ 
ದಲ್ಲಿ ಸೌಂದರ್ಯಪ ಪ್ರದವೂ ಸ ಸರ್ವಾ ಭೀಷ್ಟ ದಾಯಕವೂ ಆದ ಲಿಂಗಮೊಂದಿರುವುದು 

೩೮ ತೀರ್ಥ, ನಾಗಿ ನೀನು ಪತಿಯಾದ ಈ ರಾಜೇಂದ್ರನೊಡನೆ ಅಲ್ಲಿಗೆ 
ಹೋಗು. ಆಲಿಂಗವನ್ನು ನೋಡುವಮಾತ್ರದಿಂದಲೇ ಇತರರಿಗೆ ದುರ್ಲಭವಾದ 
ರೂಪವನ್ನು ಪಡೆಯುವೆ. > 

೩೯, ಪ್ರಿಯಳೆ! ಇಂತೆಂದು ತಂದೆಯು ಹೇಳಲು ಆಕೆಯ: ತನ್ನ ಪತಿ 
ಯೊಡನೆ ಮಹಾಕಾಲವನವೆಂಬ ರಮ್ಯಕ್ಸೇತ್ರ ದಲ್ಲಿ ಆ ಲಿಂಗವಿದ್ದೆ ಡೆಗೆ ಬಂದು 
ಸೇರಿದಳು 

೪೦ ಆಕೆಯೂ ಆ ಮಹಾರಾಜನೂ ಅತ್ಯಂತಭಕ್ತಿಯುಕ್ತರಾಗಿ ಅದರ 
ದರ್ಶನವನ್ನು ಮಾಡಿದರು ಆ ಕ್ಸಣದಲ್ಲಿಯೇ ಆಕೆಯು ದಿವ್ಯಶರೀರಳೂ, ಅತಿ 
ಮನೋಹರವಾದ ರೂಸವುಳ,ವಳೂ, ದಿವ್ಯವಸ್ತ್ರ ಧಾರಿಣಿಯೂ, ದಿವ್ಯಾಲಂಕಾರ 
ಭೂಸಿತೆಯೂ ಆವಳು 


ದ್ವಿಷಹ್ಠಿತಮೋ9ಧ್ಯಾಯಃ ೪೫೩ 


ಸಚ ರಾಜಾ ತಥಾ ಜಾತಃ ಕಂದರ್ನ್ಪಸದೃಶಾಕೃತಿಃ | 
ರೂಪೇಣಾಪ್ರತಿಮೋ ಲೋಕೇ ತಸ್ಯ ಲಿಂಗಸ್ಯ ದರ್ಶನಾತ್‌ 1೪೧॥ 
ಅತೋ ಲೋಕೇಷು ನಿಖ್ಯಾತೋ ದೇವೋ ರೂಪೇಶ್ವರಃ ಪ್ರಿಯೇ । 
ರೂಪದೋ ಧನದೋತ್ಯರ್ಥಂ ಪುತ್ರದಃ ಸ್ವರ್ಗದಸ್ತಥಾ ॥ ೪೨ ॥ 
ಸ ಚ ರಾಜಾ ಸ್ವಕಂ ಪ್ರಾಪ್ತೋ ರಾಷ್ಟ್ರಂ ಸಸ್ಯಾದಿಸಂಯುತಂ | 
ಪ್ರಿಯಯಾ ಪರಯಾ ಸಾರ್ಧಂ ಚಕ್ರೇ ರಾಜ್ಯಮಕಂಟಿಕಂ H VAN 
ರಾಜ್ಯಂ ಕೃತ್ವಾ ಗತಃ ಸ್ವರ್ಗಂ ಭಾರ್ಯಯಾ ಸಹ ಪಾರ್ವತಿ । 


ದೇದೀಪ್ಯಮಾನೋ ವಪುಷಾ ದ್ವಿತೀಯ ಇವ ಭಾಸ್ಕರಃ ॥ ೪೪ ॥ 
ವಿಮಾನೇನ ಸುದೀಪ್ತೇನ ನಂದ್ಯಮಾನೋ ದಿನಾಲಯೇ । 
ದರ್ಶನಾತ್ತಸ್ಯ ಲಿಂಗಸ್ಯ ಸ್ರಾಪ್ರಃ ಪದಮನಾಮಯಂ ॥ ೪೫ ॥ 
ಯೇ ಪಶ್ಯಂತಿ ನಿಶಾಲಾಕ್ಸಿ ದೇನಂ ರೂಪೇಶ್ವರಂ ಶಿವಂ । 
ನತೇ ರೂಪೇಣ ಹೀಯಂತೇ ಯಶಸಾ ಚ ಕುಲೇನ ಚ ॥ ೪೬ ॥ 





೨೧ ಆ ಲಿಂಗದ ದರ್ಶನದಿಂದ ಮಹಾರಾಜನೂ ಮನ್ಮಧಸಮಾನವಾದ 
ರೂಪಪುಳ್ಳವನೂ, ಲೋಕದಲ್ಲಿ ಅಸ್ರತಿಮಸೌಂದರ್ಯವಂತನೆನಿಸಿದವನೂ ಆಗಿ 
ಮಾರ್ಪಬ್ಬಿನು 

2೨ ಪ್ರಿಯಳ! ಆದುವರಿಂದಲೇ ಆ ಲಿಂಗವು ರೂಪೇಶ್ವರವೆಂದು 
ಚತುರ್ದಶಲೋಕಗಳಲ್ಲಿಯೂ ಪ್ರಖ್ಯಾತವಾಗಿ ಸೌಂದರ್ಯವನ್ನೂ, ಧನವನ್ನೂ, 
ಪ್ರತ್ರಸಂತಾನವನ್ನೂ, ಸ್ವರ್ಗಫಲವನ್ನೂ ಕೊಡುತ್ತಿರುವುದು. 

೪೩ ಮಹಾರಾಜನೂ ಪರಮಸ್ರಿಯಳಾದ ಹೆಂಡತಿಯೊಡನೆ ಸರ್ವಸಸ್ಯ 
ಸಮೃದ್ಧವಾದ ತನ್ನ ರಾಜ್ಯಕ್ಕೆ ಬಂದು ನಿಷ್ಕಂಟಕವಾಗಿ ರಾಜ್ಯಭಾರವನ್ನು 
ಮಾಡುತ್ತಿದ್ದನು. 

ಭಳ. ಪಾರ್ವತಿಯೆ! ಹೀಗೆ ರಾಜ್ಯವಾಳುತ್ತಿದ್ದು ಬಳಿಕ ಶೇಜಃಪುಂಜವಾದ 
ಡೇಹವನ್ನು ತಾಳಿ ಎರಡನೆಯ ಸೂರ್ಯನೊಎಂಬಭ್ರಾಂತಿಯನ್ನುಂಟುಮಾಡುತ್ತ 
ತನ್ನ ಮುಹಿಷಿಯೊಡಗೂಡಿ ಸ್ವರ್ಗಲೋಕವನ್ನು ಕುರಿತು ಪ್ರಯಾಣಮಾಡಿದನು. 

೪೫ ಅತಿ ಪ್ರಕಾಶಮಾನವಾದ ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕ 
ವಲ್ಲಿಯೂ ಮಹಾಗೌರವವನ್ನು ತಾಳಿದನು ಇಂತು ಆ ಮಹಾರಾಜನು ಆ ಮಹಾ 
ಲಿಂಗದ ಸಂದರ್ಶನದಿಂದ ಶಾಶ್ವತವಾದ ಪದವನ್ನು ಪಡೆದನು 

೪೬. ವಿಶಾಲಾಕ್ಟ್ರಿಯೆ! ಯಾವ ನರರು ರೂಪೇಶ್ವರಮಹಾದೇವನನ್ನು 
ನೋಡುವರೊ, ಅವರೆಂದಿಗೂ ರೂಪದಿಂದಲೂ, ಕೀರ್ತಿಯಿಂದಲೂ, ಕುಲ 
ದಿಂದಲೂ ಹೀನರಾಗುವುದಿಲ್ಲ. 

೫ 


೫೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಸದಾ ರೂಪಕರಂ ಲಿಂಗಂ ಭುಕ್ತಿಮುಕ್ತಿಫಲಪ್ರದಂ ! 

ಯೇ ಪಶ್ಯಂತಿ ನರಾ ಲೋಕೇ ತೇಷಾಂ ಲೋಕಾಃ ಸದಾಂಶ್ಸಯಾಃ॥ ೪೭ ॥ 
ಯೇಂರ್ಚಯಂತಿ ನರಾ ನಿತ್ಯಂ ದೇವಂ ರೂಪೇಶೃರಂ ಪರಂ । 

ತೇಂರ್ಜಿತಾ ಯಾಂತಿ ಯಾನೇನ ಮುನು ಲೋಕಂ ಸನಾತನಂ ॥ ೪೮ ॥ 
ಸ ಏನ ಸುಕೃತೀ ಲೋಕೇ ಕುಲಂ ತೇನಾಃ ಪೃಲಂಕೃತಂ | 


ಯಃ ಪೂಜಯತಿ ರೂಸೇಶಂ ರೂಪಸೌಭಾಗ್ಯದಾಯಕಂ 1೪೯॥ 
ಯಃ ಸೂಜಯತಿ ದೇವೇಶಂ ಪ್ರಸಂಗಾದಸಿ ಸಾರ್ವತಿ। 
ಧನವಾನ್ರೂಪವಾನ್‌ ಸೋಪಿ ರಾಜಾ ಭವತಿ ಭೂತಲೇ ॥ ೫೦॥ 
ಏಷ ತೇ ಕಥಿತೋ ಡೇವಿ ಪ್ರಭಾವಃ ಪಾಪನಾಶನಃ । 

ರೂಪೇಶ್ವ ರಸ್ಯ ದೇವಸ್ಯ ಧನುಃಸಾಹಸ್ರಕಂ ಶೃಣು 1 ೫೧॥ 


ಇತಿ ಶ್ರೀ ಸ್ಥಾ ದೇ ಮಹಾಪುರಾಣೇ ಳೂ ಫ್ರಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿತೆ ಗಮಾಹಾತ್ಮೆ A 
«4 ರೂಪೇಶ್ವರಮಾಹಾತ್ಮ್ಯವರ್ಣನಂ'? ನಾಮ 
ದ್ವಿಷಷ್ಠ್ಮಿ ತಮೋನಿಧ್ಯಾಯಃ 

೪೭ ರೂಪಪ್ರದವೂ, ಭುಕ್ತಿ ಮುಕ್ತಿಸ ಪ್ರದವೂ ಆದ Sy ಲಿಂಗನನ್ನು 
ಠಿತ್ನವೂ ಯಾರು ನೋಡುವವರ. ಅವರಿಗೆ : ನಿತ್ರಗಳೂ. ನಾಶರಹಿತಗಳೂ ಅದ 
ಲೋಕಗಳೇ ಲಭಿಸುವುವು 

೪೯, ಸರ್ಮೋತ್ತಮನಾದ ರೂಪೇಶ್ವರಮಹಾದೇವನನ್ನು ಯಾರು ವಿ 
ದಲ್ಲಿಯೂ ಪೂಜಿಸುವರೊ, ಅವರು ತಾವೇ ಪ್ರಜೆಗಳನ್ನು ಕೈಗೊಳ್ಳುತ್ತ ದಿವ್ಯ 
ವಿಮಾನದಲ್ಲಿ ಸನಾತನವಾದ ನನ್ನ ಲೋಕವನ್ನು ಸೇರುವರು 

೪೯, ಸೌಂದರ್ಯಸೌಭಾಗ್ಯ ಗಳನ್ನು ನೀಡುವ ಈ ರೂಪೆ (ಶ್ವರನನ್ನು 
ಪೂಜಿಸಿದ ಮಾನವನೇ ಪುಣ್ಯವಂತನು. ಅವನೇ ತನ್ನ ಕುಲವನ್ನ ಲಂಕೆರಿಸ: 

ವನು 

೫೦. ಪಾರ್ವತಿಯೆ!  ಪ್ರಸಂಗವಶದಿಂದ ಬಂದಾದರೂ ಯಾನನ: 
ರೂಪೇಶ್ವರನ ನು ಪೂಜಿಸುವನೊ, ಆವನು ಮಹಾ ಧನಿಕನೂ, ರೂಪವಂತನೂ 
ಆಗುವನಲ್ಲ ರರ ಶಾಜನಣಗಿ ಹುಟ್ಟು ವನು. 

೫೧. ದೇವಿಯೆ! ಇಂತು ರಣನೇಶ್ವ ರನ ಪ್ರಭಾವ ನ್ಟ ನಿನಗೆ ಹೇಳಿರು 
ವೆನು. ಪಾಪನಾಶಕನಾದ ಈ ಚರಿತ್ರೆಯನ್ನು ನ್ಯಳಿವಮೇರೆ ಧನುಸ್ಸಾಹಸ್ತ ಕತ್ತ ರನ 
ಮಹಿಮೆಯನ್ನು ಕೇಳು, 

ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮ ಹಾಪುರಾಣದ ಐದನೆಯ ಆನಂತ್ಕಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ರೂಸೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಅರುವತ್ತೆರಡನೆಯ ಆಧ್ಯಾಯವು ಮುಗಿದುದು 














ಶ್ರೀಃ 
ಅಧ ತ್ರಿಷಷ್ಠಿತಮೋಂಧ್ಯಾಯಃ 


ಧನುಃಸಾಹಸ್ರಕೇಶ್ವರಮಾಹಾತ್ಮ್ಯನರ್ಣನಂ 


ಶ್ರೀ ಹರ ಉವಾಚ: 
ಧನುಃಸಹಸ್ತನಾಮಾನನಾಶ್ವರಂ ಶೃಣು ಪಾರ್ವತಿ । 
ತ್ರಿಸಸ್ಮಿಸಂಖ್ಯಕಂ ದಿವ್ಯಂ ದರ್ಶನಾತ್ಪಾಪನಾಶನಂ uo 
ನಿದೂರಥೋ ನಾಮ”ನೃಪಃ ಖ್ಯಾತಕೀರ್ತಿರಭೂದ್ಭುನಿ | 
ತಸ್ಯ ಪುತ್ರ ದ್ವಯಂ ಜಾತಂ ಸುನೀತಿಃ ಸುಮತಿಸ್ತಥಾ ॥೨॥ 
ಏಕದಾ ತು ನನಂ ಯಾತೋ ಮೃಗಯಾಂ ಸ ನಿದೂರಥಃ । 
ದದರ್ಶ ಗರ್ತಂ ಸುಮಹದ್ಭೂಮೇರ್ಮುಖಮಿವೋದ್ಧತಂ au 
ತಂ ದೃಷ್ಟ್ಯಾ ಚಿಂತಯಾಮಾಸ ಕಿಮೇತದಿತಿ ಪಾರ್ಥಿವಃ । 
ಪಾತಾಲನಿನರಂ ಮನ್ಯೇ ನಡನಾಂನಲಸನ್ನಿಭಂ uu 
ಚಿಂತಯನ್ನಿನ ಶತ್ರಾಃಸೌ ದದರ್ಶ ವಿಜನೇ ವನೇ! 
ಬ್ರಾಹ್ಮಣಂ ಸುವ್ರತಂ ನಾಮ ತಪಸ್ಸಿನಮಕಲ್ಮಷಂ 1೫॥ 
ಸತಂ ಪಪ್ರಚ್ಛ ನೃಪತಿಃ ಕಿಮೇತದಿತಿ ಭೋ ದ್ವಿಜ ॥೬॥ 


ಕನ್ನಡದ ಅನುವಾದ 
ಧನುಸ್ಸಾಹಸ್ರಕೇಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ. ದೇವಿಯೆ! ಅರುವತ್ತಮೂರನೆಯ 
ಮಹಾಲಿಂಗನಾದ ಧನುಸ್ಸಾಹಸ್ರಕೇಶ್ವರವೆಂಬುದರ ಚರಿತ್ರೆಯನ್ನು ಕೇಳು. 
ಆ ದಿವ್ಯಲಿಂಗದ ದರ್ಶನವು ಸಕಲ ಪಾತಕಗಳನ್ನೂ ನಾಶಗೊಳಿಸುವುದು. 

೨ ಹಿಂದೆ ಭೂಲೋಕದಲ್ಲಿ ಪ್ರಖ್ಯಾತವಾದ ಕೀರ್ತಿಯುಳ್ಳ, ವಿದೂರಥ 
ನೆಂಬೊಬ್ಬ ಮಹಾರಾಜನಿದ್ದನು. ಆತನಿಗೆ ಸುನೀತಿಯೆಂದೂ, ಸುಮತಿಯೆಂದೂ 
ಇಬ್ಬರು ಪುತ್ರರಾದರು. 

೩. ಒಮ್ಮೆ ಆ ವಿದೂರಧನು ಬೇಟೆಗಾಗಿ ಅರಣ್ಯವನ್ನು ಸೇರಿದನು. ಅಲ್ಲಿ 
ಭೂದೇವಿಯ ತೆರದ ಬಾಯಿಯಂತಿದ್ದ ಒಂದು ದೊಡ್ಡ ಬಿಲವನ್ನು ನೋಡಿದನು. 

೪. ಅದನ್ನು ಕಂಡು ರಾಜೇಂದ್ರನು ಇದೇನೆಂದು ಚಿಂತಿಸುತ್ತ ಬಡಬಾಗ್ಲಿಗೆ 
ಸಮಾನವಾದ ಆ ಬಿಲವು ಪಾತಾಳಲೋಕದ ಪ್ರವೇಶಮಾರ್ಗವೇ ಇರಬಹುದೆಂದು 
ನಿಶ್ಚಯಿಸಿದನು. 

೫. ಹೀಗೆ ಚಿಂತಿಸುತ್ತ ನಿರ್ಜನವಾದ ಅರಣ್ಯದಲ್ಲಿ ತಿರುಗುತ್ತಿರಲು ಆತನು 
ತಪಸ್ತಿಯೂ ಪಾಪದೂರನೂ ಆದ ಸುವ್ರತನೆಂಬೊಬ್ಬ ಬ್ರಾಹ್ಮಣನನ್ನು ಕಂಡನು. 

೬. ಆತನನ್ನು, “ಅಯ್ಯಾ, ಬ್ರಾಹ್ಮಣೋತ್ತ,ಮುನ! ಈ ವಿವರವು 
ಯಾವುದು?” ಎಂದು ಪ್ರಶ್ನೆಮಾಡಿದನು. 


೫೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಬ್ರಾಹ್ಮಣ ಉವಾಚ ೬ 
ದಾನನಃ ಸುಮಹಾನೀರ್ಯೋ ನಸತ್ಯುಗ್ರೋ ರಸಾತಲೇ । 


ಕುಜಂಭೋ ನಾಮ ನಿಖ್ಯಾತೋ ಭಿನತ್ತಿ ವಸುಧಾಮಿಮಾಂ 1೭॥ 
ತಮಜಿತ್ವಾ ಕಥಂ ರಾಜ್ಯಂ ಭೋಕ್ಸಸೇ ವಸುಧಾಧಿಪ । 

ತೇನ ವಿಧ್ವಂಸಿತಾ ವಿಪ್ರಾ ರಾತ್ರೌ ನೀಃಸೃತ್ಯ ಪಾರ್ಥಿನ ॥೮॥ 
ಉಪದ್ರುತಾಸ್ತಥಾ ದೇಶಾ ಧ್ವಸ್ತಾಶ್ಚೈವ ತಥಾ ಶ್ರಮಾಃ । 
ಆಸ್ಕಾಯಯತಿ ದೈತ್ಯೋಂಯಂ ಸಬಲೀ ಮುಸಲಾಯುಧಃ !೯॥ 
ಯದಿ ತ್ವಂ ಘಾತಯಸ್ಯೇನಂ ಪಾತಾಲಾಂತರಗೋಚರಂ ! 

ತತಃ ಸಮಸ್ತವಸುಧಾಪತಿರೇವ ಭವಿಷ್ಯಸಿ ॥೧೦॥ 
ಇತಿ ವಿಪ್ರವಚಃ ಶ್ರುತ್ವಾ ಮಂತ್ರಯಾಮಾಸ ಪಾರ್ಥಿವಃ । 

ಮಂತ್ರಿಭಿಃ ಸಹಿತೋ ನೋಘಂ ಶ್ರುತ್ವಾ ಮುಸಲಮದ್ರಿಜೇ ॥೧೧॥ 
ತಂ ಮಂತ್ರಂ ಕ್ರಿಯಮಾಣಂ ತು ಸೂನುಭ್ಯಾಂ ಸಹ ಮಂತ್ರಿಭಿಃ । 
ತತ್ಸಾರ್ಶ್ವನರ್ತಿನೀ ಕನ್ಯಾ ಶುಶ್ರಾನಾಂಥ ಮುದಾವತೀ ॥ ೧೨ ॥ 


೭. ಬ್ರಾಹ್ಮಣನು ಹೇಳುತ್ತಾನೆ “ ರಸಾತಲಲೋಕದಲ್ಲಿ ಮಹಾಪರಾಕ್ರ 
ಮಿಯೂ, ಭಯಂಕರನೂ, ಬಹುಪ್ರಸಿದ್ಧನೂ ಆದ ಕುಜಂಭನೆಂಬ ಮಹಾ ರಾಕ್ಷಸ 
ನೊಬ್ಬನು ವಾಸಿಸುತ್ತಿರುವನು ಅವನೇ ಭೂಮಿಯನ್ನು ಹೀಗೆ ಸೀಳಿರುವನು. 

೮. ಮಹಾರಾಜನೆ! ಆತನನ್ನು ಜಯಿಸಲಾರದ ನೀನು ರಾಜ್ಯವನ್ನು 
ಸುಖದಿಂದ ಹೇಗೆ ಅನುಭವಿಸುವೆ? ಆತನು ರಾತ್ರಿಯಲ್ಲಿ ಹೊರಗೆ ಬಂದು 
ಬ್ರಾಹ್ಮಣರನ್ನೆ ಲ್ಲ ನಾಶಗೊಳಿಸುವನು 

೯ ಅವರಿಂದಲೇ ದೇಶಗಳೆಸ್ಸವೂ ಪೀಡಿಸಲ್ಪಟ್ಟಿರುವುವು  ತಪೋನಿರತರ 
ಅಶ್ರವ.ಗಳೆಲ್ಲವೂ ನಾಶವಾಗಿರುವುವು ಮಹಾ ಬಲಶಾಲಿಯಾದ ಆ ದೈತ್ಯನು 
ಒಂದು ಮುಸಲವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಲೋಕವನ್ನು ದುಃಖ 
ಗೊಫಿಸುತ್ತಿರುವನು 

೧೦. ಪಾತಾಳಲೋಕದಲ್ಲಿ ವಾಸಿಸುತ್ತಿರುವ ಆತನನ್ನು ನೀನು ಕೊಲ್ಲುವೆ 
ಯಾದರೆ ಬಳಿಕ ಸಮಸ್ತ ಭೂಮಂಡಲಕ್ಕೂ ಏಕಚ್ಛತ್ರಾಧಿಸತಿಯಾಗುವೆ.'' 

೧೧. ಪಾರ್ವತಿಯೆ! ಆ ರುಕ್ಬಸನು ಅಮೋಘವಾದ ಮುಸಲಾಯುಧ 
ವನ್ನು ಸಡೆದಿರುವುದನ್ನು ಕೇಳಿ ಮಹಾರಾಜನು ತನ್ನ ಮಹಾ ಮಂತ್ರಿಗಳನ್ನು 
ಕರೆದು ಅವರೊಡನೆ ಆಲೋಚನೆಯನ್ನು ಮಾಡಿದನು. 

೧೨. ಇಂತು ಮಕ್ಕಳೊಡನೆಯೂ ಮಂತ್ರಿಗಳೊಡನೆಯೂ ಮಂತ್ರಾ 
ರೋಚನೆಯನ್ನು ಮಾಡುತ್ತಿದ್ದ ಆತನ ಮಾತುಗಳನ್ನು ಪಕ್ಕದಲ್ಲಿ ನಿಂತಿದ್ದ 
ಮುದಾವತಿಯೆಂಬ ಕನ್ಯೆಯು ಕೇಳುತ್ತಿದ್ದಳು 


ತ್ರಿಸಹ್ಕಿತನೋಠ9ಧ್ಯಾಯಃ ೫೫೭ 


ತತಃ ಕತಿಪಯಾಃಹೇತು ತಾಂ ಕನ್ಯಾಂ ಜಲೆಜೇಕ್ಸಣಾಂ | 
ಜಹಾರೋಪನನಾದ್ಧೈತ್ಯಃ ಕುಜಂಭಃ ಸ್ಥಸಖೀವೃತಾಂ 1 ೧೩॥ 
ಏತಚ್ಛ್ರುತ್ವಾ ಮಹೀಪಾಲಃ ಕ್ರೋಧಪರ್ಯಾಕುಲೇಕ್ಬಣಃ I 

ಉವಾಚ ಪುತ್ರೌ ಜಾನೇಃಹಂ ಸ ಕುಜಂಭೋ ಮಹಾಸುರಃ ॥ ೧೪ ॥ 
ದೃಷ್ಟ್ಯಾ ಭೂಮೌ ಪುರಾ ಗರ್ತೇ ತತ್ರ ಸಂಶಯಿತೇ ಮಯಿ । 


ಕಥಿತೋ ದ್ವಿಜಮುಖ್ಯೇನ ಮಯಾ ವೃಷ್ಟೇನ ಪುತ್ರಕೌ ॥ ೧೫ ॥ 
ಸ ಹನ್ಯತಾಂ ಸೋಃ ಪಹರ್ತಾ ಮುಡಾವತ್ಯಾಃ ಸುದುರ್ಮತಿಃ । 

ಪ್ರಸ್ಥಿತೌ ನೃಸಜಕ್ರ್ಯಾಂಧಥ ಸ್ವಸೈನ್ಯಪರಿವಾರಿತೌ ॥ ೧೬॥ 
ತೌ ಸುತೌ ತತ್ರ ಸಂಪ್ರಾಪ್ಕ್‌ ಪಾತಾಲೇ ಪಿತೃಶಾಸನಾತ್‌ । 
ಯುುಯುಧಾತೇ ಕುಜಂಭೇನ ಸ್ಪಶಕ್ತ್ಯಾ ಸೇನಯಾ ವೃತೌ ॥ ೧೭॥ 
ತತಃ ಪರಿಘನಿಸ್ತ್ರಿಂಶಶಕ್ತಿ ಶೂಲಪರಶ್ಚಥೈಃ | 

ಬಾಣೈಶ್ಚಿರತರಂ ಯುದ್ಧಂ ತೇಷಾಮಾಸೀತ್ಸುದಾರುಣಂ 1 ೧೮ ॥ 








೧೩. ಬಳಿಕ ಕೆಲವು ದಿನಗಳಾದಮೇಲೆ ಆ ಕಮಲನೇತ್ರೆಯು ತನ್ನ 
ಸಖಿಯರೊಡನೆ ಉದ್ಯಾನವನದಲ್ಲಿ ಕ್ರೀಡಿಸುತ್ತಿರಲು ಆ ಕುಜಂಭರಾಕ್ಟೃಸನು 
ಆಕೆಯನ್ನು ಅಪಹರಿಸಿದನು 

೧೪ ಇದನ್ನು ಕೇಳಿದ ಮಹಾರಾಜನು ಕ್ರೋಧದಿಂದ ಕೆಂಪೇರಿದ ಕಣ್ಣು 
ಗಳುಳ್ಳವನಾಗಿ ಮಕ್ಕಳಿಗೆ ಹೇಳಿದನು "ಪುತ್ರ ಕ ಈ ಕೆಲಸವು ದುಷ ದೈತ್ಯ 
ನಾದ ಆ ಕುಜಂಭನದೆಂದು ತಿಳಿದಿರುವೆನು. 

೧೫ ಹಿಂದೆ ಭೂಮಿಯಲ್ಲಿದ್ದ ಬಿಲವೊಂದನ್ನು ಕಂಡು ನಾನು ಸಂಶಯ 

ಗ್ರಸ್ತನಾಗಿರಲು ನನ್ನ ಪ್ರಶ್ನೆಗೆ ಉತ್ತ ರವಾಗಿ ಒಬ್ಬ ಬ್ರಾ ಹ್ಮಣೋತ್ತಮನು ಇವನ 
ವಿಚಾರವನ್ನು Pp 

೧೬ ಮುದಾವತಿಯನ್ನು ಅಪಹರಿಸಿರುವ ಈ ದುರ್ಬುದ್ಧಿ ಯನ್ನು ನೀವು 
ಕೊಂದು ಬನ್ನಿರಿ”? ಇಂತೆಂದ ತಂಡೆಯಲ್ಲಿಯ ಭಕ್ತಿಯಿಂದ ಅಸೆರಬ್ಬ ರೂ ತವ 
ಸೈನ್ಯಗಳನ್ನು ತೆಗೆದುಕೊಂಡು ಪಾತಾಳಲೋಕಕ್ಕೆ ಹೊರಟಿರು 

೧೭ ತಂದೆಯ ಅನವ್ಬಣೆಯನ್ನು ಪಾಲಿಸುವ ಕುತೂಹಲದಿಂದ ಆ ರಾಜ 
ಪುತ್ರರು ಪಾತಾಳಕ್ಕೆ ಹೋಗಿ ತಮ್ಮ ಬಾಹುಬಲದಿಂದಲೂ, ಸೈನ್ಯಸಂಪತ್ತಿ 
ಯಿಂದಲೂ ಆ ಕುಜಂಭನೊಡನೆ ಹೋರಾಡಿದರು 

೧೮ ಆಗ ಅನರಿಗೆ ಬಹುಕಾಲ ಪರಿಘ, ಅಸ್ತ್ರ, ಶಕ್ತಿ, ಶೂಲ, ಪರಶು, 
ಬಾಣ ಮುಂತಾದುವುಗಳಿಂದ ಭಯಂಕರವಾದ ಯುದ್ಧವು ನಡೆಯಿತು. 


೫೫೮೪ ಶ್ರೀ ಸಕ್ಯಾಂದಮ ಹಾಪುರಾಣಂ 


ತತೋ ಮಾಯಾಬಲವತಾ ತೇನ ದೈತ್ಯೇನ ತತ್ಕೃಣಾತ್‌ । 


ಅನೋಫಘೇನಾಂದ್ವಿತೀಯೇನ ಮುಸಲೇನ ವರಾನನೇ nar" 
ಹಶಸೈನ್ಯೌ ರಣೇ ಬದ್ಧೌ ರಾಜಪುತ್ರೌ ಮಹಾಬಲೌ ॥ ೨೦೫ 
ತತಃ ಶ್ರುತ್ವಾ ನುಹೀಸಾಲಃ ನಿವನರ್ಣವದನೋಇಂಭವತ್‌ | 

ಬದ್ಧ ಪುತ್ರಃ ಸರಾಮಾರ್ತಿಂ ಜಗಾಮ ಗಿರಿಪುತ್ರಿಕೇ ॥ ೨೧ 


ರುರೋದ ಬಹುಧಾಂತ್ಯರ್ಥಂ ಪುತ್ರಸ್ನೇಹೇನ ಪಾರ್ಥಿವಃ । 

ತತೋ ನಿಲಪತಸ್ತಸ್ಯ ಮಾರ್ಕಂಡೇಯೋ ಮಹಾಮುನಿಃ । 
ಅನೇಕಸೃಷ್ಟಿಸಂಹಾರ ದೃಷ್ಟಕಾರ್ಯಪರಾವರಃ 1 ೨೨ ॥ 
ಉದಿತಾದಿತ್ಯಸಂಕಾಶಃ ಸಪ್ತಕಲ್ಪ್ಸಾನುಗೋ ನಶೀ । 

ಆಜಗಾಮ ನೃಪಾಂಭ್ಯಾಶೇ ವಿಲಪಂತಂ ದದರ್ಶ ಸಃ! 

ರಾಜಾನಂ ಕಥಯಾಮಾಸ ತ್ರಿಕಾಲಜ್ಞೋ ಮಹಾಮುನಿಃ ॥ ೨೩ ॥ 
ಮಾ ಶುಚೆಸ್ತ್ಯಂ ಮಹೀಪಾಲ ಕ್ಪತ್ರಿಯೋಂಸಿ ದೃಢವ್ರತಃ । 

ಕ್ವ ಶೋಕಃ ಕ್ವ ಮುಹೀಸಾಲೋ ದುರ್ಜೇಯೋ ಲೋಕಸಾಲನತ್‌ ;೨೪॥ 
೧೯-೨೦ ಪಾರ್ವತಿಯೆ ! ಕಡೆಯಲ್ಲಿ ಮಾಯಾಬಲಶಾಲಿಯಾದ 
ಆ ರಾಕ್ಸಸನು ನಿನಿಷಮಾತ್ರದಲ್ಲಿಯೆ ಅಮೋಘವೂ ಅಪ್ರತಿಮವೂ ಆದ ತನ್ನ 
ಮುಸಲಾಯುಧದಿಂದ ಅವರ ಸೈಸ್ಯವನ್ನೆಲ್ಲ ನಾಶಗೊಳಿಸಿ ಮಹಾ ಪರಾಕ್ರಮಿ 
ಗಳಾದ ಆ ರಾಜಪುತ್ರರಿಬ್ಬರನ್ನೂ ಬಂಧಿಸಿದನು 

೨೧. ಗಿರಿತನಯೆ! ಈ ಸಮಾಚಾರವನ್ನು ಕೇಳಿದೊಡನಯೇ ಆ ಮಹಾ 
ರಾಜನ ಮುಖವು ವಿವರ್ಣವಾಯಿತು ಮಕ್ಕಳು ಸೆರೆಯಾದುದರಿಂದ ಆತನು 
ಬಹಳ ಸಂಕಟಗೊಂಡನು. 

೨೨ ಪುತ್ರಸ್ನೇಹಕ್ಕೊಳಗಾಗಿ ಆತನು ಬಹಳಕಾಲ ಕೋದನವನ್ನು ಮಾಡು 
ತ್ತಿದ್ದನು. ಇಂತು ಪ್ರಲಸಿಸುತ್ತಿದ್ದ ಆತನ ಬಳಿಗೆ ಅನೇಕ ಬ್ರಹ್ಮಾಂಡಗಳ ಸೃಷ್ಟಿ 
ಲಯಗಳನ್ನು ಕಂಡು ಪರಾವರಜ್ಜ ನೆನಿಸಿದ ಮಾರ್ಕಂಡೇಯ ಮಹಾಮ. ನಿಯತಿ 
ಬಂದನು. 

೨೩. ಬಾಲಸೂರ್ಯನಂತೆ 'ತೇಜಸ್ವಿಯೂ, ಏಳುಕಲ್ಪಗಳನ್ನು ಕಂಡನನೂ, 
ಇಂದ್ರಿಯನಿಗ್ರಹತತ್ಸರನೂ ಆದ ಆ ಮಹರ್ಷಿಯು ಬಂದು ದುಃಖಪಡುತ್ತಿರುವ 
ಆತನ ಬಳಿಗೈದಿ ತ್ರಿಕಾಲಜ್ಞನಾದುದರಿಂದ ಆತನಿಗೆ ಸಮಾಧಾನವನ್ನು ಹೇಳ 
ತೊಡಗಿದನು. 

೨೪. "ಮಹೀಪಾಲ! ಶೋಕಿಸಬೇಡ. ನೀನು ಕತ್ರಿಯನೂ, ಮಹಾ 
ವ್ರತನೂ ಆಗಿರುವೆಯನ್ಲವೆ. ನಿನಗೆ ಶೋಕವೆಲ್ಲಿಯದು? ನಿಜನಾದ ರಾಜನು 
ಎಂದಿಗೂ ಲೋಕಪಾಲಕನಂತೆ ಅಜೇಯನಾಗಿರುವನು. 


ತ್ರಿಸಸ್ಠಿತಮೋಠಿಧ್ಯಾಯಃ ೫೫೯- 


ಶೋಕಂ ಕುಪುರುಷಾಚೀರ್ಣಂ ತ್ಯಜ ತ್ವಂ ರಾಜಸತ್ತಮ । 


ಉದ್ಯಮಂ ಕುರು ರಾಜೇಂದ್ರ ಕುಜಂಭಂ ಘಾತಯಿಷ್ಯಸಿ ॥ ೨೫ ॥ 
ನಾಂತ್ಯುಚ್ಚಂ ಮೇರುಶಿಖರಂ ನಾಂತಿನೀಚಂ ರಸಾತಲಂ । 

ವ್ಯವಸಾಯಃ ಸಖಾ ಯಸ್ಕ ನಾಂಸ್ತಿದೂರೇ ಮಹೋದಧಿಃ ॥ ೨೬ ॥ 
ಮಹಾಕಾಲನನೇ ಲಿಂಗಮಾರಾಧಯ ಸಮಾಹಿತಃ । 

ರೂಪೇಶ್ವರಸ್ಕ ದೇವಸ್ಯ ಪಾರ್ಶ್ಪೇ ದಕ್ಷಿಣತಃ ಸ್ಲಿತಂ ॥ ೨೬ ॥ 
ಧನುಃಸಾಹಸ್ರತುಲ್ಯಂ ತು ಮುಸಲಸ್ಕ ನಿವಾರಣಂ । 

ಧನುಃಪ್ರಾಪ್ಸ್ಯಸಿ ರಾಜೇಂದ್ರ ಕುಜಂಭಂ ವಿನಿನಾತಯ ॥ ೨೮ ॥ 


ಧನುಃ ಸಾಹಸ್ರಹಸ್ತೈಸ್ತು ರಕ್ಟಿತಂ ಯೋಧಸತ್ತಮೈಃ 1 
ಲಿಂಗಂ ದೇನಾಂಸುರೈರ್ಯುದ್ಧೇ ಸಹಸ್ರಾಕ್ಸೇಣ ಸೇವಿತಂ । 


ಇಂದ್ರೇಣ ಚ ಧನುರ್ಲಬ್ಧಂ ಜಂಭೋ ವೈ ಯೇನ ಪಾತಿತಃ ॥೨೯॥ 
ತಸ್ಯ ತದ್ವಚನಂ ಶ್ರುತ್ವಾ ಸರಾಜಾಥ ನಿದೂರಥಃ । 
ಜಗಾಮ ತ್ವರಿತೋ ದೇನಿ ಮಹಾಕಾಲನನಂ ಶುಭಂ ॥೩೦॥ 


೨೫. ಮಹಾರಾಜನೆ! ಕೇವಲ ಕಾಪುರುಷರಿಗೆ ತಕ್ಕುದಾದ ಈ ಶೋಕ 
ವನ್ನು ಬಿಟ್ಟುಬಿಡು. ನೀನು ತಕ್ಕ ಪ್ರಯತ್ನವನ್ನು ಮಾಡಿದರೆ ನಿಶ್ಚಯವಾಗಿಯೂ 
ಶುಜಂಭನನ್ನು ಜಯಿಸುವೆ. 

೨೬. ಯಾವ ಮಾನವನಿಗೆ ಪ್ರಯತ್ನ 
ಮೇರುಶಿಖರವೂ ಹತ್ತಲಾರದ ಎತ್ತರವಬ್ಲ ರ 
ಸಮುದ್ರವೂ ದೂರವಲ್ಲ. 

೨೭. ನೀನು ಸಮೂಹಿತಮನಸ್ಕನಾಗಿ ಮಹಾಕಾಲವನಕಕ್ಕೆ ಹೋಗಿ ಅಲ್ಲಿ 
ರೂಪೇಶ್ವರನಿಗೆ ದಕ್ಷಿಣಸಪಾರ್ಶ್ರವಲ್ಲಿ ನೆಲಸಿರುವ ಮಹಾಲಿಂಗವನ್ನು ಸೂಜಿಸು. 

೨೮. ರಾಜೇಂದ್ರ! ಅದರ ಫಲವಾಗಿ ಶತ್ರುವಿನ ಮುಸಲವನ್ನು ನಾಶಸಡಿಸು 
ವುದೂ, ಒಂದುಸಾವಿರ ಧನುಸ್ಸುಗಳಿಗೆ ಸಮಾನನಾದುದೂ ಆದ ಧನುಸ್ಸನ್ನು 
ಪಡೆಯುವೆ ಅದರಿಂದ ಕುಜಂಭನನ್ನು ನಿಗ್ರಹಿಸು. 

೨೯ ಅದನ್ನು ಧನುಷ್ಟಾಣಿಗಳಿಂದ ಒಂದುಸಾವಿರ ಮಹಾ ಯೋಧರು 
ಸಂರಕ್ಸಿಸುತ್ತಿರುವರು ದೇವತೆಗಳಿಗೂ ರಾಕ್ಬಸರಿಗೂ ಹಿಂದೆ ನಡೆದ ಮಹಾ 
ಯಃ ದೃದಲ್ಲಿ ಮಹೇಂದ್ರನು ಆ ಲಿಂಗದ ಸೇನೆಯನ್ನು ಮಾಡಿ ಮಹಾ ಧನುಸ್ಸನ್ನು 
ಪಡೆದ. ಅದರಿಂದಲೇ ಜಂಭನನ್ನು ಕೊಂದನು 

೩೦ ದೇವಿಯೆ! ಮಾರ್ಕಂಡೇಯಮುನಿಯ ಈ ಮುತುಗಳನ್ನು ಕೇಳಿ 
ವಿದೂರಧಮಹಾರಾಜನು ಸಂಭ್ರಮದಿಂದ ವವಿತ್ರಶೇತ್ರವಾದ ಆ ಮಹಾಕಾಲ 
ವನಕ್ಕೆ ಹೊರಟನು 


ವೇ ಸಹಾಯವಾಗಿದೆಯೊ, ಅವನಿಗೆ 
ಸಾತಲವೂ ಇಳಿಯಲಾರದ ಆಳವಲ್ಲ. 


೫೬೦ ಶ್ರೀ ಸ್ಕಾಂಡೆಪಾಹಾಪುರಾಣಂ 


ದದರ್ಶ ತತ್ರ ತಲ್ಲಿಂಗಂ ಪೂಜಯಾಮಾಸ ಭಕ್ತಿತಃ । 

ತಸ್ಯ ತುಷ್ಪಸ್ತದಾ ದೇವೋ ದದೌ ದಿವ್ಯಂ ಧನುಸ್ತದಾ 1೩೧8 
ಧನುಃ ಸಾಹಸ್ರತುಲ್ಯಂ ಚ ಮುಸಲಸ್ಯ ನಿವಾರಣಂ | 

ಧನುರ್ಲಬ್ಭ್ಯಾ ತದಾ ರಾಜಾ ಬದ್ಧಗೋಧಾಂಗುಲಿತ್ರನಾನ್‌ | 


ಜಗಾಮ ಧೀರಃ ಪಾತಾಲಂ ತೇನ ಗರ್ತೇನ ಸತ್ವರಂ ॥ ೩೨ ॥ 
ತತೋ ಜ್ಯಾಸ್ಕನಮತ್ಕುಗ್ರಂ ಸ ಚಕ್ರೇ ಪಾರ್ಥಿವಸ್ತದಾ । 

ಯೇನ ಸಾತಾಲಮಖಲಮಾಸೀದಾಪೂರಿತಾಂತರಂ ॥ ೩೩ ॥ 
ತತೋ ಜ್ಯಾಸ್ವನಮಾಕರ್ಜ್ಯ ಕುಜಂಭೋ ದಾನವೇಶ್ವರಃ । 
ಆಜಗಾಮಾತಿಕೋಪೇನ ಸ್ವಸ್ಟೈನ್ಯಪರಿವಾರಿತಃ H ೩೪॥ 
ತತೋ ಯುದ್ಧಮಭೂತ್ತಸ್ಯ ಸಹ ರಾಜ್ಞಾ ವರಾನನೇ । 

ದಿನಾನಿ ತ್ರೀಣಿ ಸ ಯದಾ ಯೋಧಿತಸ್ತೇನ ದಾನವಃ H ABH 
ತತಃ ಕೋಪಪರೀತಾತ್ಮಾ ಮುಸಲಾಯಾಭ್ಯಧಾವತ | 
ಗಂಥೈರ್ಮಾಲ್ಯೈಸ್ತಫಾ ಧೂಪೈಃ ಪೂಜ್ಯಮಾನಃ ಸ ತಿಷ್ಕತಿ H ೩೬॥ 





೩೧ ಅಲ್ಲಿ ಮಹಾಲಿಂಗವನ್ನು ಕಂಡು ಭಕ್ತಿಯಿಂದ ಪೂಜಯನ್ನು 
ಮಾಡಲು ಮಹಾದೇವನು ಸಂತೋಷಗೂಂಡು ಒಂದು ದಿವ್ಯಧನುಸ್ಸನ್ನು 
ಕೊಟ್ಟನು 

೩೨ ಒಂದುಸಹಸ್ರ ಧನುಸ್ಸುಗಳಿಗೆ ಸಮನಾದುದೂ, ಮುಸಲಾಯ. ಧಕ್ಕೆ 
ಪ್ರತಿದ್ವಂದ್ವಿಯೂ ಆದ ಆ ಧನುಸ್ಸನ್ನು ಪಡೆದ ಮಹಾರಾಜನು ಮುಂಸ್ಸೆಗೂ 
ಬೆರಳುಗಳಿಗೂ ಕವಚಗಳನ್ನು ತೊಟ್ಟುಕೊಂಡು ಧೈರ್ಯದಿಂದಲೂ ವೇಗ 
ವಾಗಿಯೂ ಆ ಬಿಲದ ಮಾರ್ಗವನ್ನು ಹಿಡಿದೇ ಪಾತಾಳಲೋಕವನ್ನು ಸೇರಿದನು 

೩೩ ಬಳಿಕ ಮಹಾರಾಜನು ಮಾಡಿದ ಭಯಂಕರವಾದ ಬಿಲ್ಲಿನ ಹೆಡೆಯ 
ಟಂಕಾರಥ್ವನಿಯಂದ ಸಕಲಪಾತಾಳಲೋಕದ ಮೂತಿ ಮೂಲೆಗಳೂ ತುಂಬಿ 
ಪ್ರತಿಧ್ವನಿಸೊಟ್ಟುವು. 

೩೪ ಈ ಧನುಷ್ಟಂಕಾರವನ್ನು ಕೇಳಿ ಕುಜಂಭನು ಮಹಾ ಕೋನವನ್ನು 
ತಾಳಿ ತನ್ನ ಸೈನ್ಯಗಳನ್ನೆಲ್ಲ ಸುತ್ತುವರೆಸಿಕೊಂಡು ಯುದ್ಧಸನ್ನದ್ಧನಾಗಿ ಬಂದನು. 

೩೫. ಮಂಗಳಮುವಿಯೆ' ಬಳಿಕ ಮಹಾರಾಜನಿಗೂ, ಆ ರಾಕ್ಷಸನಿಗೂ 
ಮಹಾ ಯುದ್ಧವು ಹನಣಿಸಿತು ಮೂರುದಿನಗಳವರೆಗೂ ಆ ದಾನವನು ಯುದ್ಧ 
ವನ್ನು ಮಾಡಿದನು 

೩೬. ಬಳಿಕ ಕೋಪಾವಿಷ್ಟನಾಗಿ ತನ್ನ ಮುಸಲವನ್ನು ತರಲು ಒಡಿ 
ಬಂದನು. ಆದು ಗಂಧ, ಪುಪ್ಪು, ಧೂಪಾದಿಗಳಿಂದ ನಿತ್ಯವೂ ಪೂಷಯನ್ನು 
ಪಡೆಯುತ್ತಿದ್ದಿತು. 


ತ್ರಿಸಸ್ಕಿತನೋ9ಧ್ಕಾಯಃ ೫೬೧ 


ಯಾನದ್ಭಹ್ಣಾತಿ ಮುಸಲಂ ತಾನತ್ಸಾ ಚ ನುಡಾನಶೀ । 


ಪಸ್ಸರ್ಶ ಚಂದನವ್ಯಾಜೈರನೇಕೈಶ್ಚ ಪುನಃ ಪುನಃ Haar 
ತತಃ ಸ ಗತ್ವಾ ಯುಯುಧೇ ಮುಸಲೇನಾಂಸುರೇಶ್ವರಃ । 

ತದಾ ಮುಸಲಪಾತಾಸ್ತೇ ಧನುಷಾ ನಿಷ್ಟಭೀಕೃತಾಃ 1! ೩೮॥ 
ಧನುರ್ಜ್ಯ್ಯಾಘಾತಶಜ್ದ್ಜೇನ ಪತಿತೇ ಭೂತಲೇ ತದಾ । 

ಗತೋ ವೈನಸ್ವತಂ ಲೋಕಂ ಕುಜಂಭೋ ನಾಮ ದಾನವಃ "AFH 
ತತೋಪತತ್ತುಸ್ಪನೃಷ್ಟಿಸ್ತಸ್ಕೋಸರಿ ಮಹೀಪತೇಃ । 
ಜಗುರ್ಗಂದರ್ವಪತಯೋ ದೇನವಾದ್ಯಾನಿ ಸಸ್ವನುಃ Hos 
ಸ ಚಾಪಿ ರಾಜಾ ತಂ ಹತ್ವಾ ಪುತ್ರೌ ಲಬ್ಧ್ಯಾ ಸುತಾಂ ತದಾ । 
ಮುಡಾನತೀಂ ಮುದಾಯುಕ್ತೋ ಹರ್ಷಗದ್ದದನಿರ್ಭರಃ ॥ ೪೧॥ 
ಪುತ್ರಾಭ್ಯಾಂ ಸಹಿತೋ ದೇವಿ ಸುಸಂಪೂರ್ಣಮನೋರಥಃ । 
ಸಾಂತಃಪುರಪರೀವಾರಃ ಪುನರಾಯಾದ್ವರಾನನೇ ॥ ೪೨ ॥ 
ಮಹಾಕಾಲವನೇ ರಮ್ಯೇ ಯತ್ರ ತಲ್ಲಿಂಗಮುತ್ತಮಂ । 

ಪೂಜಯಾಮಾಸ ರತ್ಸೈಶ್ನ ವಸ್ತ್ರೈರಾಭರಣೈಸ್ತಥಾ ॥ ೪೩ ॥ 





೩೭ ಆ ರಾಕ್ಸಸನು ಅದನ್ನು ತೆಗೆದುಕೊಳ್ಳಲು ಬಂದ ಕ್ರಣದಲ್ಲಿಯೆಃ 
ಮುದಾವತಿಯ ಅದಕ್ಕೆ ಪೂಜೆಯನ್ನು ಮಾಡುವ ನೆವದಿಂದ ಮತ್ತೆ ಮತ್ತೆ 
ಅದನ್ನು ಮುಟ್ಟದಳು 

೩೮ ರಾಕ್ಚಸೇಶ್ವರನು ಆ ಮುಸಲಾಯುಧದಿಂದ ಯುದ್ಧವನ್ನು ಮಾಡ 
ತೊಡಗಲು, ಅದರ ಸೆಟ್ಟುಗಳೆಲ್ಲವೂ ಆ ರಾಜನ ದಿವ್ಯ ಧನುಸ್ಸಿನ ಮುಂದೆ ಕೆಲಸ 
ಮಾಡದಾದುವು 

೩೯ ಬಿಲ್ಲಿನ ಹೆಡೆಯ ಧ್ವನಿಯಿಂದಲೇ ಮುಸಲವು ಭೂಮಿಯಲ್ಲಿ ಬಿದ್ದ 
ಹೋಗಲು ಕುಜಂಭರಾಕ್ಷಸೇಂದ್ರನೂ ಆಗಲೇ ಯಮಲೋಕವನ್ನು ಸೇರಿದನು 

೪೦. ಆಗ ಆ ಮಹಾರಾಜನಮೇಲೆ ಪುಷ್ಪವೃಷ್ಟಿಯುಂಟಾಯಿತು. ಗಂಧರ್ವ 
ನಾಯಕರು ಹಾಡಿದರು. ದೇವತೆಗಳ ಮಂಗಳವಾದ್ಯಗಳು ಮೊಳಗಿದುವು 

೪೧ ಆ ರಾಜೇಂದ್ರನೂ ರಾಕ್ಸಸನನ್ನು ಸಂಹರಿಸಿ ಇಬ್ಬರು ಪುತ್ರರನ್ನೂ, 
ಮಗಳಾದ ಮುದಾವತಿಯನ್ನೂ ಮತ್ತೆ ಸೇರಿ ಸಂತೋಷದಿಂದ ಗದ್ದದಿತಕಂಠ 
ವುಳ್ಳವನಾದನು. 

೪೨, ದೇವಿಯೆ ! ರಾಜನು ಮಕ್ಕಳೊಡಗೂಡಿ ಮನೋರಥವೀಹೇರಲು 
ತನ್ನ ಅಂತಃಪುರಜನಕೊಡನೆ ಕೂಡಿದನನಾಗಿ ರಾಜಧಾನಿಗೆ ಹಿಂದಿರುಗಿದನು. 

೪೩. ತರುವಾಯ ರಮ್ಯವಾದ ಮಹಾಕಾಲವನಕ್ಕೆ ಹೋಗಿ ಆ ಉತ್ತಮ 


೫೬೨ ಶ್ರೀ ಸ್ಥಾಂದಮಹಾಪುರಾಣಂ 


ತತಃ ಸ ಪೂಜಿತೋ ಜೇನವೈಃ ಶಕ್ರೇಣ ಚ ಪುನಃ ಪುನಃ । 


ಅಸ್ಯ ಲಿಂಗಸ್ಯಮಾಹಾತ್ಮ್ಮ್ಯಾದ್ಭನುಃ ಪ್ರಾಪ್ತಂ ನೃಪೇಣ ವೈ ॥ ೪೪ ॥ 
ಕುಜಂಭೋನಿ ಹತೋ ದೈತ್ಯೋ ದೇನವಿದ್ವೇಷಕಾರಕಃ । 
ಧನುಃಸಾಹಸ್ರನಾಮಾಃಯಮತಃ ಖ್ಯಾತಿಂ ಗಮಿಷ್ಯತಿ 1 ೪೫ ॥ 
ಭಕ್ತ್ಯಾಯೇ ಪೂಜಯಿಸ್ಯಂತಿ ಧನುಃಸಾಹಸ್ರಮಿಾಶ್ವರಂ । 

ಯಾಸ್ಯಂತಿ ಶತ್ರನಸ್ತೇಷಾಂ ಕ್ಷಯಂ ನೈನಾಂತ್ರ ಸಂಶಯಃ ॥ ೪೬ ॥ 
ಅರ್ಚಿತೇ ದೇನದೇನೇಶೇ ಧನುಃಸಾಹಸ್ರಿಕೇ ಶಿವೇ । 

ಅರ್ಜಿತಾಃ ಸರ್ವದೇವಾಃ ಸ್ಕುರ್ವರದಾಶ್ಚ ನಸಂಶಯಃ 1 ೪೭ ॥ 
ಪ್ರಾತರ್ಮಥ್ಯೇಂಪರಾಹ್ನೇ ಚ ಧನುಃ ಸಾಹಸ್ರಕಂ ಶಿನಂ। 

ಯೇ ನಮಂತಿ ನರಾ ನಿತ್ಯಂ ನ ತೇ ನರಕಭಾಗಿನಃ ॥ ೪೮॥ 
ತೀರ್ಥಾನಾಂ ಚ ಯಥಾ ಗಂಗಾ ರಕ್ಷಿತಾ ಯೋಧಸತ್ತಮೈಃ। 
ತಥಾಂಯಂ ರಕ್ಟಕೋ ದೇವೋ ನಾಮ್ನಾ ಧನುಃ ಸಹಸ್ರಕಃ ॥೪೯॥ 


ಲಿಂಗವನ್ನು ನವರತ್ನಗಳಿಂದಲೂ, ವಸ್ತ್ರಗಳಿಂದಲೂ, ಆಭರಣಗಳಿಂದಲೂ 
ಪೂಜಿಸಿದನು 

೪೪ ಬಳಿಕ ದೇವತೆಗಳೂ, ಮಹೇಂದ್ರನೂ ಆ ರಾಜೇಂದ್ರನನ್ನು ಮತ್ತೆ 
ಮತ್ತೆ ಬಹುಮಾನಿಸಿ ಹೇಳಿದರು. ಈ ಮಹಾಲಿಂಗದ ಪ್ರಭಾವದಿಂದ 
ಮಹಾರಾಜನು ದಿವ್ಯಧನುಸ್ಸನ್ನು ಪಡೆದನು. 

೪೫. ದೇವತೆಗಳಿಗೆ ಅಪರಾಧಗಳನ್ನು ಮಾಡುತ್ತಿದ್ದ ಕುಜಂಭರಾಶ್ಚಸನೂ 
ಹತನಾದನು. ಆದುದರಿಂದ ಈ ಲಿಂಗವು ಧನುಸ್ಸಾಹಸ್ರವೆಂಬ ಹೆಸರನ್ನು 
ಶಾಳಿರುವುದು 

೪೬. ಭಕ್ತಿಯಿಂದ ಈ ಧನುಸ್ಸಾಹಸ್ರೇಶ್ವರನನ್ನು ಪೂಜಿಸಿದವರ ಶತ್ರು 
ಗಳೆಲ್ಲರೂ ನಾಶವನ್ನು ಹೊಂದುವರು ಇದರಲ್ಲಿ ಸಂಶಯವಿಲ್ಲ 

೪೭. ಪಾರ್ವತಿಯೆ ! ಈ ಒಂದು ಧನ.ಸ್ಸಾಹಸ್ರೇಶ್ವರಲಿಂಗವನ್ನು ಪೂಜಿಸು 
ವುಷರಿಂದಲೇ ಸಮಸ್ತ ದೇವತೆಗಳೂ ಪೂಜೆಗೊಂಡು ವರಗಳನ್ನೀಯುವರೆಂಬುದು 
ನಿಸ್ಸಂಶಯವು 

೪೮. ಪ್ರಾತಃಕಾಲ, ಮಧ್ಯಾಹ್ನ, ಸಾಯಂಕಾಲಗಳಲ್ಲಿ ಯಾರು 
ಈ ಮಹಾದೇವನನ್ನು ನವ.ಸ್ಥರಿಸುತ್ತಿರುವರೊ, ಅವರಿಗೆಂದಿಗೂ ನಕರವಾಸವು 
ಪ್ರಾಪ್ತವಾಗ.ವುದ್ದಿ. 

೪೯. ಮಹಾಯೋಧರಿಂದ ರಕ್ಷಿತವಾದ ಗಂಗಾನದಿಯು ಹೇಗೆ ಭಕ್ತರನ್ನು 
ರಕ್ಷಿಸುವುದೊ, ಹಾಗೆಯೇ ಧನುಸ್ಸಾಹಸ್ರನಾಮಕನಾದ ಈ ಮಹೇಶ್ವರನೂ 
ಸೇವಕರನ್ನು ರಕ್ಷಿಸುತ್ತಿರುವನು. 


ತ್ರಿಷಸ್ಕಿತನಮೋತಿಭಧ್ಯಾಯಃ ೫೬4 


ತತ್ರ ಗಂಗಾದಿ ತೀರ್ಥಾನಿ ನಿದ್ಯಂಶೇ ನಿವಿಧಾನಿ ಚ । 


ಸುರಹಸ್ಯಾತಿಪುಣ್ಯಾನಿ ಸದ್ಯಃ ಸಾಪಹರಾಣಿ ಚ ॥೫೦॥ 
ತೇಷಾಂ ಫಲಂ ನಿನಿರ್ದಿಷ್ಟಂ ಯೇ ಪಶ್ಯಂತಿ ತು ಭಕ್ತಿತಃ । 
ಧನುಃಸಾಹಸ್ರಕಂ ನಾಮ ಸದಾ ಶತ್ರುಕ್ಟಯಂಕರಂ 1 ೫೧ ॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಧನುಃಸಾಹಸ್ರದೇನಸ್ಯ ದೇನಂ ಪಶುಪತಿಂ ಶೃಣು ೫೨ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
"6 ಧನುಸಾಹಸ್ರಕೇಶ್ವರಮಾಹಾತ್ಮ, ವರ್ಣನಂ' ನಾಮ 
ಕ್ರಿಷಸ್ಮಿತಮೋಂಧ್ಯಾಯಃ 





೫೦. ಇಲ್ಲಿಯೇ ಅತಿರಹಸ್ಯಗಳೂ, ಪುಣ್ಯಪ್ರ ದಗಳೂ, ನಿಮಿಷದಲ್ಲಿಯೆ 
ಪಾಸಗಳನ್ನು ಕಳೆಯುವುವುಗಳೂ ಎನಿಸಿದ ಗಂಗಾದಿ ಸಮಸ್ತ ತೀರ್ಥಗಳೂ 
ನೆಲಸಿರುವುವು 

೫೧. ಅದನ್ನು ಯಾರು ಭಕ್ತಿಯಿಂದ ನೋಡುವರೊ, ಅವರಿಗೆ ಆ ಎಲ್ಲ 
ಕೀರ್ಥಗಳ ಸೇವೆಯ ಫಲವೂ ಲಭಿಸುವುದು. ಈ ಧನುಸ್ಸಹಸ್ರಕೇಶ್ವರಲಿಂಗವು 
ಯಾವಾಗಲೂ ಶತ್ರುನಾಶಕವಾಗಿರುವುದು. 

೫೨. ದೇವಿಯೆ ! ಇಂತು ನಿನಗೆ ಸರಮಪನಿತ್ರವೂ, ಪಾಷನಾಶಕವೂ ಆದ 
ಧನುಸ್ಸಹಸ್ರೇಶ್ವರನ ಚರಿತ್ರೆಯನ್ನು ಹೇಳಿರುವೆನು. ಇನ್ನು ಪಶುಪತೀಶ್ವರನ 
ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬಕ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂದಮಹಾಪುರಾಣದ ಐದನೆಯ ಆವಂತ್ಕಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮದಲ್ಲಿ "" ಧನುಸ್ಸಾಹಸ್ರಕೇಶ್ವರಮಹಾತ್ಮ್ಯನರ್ಣನ''ವೆಂಬ 
ಅರುವತ್ತಮೂರನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 


ಅಧ ಚತುಃಷಸ್ಮಿತಮೋಧ್ಯಾಯಃ 


ಪಠು ಪತೀಶ್ವರಮಾಹಾತ್ಮ್ಯವರ್ಣನಂ 
ಈಶ್ವರ ಉವಾಚ :-- 
ಶೃಣು ತ್ವಂ ಪಶುಪತ್ಕಾಖ್ಯಂ ಚತುಃಷಸ್ಠಿಕವಿನಾಶ್ಚರಂ । 
ಯಸ್ಯ ದರ್ಶನಮಾತ್ರೇಣ ಪಶುಯೋನಿರ್ನ ಲಭ್ಯತೇ uO 
ಪಶುಪಾಲೋ ಮಹಾದೇವಿ ಬಭೂವ ಭುವಿ ವಿಶ್ರುತಃ । 
ರಾಜಾ ಪರಮಧರ್ನಿಷ್ಮಃ ಪಶೂನಾಂ ಪಾಲನೇ ರತಃ ॥೨॥ 


ದಿದೃಶ್ಸುಃ ಸ ಕದಾಚಿಚ್ಚ ಗತಸ್ತೋಯನಿಧಿಂ ಪ್ರತಿ । 
ದದರ್ಶ ತತ್ರ ಪುರುಷಾನ್ಸಂಚ ಪ್ರಾಧಾನ್ಯತಃ ಸ್ಥಿತಾನ್‌ । 


ಏಕಾ ಸ್ತ್ರೀ ಮುಕ್ತಕೇಶಾ ಸಾ ಭ್ರಮಂತೀ ಚ ಪುನಃ ಪುನಃ ॥೩॥ 
ಅಥ ರಾಜಾ ಭಯಾವಿಷ್ಟೋ ವಿಸಂಜ್ಞಃ ಸಮಪದ್ಯತ । 

ಸಂನೇಷ್ಟಿ ತೋ ದಸು ಭಿಸ್ತೆ ಸ. ಸ್ಪಯಾ “ನಾರ್ಯಾ ಎಟ neu 
ತತೋಂನ್ಯೇ ಸಮಸಾತಂ ಚ ಆಗತ್ಯ ನೃಪಸತ್ತಮಂ । 

ಸಂವೇಷ್ಟ್ಯ ಸಂಸ್ಥಿತೈಃ ಸರ್ವೈಸ್ತತೋ ರುದ್ಭೋ ಮಹೀಪತಿಃ ॥೫॥ 


ಕನ್ನಡದ ಅನುವಾದ 
ಪಶುಪತೀಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ --ಇನ್ನುಅರುವತ್ತನಾಲ್ಕನೆಯ ಮಹಾ 
ಲಿಂಗವಾದ ಪಶುಪತೀಶ್ವರನ ಚರಿತ್ರೆಯನ್ನು ಕೇಳು ಆದನ್ನು ನೋಡುವುದ 
ರಿಂದ ಮನುಷ್ಯನು ಪಶುಯೋನಿಗಳಲ್ಲಿ ಜನ್ಮಗಳನ್ನು ತಾಳುವುದಿಲ್ಲ 

೨ ಮಹೇಶ್ವರಿಯೆ ! ಹಿಂದೆ ಪ್ರಖ್ಯಾತನೂ, ಮಹಾ ಧರ್ಮನಿರತನೂ, 
ಪಶುಪಾಲನಾತತ್ಸರನೂ ಆದ ಪಶುಪಾಲನೆಂಬ ಮಹಾರಾಜನೊಬ್ಬ ನಿದ್ದನು 

ಮ ಆತನೊಮ್ಮೆ ಕುತೂಹಲದಿಂದ ಸಮುದ ದ್ರತೀರಕ್ಕೆ ಜಬ ಅಲ್ಲಿ 
ಪ್ರಮುಖರಾಗಿದ್ದ ಐದು ಮಂದಿ 'ಮಹಾಪುರುಷರು ನಿಂತಿದ್ದು ದನ್ನು ನೋಡಿದನು. 
ಅವರ ಬಳಿಯಲ್ಲಿಯೇ ತಲೆಗೂದಲನ್ನು ಕೆದರಿಕೊಂಡು ಒಬ್ಬ ಸ್ತ್ರೀಯಳು 
ಸುಳಿದಾಡುತ್ತಿದ್ದಳು. 

೪ ಅವರನ್ನು ಕಂಡ ರಾಜನು ಭಯಚಕಿತನಾಗಿ ಮೂರ್ಛೆಗೊಂಡನು. 
ಆ ಕಿರಾತರೂ, ಪ್ರೀಯೂ ಆತನನ್ನು ಮುತ್ತಿಕೊಂಡರು 

೫ ಬಳಿಕ "ಕೆ ಐವರು ಬಂದು ಮಹಾರಾಜನನ್ನು ಸುತ್ತುವರೆದರು. 
ಅವರೆಲ್ಲರೂ ಆತನನ್ನು ಸುತ್ತು ವಕೆದು ಓಡಾಡದಂತೆ ತಡೆದು. ನಿಲ್ಲಿಸಿದರು. 


ಚಕುಸಹ್ಮಿತಮೋರಿಧ್ಯಾಯಃ ೫೬೫ 


ರುದ್ಧೇ ರಾಜನಿ ತೇ ಸರ್ವೇ ಏಕೀಭೂತಾಸ್ತು ದಸ್ಯವಃ | 


ಘಾತಿಶಾಃ ಪಶುಪಾಲೇನ ನ ಮೃತಾಃ ಪುನರುತ್ನಿ ತಾಃ ॥೬॥ 
ತಸ್ಯ ತಾಂ ಧೃಷ್ಟತಾಂ ಜ್ಞಾತ್ವಾ ಸ ತರ್ಯಂ ಚ" ನೃಪತೇರ್ಮ್ಮಧೇ। 
ತಸ್ಸೈವ ನೃ ಸತೇರ್ಜೀಹೇ'! ಅೀನಾೆ. € ದಶ ದಸ್ಯ kl Hen 


ಬ ಇವ ತೇ ಸರ್ನೇ ಏಕೀಭೂತಾಸ್ತ ತೂತ್‌ | 

ತಾನ್ಪೃಷ್ಟ್ರಾ ದುಃಖತೋ ರಾಜಾ ಪಶುಷಾಲೋಂಭನತ್ಟ್ಪಣಾತ್‌ We 

ಅಥಾ ಸಶ್ಯತ್ತದಾಂಂಯಾಂತಂ ನಾರದಂ ಮುನಿಪುಂಗನಂ । 

ಬ್ರಹ್ಮಪುತ್ರಂ ತಪೋಯುಕ್ತಂ ಪಪ್ರಚ್ಛ ಸ ನೃಪಸ್ತದಾ ॥೯॥ 
ಪಶುಪಾಲ ಉವಾಚ :-- 

ಭಗವನ್ಬ ೨ಹ್ಮಪುತ್ರಾದ್ಯ ಮಯಾ ದೃಷ್ಟಂ ತು ಕೌತುಕಂ | 

ಅಕಸ್ಮ್ಮಾ ತ್ಪುರುಷಾಃ ಪಂಚ ಸಮಾಯಾತಾ ಭಯಾವಹಾಃ nu ೧೦॥ 

ತೈ ರಹಂ ನೇಷ್ಟಿ ತೋ ದುಸೆ ಸ್ಸೈವ್ಯಾ ೯ಕುಲಶ್ಚ ಕೃತಸ್ತದಾ । 

ಮಂಜ ಭಿರ್ಹನ್ಯ ಮಾನೋಹಂ ಸ ಸ್ಲೋ pd Pe ದ್ವಿಜ ಕ್ಷಣಾತ್‌ ॥೧೧॥ 


೬ ರಾಜನು ನಿರುದ್ಧನಾಗಿರಲು ಸ್ವಲ್ಪ ಚೇತರಿಸಿಕೊಂಡು ಒಟ್ಟು ಗೂಡಿದ 
ಅವರನ್ನೆಲ್ಲ ಬಹಳವಾಗಿ ಹೊಡೆದು ಕೆಡವಿದರು ಆದರೆ ಒಬ್ಬರೂ ಸಯಡೆ 
ಮತ್ತೆ ಮತ್ತೆ ಏಳುತ್ತಲೇ ಇದ್ದರು 

೭ ಆ ಮಹಾರಾಜನ ದಿಟ್ಟಿ ತನವನೂ,. ಯುದ್ಧ ದಲ್ಲಿ ಆತನಸ್ಸೆ ಸ್ಪೈರ್ಯವನ್ನೂ 
ಕಂಡು ಅವರೆಲ್ಲರೂ ಸ ಸ್ವಲ್ಪ ಕಾಲದಮೇಲ ಆತನ ದೇಹದಲ್ಲಿಯೇ ಲೀನರಾದರು. 

೮. ಬೇರೆ ರೂಪಗಳಿಲ್ಲದವರಂತೆ ಹತ್ತುಜನರೂ ತನ್ನಲ್ಲಿಯೇ ಅಡಗಿದು 
ದನ್ನು ಕಂಡು ಪಶುಪಾಲಮಹಾರಾಜನು ಬಹಳ ಚಿಂತಾಕ್ರಾಂತನಾದನು 

೯. ಆಗ ಮುಫಿಶ್ರೇಷ್ಠನೂ, ಬ್ರಹ್ಮಮಾನನಪುತ್ರನೂ, ತಪೋನಿಧಿಯೂ 
ಆದ ನಾರದಮಹರ್ಷಿಯು ಬರುತ್ತಿದ್ದು ದನ್ನು ಕಂಡು ರಾಜನು ಆತನನ್ನು 
ಪ್ರಶ್ನಿಸಿದನು 

೧೦ ಪಶುಪಾಲನು ದೇಳುತ್ತಾನೆ -- "ಬ್ರಹ್ಮಪ್ರಶ್ರನಾದ ಓ ನಾರದ 
ಮಹರ್ಷಿಯೆ ! ಈಗ ನಾನೊಂದು ಕೌತುಕವನ್ನು ಕಂಡೆನು ಅನಿರೀಕ್ಷಿತವಾಗಿ 
ಐದು ಮಂದಿ ಭಯಂಕರರಾದ ವ್ಯಕ್ತಿಗಳು ಇಲ್ಲಿಗೆ ಬಂದರು 

೧೧. ಎಲೈ ಬ್ರಾಹ್ಮಣನೆ! ಆ ದುಷ್ಟರು ನನ್ನನ್ನು ಸುತ್ತುವರೆದುದನ್ನು 
ಕಂಡು ನಾನು 'ಪ್ಯಾಕುಲಗೊಂಡೆನು ಅವರು ಮುಸ್ಟಿಗಳಿಂದ ಗುದ್ದಿದರೂ 
ನಾನು ಕ್ಷಣಮಾತ್ರ ದಲ್ಲಿ ಸ್ಪ ಸ್ವಸ್ಥನಾಡೆನು. 


೫೬೬ ಶ್ರೀ ಸ್ಕಾಂದಮಹಾವುರಾಣಂ 


ತತೋನ್ಯೇ ಪುರುಷಾಃ ಪಂಚ ಸಮಾಯಾತಾ ನಿಯುಧ್ಯ ಮಾಂ । 
ಹನ್ಯತಾಂ ಹನ್ಯತಾಮೇಷ ಮುಕ್ತಿಕಾಮೋ ನೃಪಾ:ಧಮಃ ॥ ೧೨॥ 
ಏನಂ ತೈಃ ಪೀಡಿತೋತ್ಯರ್ಥಂ ಪುನರ್ಮೋಹಮುಸಾಗತಃ । 
ಏತಸ್ಮಿನ್ನಂತರೇ ಸಾ ಸ್ತ್ರೀ ಮಾಮುನಾಚ ಪುನಃ ಪುನಃ ॥ ೧೩ 
ದೃಢೋ ಭವ ಮಹಾರಾಜ ಮಾ ನಿಷಾದಂ ಕುರು ಪ್ರಭೋ । 
ಹೀನನೀರ್ಯಾಹ್ಯಮಾ ಬೋರಾಃ ಸಮರ್ಥಸ್ತ್ವಂ ಸ್ಥಿರೋ ಭವ ॥ ೧೪ ॥ 
ತಸ್ಯಾ ವಾಕ್ಕೇನ ನಿಪ್ರೇಂದ್ರ ಮಯಾ ಧೈರ್ಯೇಣ ಸಂಯುಗೇ! 


ದಶಪ್ರಧಾನಪುರುಷಾ ಜಿತಾಸ್ತೇ ನ ಮೃತಾಃ ಪ್ರಭೋ Hh ೧೫ ॥ 
ಪ್ರಲೀನಾ ಮಚ್ಛೆರೀರೇ ತು ಕೇಪ್ಯೇತೆ ಕಾಂಪಿ ಸಾಃಬಲಾ । 
ಪಶುಸಾಲವಚಃ ಶ್ರುತ್ವಾ ನಾರದೋ ವಾಕ್ಯಮಬ್ರನೀತ್‌ ॥ ೧೬ ॥ 
ಯೇ ತ್ವಯಾ ಪುರುಷಾ ದೃಷ್ಟಾಸ್ತ್ಯಯಿ ಲೀನಾ ಜಿತಾ ಮೃಧೇ । 


ಬುದ್ಧೀಂದ್ರಿಯಾಣಿ ತೇ ಪಂಚ ಪಂಚ ಕರ್ಮೇಂದ್ರಿಯಾಣಿ ಚ। 
ಭ್ರಮಂತೀಯಾ ಚ ನಾರೀ ಸಾ ತ್ವಯಾ ದೃಷ್ಟಾ ನೃಪೋತ್ತಮ ॥ ೧೭॥ 


೧೨. ಬಳಿಕ ಬೇರೆ ಐದುಮಂದಿ ಪುರುಷರು ಬಂದು, "" ಮೋಕ್ಸಕಾಮ 
ನಾಗಿರುವ ಈ ರಾಜಾಧಮನನ್ನು ಕೊಲ್ಲಿರಿ” ಎಂದು ಕೂಗುತ್ತ ನನ್ನೊಡನೆ 
ಯುದ್ಧವನ್ನು ಮಾಡಿದರು 

೧೩. ಇಂತು ಅವರಿಂದ ಬಹಳ ಸಂಕಟಕ್ಕೊಳಗಾಗಿ ನಾನು ಮೂರ್ಛಿತ 
ನಾದೆನು ಇಷ್ಟರಲ್ಲಿ ಅಲ್ಲಿದ್ದ ಸ್ತ್ರೀಯು ನನಗೆ ಮತ್ತೆ ಮತ್ತೆ ಹೇಳುತ್ತಿದ್ದಳು. 

೧೪. ಮಹಾರಾಜನೆ! ಧೈರ್ಯವನ್ನು ತಂದುಕೊ ವಿಷಾದವನ್ನು 
ಹೊಂದಬೇಡ. ಈ ಚಜೋರರೆಲ್ಲರೂ ಅಲ್ಬಬಲರಾಗಿರುವರು. ಇವರೆದುರಿನಲ್ಲಿ 
ಸಮರ್ಧನಾದ ನೀನು ಧೈರ್ಯವಾಗಿ ನಿಲ್ಲು. 

೧೫. "" ಮಹರ್ಷಿಯೆ! ಅಕೆಯ ಮಾತಿನಿಂದ ಉತ್ಸಾಹಿತನಾದ ನಾನು 
ಧೈರ್ಯಗೊಂಡು ಯುದ್ಧದಲ್ಲಿ ಆ ಹತ್ತುಮಂದಿ ಪರಾಕ್ರಮಿಗಳನ್ನು ಜಯಿಸಿ 
ದರೂ ಅವರು ಮಾತ್ರ ಸಾಯಲಿಲ್ಲ. 

೧೬. ಅವರೆಲ್ಲರೂ ನನ್ನ ಶರೀರದಲ್ಲಿಯೇ ಅಡಗಿಹೋದರು. ಆ ಹತ್ತು 
ಜನರು ಯಾರು? ಆ ಸ್ತ್ರೀಯು ಯಾರು?'' ಇಂತೆಂದ ಪಶುಪಾಲಮಹಾರಾಜಸಿಗೆ 
ನಾರದನು ಹೇಳತೊಡಗಿದನು 

೧೭. ""ನೀನು ಯಾವ ಪುರುಷರನ್ನು ನೋಡಿದೆಯೊ, ಯಾರು ನಿನ್ನಿಂದ 
ಪರಾಜಿತರಾಗಿ ನಿನ್ನೆಲ್ಲಿಯೇ ಲೀನರಾದರೊ, ಅವರೇ ಐದು ಜ್ಞಾನೇಂದ್ರಿಯಗಳೂ, 
ಎದು ಕರ್ಮೇಂದ್ರಿಯಗಳೂ ಆಗಿರುವರು. ನೀನು ಚಂಚಲೆಯಾದ ಒಬ್ಬ 
ಸ್ತ್ರೀಯನ್ನು ನೋಡಿದೆಯಲ್ಲವೆ. 


ಚತು; ಷನ್ನಿತಮೋತಧ್ಯಾಯಃ ೫೬೭ 


ಮನೋರೂಪೇಣ ಸಾ ಬುದ್ಧಿರ್ಭ್ರಮತ್ಯೇವಹಿ ನಸ್ಥಿರಾ। 


ಜಿತಾನಿ ತಾನಿ ಸೂರ್ವೇಣ ಬ್ರಹ್ಮಣಾ ಲೋಕಕರ್ತೃಣಾ ॥ ೧೮ ॥ 
ಸೋಪಿ ಕ್ರೋಧವಶಂ ನೀತ ಇಂದ್ರಿಯೈರ್ಪಿಷಯೈಃ ಪ್ರಿಯಃ । 
ಹಿತಾನುಹೇನ ಸ್ಟೇ ಯಜ್ಞೇ ಶಂಭೋರ್ಭಾಗೋ ನ ಕಲ್ಪಿತಃ Ho 


ಮಹಾದೇವೋ ಇಜಗನ್ನಾಥಃ ಸೃಷ್ಟಿಸಂಹಾರಕಾರಕಃ । 
ಇಂದ್ರಿಯ್ಳೆರ್ಮೋಹಿತೋ ರಾಜನ್ಕೊ_ೀಧಂ ಚಕ್ರೇ ಸುರಾಸ್ಟ್ರತಿ ॥ ೨೦॥ 
ಸುರಾ ನಿಭೂತಯೋ ಯಸ್ಯ ಕ್ರೀಡಾರ್ಥಂ ಭುವನತ್ರಯಂ । 

ತೇನ ಭಾಗನಿಮಿತ್ತಾರ್ಥಂ ಚಕ್ರೇ ಸಜ್ಯಂ ಧನುಸ್ತದಾ ॥೨೧॥ 
ಪೂಷ್ಣಶ್ಚ ದಂತಾಃ ಸಂಭಗ್ನ್ನಾ ಮೋಹಿತಶ್ಚ ದಿವಾಕರಃ । 

ನೇತ್ರೇ ಭಗ್ನೇ ಭಗಸ್ಕಾಪಿ ವಿದ್ಧೋ ಯಜ್ಞೋ ಮೃಗಾಕೃತಿಃ ॥ ೨೨ ॥ 
ಪಶನಶ್ಚ ಕೃತಾ ದೇವಾ ಮುನಯೋ ವೇದನರ್ಜಿತಾಃ । 

ಯಷೀಣಾಂ ಧರ್ಮಶಾಸ್ತ್ರಾಣಿ ಹೃತಾನಿ ನಿಭುನಾ ತಥಾ ॥ ೨೩ ॥ 


೧೮. ಆಕೆಯೇ ಬುದ್ಧಿಯು ಅವಳು ಮನಸ್ಸಿನ ಆಕಾರದಿಂದ ಒಂದೆಜಿ 
ಯಲ್ಲಿ ನಿಲ್ಲದೆ ಭ್ರಮಿಸುತ್ತಿರುವಳು ಹಿಂದೆ ಸೃಷ್ಟಿಕರ್ತೃವಾದ ಬ್ರಹ್ಮದೇವನು 
ಇವುಗಳನ್ನೆಲ್ಲ ಜಯಿಸಿದ್ದನು. 

೧೯. ಅವನೂ ಇಂದ್ರಿಯಗಳಿಗೂ, ಅವುಗಳಿಗೆ ಪ್ರಿಯಗಳಾದ ವಿಷಯ 
ಗಳಿಗೂ ಅಧೀನನಾಗಿ ಕೋಪವಶನಾದನು. ಬ್ರಹ್ಮನು ತನಗಾಗಿ ದಕ್ಷನು 
ಮಾಡಿದ ಯಜ್ಞದಲ್ಲಿ ಮಹಾದೇವನಿಗೆ ಯಜ್ಞ ಭಾಗವನ್ನು ತೆಗೆದಿಡಲಿಲ್ಲ. 

೨೦ ರಾಜೇಂದ್ರನೆ! ಲೋಕೇಶ್ವರನೂ, ಸೃಷ್ಟಿಸ್ಸಿತಿಲಯಗಳನ್ನು ಮಾಡು 
ವವನೂ ಆದ ಮಹಾದೇವನು ಇಂದ್ರಿಯಪರವಶನಾಗಿ, ದೇವತೆಗಳ ವಿಷಯ 
ದಲ್ಲಿ ಕೋಪಗೊಂಡನು 

೨೧ ದೇವತೆಗಳೇ ಯಾವನ ವಿಭೂತಿಗಳೊ. ಸವ.ಸ್ತ ಬ್ರಹ್ಮಾಂಡವೂ 
ಯಾವನ ಮ.ಹಾಲೀಲೆಯೊ, ಆ ಮಹಾದೇವನೂ ತನ ಯಣ ಭಾಗದ ಕಾರಣ 
ದಿಂದ ಧನುಸ್ಸನ್ನು ಸಜ್ಜು ಗೊಳಿಸಿದನು 

೨೨ ಆ ಕದನದಲ್ಲಿ ಪೂಷನ ಹಸುಗಳು ಮುರಿದುವು ಸೂರ್ಯನು 
ಮೂರ್ಛೆಗೊಂಡನು. ಭಗನ ಕಣ್ಣುಗಳೆರಡೂ ಭಗ್ನವಾದುವು.. ಜಿಂಕೆಯ 
ರೂಪದಿಂದ ಓಡಿಹೋಗುತ್ತಿದ್ದ ಯಜ್ಞ ಪುರುಷನು ವೆಟ್ಟುತಿಂದನು. 

೨೩. ದೇವತೆಗಳೆಲ್ಲರೂ ಪಶುಗಳಾದರು. ಮುನಿಗಳಿಗೆ ವೇದಗಳು ಭಾಸ 
ವಾಗಲಾರದಾದುವು. ಮಹೇಶ್ವರನು ಮಹರ್ಷಿಗಳ ಧರ್ಮಶಾಸ್ತ್ರಜ್ಞಾನವನ್ನೇ 
ಅಪಹರಿಸಿದನು. 


ಆ ಶ್ರೀ ಸ್ಯಾಂದಮಹಾಪುರಾಣಂ 


ದುರ್ಜಯಾನೀಂದ್ರಿಯಾಣ್ಯಾಹುರ್ಮುನಯೋ ವೇದಪಾರಗಾಃ । 

ಮನೋರೂಪೇಣ ಯಾ ಬುದ್ಧಿಃ ಸಾ ಚಾಂತೀವ ಸು ದುರ್ಜಯಾಃ। ೨೪ ಈ 

ತಸ್ಮಾದ್ರಾಜನ್ಮಹಾಬಾಹೋ ಮಾ ನಿಷಾದಂ ವೃಥಾ ಕೃಥಾಃ । 

ತಸ್ಯ ತದ್ವಚನಂ ಶ್ರುತ್ವಾ ನಾರದಸ್ಯ ಮಹಾತ್ಮನಃ । 

ಪಶುಸಾಲೋ ಮಹಾದೇವಿ ನಕ್ತುಂ ಸಮುಸಚಕ್ರಮೇ ॥ ೨೩ ೬ 
ಪಶುಪಾಲ ಉವಾಚ :-- 

ಕಥಂ ತೇ ಭಗನನ್ಮುಕ್ತಾ ದೇವಾಃ ಶಕ್ರಪುರೋಗಮಾಃ । 

ಪಶುಭಾವಾಚ್ಚ ಬ್ರಹ್ಮಾಂಎ ಶ್ರೋತುಮಿಚ್ಛಾಮಿ ಕಥ್ಯತಾಂ uss 

ತಸ್ಯ ತದ್ವಚನಂ ಶ್ರುತ್ವಾ ನಾರದಃ ಪುನರಬ್ರವೀತ್‌ | 


ಪಶುತ್ವೇಂಪಿ ಗತಾ ದೇವಾ ಖುಷಿಭಿರ್ಮುನಿಭಿಃ ಸಹ ॥ ೨೭ & 
ಬ್ರಹ್ಮಾಣಮಗ್ರತಃ ಕೃತ್ವಾ ಗತಾಃ ಶರಣಮಿಸಾಶ್ಚರಂ । 

ಸ್ತುತಿಭಿಸ್ತೋಷಿತೋ ದೇವೋ ಭಕ್ತಾಂನುಗ್ರಹಕಾರಕಃ ॥ ೨೮ 8 
ಉವಾಚ ನಚನಂ ರಾಜನ್ಯತ್ವರ್ತವ್ಯಂ ತದುಚ್ಕತಾಂ HST 





೨೪ ವೇದವೇದಾಂತಗಳಲ್ಲಿ ನಿಷ್ಠಾತರಾದ ಮಹರ್ಷಿಗಳೂ ಇಂದ್ರಿಯ 
ಜಯವು ಬಹಳ ಕಷ್ಟವೆಂದು ಜೀಳುವರು ಮನಸ್ಸಿನರೂಪದ ಬುದ್ಧಿ ಯನ್ನು 
ಜಯಿಸುವುದಂತೂ ಅತ್ಯಂತ ದುಸ್ಸಾಧ್ಯವೇ ಸರಿ 

೨೫ ಮಹಾರಾಜನೆ! ಆದುದರಿಂದ ನೀನು ಸುಮ್ಮನೆ ವಿಷಾದವನ್ನು 
ಹೊಂದಬೇಡ.'' ಮಹಾದೇವಿಯೆ! ಮಹಾತ್ಮನಾದ ನಾರದಮುನಿಯ ಈ ಮಾತು 
ಗಳನ್ನು ಕೇಳಿ ವಶುಪಾಲರಾಜೇಂದ್ರನು ಬಿನ್ನವಿಸತೊಡಗಿದನು 

೨೬ ಪಶುಪಾಲನು ಹೇಳುತ್ತಾನೆ -ಮಹರ್ಷಿಯೆ ' ಇಂದ್ರನೇ ಮೊಪಲಾಡ 
ದೇವತೆಗಳೂ, ಚತುರ್ಮುಖನೂ ತಮ್ಮ ಪಶುಭಾವದಿಂದ ಹೇಗೆ ಮುಕ್ತರಾದ 
ಕೆಂಬುದನ್ನು ಕೇಳಲಪೇಶ್ಷಿಸುವೆನು, ಹೇಳಿರಿ 

೨೭. ಮಹಾರಾಜನ ಮಾತನ್ನು ಕೇಳಿ ನಾರದನು ಹೇಳುತ್ತಾನೆ 
ಪರುರೂಪಗಳಿಂದಲೇ ದೇವತೆಗಳು ಮಹರ್ಷಿಗಳಿಂದಲೂ, ಮುಸಿವರ್ಯ 
ರಿಂದಲೂ ಕೂಡಿದರು 

೨೮-೨೯. ಬ್ರಹ್ಮನನ್ನು ಮುಂದುಮಾಡಿಕೊಂಡು ಅವಶೆಲ್ಲರೂ ಮಹಾವೇವ 
ನನ್ನೇ ಶರಣು ಹೊಕ್ಕವರಾದರು. ಅವರ ವಿವಿಧ ಸ್ತೋತ್ರಗಳಿಂದ ಸಂತುಷ್ಟನಾವ 
ಮಹೇಶ್ವರನು ಭಕ್ತರಲ್ಲಿ ಅನುಗ್ರಹವನ್ನು ಮಾಡುವವನಾದುದರಿಂದ ಅವರನ್ನು 
ಕುರಿತು, " ಜೇವತೆಗಳಿರಾ! ಈಗ ನಾನೇನು ಮಾಡಬೇಕೆಂಬುದಷ್ನು ಹೇಳಿರಿ” 
ಎಂದನು. 


ಚತು; ಸಹ್ಮಿತನೋ$ಧ್ಯಾಯಃ ೫೬೯ 


ದೇವಾ ಊಚುಃ: 
ವೇಷಶಾಸ್ತ್ರಾಣಿ ವಿಜ್ಞಾ ನಂ ದೇಹಿ ನೋ ಭವ ಮಾಚಿರಂ | 
ಹೇವಸ್ತಂ ಪೂರ್ವವದ್ದೇನ ಯದಿ ತುಷ್ಟೋ ಮಹೇಶ್ವರಃ ॥೩೦॥ 
ಈಶ್ವರ ಉವಾಚ :-- 
ಭವಂತಃ ಪಶವಃ ಸರ್ವೇ ಮಯಾ ಸಾರ್ಧಂ ಚ ಗಮ್ಯುತಾಂ | 
ಮಹಾಕಾಲನನೇ ಕ್ಲೇತ್ರೇ ಪಶುಭಾವವಿಮೋಕ್ಷಕೇ ॥೩೧॥ 
ಅಹಂ ಪತಿರ್ವೋ ಭವಿತಾ ತತೋ ಮೋಕ್ಷಮವಾಪ್ಸ್ಯಥ ! 
ಭವತಾನುನುಕಂಪಾರ್ಥಂ ಲೋಕಾನುಗ್ರಹಕಾರಣಂ | 
ಅಿಂಗರೂಪೀ ಭವಿಷ್ಯಾಮಿ ನಾಮ್ನಾ ಪಶುಪತೀಶ್ವರಃ N೩೨ 
ಅಷ ತೇ ತ್ರಿದಶಾಃ ಸರ್ವೇ ದೃಷ್ಟ್ವಾ ದೇವಂ ತಮಾಶ್ವರಂ । 
ಪಶುಭಾವವಿನಿರ್ಮುಕ್ತಾ ಗತಾ ಹೃಷ್ಟಾಸ್ತ್ರಿನಿಷ್ಟಪಂ । 
ಬ್ರಹ್ಮಾ ಪಶುಪತಿಂ ಪ್ರಾಹ ಪ್ರಸನ್ನೇನಾಂತರಾತ್ಮನಾ ॥ ೩೩॥ 
ಯೇ ತ್ವಾಂ ಪಶ್ಯಂತಿ ದೇವೇಶಂ ಭಕ್ತ್ಯಾ ಪರಮಯಾ ಯುತಾಃ । 
ತೇಷಾಂ ಕುಲೇ ಪಶುತ್ವಂ ಚ ಯೇ ಗಶಾಃ ಪಿತರಃ ಪ್ರಭೋ । 
ಸ್ವಕೈಃ ಕರ್ಮವಿಸಾಕೈಶ್ಚ ತೇಷಾಂ ನೋಕ್ಸೋ ಭವಿಷ್ಯತಿ ॥ ೩೪॥ 








೩೦ ದೇವತೆಗಳು ಹೇಳುತ್ತಾರೆ -ಮವಾದೇವನೆ! ನೀನು ಸಂತೋಷ 
ಗೊಂಡಿರುವೆಯಾದರೆ ವೇದಶಾಸ್ತ್ರ ಜ್ಞಾನವನ್ನೂ ಲೋಕನಿಜ್ಞಾನವನ್ನೂ, ಹೀದಿ 
ನಂತೆ ದೇವತಾಧಿಕಾರಗಳನ್ನೂ ನಮಗೆ ಕೊಡು 

೩೧. ಈಶ್ವರನು ಹೇಳುತ್ತಾನೆ ನೀವೆಲ್ಲರೂ ನನ್ನೊಡನೆ ಸಶುಭಾವ 
ವನ್ನು ನೀಗಿಸುವ ಉತ್ತಮಕ್ಸೇತ್ರವಾದ ಮಹಾಕಾಲವನಕ್ಕೆ ಬಸ್ಸಿರಿ 

೬೨. ನಾನೇ ಪಶುಗಳಾದ ನಿಮಗೆ ಪತಿಯಾಗುವೆನು ಅದರಿಂದ ನಿಮಗೆ 
ಮುಕ್ತಿಯಾಗುವುದು ನಿಮ್ಮಲ್ಲಿರುವ ಅನುಕಂಪದಿಂದಲೂ, ಲೋಕವನ್ನು 
ಅನುಗ್ರಹಿಸುವುದಕ್ಕೂ ನಾನು ಲಿಂಗದ ರೂಪವನ್ನು ತಾಳಿ ಸಶುಪತೀಶ್ವರನೆಂಬ 
ಹೆಸರನ್ನು ಪಡೆಯುವೆನು 

೩೩. ಬಳಿಕ ಸಕಲ ದೇವತೆಗಳೂ ಮಹಾಕಾಲವನದಲ್ಲಿ ಪಶುಪತೀಶ್ವರ 
ನನ್ನು ಕಂಡು ತಮ್ಮ ಪಶುಭಾವವನ್ನು ಕಳೆದುಕೊಂಡು ಸಂತೋಷದಿಂದ ಸ್ವರ್ಗ 
ಲೋಕಕ್ಕೆ ಹೊರಟುಹೋಗಲು, ಬ್ರಹ್ಮದೇವನು ಪ್ರಸನ್ನಾಂತಃಕರಣದಿಂದ 
ಪಶುಪತೀಶ್ವರನಿಗೆ ಹೀಗೆ ಹೇಳಿದನು. 

೩೪. "6 ದೇವೇಶ್ವರನೆ! ಯಾರು ನಿನ್ನನ್ನು ಪರಮಭಕ್ತಿಯುಕ್ತರಾಗಿ 
ನೋಡುವರೊ, ಅವರ ಕುಲದಲ್ಲಿ ತಮ್ಮ ದುಷ್ಕರ್ಮಗಳ ಫಲವಾಗಿ ಪಶುಯೋನಿ 
ಗಳಲ್ಲಿ ಜನ್ಮಗಳನ್ನು ಪಡೆದಿರುವ ಪಿತೃಗಳೆಲ್ಲರಿಗೂ ಮೋಕ್ಸವು ಲಭಿಸುವುದು. 


೫೭೦ ಶ್ರೀ ಸ್ಕಾಂದಮಹಾಪುರಾಣಂ 


ಅಜ್ಞಾನಾಜ್ಞ್ಮಾನತೋ ವಾಪಿ ಯತ್ಸಾಪಂ ಕ್ರಿಯತೇ ನರೈಃ । 


ತತ್ಪಾಪಂ ವಿಲಯಂ ಯಾತು ತಸ್ಯ ದೇವಸ್ಯ ಪೂಜನಾತ್‌ 8೩೫6 
ತೇ ನರಾಃ ಪಶವೋ ಲೋಕೇ ಕಿಂ ತೇಷಾಂ ಜೀವಿತೇ ಫಲಂ! 
ಯೈರ್ನದೃಷ್ಟಿಃ ಪಶುಪತಿಃ ಪಶುಯೋನಿನಿನೋಚಕಃ ॥ ೩೬8 
ಕೌನಾರೇ ಯೌವನೇ ಬಾಲ್ಯೇ ವಾರ್ಧಳೇ ಯದುಪಾರ್ಜಿತಂ ! 

ತತ್ಪಾಪಂ ನಿಲಯಂ ಯಾತಿ ದೃಷ್ಟ್ಯಾ ಪಶುಪತಿಂ ಶಿನಂ 1 ೩೭8 


ಪೌಷಮಾಸೇ ತು ಸಂಪ್ರಾಪ್ತೇ ಯೇ ತ್ವಾಂ ಪಶ್ಯಂತಿ ಮಾನನಾಃ । 
ತೇಷಾಂ ತ್ವಂ ನರದೋ ದೇವ ಸದಾಂ ಭೀಷ್ಟಕರೋ ಭವೇತ್‌ ॥೩೪೮೪॥ 
ಸೂರ್ಯಗ್ರಹೇ ಯಥಾ ದತ್ತಂ ಕುರುಕ್ಸೇತ್ರೇ ವಿಶೇಷತಃ । 

ಪಾತ್ರೇ ದಾನಂ ಸುವರ್ಣಸ್ಯ ಪ್ರೋಕ್ತಮುಕ್ತುಯ್ಯಮುನವ್ಯಯಂ ॥೩೯॥ 
ಸೌಷಮಾಸೇ ದಿನೈಕೇನ ನರಾಣಾನುಧಿಕಂ ತಥಾ। 


ತದ್ದರ್ಶನೇನ ದೇವೇಶ ಭವಿಷ್ಯತಿ ನ ಸಂಶಯಃ ॥೪೦॥ 
ಇತ್ಯುಕ್ತ್ವಾ ಭಗವಾನ್ಸ್ರಹ್ಮಾ ಬ್ರಹ್ಮಲೋಕಂ ಗತೋ ನೃಪ । 
ಕೃತಕೃತ್ಯಃ ಪ್ರಹೃಸ್ಟಾತ್ಮಾ ಮುನಿಭಿಃ ಕವಿಭಿಃ ಸಹ 1೪೧॥ 








೩೫ ಈ ಮಹಾಲಿಂಗದ ಪೂಜೆಯಿಂದ ತಿಳಿದೂ ತಿಳಿಯದೆಯೂ ಜನರ" 
ಮಾಡಿದ ಪಾತಕಗಳನ್ಲವೂ ನಾಶವಾಗಲಿ 

೩೬. ಪಶುಜನ್ಮವನ್ನು ಕಳೆಯುವ ಈ ಪಶುಸತೀಶ್ವರನನ್ನು ನೋಡದಿರು 
ವವರೇ ಪಶುಗಳು. ಅವರು ಬದುಕಿರುವುದರಿಂದ ಫಲವೇನು? 

೩೭. ಮಹಾಸರಶುನತೀಶ್ವರಲಿಂಗವನ್ನು ನೋಡುವುದಂಂದ ಬಾಲ್ಯ, 
ಯೌವನ, ವಾರ್ಧಕ್ಯಗಳಲ್ಲಿ ಮಾಡಿರುವ ಸಮಸ್ತ ಪಾತಕಗಳೂ ನಾಶವಾಗುವುವು. 

೩೮. ಮಹಾದೇವನ! ಪುಷ್ಯಮಾಸದಲ್ಲಿ ಯಾರು ಈ ರೂಸದಿಂದಿರುವ 
ನಿನ್ನನ್ನು ವಿಶೇಷ ಪೂಜೆಗಳಿಂದ ದರ್ಶನಮಾಡುನರೊ; ಅವರಿಗೆ ನೀನು 
ಯಾವಾಗಲೂ ಸಕಲಾಭೀಷ್ಟಗಳನ್ನೂ ಕೊಡ. ನವನಾಗು 

೩೯. ಸೂರ್ಯಗ್ರಹಣಕಾಲದಲ್ಲಿ ಮಾಡಿದ ದಾನವು ಉತ್ತಮಫಲ 
ದಾಯಕವು. ಅದನ್ನೇ ಕುರಿಕ್ಸೇತ್ರದಲ್ಲಿ ಮಾಡಲು ವಿಶೇಷ ಫಲವುಂಟು. 
ಅದರಲ್ಲಿಯೂ ಸುವರ್ಣವನ್ನು ಸತ್ಪಾತ್ರದಲ್ಲಿ ದಾನಮಾಡಿದ ಫಲವು ಅಕ್ಷಯ 
ಫಲಪ್ರದವೆಂದು ಶಾಸ್ತ್ರಗಳು ಹೇಳುವುವು. 

೪೦. ಮಹೇಶ್ವರನೆ! ಪುಷ್ಕಮಾಸದಲ್ಲಿ ಒಮ್ಮೆಯಾದರೂ ನಿನ್ನ ದರ್ಶನ 
ವನ್ನು ಮಾಡುವವರಿಗೆ ಇದಕ್ಕಿಂತಲೂ ಹೆಚ್ಚಿನ ಫಲವು ಲಭಿಸುವುದೆಂಬುದರಲ್ಲಿ 
ಸಂದೇಹವಿಲ್ಲ. 

೪೧. ಇಂತೆಂದು ಬ್ರಹ್ಮದೇವನು ಕೃತಾರ್ಧನೂ, ಸಂತುಷಾಂತರಂಗನೊ 


ಚತು; ಸಸ್ಠಿತಮೋ9ಧ್ಯಾಯಃ ೫೭೧ 


ತಸ್ಮಾತ್ತ್ವಮಸಿ ರಾಜೇಂದ್ರ ಯದೀಚ್ಛಸಿ ಪರಾಂ ಗತಿಂ । 


ಸಮಾರಾಧಯ ತಲ್ಲಿಂಗಂ “ಫಕುಯೋನಿವಿನೋಚನಂ ॥ ೪೨ ॥ 
ಮಹಾಕಾಲವನಂ "ಗತ್ವಾ ಇಂದ್ರೇಶ್ವರಸ್ಯ ದಕ್ಷಿಣೇ । 

ತಸ್ಯ ತದ್ವಚನಂ ಶ್ರುತ್ವಾ ನಾರದಸ್ಯ ಮಹಾತ್ಮನಃ 1 ೪೩॥ 
ಚಾನು ಸತುಸಾಜೋಕಿ ಮುಖಾ ಗಾನಾ ಥಿ ಪ್ರಿಯೇ | 

ದರ್ಶನಾತ್ತಸ್ಯ ಲಿಂಗಸ್ಯ ಗತೋಃಸೌ ಪರಮಾಂ ಗತಿಂ ॥ ೪೪ ॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಸಾಪನಾಶನಃ । 

ಪಶುಪತ್ಯಾ ಖ್ಯ ದೇವಸ್ಯ ಶೃಣು ಬ್ರ ಹೆ ಶ್ವ ರಂ ಶಿವಂ 1 ೪೫॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇದ್ವಿ ತೀಯೇ ಚತುರಶೀತಿತೆ ಗಮಾಹಾತ್ಮೆ ಸ್ಮ 
4" ಪಶುಪತೀಶ್ವ ರಮಾಹಾತ್ಮ ,ವರ್ಣನಂ ನಾಮ ಚತುಃಷಷ್ಠಿ | ತಮೋಂಧ್ಯಾಯಃ 


ಆಗಿ ಮುನಿಗಳೂ, ಕವಿಗಳೂ ಸುತ್ತುವರೆದಿರಲು ತನ್ನ ಲೋಕವನ್ನು ಕುರಿತು 
ತೆರಳಿದನು 

೪೨. ರಾಜೇಂದ್ರನೆ! ಆದುದರಿಂದ ಸದ್ಗತಿಯನ್ನು ಬಯಸುವೆಯಾದಕರೆ 
ನೀನೂ ಆ ಮಹಾಕಾಲವನಕ್ಸೇತ್ರಕ್ಕೆ ಹೋಗಿ ಇಂದ್ರೇಶ್ವರನಿಗೆ ದಕ್ಷಿಣಕ್ಕಿರುವ 
ಪಶುಪಾಶವಿಮೋಚಕವಾದ ಆ ಲಿಂಗನನ್ನಾರಾಧಿಸು 

೪೩ ಪ್ರಿಯಳೆ! ಮಹಾತ್ಮನಾದ ನಾರದನ ಈ ಮಾತನ್ನು ಕೇಳಿ ಪಶುಪಾಲ 
ಮಹಾರಾಜನೂ ಮಹಾಕಾಲನನಕ್ಕೆ ಹೋಗಿ ಆ ಮಹಾಲಿಂಗವನ್ನು ನೋಡಿ 
ಉತ್ತ ಮಸದ್ಗ ತಿಯನ್ನು ಸ ಪಡೆದನು 

೪೪. "ಕವಿಯೆ! ಇಂತು ನಿನಗೆ ಪ್ರಭಾವಸಹಿತವೂ, ೬.೫ 
ಆದ ಪಶುಷತೀಶ್ವರನ ಚರಿತ್ರೆಯನ್ನು 'ಹೇಳಿದೆತು. ಇನ್ನು ಬ್ರಹ್ಮೇಶ್ವರನ ಕಥೆ 
ಯನ್ನು ಕೇಳು 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೊ (ಕೆಗಳ ಸಂಹಿತೆಯೆಂದುಪು ಪ್ರಸಿದ್ಧವಾದ 
ಶ್ರೀಸ್ಥ್ಕಾ ೦ದಮ ಹಾಪುರಾಣದ ಐದನೆಯ ಆನಂತ್ಯ ಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಪಶುಪತೀಶ್ವ ರಮಾ ಹಾತ್ಮ $ವರ್ಣನ””ವೆಂಬ 
ಆರುವತ್ತ ನಾಲ್ಕ ನೆಯ ಅಧ್ಯಾ ಯವು ಖಗರುಮು 


॥ ಶ್ರೀ 
ಅಧ ಪಂಚಷಸ್ಮಿತಮೋಂಧ್ಯಾಯಃ 
ಬ್ರಹ್ಮೇಶ್ವರಮಾಹಾತ್ಮ್ಯವರ್ಣನಂ 
ಶ್ರೀ ಹರ ಉವಾಚ: 

ಪಂಚಷಸ್ಮಿಕಸಂಖ್ಯಾಕಂ ವಿದ್ಧಿ ಬ್ರಹ್ಮೇಶ್ವರಂ ಪ್ರಿಯೇ । 
ಯಸ್ಯ ದರ್ಶನಮಾತ್ರೇಣ ಬ್ರಹ್ಮಲೋಕೋ ಹ್ಯವಾಪ್ಯತೇ non 
ಪುಲೋಮಾ ನಾಮ ದೈತ್ಯೇಂದ್ರೋ ಮಹಾಬಲಪರಾಕ್ರಮಃ । 
ಸೌಲೋಮಾನಾಂ ಸಹಸ್ವೈೆಸ್ತು ಪೂಜ್ಯಮಾನಃ ಸ ತಿನ್ಮತಿ ॥೨8 
ಆನರ್ಚುಸ್ತೇಂಪಿ ತಂ ದೈತ್ಯಂ ಸುರೇಶಂ ತ್ರಿದಶಾ ಇನ । 
ಸ ಕದಾಚಿತ್ಸಮಕ್ಚಂ ತು ದೈತ್ಯಾನಾವಿದಮಬ್ರನೀತ್‌ nan 
ಅದ್ಯಾಂಸಿ ಲೋಕಪಾಲಾನಾಮರ್ಕೇಂದುಜ್ವಲನಾಂಭಸಾಂ I 
ಶತಕ್ರತೋರ್ಥನೇಶಸ್ಯ ಯಮಸ್ಯ ವರುಣಸ್ಯ ಚ nen 
ಯದಿ ನಾಮ ತತಃ 80 ಮೇ ತಪಸಾ ಜೀನಿತೇನ ಚ । 
ಸೋಹಂ ನಿದ್ರಾವಯಿಷ್ಯಾಮಿ ಸರ್ವಾನೇವ ದಿವೌಕಸಃ ॥೫॥ 





ಕನ್ನಡದ ಅನುವಾದ 
ಬ್ರಹ್ಮೇಶ್ವರಮಾಹಾತ್ಮ್ಯವರ್ಣನ 

೧. ಮಹಾದೇವನು ದೇಳುತ್ತಾನೆ --ಪ್ರಿಯಳೆ! ಅರುವತ್ತೈದನೆಯ ಮಹಾ 
ಲಿಂಗವೇ ದರ್ಶನಮಾತ್ರದಿಂದ ಬ್ರಹ್ಮಲೋಕಪ್ರಾಸ್ತಿ ಯನ್ನು ಕೊಡುವ ಬ್ರಹ್ಮೇಶ್ವರ 
ನೆಂದು ತಿಳಿ. 

೨ ಹಿಂದೆ ಪುಲೋಮನೆಂಬ ಮಹಾ ಬಲಶಾಲಿಯಾದ ರಾಕ್ಷಸೇಂದ್ರನು 
ಸಾವಿರಾರು ರಾಕ್ಸಸರಿಂದ ಪರಿವಾರಿತನಾಗಿ ಅವರ ಪೂಜೆಗಳಿಗೆ ಪಾತ್ರನಾಗಿದ್ದನು. 

೩. ಅವರೂ, ದೇವತೆಗಳು ಮಹೇಂದ್ರನಿಗೆ ಮರ್ಯಾದೆಗಳನ್ನು ಮಾಡು 
ವಂತೆ ಅತನಿಗೆ ಸೇವೆಗಳನ್ನು ನಡೆಸುತ್ತಿದ್ದರೂ ಆತನೊಮ್ಮೆ ಅನುಚರರೊಡನೆ 
ಇಂತೆಂದು ಹೇಳಿದನು 

೪. " ಇಂದಿಗೂ ಬ್ರಹ್ಮಾಂಡದಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ವರುಣ, 
ಮಹೇಂದ್ರ, ಕುಬೇರ, ಯಮಾದಿಗಳೇ ಲೋಕಪಾಲರಾಗಿ ಅಧಿಕಾರಗಳನ್ನು 
ನಡೆಸುತ್ತಿರುವರು. 

೫. ಹೀಗಾದರೆ ನನ್ನ ತಪಸ್ಸಿನಿಂದಲೂ ಜೀವಿತದಿಂದಲೂ ಪ್ರಯೋಜನ 
ನೇನು? ಆದುದರಿಂದ ನಾನು ಸಮಸ್ತ ದೇವತೆಗಳನ್ನೂ ಯುದ್ಧದಲ್ಲಿ ಓಡಿಸುವೆನು. 


ಪಂಚಸಸ್ಮಿತಮೋ5ಧ್ಯಾಯಃ ೫೭೫ 


ಸರ್ವೈರೇತೈಃ ಪರಿವೃತಃ ಸೌಲೋಮೈರ್ಬಲವತ್ತರೈಃ । 
ಇತ್ಯುಕ್ಕ್ಟಾ ಗತವಾನ್ಹೇವಿ ಸಾಗರಂ ದೈತ್ಯಸಂವೃತಃ । 


ತಾನಚ್ಛಯಾನಂ ಸಹಸಾ ಹ್ಯಸಶ್ಯನ್ಮಧುಸೂದನಂ HE 
ಶಾರದಾಭ್ರಸಮಾಭಾಸಂ ಮಧ್ಯೇಕಾಲಂ ಯಥಾ ಘನಂ । 

ತಮಾಲೋಕ್ಯ ತತೋ ದೈತ್ಯಾನಬ್ರನೀದನುಗಾಂಸ್ತಥಾ Han 
ಅಯಂ ಸ ದಾನವ ಗಿರಿನಜ್ರೋಹಿ ಮಧುಸೂದನಃ । 
ಶೀರ್ತಿಕಾಂತಾಕಲಾಕೇಲಿನೈಧವ್ಯಾದೇಶಕೋ ದ್ವಿಷಾಂ nen 
ದೈತ್ಯಸೀಮಂತಿನೀಕಾಂತಪತ್ರನಲ್ಲೀಪ್ರಭಂಜಕಃ | 
ಅಯಮುಸ್ಮಜ್ಜಯನಧೂವೈ ಧವ್ಯಾದೇಶಕಃ ಪರಃ Hen 
ಗತಶಂಕಃ ಸ್ಪನಿತ್ಯೇಕಃ ಸರ್ವದಾ ಕುಟಲಾಶಯಃ | 

ಹೆಂತನ್ಯಸ್ತ್ಯ್ಯರಯಾ ದುಷ್ಟಃ ಕಾಂಕ್ಸಿತೋ ದರ್ಶನಂ ಗತಃ nH oon 


ಇತ್ಯುಕ್ತ್ವಾ "ಇ ಹಿ ದೈತ್ಯೇಂದ್ರಃ ಪುಲೋಮಾತತಿರುಷಾಸ್ತಿತಃ । 
ಅಭಿದುದ್ರಾನ ನೇಗೇನ ತಾವದಗ್ರೇ ಪಿತಾಮಹಂ | 
ದದರ್ಶ ನಾಭಿಕಮಲೇ ಚಾತಯಾನಂ ಈ ಪುನಃ ॥೧೧॥ 


೬. ಮಹಾ ಪರಾಕ್ರಮಿಗಳಾದ ಈ ಸಕಲರಾಕ್ಷಸರೂ ನನಗೆ ಚತ” i, 
ಇಂತೆಂದು ಆ ರಾಕ್ಟೃಸ ಸಕ್ರೇಷ್ಠನು ತನ್ನ BS: ಸಮುದ್ರತೀರಕ್ಕೆ 
ಹೋಗಲು ಸಮ.ದ್ರಮಧ್ಯದಲ್ಲಿ ಶೇಷಶಾಯಿಯಾಗಿದ್ದ ಶ್ರೀಮನ್ನಾರಾಯಣ 
ನನ್ನು ಕಂಡನು. 

೭. ಶರತ್ಕಾಲದ ಮೇಘರಾಶಿಯ ಮಧ್ಯದಲ್ಲಿರುವ ಕಾರ್ಮೋಡದಂತೆ 
ತೋರುತ್ತಿರುವ ಆತನನ್ನು ಕಂಡು ನಿಕಟ ತನ್ನ ಅನುಚರರಿಗೆ ಪೇಳಲು 
ಉಪಕ್ರಮಿಸಿದನು 

೮ "ಇವನೇ ರಾಶ್ಚಸರೆಂಬ ಪರ್ವತಗಳಿಗ ವಜ್ರಪ್ರಾಯನಾದ ಮಧು 
ಸೂದನನು. ಶತ್ರುಗಳ ಕೀರ್ತಿಕಾಂತಿಯ ಕ್ರೀಡೆಗಳನ್ನ ಡಗಿಸಿ ಆಕೆಗೆ ವೈಧವ್ಯ 
ವನ್ನುಂಟುಮಾಡುವವನು. 

೯. ಇವನೇ ರಾಕ್ಸಸಪತ್ತಿಯರ ಬೈತಲೆಗಳ ವತ್ರವಲ್ಲಿಗಳನ್ನು ಕಿತ್ತ ನಮ್ಮ 
i ಕಾಂತಿಯ ವ್ಠೆ ಧನ್ಯ ಕ್ರೈ ಕಾರಣನಾದ ಶತ್ರು ನಿ 

೦. ಕುಟಿಲಬುದ್ದಿ ಯಾದ ಇವನು ಯಾವಾಗಲೂ ಫಿರ್ಭಜ.ನಾಗಿ 
ಸ? ಮಲಗಿರುವನು ಈ ದುಷ್ಟ ನನ್ನು ಸಂಹರಿಸಿರಿ ಬಹಳ 
ಕಾಲದಿಂದ ನಾವು ಕೋಡಬೇಕೆಂದಿದ್ದ ಇವನು | ಸಾಭನಿ? 

೧೧. ಇಂತೆಂದು ಪುಲೋಮನು ಅತಿ ಕೋನಗೂಂಡು ವೇಗದಿಂದ ಓಡಿ 
ಹೋಗುತ್ತ ಎದುರಿನಲ್ಲಿಯೇ ನಾರಾಯಣನ ನಾಭೀಕಮಲದಲ್ಲಿ ಹುಟ್ಟಿ ಬಹಳ 
ಚಿಂತಾಕ್ರಾಂತನಾಗಿದ್ದ ಸಪಿತಾಮಹನನ್ನು ಕಂಡನು 


೫೭೪ ಶ್ರೀ ಸ್ಮಾಂದಮ ಹಾಪುರಾಣಿಂ 


ಅಥ ವ್ಯಾಕುಲತಾಂ ಪ್ರಾಪ್ತೋ ಬ್ರಹ್ಮಾ ದೃಷ್ಟ್ವಾ ತದದ್ಳುತಂ ! 


ಆಯಾಂತಂ ದೈತ್ಯಸಿಂಹಾನಾಂ ಸೈನ್ಯಂ ರಣಸುದುರ್ಜಯಂ ॥ ೧೨ 

ಅಥ ಬೋಧಂ ಗತಃ ಕ್ಷಿಪ್ರಂ ಕೈಟಭಾರಿರ್ಮಹಾಬಲಃ ! 

ದದರ್ಶಾಂಗ್ರೇ ಪುಲೋಮಂ ತು ಸ್ವಸೈನ್ಯಪರಿವಾರಿತಂ ॥ ೧೩8 

ಅಜೇಯಃ ಸಂಗರೇ ಧೀರೋ ಬ್ರಹ್ಮಾಣನಿದಮಬ್ರನೀತ್‌ ॥ ೧೪ 
ವಿಷ್ಣುರುವಾಚ :-- 

ಪುಲೋಮಸ್ಕ ನಿನಾಶಾರ್ಥಮುದ್ಯೋಗಃ ಕ್ರಿಯತಾಮಿತಿ । 

ಅಸೌ ಲಬ್ಬವರೋ ದೈತ್ಯಃ ಸಹಸಾಮಾಂ ನಿಜೇಷ್ಯತಿ ॥ ೧೫ 8 

ತಸ್ಮಾದ್ದಚ್ಛ ತ್ವರಾಯುಕ್ತ್ರೋ ಮಹಾಕಾಲನವನೇ ಶುಭೇ । 

ಲಿಂಗಂ ದ್ರಕ್ಸ್ಯ್ಯಸಿ ತತ್ರೈವ ಸಪ್ತಕಲ್ಬೋದ್ಭನಂ ಪರಂ 1೧೬॥ 

ಉತ್ತರೇ ಚ್ಯನನೇಶಸ್ಯ ಶಿನಶಕ್ತಿಸಮನ್ವಿತಂ । 

ತಸ್ಕ ಲಿಂಗಸ್ಯ ಮಾಹಾತ್ಮ್ಮ್ಯಾದ್ಬಲಂ ಪ್ರಾಪ್ಫ್ಯತಿ ಶಾಶ್ವತಂ ॥ ೧೭ ॥ 


೧೨ ಮಹಾ ದೈತ್ಯೇಂದ್ರರ ಸಮೂಹವೂ, ಯುದ್ಧದಲ್ಲಿ ಜಯಿಸಲಶಕ್ಯವೂ 
ಆದ ಆ ಅದ್ಭುತಸೈನ್ಯವನ್ನು ಕಂಡು ಬ್ರಹ್ಮದೇವನು ಮನೋವ್ಯಾಕುಲವನ್ನು 
ಶಾಳಿದನು 

೧೩ ಆಗ ಕೈಚಿಭಮರ್ದನನೂ, ಮಹಾ ನರಾಕ್ರಮಿಯೂ ಆದ ವಿಷ್ಣುವು 
ಯೋಗರಿದ್ರೆಯಿಂದೆಚ್ಚತ್ತು ಮುಂದೆ ತನ್ನ ಸೈನ್ಯದಿಂದ ಪರಿವಾರಿತನಾದ 
ಪುಲೋಮರಾಕ್ಷಸನನ್ನು ಕಂಡನು 

೧೪ ಆತನು ಯುದ್ದದಲ್ಲಿ ದುರ್ಜಯನಾದ ಪರಾಕ್ರವಿಯಾದರೂ 
'ಚತುರ್ಮುಖನಿಗಿಂತೆಂದನು 

೧೫ ವಿಷ್ಣುವು ಹೇಳುತ್ತಾನೆ ಎಲ್‌ ಚತುರ್ಮುಖನೆ! ಈ ಪುಲೋಮ 
ನನ್ನು ನಾಶಮಾಡುವ ಉದ್ಯೋಗವನ್ನು ಕೈಗೊಳ್ಳಬೇಕು. ವರಪ್ರಸಾದವನ್ನು 
ಪಡೆದಿರುವ ಈ ಜೆ ತನು ಸುಲಛೆವಾಗಿಯೇ ನನ್ನನ್ನು ಜಯಿಸುವನು. 

೧೬. ಆದುದರಿಂದ ನೀನು ಶುಭಕ್ಷೀತ್ರವಾದ ಮಹಾಕಾಲವನಕ್ಕೆ ಹೋಗು. 
ಅಲ್ಲಿ ಎಳುಕಲ್ಪಗಳ ಹಿಂದೆ ಉದ್ಭವಿಸಿದ ಪರಮೋತೃಷ್ಟವಾದ ಲಿಂಗವನ್ನು 
ನೋಡುವೆ. 

೧೭. ಚ್ಯವನೇಶ್ವರನಿಗೆ ಉತ್ತರದಲ್ಲಿರುವ ಆ ಲಿಂಗವು ಶಿವಶಕ್ತಿಗಳ ಐಕ್ಯ 
ರೂಸವಾಗಿರುವುದು ಅದರ ಮಾಹಾತ್ಮ್ಮ್ಯದಿಂದಲೇ ನಿನಗೆ ಶಾಶ್ವತವಾಡ 
ಮಹಾಬಲವು ಲಭಿಸುವುದು 


ಪಂಚಸಸ್ಮಿತನೋ5$ಧ್ಯಾಯಃ ೫೭೫ 


ಕುಂಡೇಶ್ವರಕರಸ್ಪರ್ಶಕಾರಿ ವಾರಿ ನಿರಂತರಂ । 


ತದಾನಯ ಗೃಹೀತ್ವಾ ತು ತೇನಾಂಯಂ ವಧ್ಯತಾಮಿತಿ ॥ ೧೮ & 

ಇತಿ ತಸ್ಯ ನಚಃ ಶ್ರುತ್ವಾ ಬ್ರಹ್ಮಾ ಲೋಕಪಿತಾಮಹಃ । 

ಆಜಗಾಮ ಮುಹೂರ್ತೆೇನ ಯತ್ರ ತಲ್ಲಿಂಗಮುತ್ತಮಂ ॥೧೯॥ 

ಸ್ತುತಿಂ ಚಕಾರ ಸಹಸಾ ದೃಷ್ಟ್ವಾ ಭಕ್ತ್ಯಾ ಪಿತಾಮಹಃ ॥೨೦॥ 
ಬ್ರಹ್ಮೋವಾಚ :-- 

ನಮಸ್ತೇ ದಿವ್ಯರೂಪಾಯ ನಮಸ್ತೇ ಬಹುರೂಪಿಣೇ। 

ನಮನೋನಿಸಹ್ಯನೀರ್ಯಾಯ ನಮೋ ವಿಶ್ವಕ್ರಿಯಾತ್ಮನೇ ॥ ೨೧॥ 

ನಮಃ ಪಿಂಗಕಪರ್ದಾಯ ನಮಃ ಖಂಡೇಂದುಧಾರಿಣೇ | 

ನಮಃ ಕನಕನರ್ಣಾಯ ನಮೋ ವನನಿವಾಸಿನೇ ॥ ೨೨ ॥ 

ವಂದೇ ರಾಂ ಭೂತಭರ್ತಾರಂ ಸದಾ ಶತ್ರುನಿನಾಶನಂ ! 

ರಣತ್ವನಕಕೇಯೂರಂ ಧೃತಪೂರ್ಣೇಂದುಮಂಡಲಂ ॥ ೨೩॥ 

ವಂದೇ ತ್ವಾಂ ತ್ರಿದಶಾಧ್ಯಕ್ಸಂ ನಿಶ್ಚಾಧ್ಯಕ್ಸಂ ಮಹೇಶ್ವರಂ । 


ಕ್ರೀಣಸಂಸಾರದುಃಖೌಘಂ ಮುನಿಧ್ಯಾತಪದಂ ಸದಾ ॥ ೨೪॥ 


೧೮ ಅಲ್ಲಿರುವ ಕುಂಡೇಶ್ವರನ ಕರಸ್ಪರ್ಶದಿಂದ ಪವಿತ್ರವಾದ ನೀರನ್ನು 
ತೆಗೆದುಕೊಂಡು ಬಂದರೆ ಅದರಿಂದ ಇವನನ್ನು ನಿಗ್ರಹಿಸಬಹುದು 

೧೯. ಇಂತೆಂದ ಮಹಾವಿಷ್ಣುವಿನ ಮಾತನ್ನು ಕೇಳಿ ರೋಕಸಿತಾಮಹ 
ನಾದ ಚತುರ್ಮುಖನು ಮುಹೂರ್ತಮಾತ್ರದಲ್ಲಿಯೇ ಆ ದಿವ್ಯಲಿಂಗವಿದ್ದೆಡೆಗೆ 
ಪ್ರಾಸ್ತನಾದನು. 

೨೦ ಅದನ್ನು ಕಂಡಕೂಡಲೇ ಆತನು ಭಕ್ತಿಭರಿತನಾಗಿ ಸ್ತೋತ್ರವನ್ನು 
ಮಾಡತೊಡಗಿದನು 

೨೧. ಬ್ರಹ್ಮನು ಹೇಳುತ್ತಾನೆ "" ದಿವೃಸ್ತರೂಸನೂ, ಅನೇಕ ರೂಪ 
ಧಾರಿಯೂ, ಅಸಹ್ಯತೇಜೋರಾಶಿಯೂ, ಸಕಲ ಬ್ರಹ್ಮಾಂಡದ ವ್ಯಾಪಾರವನ್ನು 
ನಡೆಸುವವನೂ ಆದ ನಿನಗೆ ನಮಸ್ಕಾರವು 

೨೨ ಕೆಂಜಡೆಗಳುಳ್ಳನನೂ, ಬಾಲಚಂದ್ರನನ್ನು ಧರಿಸಿದವನೂ, ಚಿನ್ನದ 
ಮೈ ಬಣ್ಣ ದವನೂ, ಸ್ಮಶಾನದಲ್ಲಿ ನಾಸಮಾಡುವವನೂ ಆದ ನಿನ್ನನ್ನು ನನುಸ್ಕರಿ 
ಸುವೆನು 

೨೩ ಭೂತಗಳಿಗೊಡೆಯನೂ, ಯಾವಾಗಲೂ ಶತ್ರುಗಳನ್ನು ನಾಶಗೊಳಿ 
ಸುವನನೂ, ಧ್ವನಿಗೊಡುತ್ತಿರುವ ಚಿನ್ನದ ಕೇಯೂರಗಳಿಂದ ಭೂಷಿತನೂ, 
ಚಂದ್ರಶೇಷರನೂ ಆದ ನಿನ್ನನ್ನು ವಂದಿಸುವೆನು 

೨೪. ದೇವತೆಗಳಿಗೆ ಅಧ್ಯಕ್ಸನೂ, ಬ್ರಹ್ಮಾಂಡನಾಯಕನೂ, ಮಹೇಶ್ವರನೂ 


ಘಿ ಶ್ರೀ ಸತ್ಕಾ೦ಂಡಮಹಾಪುರಾಣಂ 


ವಂದೇ ತ್ವಾಂ ಸರ್ವದಾ ದೇವಂ ದೈತ್ಯಸಂಘಾತನಾಶನಂ । 
ಟಿಂಕಪಟ್ಟಶಶೂಲಾಗ್ರಧನುಃಖಡ್ಗಗದಾಧರಂ ॥ ೨೫ ॥ 
ಏವಂ ಸ್ತುತಃ ಸ ಚಗವಾಲ್ಲಿಂಗರೂಪೀ ಮಹೇಶ್ವರಃ । 

ಕಿಂಚಿತ್‌ ಸ್ಮಿತಮುಖಃ ಪ್ರಾಹ ಬ್ರಹ್ಮಾಣಂ ಲೋಕಕಾರಣಂ ॥ ೨೬ ॥ 
ಕಿಂ ತೇಂ ಭೀಷ್ಟಂ ಕರೋಮ್ಯದ್ಯಂ 80 ದದಾಮಿ ಸಿತಾಮಹ | 

ಕಸ್ಮಾತ್‌ ಸ್ತೌಸಿ ಮುನಿಶ್ರೇಷ್ಠ ಕಸ್ಮಾದಾರ್ತೋಸಿ ದೃಶ್ಯಸೇ ॥೨೭॥ 
ಇತಿ ಲಿಂಗನಚಃ ಶ್ರುತ್ವಾ ಕಥಿತಂ ಬ್ರಹ್ಮಣಾ ತದಾ । 

ವೃತ್ತಾಂತಂ ನಿಸ್ತರಾತ್ಸರ್ವಂ ಲಿಂಗೇನೋಕ್ತಂ ತದಾ ಪ್ರಿಯೇ ॥ ೨೮॥ 
ಜಲಂ ಗೃಹಾಣ ವಾಣೀಶ ಶಸ್ತ್ರಜಂ ಶತ್ರುವಾರಣಂ | 


ಹನಿಷ್ಕಸಿ ಕ್ಷಣೇನೈನ ಪುಲೋಮಂ ಸಹಸೈನ್ಯಕಂ ॥ ೨೯॥ 
ಇತ್ಯುಕ್ತಃ ಸತ್ವರೋ ಬ್ರಹ್ಮಾ ಗತೋ ಯತ್ರ ಜನಾರ್ದನಃ । 
ಲೇನ ತೇನ ತಾನ್ಹೈತ್ಯಾನ್ಸಾತಯಾಮಾಸ ಭೂತಲೇ ॥೩೦॥ 


ಸಂಸಾರದುಃಖಗಳನ್ನು ಕಳೆದುಕೊಂಡವನೂ, ನಿತ್ಯವೂ ಮುನಿಗಳು ಧ್ಯಾನಿಸುತ್ತಿ 
ಕುವ ಪಾದಕಮಲಗಳುಳ್ಳ ವನೂ ಆದ ನಿನಗೆ ನಮಸ್ಕಾರವಿರಲಿ 

3೫ ಮಹಾ ತೇಜಸ್ವಿಯೂ, ರಾಕ್ಷಸಸಮೂಹನಾಶಕನೂ, ಟಿಂಕ, ಪಟ್ಟಿಶ, 
ತ್ರಿಶೂಲ, ಧನುಸ್ಸು, ಖಡ್ಗ, ಗದಾದ್ಯನೇಕಾಯುಧಗಳನ್ನು ಹಿಡಿದವನೂ ಆದ 
ನಿನ್ನನ್ನು ನಿತ್ಯವೂ ನಮಸ್ಕರಿಸುವೆನು `` 

೨೬ ಇಂತು ಸ್ತೋತ್ರಮಾಡಿದ ಲೋಕಕರ್ತನಾದ ಚತುರ್ಮುಖನಿಗೆ 
ಮಹೇಶ್ವರನು ನಗೆಮೊಗದಿಂದ ಕೂಡಿದವನಾಗಿ ಲಿಂಗರೂಪದಿಂದ ದರ್ಶನ 
ವನ್ನಿತ್ತು ಹೇಳಿದನ. 

೨೭ " ಮುಸಿಶ್ರೇಷ್ಠನಾದ ಪಿತಾಮಹನೆ! ಈಗ ನಿನ್ನ ಯಾವ ಕೋರಿಕೆ 
ಯನು ನೆರವೇರಿಸಲಿ? ನಿನಗೇನನ್ನು ಕೊಡಲಿ? ನನ್ನನ್ನೇಕೆ ಸ್ತುತಿಸುತ್ತಿರುವೆ? 
ಬಹಳ ದುಃಖಿತನಾಗಿ ಬಂದಿರುವಂತೆ ಕಾಣುತ್ತಿರುವೆ ಇದಕ್ಕೆ ಕಾರಣವೇನು?” 

೨೮ ಪ್ರಿಯಳೆ! ಇಂತೆಂದ ಆ ಶಿವಲಿಂಗದ ಮಾತುಗಳನ್ನು ಕೇಳಿ ಬ್ರಹ್ಮನು 
ವೃತ್ತಾಂತವೆಲ್ಲನನ್ರೂ ವಿಸ್ತಾರವಾಗಿ ಬಿನ್ನವಿಸಿಕೊಳ್ಳಲು ಲಿಂಗವು ಆತನಿ? 
ಹೇಳಿತು 

೨೯. “ವಾಣೀರಮಣನೆ' ನನ್ನ ಶಸ್ತ್ರದಿಂದುಂಟಾದ ಶತ್ರುನಾಶಕವಾದ 
ಈ ಜಲವನ್ನು ತಗೆದುಕೊ ಇದರಿಂದ ಕ್ಲಣಮಾತ್ರದಲ್ಲಿಯೇ ಸೈನ್ಯಸಮೇತನಾದ 
ಪ್ರಲೋಮನನ್ನು ಕೊಬುವೆ'' 

ಒಂ ಆ ಮಾತನ್ನು ಕೇಳಿ ಬ್ರಹ್ಮದೇವನು ಸಂಭ್ರಮದಿಂದ ಮಹಾವಿಷ್ಣು 
ವಿದ್ದಲ್ಲಿಗೆ ಬಂದು ಆ ಜಲದಿಂದ ಸಕಲ ರಾಕ್ಟಸರನ್ನೂ ಭೂಮಿಯಲ್ಲಿ ಕೆಡವಿದನು. 


ಪಂಚಸಸ್ಮಿತನೋರ9ಧ್ಯಾಯಃ ೫೭೬೩ 


ಸ ಪುಲೋನಾ ಮಹಾನಾಸೀತ್ಸ್ವಾರೋಚಿಷೇಂತರೇ ಮನೌ । 

ಕೃಷ್ಣೋ ಸಿ ಬ್ರಹ್ಮಣಾ ಸಾರ್ಧಮಾಜಗಾಮ ಕುಶಸಲೀಂ 1೩೧॥ 
ದದರ್ಶ ತತ್ರ ತಲ್ಲಿಂಗಂ ನಾಮ ಚಕ್ರೇ ಜನಾರ್ದನಃ 1 

ಬ್ರಹ್ಮಣಾ ಸಂಸ್ತುತೋ ದೇವೋ ನುಮಾನುಗ್ರಹಕಾರಣಾತ್‌ । 


ತಸ್ಮಾದ್ಬಹ್ಮೇಶ್ವ್ಚರೋ ನಾನು ಖ್ಯಾತಿಂ ಲೋಕೇಷು ಯಾಸ್ಯತಿ 1 ೩೨॥ 


ಯೇ ದ್ರಕ್ಸ್ಯ್ಯಂತಿ ನರಾ ಭಕ್ತ್ಯಾ ದೇನಂ ಬ್ರಹ್ಮೇಶ್ವರಂ ಶಿನಂ | 

ತೇ ಬ್ರಹ್ಮಲೋಕಮಾಕ್ರನ್ಯು ಸಮೇಷ್ಯಂತಿ ಮಮಾಂತಿಕಂ ॥ ೩೩॥ 
ಯಸ್ತು ಪಶ್ಯೇತ್ಛ್ರಸಂಗೇನ ದೇವಂ ಬ್ರಹ್ಮೇಶ್ವರಂ ಶಿವಂ । 

ಕೃತಕೃತ್ಯಃ ಸ ಪುರುಷೋ ನ ಶೋಚೇನ್ಮರಣಂ ಸದಾ ॥ ೩೪॥ 
ಯಃ ಪುಷ್ಕರಂ ನರೋ ಗತ್ವಾ ತಪೋ ವರ್ಷಶತಂ ಚರೇತ್‌ । 

ಅನ್ಯೋ ಬ್ರಹ್ಮೇಶ್ವರಂ ಪಶ್ಯೇತ್ತಸ್ಯ ಪುಣ್ಯಂ ತತೋಂಧಿಕಂ ॥ ೩೫ ॥ 
ಪಂಚಪಾತಕಸಂಯುಕ್ತೋ ಯೋ ಮರ್ತ್ಯೋ ದುಷ್ಟಮಾನಸಃ । 
ಸೋಪಿ ಗಚ್ಛೇಚ್ಛೆನಂ ಸ್ಥಾನಂ ದೃಷ್ಟ್ವಾ ಬ್ರಹ್ಮೇಶ್ವರಂ ಶಿವಂ ॥ ೩೬॥ 


೩೧ ಹಿಂದೆ ಸ್ವಾರೋಚಿಷಮನ್ವಂತರದಲ್ಲಿ ಆ ಪುಲೋಮನು ಮಹಾ 
ಪರಾಕ್ರಮಿಯಾಗಿದ್ದನು ಬಳಿಕ ಮಹಾವಿಷ್ಣುನೂ, ಬ್ರಹ್ಮನೊಡನೆ ಕುಶಸ್ಹಳಕ್ಕೆ 
ಬಂದನು 

೩೨ ಅಲ್ಲಿ ಆ ದಿವ್ಯಲಿಂಗವನ್ನು ಕಂಡು ತಾನೇ ಅದಕ್ಕೆ ಈ ಹೆಸರಸ್ಸಿಟ್ಟಿ ನು 
«ನನ್ನಲ್ಲಿ ಅನುಗ್ರಹವನ್ನು ಮಾಡುವಂತ ಬ್ರಹ್ಮನು ಇದನ್ನು ಸ್ತುತಿಸಿದನಾದುದ 
ರಿಂದ ಇದು ಬ್ರಹ್ಮೇಶ್ವರವೆಂದೇ ಸಕಲ ಶೋಕಗಳಲ್ಲಿಯೂ ಪ್ರಖ್ಯಾತಿಯನ್ನು 
ಪಡೆಯುವುದು 

೩೩-೩೪ ಯಾವ ನರರು ಭಕ್ತಿಯಿಂದ ಈ ಬ್ರಹ್ಮೇಶ್ವರಲಿಂಗವನ್ನು 
ನೋಡುವರೊ ಅವರು ಬ್ರಹ್ಮಲೋಕವನ್ನಾಕ್ರಮಿಸಿ ಕಡೆಗೆ ನನ್ನ ಲೋಕವನ್ನು 
ಸೇರುವರು ಯಾವನು ಪ್ರಸಂಗಮಾತ್ರದಿಂದಾದರೂ ಬ್ರಹ್ಮೇಶ್ವರಮಹಾಲಿಂಗ 
ವನ್ನು ನೋಡುವನೊ, ಅವನೇ ಕೃತಾರ್ಥನು. ಅನನೆಂದಿಗೂ ಮರಣಕ್ಕೆ 
ದುಃಖಸಬೇಕಾಗಿಲ್ಲ 

೩೫. ಯಾವನು ಪುಷ್ಕರಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದುನೂರು ವರ್ಷಗಳ 
ತಪಸ್ಸನ್ನು ಮಾಡುವನೊ, ಯಾವನು ಬ್ರಹ್ಮೇಶ್ವರನನ್ನು ನೋಡುವನೊ, 
ಅವರಿಬ್ಬರಲ್ಲಿ ಎರಡನೆಯವನ ಪುಣ್ಯವೇ ಅಧಿಕವೆನಿಸುವುದು 

೩೬ ಪಂಚಪಾತಕಗಳನ್ನು ಮಾಡಿದ ದುಷ್ಟಬುದ್ಧಿ ಯವನಾದ ಮನುಷ್ಯನು 
ಒಮ್ಮೆ ಬ್ರಹ್ಮೇಶ್ವರನನ್ನು ನೋಡುವನಾದರೆ ಅವನು ಉತ್ತಮ ಲೋಕವನ್ನೇ 
ಪಡೆಯುವನು 

8 


೫೭೪ ಶ್ರೀ ಸ್ಕಾಂದಮ ಹಾಪುರಾಣಂ 


ಚಾಂದ್ರಾಯಣಾನಾಂ ವಿಧಿನದ್ದಶಾನಾಮೇವ ಯತ್ಛಲಂ । 


ತತ್ಸಲಂ ಸಮವಾಸ್ನೋತಿ ಬ್ರಹ್ಮೇಶ್ವರಸ್ಯ ದರ್ಶನಾತ್‌ 1೩೭8 
ಇತ್ಯುಕ್ತ್ವಾ ಗತವಾನ್ವಿಷ್ಟುರ್ವೈಕುಂಠಂ ಶಾಶ್ವತಂ ಪ್ರಿಯೇ । 
ಬ್ರಹ್ಮಲೋಕಂ ಜಗಾಮಾಃಥ ಬ್ರಹ್ಮಾ ಲೋಕಪಿತಾನುಹಃ ॥೩೮॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 

ಬ್ರಹ್ಮೇಶ್ವರಸ್ಯ ದೇವಸ್ಯ ಜಲ್ಪೇಶ್ವರನುಥೋ ಶೃಣು 1೩೯॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಅವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
44 ಬ್ರಹ್ಮೇಶ್ವರಮಾಹಾಶ್ಮ್ಯವರ್ಣನಂ ೨3 
ನಾಮ ಪಂಚಷಷ್ನಿ ತಮೋಂಧ್ಯಾಯಃ 





೩೭ ಹತ್ತು ಚಾಂದ್ರಾಯಣ ವ್ರತಗಳನ್ನು ವಿಧ್ಯುಕ್ತರೀತಿಯಿಂದಾಚರಿಸು 
ವುದರಿಂದ ಯಾವ ಪುಣ್ಯವುಂಟೊ, ಅದನ್ನೇ ಬ್ರಹ್ಮೇಶ್ವರನ ದರ್ಶನದಿಂದ 
ಪಡೆಯಬಹುದು? 

೩೮. ಪ್ರಿಯಳೆ! ಇಂತೆಂದು ನುಡಿದು ಮಹಾವಿಷ್ಣುವು ಸನಾತನವಾದ ತನ್ನ 
ವೈಕುಂರಕ್ಕೆ ತೆರಳಿದನು. ಲೋಕಪಿತಾಮಹನಾದ ಬ್ರಹ್ಮನೂ ಸತ್ಯಲೋಕಕ್ಕೆ 
ಹೊರಟನು. 

೩೯. ದೇವಿಯೆ! ಇಂತು ಬ್ರಹ್ಮೇಶ್ವರನ ಪ್ರಭಾವದ ಪಾಪನಾಶಕವಾದ 
ಕಥೆಯನ್ನು ಹೇಳಿದುದಾಯಿತು ಇನ್ನು ಜಲ್ಲೇಶ್ವರನ ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಅವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮ್ಯದಲ್ಲಿ "" ಬ್ರಹ್ಮೇಶ್ವರಮಾಹಾತ್ಮ್ಯವರ್ಣನ''ನೆಂಬ 
ಅರುವತ್ತೈ ದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಧ ಷಟ್‌ ಷಸ್ಮಿತಮೋಧ್ಯಾಯಃ 
ಜಲ್ಪೇಶ್ಚರಮಾಹಾತ್ಮ್ಯವರ್ಣನಂ 
ಈಶ್ವರ ಉವಾಚ: 

ಷಟ್‌ ಸಸ್ಮಿತಮಕಂ ವಿದ್ಧಿ ದೇವಂ ಜಲ್ಲೇಶ್ವರಂ ಪ್ರಿಯೇ । 
ಯಸ್ಯ ದರ್ಶನಮಾತ್ರೇಣ ಮಹಾಪಾಪಂ ಶಮಂ ವ್ರಜೇತ್‌ ॥೧॥ 
ಜಲ್ಬೋ ನಾನು ಮಹಾದೇವಿ ರಾಜಾಂಭೂದ್ಭುವಿ ನಿಶ್ರುತಃ । 
ಸದಾ ಜಲ್ಬರತೋ ನಿತ್ಯಂ ಜಲ್ಸವಾದಪ್ರವರ್ತಕಃ 1೨॥ 
ನಿಕಲ್ಪಬಹುಲೋ ನಿತ್ಯಂ ಸಂಸಾರಗತಿಚಿಂತಕಃ । 
ಸುಬಾಹುಪ್ರಮುಖಾಃ ಪಂಚ ಪುತ್ರಾ ಜಾತಾ ಮಹಾಬಲಾಃ Nan 
ತಸ್ಯ ರಾಜ್ಞೋ ನರಾರೋಹೇ ಮೂರ್ತಾಃ ಪಂಚಾಗ್ನಯೋ ಯಥಾ । 
ಸುಬಾಹುಃ ಶತ್ರುಮರ್ದೀ ಚ ಜಯೋ ವಿಜಯ ಏನ ಚ । 





ವಿಕ್ರಾಂತಃ ಸಂಚಮಃ ಪುತ್ರಃ ಸರ್ವೇ ಶಸ್ಟ್ರಾಸ್ತ್ರಪಾರಗಾಃ ॥೪॥ 
ಪಿತ್ರಾ ಜಲ್ಸೇನ ತೇ ರಾಜ್ಞಾ ಸೃಥಗ್ರಾಜ್ಯೇ ಪ್ರತಿಷ್ಠಿತಾಃ । 
ಪೃಥಕ್ಸುತ್ರಾಹಿ ತೇ ಸರ್ವೇ ಪೃಥಗ್ಲೇಶಾಃಧಿಸಾಃ ಕೃತಾಃ ॥೫॥ 
ಕನ್ನಡದ ಅನುವಾದ 
ಜಲ್ಸೇಶ್ವರಮಾಹಾತ್ಮ್ಯನರ್ಣನ 


೧ ಮಹಾದೇವನು ಹೇಳುತ್ತಾನೆ -- ಪ್ರಿಯಳೆ! ಅರುವತ್ತಾರನೆಯ 
ಮಹಾಲಿಂಗನೇ ಮಹಾಸಾತಕಗಳನ್ನು ದರ್ಶನಮಾತ್ರದಿಂದಲೇ ನಿರ್ಮೂಲ 
ಗೊಳಿಸುವ ಜಲ್ಪೇಶ್ವರವಾಗಿರುವುದು 

೨ ಪಾರ್ವತಿಯೆ! ಹಿಂದೆ ಭೂಲೋಕದಲ್ಲಿ ಪ್ರಖ್ಯಾತನಾದ ಜಲ್ಬ 
ನೆಂಬೊಬ್ಬ ರಾಜನಿದ್ದನು ಅವನು ಬಹುಭಾಷಿಯೂ, ಜಲ್ಪವಾದದಲ್ಲಿಯೇ 
ನಿಷ್ಲಾತನೂ ಆಗಿದ್ದನು. 

೩. ಯಾವಾಗಲೂ ಅತ್ಯಂತ ಸಂಶಯಸ್ವಭಾನದ ಮನಸ್ಸುಳ್ಳವನೂ, 
ಸಂಸಾರನಿರ್ವಹಣದಲ್ಲಿಯೇ ಆಸಕ್ತನೂ ಆಗಿದ್ದ ಆತನಿಗೆ ರೂಪುವೆತ್ತ ಪಂಚಾಗ್ನಿ 
ಗಳಂತೆ ತೋರುವ ಸುಬಾಹುವೇ ಮೊದಲಾದ ಐವರು ಮಹಾ ಪರಾಕ್ರಮಿಗಳಾದ 
ಪುತ್ರರು ಜನಿಸಿದರು 

೪, ಸುಬಾಹು, ಶತ್ರುಮರ್ದನ, ಜಯ, ವಿಜಯ ಮತ್ತು ನಿಕ್ರಾಂತ 
ಶೆಂಬ ಆ ಐವರು ಪುತ್ರರೂ ಸಮಸ್ತ ಶಸ್ತ್ರಾಸ್ತ್ರನಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು. 

೫, ತಂದೆಯಾದ ಜಲ್ಬಮಹಾರಾಜನು ಅವರನ್ನೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ 


೫೮೦ ಶ್ರೀ ಸ್ಕ್ಯಾಂದನುಹಾಪುರಾಣಂ 


ಪ್ರಾಚ್ಯಾಂ ಸುಬಾಹುರ್ನ್ವಪತಿರ್ಯಾಮ್ಕಾಂ ವೈ ಶತ್ರುಮರ್ದನಃ [ 


ಪಶ್ಚಿಮಾಯಾಂ ಜಯೋ ರಾಜಾ ಉತ್ತರೇ ವಿಜಯೋ ನೃಪಃ ॥೬0 
ಮಧ್ಯೇ ವಿಕ್ರಾಂತಸಂಜ್ಞಸ್ತು ಸೃಪದೇ ನಿನಿಯೋಜಿತಃ । 
ವ್ಯವಸ್ಥಾಮಾದೃಶೀಂ ಕೃತ್ವಾ ಸ್ವಯಮೇವ ವನಂ ಯಯೌ Han 
ಬಭೂವುರ್ಮಂತ್ರಿಣಸ್ತೇಷಾಂ ಹಿತಾ ವಂಶಕ್ರಮಾಗತಾಃ | 

ಬುಭುಜುಃ ಸ್ವಸ್ಥ ರಾಜ್ಯಾನಿ ಮಂತ್ರಿಭಿಃ ಸಹಿತಾಸ್ತದಾ nen 
ವಿಕ್ರಾಂತಸ್ಯ ಚ ಯೋ ಮಂತ್ರೀ ನಿಕಲ್ಬೈಕಪರಾಯಣಃ । 

ತೇನೋಕ್ತಂ ನಿಜನೇ ದೇಶೇ ನಿಕ್ರಾಂತಸ್ಯ ಮಹೀಭೃತಃ nen 
ಯಸ್ಯೈಷಾ ಪೃಥಿನೀ ಕೃತ್ಸ್ನಾ ಸ ಸಮರ್ಥಃ ಪ್ರಕೀರ್ತಿತಃ । 

ಉದ್ಯಮೇನ ಪದಂ ಲಬ್ಧಂ ವಾಸವೇನ ಮಹಾತ್ಮನಾ noo 
ತ್ರಿದಶೈಶ್ಹಾಂಮೃತಂ ಲಬ್ದಮುದ್ಯಮೇನ ಮಹೀಪತೇ ॥ ೧೧॥ 


ಸ್ಥಾಪಿಸಿದನ. ಬೇರೆ ಹೆಂಡಿರ ಮಕ್ಕಳಾದ ಅವರೆಲ್ಲರೂ ಬೇರೆ ಬೇಕೆ ದೇಶಗಳಿಗೆ 
ಅಧಿಸತಿಗಳಾಗಿ ಮಾಡಲ್ಕಟ್ಟರು 

೬ ಪೂರ್ವದಿಕೆಗೆ ಸುಬಾಹುವು ದೊರೆಯಾದನು ದಕ್ಸಿ ಣದೇಶಕ್ಕೆ 
ಶತ್ರುಮರ್ದನನೂ, ಪಶ್ಶಿಮಕ್ಕೆ ಜಯನೂ, ಎತ್ತರಕ್ಕೆ ವಿಜಯನೂ ರಾಜ 
ರಾದರು 

೭ ಮಧ್ಯಪ್ರದೇಶದಲ್ಲಿ ಐದನೆಯವನಾದ ವಿಕ್ರಾಂತನನ್ನು ತನ್ನ ಅಧಿಕಾರ 
ದಲ್ಲಿಯೇ ನೆಲೆಗೊಳಿಸಿದನು ಈ ವಿಧವಾಗಿ ರಾಜ್ಯಾಧಿಕಾರದ ವ್ಯವಸ್ಥೆ ಯನು 
ಮಾಡಿ ಜಲ್ಬಮಹಾರಾಜನು ಅರಣ್ಯಕ್ಕೆ ಹೊರಟುಹೋದನು 

೮ ಅವರೆಲ್ಲರಿಗೂ ವಂಶಾನುಕ್ರಮದಿಂದ ಬಂದವರೂ, ದಿತಚಿಂತಕರೂ 
ಆದ ಮಂತ್ರಿಗಳಿದ್ದರು. ಅವರೊಡನೆ ಐವರೂ ತಮ್ಮತಮ್ಮ ರಾಜ್ಯಗಳನ್ರಾ ಳುತ್ತ 
ಸ.ಖದಿಂದಿದ್ದರು. 

೯. ವಿಕ್ರಾಂತನಿಗಿದ್ದ ಮಂತ್ರಿಯು ಮಾತ್ರ ಭೇದನೀತಿಯನ್ನೇ ಅನುಸರಿ 
ಸುವನಾಗಿದ್ದನು  ಆತನೊಮ್ಮೆ' ಏಕಾಂತಪ್ರದೇಶದಲ್ಲಿ ತನ್ನ ರಾಜನಿಗೆ ಹೇಳ್ದ 
ತೊಡಗಿದನು. 

೧೦. "" ಯಾವನಿಗೆ ಸಮಸ್ತ ಭೂಮಂಡಲವೂ ಸೇರಿರುವುದೊ, ಅವನೇ 
ಸಮರ್ಧನೆನಿಸಿಕೊಳ್ಳು ನನು ಮಹಾತ್ಮನಾದ ನುಹೇಂದ್ರನೂ ಸ್ವಪ್ರಯತ್ನ 
ದಿಂದಲೇ ತನ್ನ ಅಧಿಕಾರವನ್ನು ಪಡೆದನು. 

೧೧. ಮಹಾರಾಜ! ದೇವತೆಗಳೂ ಮಹಾಪ್ರಯತ್ನದಿಂದಲೇ ಅಮೃತ: 
ವನ್ನು ಪಡೆದರಷ್ಟೆ. 


ಸಟ್‌ಸಸ್ಮಿತಮೋ6ಧ್ಯಾಯಃ ೫೮೧ 


ಹೀನೋದ್ಯಮಾ ಮಾನವಾ ಯೇ ಕ್ಪತ್ರಿಯಾಶ್ಚ ವಿಶೇಷತಃ । 

ತೇ ಹಾಸ್ಯಾಸ್ಪದತಾಂ ಯಾಂತಿ ಹೀನವೀರ್ಯಾ ದಿನೇ ದಿನೇ ॥ ೧೨ ॥ 
ಸ್ನೇಹಂ ಚ ಕುರುತೇ ಭ್ರಾತಾ ರಾಜ್ಯಲುಬ್ಳೋಂರ್ಥಕಾರಣಾತ್‌ | 
ಅರ್ಥವೀರ್ಯೇಣ ಶೇನೈವ ಸಂತೋಷಂ ಕುರುತೇ ನೃಪಃ ॥ ೧೩ ॥ 
ಕ್ರಿಯತೇ ನ ಕಿಮರ್ಥಂ ತು ಭೂಪ ಮಂತ್ರಪರಿಗ್ರಹಃ । 

ಭುಜ್ಯತೇ ಸಕ ಏಂ ರಾಜ್ಯಂ ಮಯಾ ತೇ ಮಂತ್ರಿಣಾ ಬಲಾತ್‌ 8 ೧೪॥ 


ಪರೋಪಿ ಹಿತವಾನ್‌ ಬಂಧುರ್ಬಂಧುರಪ್ಯಹಿತಃ ಪರಃ । 


ಅಹಿತೋ ದೇಹಜೋ ವ್ಯಾಧಿರ್ಹಿತಮಾರಣ್ಯಮೌಷಧಂ ॥ ೧೫ ॥ 
ಭೂನಮಿನಮೇತೇ ನಿರ್ಗಿಲಂತಿ ಸರ್ಪಾ ಬಿಲಶಂಖಾನಿವ । 
ರಾಜಾನವವಿರೋದ್ಧಾರಂ ಬ್ರಾಹ್ಮಣಂ ಚಾಪ್ರವಾಸಿನಂ ॥ ೧೬ ॥ 


ಮಾಯಯಾ ನೋಹಿತಂ ಸರ್ವಂ ಕೋವಾ ಕಸ್ಕ ಚ ಜಾಂಧವಃ ! 
ಉದ್ಕಮಃ ಕ್ರಿಯತಾಂ ತಸ್ಮಾದ್ಭ್ರಾತ್ಭೂಣಾಂ ನಿಗ್ರಹೇ ದ್ರುತಂ ॥ ೧೭ ॥ 


೧೨ ಅಲ್ಪಪ್ರಯತ್ನವುಳ್ಳ ಮಾನವರೂ, ವಿಶೇಷವಾಗಿ ಕ್ಪತ್ರಿಯರೂ 
ದಿನ ದಿನಕ್ಕೂ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತ ಕಡೆಯಲ್ಲಿ ರೋಕನ 
ಅಪಹಾಸ್ಯಕ್ಕೆ ಗುರಿಯಾದರು 

೧೩ ರಾಜ್ಯಕಾಮುಕನಾದ ಸಹೋದರನು ತನ್ನ ಕಾರ್ಯವನ್ನು ಸಾಧಿಸಿ 
ಕೊಳ್ಳಲು ಸ್ನೇಹವನ್ನು ಮಾಡಿಕೊಳ್ಳವನ, ಅದೇ ಐಶ್ವರ್ಯದಿಂದಲೇ 
ರಾಜನೂ ಸಂತೋಷಪಡುವನ, 

೧೪ ಆಯ್ಯಾ ಭೂಪಾಲಕನೆ! ನೀನೇಕೆ ಮಂತ್ರಾಲೋಚನೆಯನ್ನು ಮಾಡ 
ಬಾರದು? ಮಂತ್ರಿಯಾದ ನನ್ನ ಸಹಾಯದಿಂದ ಸೀನ. ಬಲಾತ್ಕಾರನಾಗಿ ಸಕಲ 
ರಾಜ್ಯವನ್ನೂ ಅನುಭವಿ ಸುವೆ 

೧೫ ಬೇರೆಯವನಾದರೂ ಹಿತವನ್ನು ಮಾಡುವನೇ ಬಂಧುವು ಬಂಧು 
ವಾದರೂ ಅಹಿತನನ್ನೆಸಗುವವನು ಶತ್ರುವೇ ಸರಿ ದೇಹದಲ್ಲಿಯೇ ಹುಟ್ಟಿದ 
ರೋಗವು ಅಹಿತವು ಅರಣ್ಯದಲ್ಲಿ ಹುಟ್ಟದು ದಾದರೂ ಮೂಲಿಕೆಯು ಹಿತ 
ವಾಗುವುದು 

೧೬. ಸರ್ಪಗಳು ಬಿಲದಲ್ಲಿರುವ ಜಂತುಗಳನ್ನು ನುಂಗುವಂತೆ ಇವತು 
ಭೂಮಿಯನ್ನೂ ಸೌಮ್ಯನಾದ ರಾಜನನ್ನೂ, ಅಪ್ರ ವಾಸಿಯಾದ ಬ್ರಾ ಹ್ಮಣನನ್ನೂ 
ನುಂಗಿಬಿಡುವರು 

೧೭ ಸಕಲಬ್ರಹ್ಮಾಂಡವೂ ಮಾಯೆಯಿಂದಾವೃತವಾಗಿರುವುದು. ಯಾರಿಗೆ 
ಯಾರು ಬಂಧುವು? ಆದುದರಿಂದ ನಿನ್ನ ಅಣ್ಣಂದಿರನ್ನ ನಿಗ್ರಹಿಸುವ ಪ್ರಯತ್ನ 
ವನ್ನು ಬೇಗ ಮಾಡು 


೫೮೨ ಶ್ರೀ ಸಕ್ಕಿಂದಮಹಾಪುರಾಣಂ 


ಭ್ರಾತೃಭಿರ್ಭ್ರಾತರಃ ಸರ್ಮೇ ನಿಹತಾ ರಾಜ್ಯಕಾರಣಾತ್‌ । 


ಧರ್ಮಂ ಚೆ ಶಾಶ್ವತಂ ಜ್ಞಾತ್ವಾ ನಿಹತಾಶ್ಚಾಂಸುರಾಃ ಸುರೈಃ 1 ೧೮ ॥ 
ಇತಿ ಮಂತ್ರಿವಚಃ ಶ್ರುತ್ವಾ ಸರಾಜಾ ವಿಸ್ಮಯಾನ್ಸಿತಃ I 
ಹಸಿತ್ವಾ ಪ್ರತ್ಯುವಾಚೇದಂ ಮಮಾಂಯಂ ಶೆತ್ರುರಾಗತಃ ॥ ೧೯॥ 


ವಿಕ್ರಾಂತ ಉವಾಚ :-. 
ವಯಂಚ ಭ್ರಾತರಃ ಪಂಚ ಪೃಥಿವೀಂ ಶಕಾಮಯಾನಮುಹೇ । 


ಅತುಸ್ವಾಃ ಪೃಥಗೈಶ್ವರ್ಯಂ ಕಥಂ ಕೃತ್ಸ್ನಾ ಭವಿಷ್ಯತಿ ॥ ೨೦॥ 
ಜ್ಯೇಸ್ಕೊ ಭ್ರಾತಾ ಸುಬಾಹುಶ್ಚ ದ್ವಿತೀಯಃ ಶತ್ರುಮರ್ದನಃ । 
'ಜಯಶ್ಚ ನಿಜಯಶ್ಚೆನ ತೇಷಾಂ ಲಘುರಹಂ ಯತಃ ॥ ೨೧॥ 


ಮಂತ್ರ್ಯುವಾಚ:- 
ರಾಜ್ಯೇ ಸ್ಥಿತಂ ಪೂಜಯಂತಿ ಜ್ಯೇಸ್ಮಂ ಪೂಜಾರ್ಹಣೈೆರ್ನರೈಃ । 
ಕನಿಷ್ಠಜ್ಯೇಷ್ಠತಾ ಕೇಯಂ ರಾಜ್ಯಂ ಪ್ರಾರ್ಥಯತಾಂ ನೃಣಾಂ ॥ ೨೨॥ 
ತಥೇತಿ ಚ ಪ್ರತಿಜ್ಞಾತೇ ವಿಕ್ರಾಂತೇನ ಮಹೀಭೃತಾ । 
ಸ ಮಂತ್ರೀ ಕಾರಯಾಮಾಸ ಅಭಿಚಾರವಿಧಿಂ ತದಾ ॥ ೨೩ ॥ 


೧೮ ಹಿಂದೆ ರಾಜ್ಯಕ್ಕಾಗಿ ಸಹೋದರರು ತಮ್ಮ ಸಮಸ್ತ ಭ್ರಾತೃಗಳನ್ನೂ 
ಕೊಂದಿರುವರು ಈ ಧರ್ಮವೇ ಶಾಶ್ವತವೆಂದು ತಿಳಿದು ದೇವತೆಗಳೂ ರಾಕ್ಬಸ 
ರನ್ನು ನಿಗ್ರಹಿಸಿರುವರು'' 

೧೯, ಇಂತೆಂದ ಮಂತ್ರಿಯ ಮಾತುಗಳನ್ನು ಕೇಳಿ ಆ ರಾಜನು ಸ್ವಲ್ಪ 
ಕಾಲ ಆಶ್ಚರ್ಯಚಕಿತನಾಗಿ ಬಳಿಕ, ಇಗೊ, ಇವನೇ ನನಗೆ ಶತ್ರುವಾಗಿ 
ಬಂದಿರುವನು?” ಎಂದು ನಗುತ್ತ ಇಂತೆಂದನು 

೨೦-೨೧ ವಿಕ್ರಾಂತನು ಹೇಳುತ್ತಾನೆ -ನಾವೈದು ಮಂದಿ ಸಹೋದರರೂ 
ತೃಪ್ತಿ ಯಿಲ್ಲದೆ ಭೂಮಂಡಲವನ್ಸೆಲ್ಲ ಸಮ ಸಮವಾಗಿ ಅಪೇಕ್ಷಿಸಿ ಪಾಲಿಸುತ್ತಿ 
ರುವೆನ್ರೆ ಬೇರೆ ಬೇರೆಯಾಗಿರುವ ನಮ್ಮ ಐಶ್ವರ್ಯಗಳು ಒಬ್ಬನಲ್ಲಿಯೆ ಹೇಗೆ 
ಸೇರುವುವು? ಸುಬಾಹುವು ನನ್ನ ಜ್ಯೇಷ್ಠ ಸಹೋದರನು. ಎರಡನೆಯವನೇ 
ಶತ್ರುಮರ್ದನನು ಬಳಿಕ ಜಯವಿಜಯರಿರುವರು ನಾನೇ ಕಡೆಯವನಲ್ಲವೆ 

೨೨ ಮಂತ್ರಿಯು ಹೇಳುತ್ತಾನೆ --ಜ್ಯೇಷ್ಠನಾದವನು ರಾಜ್ಯಾಧಿಕಾರ 
ದಲ್ಲಿದ್ದಕೆ ಜನರು ಅವನನ್ನು ಮಾತ್ರ ಉತ್ತಮ ವಸ್ತುಗಳಿಂದ ಪೂಜಿಸುವರು 
ಒಂದೇ ರಾಜ್ಯವನ್ನು ಅಪೇಕ್ಬ್ಸಿಸುತ್ತಿರುವ ಮನುಷ್ಯರಲ್ಲಿ ಈ ಜ್ಯೇಷ್ಠ ಕನಿಷ್ಠಭಾವ 
ವೆಲ್ಲಿಯದು? 

೨೩. ಇದನ್ನು ಕೇಳಿ ವಿಕ್ರಾಂತಮಹಾರಾಜನು ಹಾಗೇಯೆ ಆಗಲೆಂದೊಪ್ಪಿ 
ಕೊಂಡನು. ಬಳಿಕ ಆ ಮಂತ್ರಿಯು ಅಭಿಚಾರಕರ್ಮವನ್ನು ಮಾಡಿಸತೊಡಗಿದನು. 


ಷಟ್‌ ಸಹ್ಠಿತನೋಂಧ್ಯಾಯಃ। ಜಸಿ 


ಆಥರ್ನಣೇನ ಮಂತ್ರೇಣ ಪುರೋಧಾಃ ಪ್ರಚಕಾರ ಹ । 
ಜ್ಞಾತಂ ಪುಕೋಹಿತ್ಯೆ ಸ್ನೇಷಾಂ ತೇಪಿ ಚಸ್ರುಃ ಸಮಾಹಿತಾಃ ೫ ೨೪ ॥ 
ಅಥ ಕೃತ್ಯಾ ಸಮುತ್ತನ್ನ ಪಶ್ಚಾ ತ್ರ ತ್ಯಾ ಚೆತುಷ್ಪ ಯಂ | 


ಸ ಪುಕೋಹಿತಭ್ಯತ್ಯಾ ಂಸ್ತಾ ನಗ್ರೇ ನಿಸಂಸ್ಕ್ರು ಸಮಂ ತದಾ ॥ ೨೫ ॥ 

ತತಃ ಸಮಸ್ತಲೋಕಸ್ಯ ವಿಸ್ಮಯಶ್ಚಾಭವನ್ಮಹಾನ್‌ | 

ಯದೈಕಕಾಲಂ ನೇಶುಸ್ತೇ ಪೃಥಕ್ಸುರನಿವಾಸಿನಃ ॥ ೨೬ ॥ 

ತತಃ ಶ್ರುತ್ವಾ ಚ ನಿಧನಂ ಪುತ್ರಾಣಾಂ ಜಲ್ಬಕೋ ನೃಪಃ । 

ವನೇ ವಸಿಷ್ಠ: ೦ ಪಪ್ರ ಚ್ಛ ಕನೇತದ ೃಗವಸ್ಪ್ರಭೋ ॥ ೨೭॥ 

ತೇನಾಪಿ ಕಥಿತಂ ಸರ್ವಂ ವಸಿಷ್ಠೆ ನ ಮಹಾತ್ಮನಾ । 

ದಿವ್ಯಜ್ಞಾನೇನ ವೃತ್ತಾಂತಂ ನಿಕಲ್ಪ 0 ಚಾಂಕರೋನ್ನೃ ಪಃ ॥ ೨೮ ॥ 
ರಾಜೋವಾಚ ಸ 

ನಿನಿತ್ತೋಂಹಂ ನಿನಾಶಸ್ಯ ಧಿಗ್ಮಿಗ್ಹನ್ಮ ಮದೀಯಕಂ । 

ಸಾರ್ಧಂ ತ್ಹಮಾತ್ಯಪುತ್ತೆಶ್ಚ ಮೃತಂ ಬ್ರಾಹ್ಮಣಸಂಚಕಂ ॥೨೯॥ 





೨೪ ಆತನ ಪುರೋಹಿತನು ಆಧರ್ವಣಮಂತ್ರಗಳಿಂದ ಅಭಿಚಾರಿಕಕರ್ಮ 
ವನ್ನು ಮಾಡುತ್ತಿದ್ದುದನ್ನು ಇತರ ಅಣ್ಣಂದಿರ ಪುರೋಹಿತರೂ ತಿಳಿದುಕೊಂಡು 
ಅವರೂ ಸಮಾಧಾನಮನಸ್ಸಿನಿಂದ ವಿಕ್ರಾಂತನ ನಾಶಕ್ಕಾಗಿ ಅದೇ ಕರ್ಮಗಳನ್ನೇ 
ಮಾಡುವವರಾದರು 

೨೫. ಮೊದಲು ವಿಕ್ರಾಂತನ ಕುಕರ್ಮಶಕ್ತಿಯು ಹೊರಟತು ಅದರ 
ಹಿಂದೆಯೇ ಇತರ ನಾಲ್ವರ ಶಕ್ತಿಗಳೂ ಹೊರಟುಬಂದುವು. ಅವು ಪುರೋಹಿತ 
ಸೇವಕಾದಿಗಳೊಡನೆ ಆ ಐದು ಅಣ್ಣ ತಮ್ಮಂದಿರನ್ನೂ ನಾಶಗೊಳಿಸಿದುವು. 

೨೬ ಇಂತು ಬೇರ ಬೇರೆ ರಾಜಧಾನಿಗಳಲ್ಲಿ ವಾಸಿಸುತ್ತಿದ್ದ ಸಹೋದರ 
ರ್ಲೊರೂ ಏಕಕಾಲದಲ್ಲಿಯೇ ಮರಣವನ್ನು ಹೊಂದಿದುದನ್ನು ಕಂಡು ಸಕಲ 
ಲೋಕದಲ್ಲಿಯೂ ಅತ್ಯಂತಾಶ್ಚರ್ಯವುಂಟಾಯಿತು 

೨೭. ಬಳಿಕ ತನ್ನ ಪುತ್ರರೆಲ್ಲರೂ ಸತ್ತುದನ್ನು ಕೇಳಿ ಜಲ್ಪ ಮಹಾರಾಜನು 
ಅರಣ್ಯದಲ್ಲಿದ್ದ ವಸಿಷ್ಠಮುನಿಯ ಆಶ್ರಮಕ್ಕ ಹೋಗಿ, "" ಮಹಾತ್ಮನೆ! ಇದೇ 
ನಾಶ್ಚ ರ್ಯ??? ಎಂದು ಕೇಳಿದನು 

೨೮. ಮಹಾತ್ಮನಾದ ವಶಿಷ್ಠನೂ ದಿವ್ಯಜ್ಞಾನದಿಂದ ವೃತ್ತಾಂತವನ್ನು 
ತಿಳಿದು ನಡೆದುದೆಲ್ಲವನ್ನೂ ಆತನಿಗೆ ಹೇಳಲು ಆ ಚಕ್ಕ ಚಿಂತೆಗೊಳಗಾದನು. 

೨೯, ರಾಜನು ಹೇಳುತ್ತಾನೆ ಈ ಸರ್ವನಾಶಕ್ಕೆ ನಾನೇ ಕಾರಣನಾಡೆನು. 
ನನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ. ಮಂತ್ರಿಪುತ್ರರೊಡನೆ ಐವರು ಬ್ರಾಹ್ಮಣರೂ 
ಹತರಾದರಲ್ಲವೆ. 


Nev ಶ್ರೀ ಸ್ಕಾಂಡಮಹಾಪುರಾಣಂ 


ಮತ್ತೋ ನ್ಯಃ ಕಃ ಪಾಪರತೋ ಭವಿಷ್ಯತಿ ಮಹಾನ್‌ ಭುವಿ । 
ಯದಿ ಜನ್ಮ ಮದೀಯಂ ಸ್ಯಾನ್ನ ಚ ಜಾತು ಮಹೀತಲೇ । 


ತತಸ್ತೇ ನ ನಿನಶ್ಚೇಯುರ್ನುನು ಪುತ್ರಪುರೋಹಿತಾಃ ॥&೩೦॥ 
ಧಿಗ್ರಾಜ್ಯಂ ಧಿಕ್ಚ ಮೇ ಜನ್ಮ ಭೂಭುಜಾಂ ಚ ಮಹಾಳುಲೇ । 
ಕಾರಣತ್ವಂ ಗಳೋ ಯೋಹಂ ನಿನಾಶಸ್ಯ ದ್ವಿಜನ್ಮನಾಂ ॥೩೧॥ 


ಕುರ್ವಂತಃ ಸ್ವಾಮಿನಸ್ತೇಂರ್ಥಂ ಪುತ್ರಾಣಾಂ ನುಮ ಯಾಜಕಾಃ । 
ನಾಶಂ ಯಯುರ್ನ ದುಷ್ಟಾಸ್ತೇ ದುಷ್ಟೋಂಹಂ ನಾಶಕಾರಿಣೇ ॥ ೩೨ ॥ 
ಇತ್ನಮುದ್ಧಿಗ್ನಹೈದಯಃ ಸಜಲ್ಪಃ ಸೃಥಿನೀಪತಿಃ । 


ಪಪ್ರಚ್ಛ ಚ ಪುನಃ ಪ್ರಹ್ಹೋ ವಸಿಷ್ಮಂ ಜ್ಞಾನಿನಾಂ ವರಂ ॥ ೩೩॥ 
ರಾ ವಾಚ: 

ಭಗವನ್ಫೂಹಿ ಮೇ ತೀರ್ಥ ಮನಿಯೋಗಕರಂ ಸದಾ । 

ಸದ್ಯಃ ಸಾಪಹರಂ ವಿಪ್ರ ಲಿಂಗಂ ವಾ ಕಥಯ ಪ್ರಭೋ ॥ ೩೪॥ 

ತಸ್ಯ ತದ್ವಚನಂ ಶ್ರುತ್ವಾ ಜಲ್ಪಸ್ಯ ಪೃಥಿನೀಪತೇಃ । 

ವಸಿಷ್ಮಃ 'ಇಫಯಾಮಾನೆ ದಿವ್ಯಜ್ಞಾ ನೇನ ಪಾರ್ವತಿ ॥ ೩೫॥ 


೩೦ ನನಗಿಂತಲೂ ಹೆಚ್ಚಿನ ವಹಾಪಾತಕಿಯು ಬೇರೆ a 
ಭೂಲೋಕದಲ್ಲಿ ಹುಟ್ಟಿಯಾನು 5 ನಾನೊಬ್ಬನು ಭೂಮಿಯಲ್ಲಿ ಹುಟ್ಟಿದಿದ್ದಿದ್ದರೆ 
ಈ ಪುತ್ರರೂ ಪ್ರಕೋರಿತರೂ ನಾಶವನ್ನು ಸ Bp ರಲಿಲ 

೩೧ ಈ ರಾಜ್ಯಕ್ಕ ಧಿಕ್ಟಾ ರನಿಶಲಿ ಮಹಾರಾಜರ ಉತ್ತಮ ಕುಲದಲ್ಲಿ 

ಸಿದ ನನಗೂ ಧಿಕ್ಕಾರವಿರಲಿ ಬ್ರಾಹ್ಮಣರ ನಂಶಕ್ಕೆ ನಾನೇ ಕಾರಣನಾಡೆನಲ್ಲವೆ” 

೩೨. ತಮ್ಮ ಒಡೆಯರಾದ ನ್‌ ಪ ಮಕ್ತಳ ಪ್ರಯೋಜನಕ್ಕಾಗಿ ಕಾರ್ಯ 
ವನ್ನು ಮಾಡಿದ ನನ್ನ ಪುರೋಹಿತರು ಬ ದರು. ಅವರು ದುಷ್ಪ ರೇ ಅಲ್ಲ. 
ಅವರ ನಾಶಕ್ಕೆ ಕಾರಣನಾದ ನಾನೇ ದುಷ್ಟ ನು 

೩೩. ಇಂತೆಂದು ಜಲ್ಬ ಚಾರ್‌ ಮನಸ್ಸಿನಲ್ಲಿ ಬಹಳ ಖೇದಗೊಂಡ 
ವಾಗಿ ಮತ್ತೆ ಜ್ಞಾನಿಗಳಲ್ಲಿ ಶ್ರೇಷ್ಟನಾದ ವತಿಷ್ಕನಿಗೆ ನಮಸ್ಕರಿಸಿ ವಿಜ್ಸಾ ಪಿಸಿ 
ಕೊಂಡನು. 

೩೪. ರಾಜನು ಹೇಳುತ್ತಾನೆ —ನಿಪ್ರೋತ್ತಮನೆ' ಯಾವಾಗಲೂ ಪುತ್ರ 
ಮಿತ್ರಾದಿಗಳ ನಿಯೋಗವನ್ನೇ ಮಾಡಿಸದಿರುವುದೂ, ತತ್ಸಣದಲ್ಲಿಯೇ ಪಾತಕ 
ಗಳನ್ನು ನಾಶಮಾಡುವುದೂ ಆದ ಒಂದು ತೀರ್ಧನನ್ನೋ, ಮಹಾಲಿಂಗವನ್ನೋ 
ತಿಳಸುವವನಾಗು. 

೩೫. ಪಾರ್ವತಿಯೆ ! ರಾಜೇಂದ್ರನಾದ ಜಲ್ಬನ ಈ ಮಾತನ್ನು ಕೇಳ 
ವಶಿಷ್ಠನು ದಿವ್ಯಜ್ಞಾ ನದಿಂದ ಕ್ಟೇತ್ರಗಳೆಲ್ಲವನ್ನೂ ನೋಡಿ ತಿಳಿದು ಆತನಿಗೆ 
ಹೇಳಿದನು. 


ಷಟ್‌ ಸಹ್ಕಿತಮೋನಧ್ಯಾಯಃ ಜಲಜ 


ಗಚ್ಛೆ ಜಲ್ಪ ಮಮಾದೇಶಾನ್ಮಹಾಕಾಲವನೋತ್ತಮಂ | 

ಕೃತ್ವಾ ನಿಃಕ್ಸುತ್ರಿಯಾಂ ಪೃಥ್ವೀಂ ಯತ್ರ ರಾಮಸ್ತಪಸ್ಯತಿ । 

ತತ್ರ ಲಿಂಗಮನಾದ್ಯಂ ಚ ಕುಕ್ಕುಬೇಶ್ಚರಪಶ್ಚಿಮೇ ॥ ೩೬ 0 
ತದಾರಾಧಯ ರಾಜೇಂದ್ರ ಚಾಮಡಗ್ಗ್ಯಾಶ್ರಮೇ ಸ್ಥಿತಃ । 

ವಸಿಷ್ಮಸ್ಯ ವಚಃ ಶ್ರುತ್ವಾ ಜಲ್ಬೋಂಸೌ ಪೃಧಿನೀಪತಿಃ । 


ದೇವದಾರುವನಂ ತೃಕ್ತಾ, ಮಹಾಕಾಲವನಂ ಗತಃ ॥ ೩೩ ॥ 
ದದರ್ಶ ತತ್ರ ತಲ್ಲಿಂಗಮನಾದೃಂ ದೇವಸಂಸ್ತುತಂ । 
ಪೂಜಯಾಮಾಸ ವಿಧಿವತ್ಸರಮೇಣ ಸಮಾಧಿನಾ 1 ೩೮ ॥ 


ತತ್ರ ವಾಣೀ ಸಮುತ್ಪನ್ನಾ ಲಿಂಗಮಧ್ಯಾವ್ಹರಾನನೇ । 
ನ ತ್ವಂ ಪಾಪಸನಾಚಾರೋ ನತ್ತಂ ಮರಣಕಾರಣಂ | 


ಪುತ್ರಾಣಾಂ ನೃಪ ವಿಪ್ರಾಣಾಮದೃಷ್ಟಂ ತತ್ರ ಕಾರಣಂ ॥೩೯॥ 
ನಿಷಾಕೇಸ ಸ್ವಕೀಯೇನ ಗತಾ ವೈನಸ್ವತಂ ಪುರಂ | 
ಮಾ ಶೋಕಂ ಕುರು ರಾಜೇಂದ್ರ ಗಹನಾ ಕರ್ಮಣೋ ಗತಿಃ ॥೪೦॥ 


೩೬ ""ಎಲೈ ಜಲ್ಲನೆ! ನನ್ನ ಆದೇಶದಂತೆ ನೀನು ಉತ್ತಮವಾದ 
ನುಹಾಕಾಲವನಕ್ಕೆ ಹೋಗು ಪರಶುರಾಮನು ಭೂನ.ಂಡಲವನ್ನು ಕ್ಷತ್ರಿಯ 
ರಹಿತವನ್ನಾಗಿ ಮಾಡಿ ಅಲ್ಲಿ ನೆಲನಿರುವನ. ಅಲ್ಲಿ ಕುಕ್ಳುಟೀಶ್ವರನ ಪಶ್ಚಿಮಕ್ಕೆ 
ಆನಾದಿಯಾದ ಒಂದು ಲಿಂಗವಿರುವುದು 

೩೭. ರಾಜೇಂದ್ರ! ನೀನು ಜಾವಮದಗ್ನ್ಯಾಶ್ರಮದಲ್ಲಿ ವಾಸಮಾಡುತ್ತ 
ಆ ಲಿಂಗದ ಪೂಜೆಯನ್ನು ಮಾಡು.” ಇಂತೆಂದ ವಶಿಷ್ಕನ ಅಪ್ಪಣೆಯನ್ನು ಕೇಳಿ 
ಜಲ್ಪಮಹಾರಾಜನು ತಾನಿದ್ದ ದೇವದಾರುವನವನ್ನು ಬಿಟ್ಟು ಮಹಾಕಾಲನನಕ್ಕೆ 
ತೆರಳಿದನು 

೩೮. ಅಲ್ಲಿ ಅನಾದಿಯೂ, ದೇವಸಂಸ್ಥುತವೂ ಆದ ಮಹಾಲಿಂಗವನ್ನು 
ಕಂಡು ಪರಮಸಂತೋಷದಿಂದಲೂ, ಶಾಂತಿಯಿಂದಲೂ ಅದರ ಪೂಜೆಯನ್ನು 
ವಿಧಿವಿಹಿತರೀತಿಯಿಂದ ನೆರವೇರಿಸುತ್ತಿದ್ದನು. 

೩೯. ಆಗ ಆ ಲಿಂಗಮಧ್ಯದಿಂದ ಒಂದು ವಾಣಿಯು ಕೇಳಿಸಿತು 
«« ಮಹಾರಾಜನೆ! ನೀನು ಯಾನ ವಾತಕವನ್ನೂ ಮಾಡಿದವನಲ್ಲ. ನಿನ್ನ ಮಕ್ಕಳ 
ಮತ್ತು ಬ್ರಾಹ್ಮಣರ ಮರಣಗಳಿಗೆ ನೀನು ಕಾರಣನಲ್ಲ. ಅದೃಷ್ಟವೇ ಅದಕ್ಕೆ 
ಕಾರಣವು. 

೪೦. ಅವರೆಲ್ಲರೂ ತಮ್ಮ ವೂರ್ವಕರ್ಮಗಳ ಫಲಕ್ಕನುಸಾರವಾಗಿ ಯಮ 
ನಗರಿಯನ್ನು ಸೇರಿದರು ರಾಜೇಂದ್ರ! ನೀನು ಶೋತಕಿಸಬೇಡ ಕರ್ಮಗತಿ 


ಯನ್ನು ತಿಳಿಯಲಸಾಧ್ಯವಾಗಿರುವುದು. 
F 


೫೮೬ ಶ್ರೀ ಸ್ಕಾಂಡಮಹಾಪುರಾಣಂ 


ಅನೇನ ಶುದ್ಧಭಾನೇನ ತುಷ್ಟೋ ಹಂ ನೃಪಸತ್ತಮ । 


ಯದಭೀಷ್ಟಂ ವರಂ ಬ್ರೂಹಿ ತತ್ತೇ ದಾಸ್ಯಾಮಿ ನಾನ್ಯಥಾ 1೪೧॥ 
ರಾಜೋವಾಚ: 

ಯದಿ ತುಷ್ಬೋಸಸಿ ಮೇ ದೇನ ಯದಿ ದೇಯೋ ನರೋ ಮನು! 

ಸಂಸಾರಸಾಗರೇ ಘೋರೇ ಮಾಭವೇನ್ಮಮು ಜನ್ಮ ಚೆ 1 ೪೨॥ 


ಅಕ್ಟಯಾಂ ದೇಹಿ ಮೇ ಕೀರ್ತಿಂ ನಾಮ್ನಾ ಮೇ ನಿಶ್ರುತೋ ಭುನಿ । 
ಅಯಂ ಜಲ್ಲೇಶ್ವರೋ ದೇವೋ ಜಲ್ಬೇನಾರಾಧಿತೋ ವಿಭುಃ ॥೪೩॥ 
ವದಂತು ತ್ರಿದಶಾಃ ಸರ್ವೇ ಏಷ ಮೇ ದುರ್ಲಭೋ ನರಃ । 

ಯೇ ತ್ವಾಂ ಪಶ್ಯಂತಿ ಮನುಜಾ ಮನ್ನಾನ್ನ್ನಾ ಖ್ಯಾತಿಮಾಗತಂ । 

ತೇಷಾಂ ನಿಯೋಗೋ ಮಾ ಭೂಯಾತ್ಸುತ್ರತೋ ಧನತೋಪಿ ವಾ ॥೪೪॥ 
ನ ಸಂಸಾರಭಯಂ ತೇಷಾಂ ದಸ್ಕುತೋ ನೈನ ರಾಜತಃ । 

ನ ಭೂತಗ್ರಹರೋಗೇಭ್ಯೋ ಭಯನುಸ್ತು ಕದಾಚನ ॥ ೪೫ ॥ 
ಶಿವಮಸ್ತು ಸದಾ ತೇಷಾಂ ಯೇಷಾಂ ತ್ವಂ ದರ್ಶನಂಗತಃ । 

ತೇ ಧನ್ಯಾ ಮಾನುಷೇ ಲೋಕೇ ಯೇ ತ್ವಾಂ ಶರಣಮಾಗತಾಃ ॥ ೪೬॥ 








೪೧ ಮಹಾರಾಜನೆ! ನಿನ್ನ ಈ ಪರಿಶುದ್ಧಭಕ್ತಿಯಿಂದ ನಾನು ಸಂತೋಷ 
ಗೊಂಡಿರುವೆನು. ನಿನಗೆ ಬೇಕಾದ ವರವನ್ನು ಕೇಳಿಕೊ. ನಿಸ್ಸಂದೇಹವಾಗಿಯೂ 
ಕೊಡುತ್ತೇನೆ” 

೪೨ ರಾಜನು ಹೇಳುತ್ತಾನೆ “ಓ ಮಹಾದೇವನೆ! ನೀನು ಸಂತುಷ್ಟನಾಗಿ 
ನನಗೆ ವರವನ್ನು ಕೊಡುವೆಯಾದರೆ ಭಯಂಕರವಾದ ಈ ಸಂಸಾರಸಮುದ್ರದಲ್ಲಿ 
ನನಗೆ ಮತ್ತೆ ಜನ್ಮವಾಗದಿರಲಿ 

೪೩. ನನಗೆ ಶಾಶ್ವತವಾದ ಕೀರ್ತಿಯನ್ನನುಗ್ರಹಿಸು. ನೀನು ನನ್ನ ಹೆಸಂ 
ನಿಂದ ಭೂಲೋಕದಲ್ಲಿ ಪ್ರಖ್ಯಾತನಾಗು. ಜಲ್ಬನಿಂದ ಪೂಜಿತವಾದ ಈ ಮಹಾ 
ಲಿಂಗವು ಜಲ್ಲೇಶ್ವರವೆಂದು ಸಕಲ ದೇವತೆಗಳೂ ಹೊಗಳಲಿ ಇದೇ ನನಗೆ 
ಬೇಕಾದ ದುರ್ಲಭ ವರವು 

೪೪. ಯಾರು ನನ್ನ ಹೆಸರಿನಿಂದ ಕೂಡಿದ ನಿನ್ನ ದರ್ಶನವನ್ನು ಮಾಡು 
ವರೊ, ಅವರಿಗೆ ಪುತ್ರರಿಂದಲೂ ಐಶ್ವರ್ಯದಿಂದಲೂ ವಿಯೋಗವುಂಟಾಗದಿರಲಿ 

೪೫. ಅವರಿಗೆ ಸಂಸಾಗದಿಂದಲೂ, ಚೋರರಿಂದಲೂ, ರಾಜನಿಂದಲೂ, 
ಭೂತಗಳಿಂದಲೂ, ಗ್ರಹಗಳಿಂದಲೂ, ರೋಗಾದಿಗಳಿಂದಲೂ ಎಂದಿಗೂ ಭಯವು 
ಸಂಭವಿಸದಿರಲಿ. 

೪೬. ನೀನು ಯಾರ ಕಣ್ಣುಗಳಿಗೆ ಕಾಣಿಸುವೆಯೊ, ಅವರಿಗೆ ನಿತ್ಯಮಂಗಳ 
ಗಳಾಗಲಿ. ಯಾರು ನಿನಗೆ ಶರೆಣಾಗತರಾಗುವರೊ, ಅವರೇ ಮನುಸ್ಯಲೋಕ 


ದಲ್ಲಿ ಧನ್ಯರು 


ಷಟ್‌ ಸಸ್ಮಿತಮೋ9ಧ್ಯಾಯಃ। ೫೮೭ 


ಸರ್ವತೀರ್ಥಾಂಭಿಷೇಕೈಸ್ತು ಯತ್ಪುಣ್ಯಂ ಪ್ರಾಪ್ಯತೇ ನರೈಃ । 


ತತ್ಸರ್ವಮಧಿಕಂ ದೇನ ಲಭ್ಯತೇ ತವ ದರ್ಶನಾತ್‌ ॥ ೪೭॥ 
ತಾನತ್ಸತತಿ ಸಂಸಾರೇ ಘೋರೇ ದುಃಖಶತಾಕುಲೇ | 

ಯಾನನ್ನ ದೃಶ್ಯತೇ ದೇನಃ ಸಂಸಾರಾರ್ಣವತಾರಕಃ ॥ ೪೮ ॥ 
ಯದಾ ಪಾಪಕ್ಟಯಃ ಪುಂಸಾಂ ತದಾ ತೇ ದರ್ಶನಂ ಭವೇಶ್‌ | 

ಮಹತಾ ಸುಕೃತೇನೈನ ನಾಂಃಲ್ಬೇನ ತಪಸಾ ಪ್ರಭೋ ॥೪೯॥ 
ಏವಂ ಭವಿಷ್ಯತೀತ್ಯುಕ್ತ್ವಾ ತೇನ ಲಿಂಗೇನ ಪಾರ್ವತಿ । 

ಪಶ್ಯತಾಂ ಸರ್ವದೇವಾನಾಂ ಸ್ವತನೌ ಸಂನಿವೇಶಿತಃ ॥೫೦॥ 


ತಸ್ಮಿಂಲ್ಲಿಂಗೇ ಲಯಂ ಪ್ರಾಪ್ತೇ ನೃಪೇ ಜಲ್ಪೇ ವರಾನನೇ । 
ದೇವೋ ಜಲ್ಪೇಶ್ವರಃ ಖ್ಯಾತೋ ದೇವೈರುಕ್ತೋ ಮಹೀತಲೇ । 
ಭುಕ್ತಿದೋ ಮುಕ್ತಿದಶ್ಚೈವ ಸದಾಂಭೀಷ್ಟಕರಃ ಸ್ಮೃತಃ ॥ ೫೧॥ 





೪೭. ಎಲ್ಫೆ ಮಹಾದೇವನೆ! ನಿನ್ನನ್ನು ಸಂದರ್ಶಿಸುವುದರಿಂದ ಮಾನವರಿಗೆ 
ಭೂಲೋಕದಲ್ಲಿರುವ ಸಮಸ್ತ ತೀರ್ಥಗಳಲ್ಲಿ ಸ್ನಾನಮಾಡುವುದಕ್ಕಿಂತಲೂ ಅಧಿಕ 
ವಾದ ಪುಣ್ಯವು ಲಭಿಸುವುದು 

೪೮ ಸಂಸಾರಸಮುದ್ರದಿಂದ ಸಮಸ್ತ ಮಾನವರನ್ನೂ ಕಡೆಹಾಯಿಸಿ 
ಮುಕ್ತಿಯನ್ನು ಕರುಣಿಸುವ ಈ ಮಹಾದೇವನನ್ನು ಎಲ್ಲಿಯವರೆಗೆ ನೋಡುವು 
ದಿಲ್ಲವೊ, ಅಲ್ಲಿಯವರೆಗೆಮಾತ್ರ ಮನುಜನು ಘೋರವಾದ ಸಂಸಾರಮಹಾಸಾಗರ 
ದಲ್ಲಿ ಬೀಳುವನು. 

೪೯. ಮಹತ್ತರವಾದ ಪುಣ್ಯದಿಂದಲೂ, ಅಸಾಧಾರಣವಾದ ತಪಸ್ಸಿ 
ನಿಂದಲೂ ಮನುಷ್ಯರ ಪಾಷಸಮೂಹವು ಯಾವಾಗ ನಾಶವಾಗುವುದೊ, ಆಗಲೇ 
ಅವರಿಗೆ ನಿನ್ನ ದರ್ಶನವು ಲಭಿಸುವುದು 

೫೦. ಜಲ್ಪನ ಈ ಪ್ರಾರ್ಥನೆಯನ್ನು ಕೇಳಿ ಹಾಗೆಯೇ ಮುಂದೆ ನಡೆಯು 
ತ್ತಬೆಯೆಂದು ಹೇಳಿ ಆ ಮಹಾಲಿಂಗವು ದೇವತೆಗಳೆಲ್ಲರೂ ನೋಡುತ್ತಿರುವಂತೆಯೇ 
ರಾಜನನ್ನು ತನ್ನಲ್ಲಿ ಐಕ್ಯಮಾಡಿಕೊಂಡಿತು. 


೫೧. ಪಾರ್ವತಿಯೆ! ಇಂತು ಆ ಮಹಾರಾಜನು ಆ ಲಿಂಗದಲ್ಲಿ ಲಯವನ್ನು 
ಹೊಂದಲು ದೇವತೆಗಳೆಲ್ಲರೂ ಹೇಳಿದರು. ಭೂಲೋಕದಲ್ಲಿ ಈ ಲಿಂಗವು 
ಜಲ್ಪೇಶ್ವರವೆಂದು ಪ್ರಖ್ಯಾತವಾಗಲಿ. ಇದು ಭೋಗಮೋಕ್ಸೃಗಳನ್ನೂ, ಪೂಜಿಸು 
ವವರ ಅಭೀಷ್ಟಗಳನ್ನೂ ನೀಡುತ್ತಿರಲಿ 


೫೪೮ ಶ್ರೀ ಸ್ಕಾಂದನುಹಾಪುರಾಣಂ 


ಏಸ ತೇ ಕಥಿಶೋ ದೇನಿ ಪ್ರಭಾನಃ ಸಾಪನಾಶನಃ ! 
ಜಲ್ಬೇಶ್ವರಸ್ಯ ದೇವಸ್ಯ ಶೃಣು ಕೇದಾರಸಂಜ್ಞ ಕಂ ॥ ೫೨ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಮೇ 
«4 ಜಲ್ಪೇತ್ವರಮಾಹಾತ್ಮ್ಯವರ್ಣನಂ''ನಾಮ ಷಟ್‌ ಷಸಹ್ಮಿತಮೋಂಧ್ಯಾಯಃ 


೫೨. ದೇವಿಯೆ! ಇಂತು ನಿನಗೆ ಜ ಕ್ರೇಶ್ವರಮ ಹಾದೇವನ ಪ್ರಭಾವವನ್ನು 
ಹೇಳಿದೆನು. ಇದು ಭಕ್ತಿಯಿಂದ ಸರಮೇಶ್ವರನಾದ ತನ್ನನ್ನು ಭಜಿಸಿ ಪೂಜಿಸಿದ 
ಮಾನವರ ಸಮಸ್ತ ಪಾಸಗಳನ್ನೂ ನಾಶಗೊಳಿಸುವಂಧದು. ಇನ್ನು ಕೇದಾರೇಶ್ವರ 
ಮಹಾಲಿಂಗದ ಚರಿತ್ರೆಯನ್ನು ಹೇಳುತ್ತೇನೆ, ಕೇಳು. 


ಇಲ್ಲಿಗೆ ಎಂಬತ್ತೊಂದು ಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂದಮಹಾಪುರಾಣದ ಐದನೆಯ ಆನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮದಲ್ಲಿ "" ಜಲ್ಪೇಶ್ವರಮಾಹಾತ್ಮ್ಯ ನರ್ಣನ''ವೆಂಬ 
ಅರುವತ್ತಾರನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಧ ಸಪ್ತಷಷ್ಠಿತಮೋಂಧ್ಯಾಯಃ 
ಕೇದಾರೇಶ್ವರಮಾಹಾತ್ಮ್ಯವರ್ಣನಂ 
ಈಶ್ವರ ಉವಾಚ:- 
ಸಪ್ತಷಸ್ಮಿಕಸಂಖ್ಯಾಕಂ ಕೇದಾರೇಶ್ವರಸಂಜ್ಞಕಂ । 
ದೇವಂ ಶೃಣು ವರಾರೋಹೇ ದರ್ಶನಾತ್ಸಾಪನಾಶನಂ Hon 
ಸೃಷ್ಟಿಕಾಲೇ ಪುರಾ ದೇವಿ ದೇನಾ ವ್ಯಾಸ್ತಾ ಹಿಮೇನ ಹಿ | 


ಕ 
ಶೀತಾರ್ತಾ ವಿಹಲಾಃ ಸರ್ವೇ ಬ್ರಹ್ಮಾಣಂ ಶರಣಂಗತಾಃ ॥೨॥ 


ಹಿಮಾದ್ರಿಣಾರ್ದಿತಾಃ ಸರ್ವೇ ವಯಂ ದೇವ ಜಗತ್ಪತೇ। 

ತ್ರಾಹಿ ಭೀತಾಂಶ್ಚತುರ್ನಕ್ಟ್ರ ಪಿತಾಮುಹ ನಮೋಸ್ತುತೇ nan 
ದೇವಾನಾಂ ವಚನಂ ಶ್ರುತ್ವಾ ಪ್ರೋಕ್ತಂ ನೈ ಬ್ರಹ್ಮಣಾ ಪ್ರಿಯೇ । 
ಪೀಡಿತಾ ಹಿಮಶೈಲೇನ ಶಂಕರಶ್ಚಶುರೇಣ ಚ ॥೪॥ 
ನಾಂಹಂ ಯಾತುಂ ಸಮರ್ಧೊೋಂಸ್ಮಿ ಸತ್ಯಮೇತನ್ಮಯೋದಿತಂ | 
ಮಹಾದೇವಮೃತೇ ದೇವಾ ಗತಿರನ್ಯಾ ನ ವಿದ್ಯತೇ ॥೫॥ 


ಕನ್ನಡದ ಅನುವಾದ 
ಕೇದಾರೇಶ್ವರಮಾಹಾತ್ಮ್ಯನರ್ಣನ 

೧. ಮಹಾದೇವನು ಹೇಳುತ್ತಾನೆ --ಸುಂದರಿಯೆ ! ಅರುವತ್ತೇಳನೆಯ 
ಮಹಾಲಿಂಗವಾದ ಕೇದಾರೇಶ್ವರನ ಚರಿತ್ರೆಯನ್ನು ಕೇಳು. ಅದನ್ನು ನೋಡು 
ವುದರಿಂದಲೇ ಪಾಪಗಳು ನಾಶವಾಗುವುವು 

೧ ಸೃಷ್ಟಿಯಾದ ಸಮಯದಲ್ಲಿ ದೇವತೆಗಳೆನ್ಲರೂ ಹಿಮದಿಂದಾವೃತರಾಗಿ 
ಚಳಿಯಿಂದ ನಡುಗುತ್ತ ಸಂಕಟಿಗೊಂಡು ಬ್ರಹ್ಮನನ್ನು ಶರಣುಹೊಗುವವ 
ರಾದರು 

೩. ""ಲೋಕೇಶ್ವರನೆ! ಚತುರ್ಮುಖನೆ! ನಾವೆಲ್ಲರೂ ಹಿಮವತ್ಪರ್ವತ 
ದಲ್ಲಿರುವ ಚಳಿಯಿಂದ ಸಂಕಟಗೊಂಡಿರುವೆವು ಪಿತಾಮಹನಾದ ನೀನು 
ನಮ್ಮನ್ನು ಕಾಪಾಡಬೇಕು ಇದೋ, ನಿನಗೆ ಮುಣಿಯುತ್ತಿರುನೆವು `' 

೪-೫ ಪ್ರಿಯಳೆ! ದೇವತೆಗಳ ಈ ಬೇಡಿಕೆಯನ್ನು ಕೇಳಿ ಬ್ರಹ್ಮದೇವನು 
ಇಂತೆಂದನು... ನೀವು ಮಹಾದೇವನ ಮಾವನಾದ ಹಿಸುವಂತನಿಂದ ಪೀಡಿತ 
ರಾಗಿರುವಿರಿ. ಅಲ್ಲಿಗೆ ಹೋಗಲು ನಾನೂ ಸೆಮರ್ಧನಲ್ಲ ಸತ್ಯವನ್ನೇ ಹೇಳು 
ತ್ರಿರುವೆನು. ದೇವತೆಗಳಿರಾ! ಈಗ ಮಹೇಶ್ವರನ ಹೊರತು ನಮಗೆ ಬೇರೆ ಗತಿಯ* 
ಕಾಣದು. 


೫೯೦ ಶ್ರೀ ಸ್ಥಾಂದಮಹಾಪುರಾಣಂ 


ಸ ಏನ ಶರಣಂ ದೇವಃ ಸರ್ವೇಷಾಂ ನೋ ಭವಿಷ್ಯತಿ । 


ತಸ್ಯಾಜ್ಞಯಾ ಮಯಾ ಸರ್ವೇ ಪರ್ವತಾ ರಚಿತಾಃ ಪುರಾ ॥೬॥ 
ಕೃತಾ ಸೃಷ್ಟಿರ್ನಿಚಿತ್ರಾ ಚ ಹಮಾದ್ರಿಶ್ಚ ಮಯಾ ಕೃತಃ । 
ಅಸೇವ್ಯಃ ಸರ್ವಜಂತೂನಾಮಧೃಷ್ಯೊ € ದುರ್ಗನೋ ಗಿರಿಃ Hen 
ಹಿಮಾಚಲಸ್ಯ ತಸ್ಯೈವ ಶಾಸ್ತಾ ದೇವೋ ಮಹೇಶ್ವರಃ । 
ತಸ್ಮಾದ್ಯಾಸ್ಕಾ ವ ದೇವಾ ಕೈ ಲಾಸಂ ಸರ್ನತೋತ್ತ ಮಂ wen 


ಯತ್ರ ತಿಷ್ಕತಿ ನಿಶ್ಚಾತ್ಮಾ ದೇವಜೇವೋ ಮಹೇಶ್ವರಃ | | 

ಏವಮುಕ್ತ್ವಾ ಗತೋ ಬ್ರಹ್ಮಾ ದೇವೈಃ ಸಾರ್ಧಂ ಮಮಾಂತಿಕಂ ! 
ದೃಷ್ಟೋ ಹಂ ಪೂಜಿತಸ್ತೈಸ್ತು ಸ್ತುತೋಹಂ ವಿವಿಧೈಃ ಸ್ತವೈಃ ॥೯॥ 
ಮಯಾ ಸಂಮಾಸಿತಾ ದೇವಾಶ್ಚತುರ್ವಕ್ಟ್ರಃಪ್ರಪೂಜಿತಃ । 

ಪೂಜಯಿತ್ವಾ ಮಯಾ ಪೃ ಷ್ಚೊ (ಬ ಬ್ರಹನ್ನಂಂಗಮನಕಾರಣಂ ॥ ೧೦॥ 
ಕಆ ಕಾರ್ಯಂ ತ್ರಿದಶೈಃ ne ಪಿತಾನಮುಹ । 

ಕಥಿತಂ ಬ್ರಹ್ಮಣಾ ಸರ್ವಂ ಶ್ರುತಂ ಸರ್ವಂ ಮಯಾ ಪ್ರಿಯೇ ॥೧೧॥ 


೬. ನಮಗೆಲ್ಲರಿಗೂ ಆ ದೇವದೇವನೇ ತವ ಓಂದೆ 
ಆತನ ಅಪ್ಪಣೆಯಂತೆಯೇ ನಾನು ಸಕಲ ಪರ್ವತಗಳನ್ನೂ ಸೃಷ್ಟಿ ಮಾಡಿದೆನು. 

೭ `ನಿಚಿತ್ರ ವಾದ ಈ ಸೃಷ್ಠಿ ಯನ್ನು ಾಡಿದಮೇಶೆ' ಓಮಾಚಲನನ್ನೂ 
ಸೃಷ್ಟಿ ಮಾಡಿದೆನು. ಆ ಚರ್ಚ ಸಾಧಾರಣಪ್ರಾಣಿಗಳಿಗೆ ಸೇವಿಸಲಸದಳವೂ, 
ಏರಲಸಾಧ್ಯವೂ, ದುರ್ಗಮವೂ ಆಗಿರುವುದು. 

೮. ಆ ಹಿಮಾಚಲಕ್ಕೆ ಮಹೇಶ್ವರನೊಬ್ಬನೇ ತಕ್ಕ ಶಾಸಕನಾಗಿರುವನು. 
ಆದುದರಿಂದ ನಾವೆಲ್ಲರೂ ಪರ್ವತಶ್ರೇಷ್ಠವಾದ ಕೈಲಾಸವನ್ನು ಕುರಿತು 
ಹೊರಡೋಣ. 

೯. ಅಲ್ಲಿ ವಿಶ್ವವ್ಯಾಪಕನೂ, ದೇವಜೇವನೂ ಆದ ಮಹೇಶ್ವರನು ವಾಸಿಸು 
ತ್ರಿರುವನು.?'  ಇಂತೆಂದು ಬ್ರಹ್ಮದೇವನು ದೇವತೆಗಳೊಡನೆ ನನ್ನ ಬಳಿಗೆ 
ಬಂದನು. ಬಳಿಕ ಅವರೆಲ್ಲರೂ ನನ್ನನ್ನು ಕಂಡು, ಪೂಜಿಸಿ, ಅನೇಕ ಸ್ತೋತ 
ಗಳಿಂದ ಹೊಗಳಿದರು. 

೧೦. ನಾನೂ ದೇವತೆಗಳಿಗೆ ಸತ್ಕಾರಗಳನ್ನು ಮಾಡಿ, ಚತುರ್ಮುಖನಿಗೂ 
ಜ್‌ ಆತನ ಆಗಮನಕ್ಕೆ ಕಾರಣವನ್ನು ಕೇಳಿದೆನು. 

೧೧. "ಅಯ್ಯಾ ಪಿತಾಮಹನೆ! ಸಕಲ ದೇವತೆಗಳೊಡನೆ ನೀನು ಇಲ್ಲಿಗೆ 
ಬರಲು ಅಂಥ ಕಾರ್ಯಗೌರವನೇನು?'' ಎಂದು ನಾನು ಪ್ರಶ್ನೆಮಾಡಲು 
ಬಹ್ನ್ಮನು ಆ ನ್ಸತ್ತಾಂತವನ್ನೆಲ್ಲ ತಿಳಿಸಿದನು. 


ಸಪ್ತಸಹ್ಮಿತಮೋರಧ್ಯಾಯಃ ೫೯೧ 


ಹಿಮಾಚಲಂ ಸಮಾಹೂಯ ಮರ್ಯರ್ಯದಾಚ ಕೃತಾ ಮಯಾ । 


ಶೈಲಾನಾಂ ರಾಜರಾಜತ್ವೇ ಹಿಮಾದ್ರಿಶ್ಚ ಪ್ರತಿಷ್ಠಿತಃ ॥ ೧೨ ॥ 
ದೇವಾನಾಂ ನಿಷಯಾಶ್ಚೆನ ಗಂಧರ್ನಾಣಾಂ ತಥೈವ ಚ। 
ಯಕ್ಸಾಣಾಮಥ ನಾಗಾನಾಂ ಕಿನ್ನರಾಣಾಂ ತಥೈವ ಚ ॥ ೧೩ ॥ 
ವಿದ್ಯಾಧರಾಣಾಂ ಕ್ರೀಡಾರ್ಥಂ ಪೃಥಕ್ರೃಥಜಕಿವೇಶಿತಾಃ । 

ರೂಪತೋ ಭಾತಿ ಶೈಲೇಂದ್ರಃ ಶುದ್ಧಸ್ಪಟಕಸನ್ನಿಭಃ ॥ ೧೪ ॥ 
ಜಾಹ್ನವೀ ನಿರ್ದುರೋಷ್ಟೀಶಃ ಶರ್ನ್ವಾಣೀಜನಕಸ್ತಥಾ ॥ ೧೫ ॥ 
ಸರ್ವದೇವಮಯೋ ದಿವ್ಯಃ ಸರ್ವತೀರ್ಥಮಯಃ ಕೃತಃ । 
ಸರ್ವಾಶ್ರಮನಿವಾಸಶ್ಚ ಸರ್ವಾಂಮರನಿಸೇವಿತಃ ॥ ೧೬ ॥ 
ಏವಂ ಸಂಸ್ಥಾಪ್ಯ ಶೈಲೇಂದ್ರಂ ಲಿಂಗಮೂರ್ತಿರಹಂ ಸ್ಥಿತಃ I 
ನಿಖ್ಯಾತಸ್ತ್ರಿಷುಲೋಕೇಷು ಕೇದಾರೇಶ್ವರನಾಮತಃ ॥ ೧೭॥ 
ಉದಕಂ ನಿರ್ಮಿತಂ ತತ್ರ ಮಂತ್ರಪೂರ್ಣಂ ಮಯಾ ಪ್ರಿಯೇ । 
ಮಾಹಾತ್ಮ್ಯಂ ವಿನಿಧಂ ಪ್ರೋಕ್ತಂ ಲಿಂಗಸ್ಯ ಚ ಜಲಸ್ಯ ಚ ॥ ೧೮॥ 


೧೨ ಬಳಿಕ ಹಿಮಾಚಲನನ್ನು ಕರೆದು ಆತನೊಡನೆ ಒಂದು ಒಪ್ಪಂದವನ್ನು 
ಮಾಡಿಕೂಂಡೆನು.. ಆತನನ್ನು ಸಕಲ ಪರ್ವತಗಳಿಗೂ ಚಕ್ರವರ್ತಿಯನ್ನಾಗಿ 
ಮಾಡಿ ನಿಲ್ಲಿಸಿದೆನು 

೧೩-೧೪ ಆ ಪರ್ವತದಲ್ಲಿಯೇ ದೇವತೆಗಳಿಗೂ, ಗಂಧರ್ವರಿಗೂ, ಯಕ್ಷ 
ರಿಗೂ, ನಾಗರಿಗೂ, ಕಿನ್ನರರಿಗೂ, ವಿದ್ಯಾಧರರಿಗೂ ಆಡುಂಬೊಲಗಳಾಗಿ ಬೇಕೆ 
ಬೇರೆ ಪ್ರದೇಶಗಳನ್ನು ನಿರ್ದೇಶಿಸಿದೆನು. ಈ ಮಹಾಪರ್ವತವು ಸ್ವರೂಪದಿಂದ 
ಶುದ್ಧವಾದ ಸ್ಫಟಿಕನುಣಿಯನ್ನು ಹೋಲುತ್ತಿರುವುದು. 

೧೫. ಗಂಗೆಯ ಪ್ರವಾಹವೇ ಅದರ ಉಷ್ಟೀಷವಾಗಿರುವುದು. ಈ ಪರ್ವತ 
ರಾಜನೇ ಪಾರ್ವತಿಯಾದ ನಿನಗೆ ತಂದೆಯಾಗಿರುವನು. 

೧೬. ಸಮಸ್ತ ದೇವಶಾಸಾನ್ನಿಧ್ಯಗಳುಳ್ಳ ವನೂ ತೇಜೋಮಯನೂ, 
ಸಕಲತೀರ್ಥಮಯನೂ, ಸರ್ವಾಶ್ರಮಸಹಿ ತನೂ, ಸಕಲ ದೇವತೆಗಳಿಗೆ 
ಸಂಸೇವ್ಯನೂ ಆಗಿರುವನು 

೧೭. ಇಂತಹ ಮಹಾಸದನಿಯನ್ನಾತನಿಗಿತ್ತು ನಾನು ಅಲ್ಲಿಯೇ ಲಿಂಗ 
ಕೂಪದಿಂದ ನೆಲಸಿ ಮೂರು ಲೋಕಗಳಲ್ಲಿಯೂ ಕೇದಾರೇಶ್ವನೆಂದು ಪ್ರಖ್ಯಾತ 
ನಾಗಿರುವೆನು. 

೧೮. ಪ್ರಿಯಳೆ! ಬಳಿಕ ಅಲ್ಲಿ ಮಂತ್ರಪೂತವಾದ ತೀರ್ಧವೊಂದನ್ನೂ 
ಫಿರ್ಮಿಸಿವೆನು. ಆ ಲಿಂಗದ ಮತ್ತು ತೀರ್ಥಗಳ ಮಾಹಾತ್ಮ್ಯೆಗಳು ಅನೇಕ 
ವಿಧಗಳಾಗಿ ಬಣ್ಣಿಸಲ್ಪಟ್ಟರುವುವು. 


೫೯೨ ಶ್ರೀ ಸ್ಯಾಂದಮಹಾಪುರಾಣಂ 


ಯೋತತ್ಪಾಗತ್ಯ ನರೋ ಭಕ್ತ್ಯಾ ಸಮ್ಯುಜ್ನ್ಮಾಂ ಪೂಜ ಯಿಸ್ಯತಿ | 
ಜಲಂ ಯೊಣತ್ಸೈನ ಗೃಹ್ಣಾತಿ ನಿಧಾನೇನ ವರಾನನೇ । 


ತಸ್ಯೋದರೇ ಭವಿಷ್ಯಾಮಿ ಅಿಂಗರೂಪೀ ನ ಸಂಶಯಃ ॥೧೯॥ 
ಇತ್ಯುಕ್ತೇ ವಚನೇ ದೇನಿ ಸದೇವಾಸುರಪನ್ನಗಾಃ । 

ಯಕ ಕರೆಕ್ಟ 8 ಸಿಶಾಚಾಶ್ಚ ಭೂತನೇತಾಲಕಿನ್ನ ರಾಃ ॥ ೨೦ ॥ 
ನಿದ್ಯಾಧರಗಣಾಶ್ಚೈವ ಮನು ದರ್ಶನಲಾಲಸಾಃ । 

ಸಹಾರಾ ಕಡೇ ಪೀತ್ವಾ ತತ್ರ ಜಲಂ ಶುಭಂ ॥ ೨೧೫ 


ದೃಷ್ಟೋಂಹಂ ವಿಧಿನಾ ತೈಸ್ತು ಲಿಂಗನೂರ್ತಿಗತಃ ಪ್ರಿಯೇ! 
ಮಮ ತುಲ್ಯಾಶ್ತ ತೇ ಜಾತಾಸ್ತಸ್ಮಿನ್ನದ್ರಿನರೇ ಸ್ಥಿತಾಃ । 


ಜನಲೋಕಗತೈಃ ಸಿದ್ದೈಃ ಪೂಜ್ಯಮಾನಾ ವರಾನನೇ ॥ ೨೨ ॥ 
ಅಥ ಕಾಲೇನ ಬಹುನಾ ಶ್ರುತ್ವಾ ಮಾಹಾತ್ಮ್ಯಮುತ್ತಮಂ । 
ಕೇದಾರೇಶ್ವರದೇವಸ್ಯ ಜಲಸ್ಯ ಚ ನಿಶೇಷತಃ ॥ ೨೩ ॥ 
ಮನುಸ್ಯಾಃ ಸಮುಷಾಯಾತಾಸ್ತೇ ರಜೋ ಬಹುಲಾಯತಃ। , 
ತಮಃಸ್ರಾಯಾ ವಿಶಾಲಾಕ್ಸಿ ತದಾಂಹಂ ಮಾಹಿಷಂ ವಪುಃ ॥ ೨೪ ॥ 


೧೯ ದೇವಿಯೆ! ಯಾವ ನರನು ಇಲ್ಲಿಗೆ ಬಂದು ನನಗೆ ನಿಧ್ಯಕ ಕ್ತ ಪೂಜೆ 
ಯನ್ನು ಮಾಡಿ ನಿಯಮ ಪೂರ್ನಕವಾಗಿ ಈ ತೀರ್ಥದ ಜಲವನ್ನು ಸೇ ವ 
ಅವನ 'ಜೀಹದಲ್ಲಿ ನಾನೇ ಲಿಂಗರೂಪದಿಂದ ನೆಲಸಿರುನೆನು. ಸಂದೇಹವಿಲ್ಲ” 

೨೦-೨೧ ಮಹೇಶ್ವರಿಯೆ! ಇಂತಂದು ನಾನು ಹೇಳಲು ದೇವತೆಗಳೂ, 
ಅಸುರರೂ, ನಾಗರೂ, ಯಕ್ಸರೂ, ರಾಕ್ಟೃಸರೂ, ಪಿಶಾಚರೂ, ಭೂತನಾಯಕರೂ, 
ಭೇತಾಳರೂ, ಕಿನ್ನರರೂ, ವಿದ್ಯಾಧರರೂ ನನ್ನನ್ನು ನೋಡಬೇಕೆಂಬ ತೀವ್ರಾಭಿ 
ಲಾಷೆಯಿಂದ ಅಲ್ಲಿಗೆ ಬಂದರು ಆ ತೀರ್ಥದ ಪನಿತ್ರೋದಕವನ್ನು ಕುಡಿದು 
ಲಿಂಗಸ್ವರೂಪದಿಂದ ನೆಲಸಿರುವ ನನ್ನನ್ನು ಎಲ್ಲರೂ ವಿಧ್ಯುಕ್ಷರೀತಿಯಿಂದ ಸಂದರ್ಶಿ 
ಸಿದರು 

೨೨. ಅವರಕೆನ್ಲರೂ ನನಗೆ ಸಮಾನರೇ ಆಗಿ ಆ ಪರ್ವತದಲ್ಲಿಯೆ € ನೆಲಸಿರು 
ವರು. ಅವರನ್ನು 'ಜನಲೋಕದ ನಿವಾಸಿಗಳಾದ ಸಿದ್ಧ ರು ಪೂಜಿಸುತ್ತಿರುವರು. 

೨೩. ಹೀಗೆ ಬಹಳಕಾಲವು ಕಳೆಯಲು ಕೇದಾಶೇಶ್ವ ರನ ಮತ್ತು ತೀರ್ಥದ 
ಆ ನುಹಾ ಮಾಹಾತ್ಮ್ಯವನ್ನು ಬಹಳವಾಗಿ ಕೇಳಿ ಮನುನ್ಯರೂ ಅಲ್ಲಿಗೆ ಬರತೊಡ 
ಗಿದರು. ಆದರೆ ಅವರೆನ್ಲರೂ ರಜೋಗುಣಭೂಯಿಷ್ಯರಾಗಿದ್ದರು. 

೨೪. ವಿಶಾಲಾಕ್ಷ್ಮಿಯೆ! ತಮಃಪ್ರಚುರರಾದ ಅವರನ್ನು ಕಂಡು ನಾನ: 
ಮಹಿಸರೂಸವನ್ನು ಧರಿಸಿ ಅವರಿಗೆ ಕಾಣಿಸದಂತಿದ್ದೆನು. ಅದರಿಂದ ಅವರೆಸ್ಸರೂ 
ಭಯಗೊಳ್ಳು ವರೆಂದೆಣಿಸಿದೆನು. ಆದಕೆ ಅನರು ಭಯಪಡಲಿಸ್ಲ. 


ಸಪ್ತಸಹ್ಮಿತಮೋರಧ್ಯಾಯ॥ ೫೯೭ 


ಕೃತವಾಂಸ್ತದ್ಭಯಾರ್ಥಾಯ ನ ಚ ತೇ ಭೀತಿಮಾಗತಾಃ ! 

ಇಹ ದೇವೋಂತ್ರ ದೇನೋತ್ರ ಬಭ್ರಮುಸ್ತೇ ದಿದೃಕ್ಸವಃ ॥ ೨೫ ॥ 
ನ ತೈರ್ದ್ವಷ್ಟೋ ಮಹಾದೇನಿ ಯತೋಇಹಂ ಮಹಿಷಾಕೃತಿಃ । 
ಸ್ಥಿತೋಂಸ್ಕ್ಯಲಕ್ಷ್ಯರೂಪೇಣ ತತಸ್ತೇ ದೀನಮಾನಸಾಃ । 


ಉಜ್ಮಿಗ್ನಾ ನಶ್ವಸಂತಕ್ತ ವೈರಾಗ್ಯಂ ಪರಮಂಗತಾಃ ॥ ೨೬ ॥ 

ನಾತ್ರ ದೇವೋ ನ ತೀರ್ಥಾನಿ ನ ಗಂಗಾ ಪುಣ್ಯದಾಯಿನೀ | 

ನ ಧರ್ಮೋ ನ ಪರೋ ಲೋಕಃ ಸರ್ವಮೇತದ್ದಿಡಂಬನಂ ॥ ೨೭ ॥ 

ಏನಂ ಕಿಲ ಪುರಾಣೇಷು ಶ್ರೂಯತೇ ಸರ್ವದಾ ಶ್ರುತೌ। 

ಹಿಮಾಲಯೇ ಚ ಕೇದಾರಂ ಲಿಂಗಂ ಮೋಕ್ಸಪ್ರದಾಯಕಂ ॥ ೨೮ ॥ 

ಏನಂ ತು ವದತಾಂ ತೇಷಾಂ ಮಾನುಷಾಣಾಂ ಯಶಸ್ವಿನಿ । 

ಆಕಾಶಾದುತ್ತಿತಾ ವಾಣೀ ಮಯಾ ಪ್ರೋಕ್ತಾನನುಕಂಪಯಾ 1೨೯॥ 

ಆಮಾರ್ಗಂ ಮಾ ವದಂತ್ವತ್ರ ನ ನಿಂದ್ಯಾಃ ಶ್ರುತಯೋಂವ್ಯಯಾಃ | 

ಪುರಾಣ್ಯ ನಾಂನ್ಯಧಾ ಪ್ರೋಕ್ತಂ ಬ್ರಹ್ಮಣಾ ಲೋಕಕರ್ತೃಣಾ ॥೩೦॥ 
೨೫ ಮಹೇಶ್ವರಿಯೆ ! "ಮಹಾದೇವನು ಇಲ್ಲಿರುವನು, ಅಲ್ಲಿರುವನು'' 


ಎಂದು ಕೂಗುತ್ತ ಅವರು ಸುತ್ತಾಡುತ್ತಿದ್ದರೂ ಮಹಿಷರೂಪದಿಂದಿದ್ದ ನನ್ನನ್ನು 
ಗುರ್ತಿಸಲಿಲ್ಲ. 

೨೬, ಕಣ್ಣಿಗೆ ಕಾಣದಂತಿದ್ದ ನನ್ನ ವಿಷಯದಲ್ಲಿ ಅವರು ಖನ್ನಮಾನಸರೂ, 
ಉದ್ವಿಗ್ಗರೂ ಆಗಿ ನಿಟ್ಟುಸಿರುಗಳನ್ನು ಬಿಡುತ್ತ ವರಮವೈರಾಗ್ಯವನ್ನು ತಾಳಿದರು. 

೨೭ "ಇಲ್ಲಿ ಮಹಾದೇವನಾಗಲಿ, ತೀರ್ಥಗಳಾಗಲಿ, ಪುಣ್ಯಪ್ರದೆಯಾದ 
ಗಂಗೆಯಾಗಲಿ, ಇಲ್ಲವು. ಇದರಿಂದ ಧರ್ಮವೂ ಸರಲೋಕವೂ ಇಲ್ಲವೆಂದೇ 
ಹೇಳಬೇಕು. ಇದೆಲ್ಲ ದೊಡ್ಡ ಮೋಸವೆಂದೇ ತೋರುತ್ತಿರುವುದು. 

೨೮ ಹಿಮಾಲಯ ಪರ್ವತದಲ್ಲಿ ಮೋಕ್ಚದಾಯಕವಾದ ಕೇದಾರೇಶ್ವರ 
ಮಹಾಲಿಂಗವಿರುವುದೆಂಬುದಾಗಿ ನಾವು ಪುರಾಣಗಳಲ್ಲಿಯೂ ವೇದಗಳಲ್ಲಿಯೂ 
ಕೇಳಿರುವೆವಲ್ಲವೆ.?' 

೨೯. ದೇವಿಯೆ! ಇಂತು ನಿರಾಶೆಯಿಂದಿರುವ ಅವರಲ್ಲಿ ಅನುಕಂಪದಿಂದ 
ನಾನು ಆಕಾಶವಾಣಿಯ ಮೂಲಕವಾಗಿ ತತ್ತ್ವವನ್ನರುಹಿದೆನು. 

೩೦ "ನೀವು ಸಲ್ಲದ ಮಾತುಗಳನ್ನಾಡಬೇಡಿರಿ ಇಲ್ಲಿ ಅನಾದಿಗಳಾದ 
ವೇದಗಳನ್ನು ನಿಂದಿಸಬೇಡಿರಿ. ಲೋಕಕರ್ತೃವಾದ ಚತುರ್ಮುಖನು ಪುರಾಣ 
ಗಳಲ್ಲಿ ಸುಳ್ಳನ್ನಾಡಲಿಲ್ಲ. 


೫೯೪ ಶ್ರೀ ಸ್ಕಾಂದಮುಹಾಪುರಾಣಂ 


ಯೇ ನಿಂದಂತಿ ಪುರಾಣಾನಿ ಧರ್ಮಕಶಾಸ್ತ್ರಾಣಿ ನಾಸ್ತಿಕಾಃ । 


ತೇ ಯಾಂತಿ ನರಕಂ ಘೋರಂ ಯಾನಡಾಭೂತಸಂಪ್ಲ ವಂ ॥೩೧॥ 
ಸದಾ ದೇವೋತ್ರ ಕೇದಾರಃ ಸ ಕೈರ್ಗಮೋಕ್ಸ ಪ್ರ ದಾಯಕಃ | 

ವಿದ್ಯತೇ ತ್ರಿದಕೈಃ ಪೂಜ್ಯಃ ಸತತಂ ನೈನ ದೃ ಡ್‌ ತೇ ॥೩೨॥ 
ಕರೋತಿ ಫಂ ಹಿಮನಾನಾ ್ಲಿಸಾನಷ್ಟೌ ಜ್ಯ ಶಾಶ್ಚತಾನ್‌ । 
ಹಿಮಾದ್ರಿಸ್ತೇನ ಪುಣ್ಯೇನ ನಗೇಂದ್ರ ಸ್ತು ಕೃ ತೋ ನಗೈ 8 ॥ ೩೩ ॥ 
ಸೇವ್ಯಶ್ಚ ರಮಣೀಯಕ್ಟ ಸರ್ವತೀರ್ಥನಮಸ್ಯ ತಃ । 

ಸರ್ವರತ ಸ ನಿಧಾನಶ್ಹ ದೇವಾನಾಂ ವಲ್ಲಭಸ್ತ ಧ್‌ ॥ ೩೪॥ 

ಶ್ರೀಸ್ಮೇ ತೆ ವ ನಸಂತೇ ಚ ದೇವಡೇವೋಂತ್ರ ದ ೈಶ್ಯತೇ । 
ನಿಯತೇಸೈನ ಕಾಲೇನ ಮಾನುಷಾಣಾಂ ಚ “ಸರ್ವದಾ ॥ ೩೫ ॥ 


ಯದಿ ಬುದ್ಧಿಃ ಪರಾ ಜಾತಾ ಸರ್ವದಾ ಮನು ದರ್ಶನೇ । 
ಆಖಾ ಸ್ಯೇ ತೆದುಸಾಯಂ ಚ ಶ್ರೂಯತಾಂ ಸಾನಧಾನತಃ । 
ಮಾ ವಿಕಲ್ಪೋತ್ರ ಕರ್ತವ್ಯಃ ಸರ್ವಾನ್ಯಾ ಮಾನವಾಪ್ಸ್ಯಥ ॥ ೩೬॥ 





೩೧ ನಾಸ್ತಿಕರಾದ ಯಾವ ಮಾನವರು ಪುರಾಣಗಳನ್ನಾ ಗಲಿ ಧರ್ಮ 
ಶಾಸ್ತ್ರಗಳನ್ನಾಗಲಿ ನಿಂದಿಸುವರೊ, ಅವರು ಮಹಾಪ ಪ್ರಳಯದವರೆಗೂ ನರಕ 
ವಾಸವನ್ನನುಭವಿಸುವರು 

೩೨ ಇಲ್ಲಿರುವ ಕೇದಾರೇಶ್ವ ರನು ಸ್ವರ್ಗಮೋಶ್ಸಗಳನ್ನು ಕೊಡುವವನಾಗಿ 
ಯಾವಾಗಲೂ ಇಲ್ಲಿಯೆ ಚಲಸಿರುವರು. ನಡ್ಷೀವತೆಗಳು ಆತನನ್ನು ಪೂಜಿಸುತ್ತಿ 
ರುವರು. ಆದರೆ ಮಾನವರಿಗೆ ಸರ್ವಕಾಲದಲ್ಲಿಯೂ ಆತನು ಕಾಣುವುದಿಲ್ಲ. 

೩೩. ಹಿಮವದ್ರಾಜನು ಯಾವಾಗಲೂ ಇಲ್ಲಿ ವರ್ಷಕ್ಕೆ ಎಂಟುತಿಂಗಳ 
ಕಾಲ ಪೂಜೆಯನ್ನು ಮಾಡುತ್ತಿರುವನು. ಆ ಪುಣ್ಯದಿಂದಲೇ ಅವನು ಪರ್ವತ 
ಗಳಿಗೆಲ್ಲ ಚಕ ಸ ವರ್ತಿಯಾಗಿರುವನು 

೩೪. ಸರ್ವರಿಗೂ ಸೇವ್ಯನೂ, ಮನೋಹರನೂ, ಸಕಲ ತೀರ್ಧವಂದಿತನೂ, 
ಸರ್ವರತ್ನಗಳ ನಿವಾಸನೂ, ದೇವತೆಗಳಿಗೂ ಫಿ ಪ್ರೀತ್ಯಾಸ್ಪದನೂ ಆಗಿರುವನು. 

೩೫. ಇನ್ನುಮೇಲೆ ವಸಂತ ಮತ್ತು ಗ್ರೀಷ್ಮರ್ತುಗಳಲ್ಲಿ ಮಾತ್ರ ಮಹಾ 
ಜೀವನು ಇಲ್ಲಿ ಮನುಷ್ಯರಿಗೆ ದರ್ಶನವನ್ನು ಕೊಡುತ್ತಿರುವನು. 

೩೬. ನಿಮಗೆ ಸರ್ವಕಾಲಗಳಲ್ಲಿಯೂ ನನ್ನ ದರ್ಶನವಾಗಬೇಕೆಂಬ 
ಇಚ್ಛೆ ಯು ತೀವ್ರ ವಾಗಿದ್ದರೆ ನಿಮಗೊಂದು ಉಪಾಯವನ್ನು ಹೇಳುನೆನು, 
ಸಾನಧಾನದಿಂದ ಕೇಳಿರಿ ಈ ನಿಷಯದಲ್ಲಿ ಸಂದೇಹಗೊಳ್ಳ ಬೇಡಿರಿ. ನಿಮ್ಮ 
ಸಕಲಾಭೀಸ್ಟಗಳೂ ನೆರವೇರುವುವು. 


ಸಪ್ತಸಹ್ಕಿತಮೋರಿಧ್ಯಾಯ। ೫೯೫. 


ಶ್ಸೇತ್ರಾಣಾಮುತ್ತಮಂ ಕ್ಪೇತ್ರಂ ಭುಕ್ತಿಮುಕ್ತಿಪ್ರದಾಯಕಂ ೬ 
ಪ್ರಲಯೇಂಸ್ಯಳ್ಸಯಂ ಪ್ರೋಕ್ತಂ ಮಹಾಕಾಲವನಂ ನರಾಃ ॥ ೩೭ ॥ 
ತತ್ರಾಃಹಂ ಸಂಭವಿಷ್ಕಾನಿ ಲೋಕಾನಾಮನುಕಂಪಯಾ । 


ಲಿಂಗರೂಪೇಣ ಶಿಪ್ರಾಯಾಸ್ತಟೇ ಪುಣ್ಯೇ ಸುಶೋಭನೇ ॥ ೩೮॥ 
ಸೋಮೇಶ್ವರಸ್ಯ ದೇವಸ್ಯ ಪಶ್ಚಿಮೇ ಸ್ಥಾನಮುತ್ತಮಂ । 
ಪ್ರಸಿದ್ಧಮುಷಯಾಸ್ಯಾಮಿ ಕೇದಾರೇಶ್ವರನಾಮತಃ ॥೩೯॥ 


ಸರ್ವದಾ ದರ್ಶನಂ ತತ್ರ ಮಯಾ ಸಾರ್ಧಂ ಭವಿಷ್ಯತಿ । 
ಸರ್ನೇಷಾಂಚ ಪ್ರದಾಸ್ಯಾಮಿ ಸರ್ವಾನ್ಯಾಮಾನ್ನ ಸಂಶಯಃ । 


ಇಹ ಯಾವತ್ಸಲಂ ತಸ್ಮಾದ್ದಾಸ್ಯಾನಿ ಹೃಧಿಕಂ ತತಃ ॥೪೦॥ 
ಇತಿ ತೇ ಮಾನವಾಃ ಸರ್ವೆ ಶ್ರುತ್ವಾ ವಾಣೀಂ ಮನೋರಮುಾಂ | 
ಆಕಾಶಾದುತ್ತಿ ತಾಂ ದಿವ್ಯಾಂ ಮನಃಸ್ರ ಹ್ಲಾದಕಾರಿಕಾಂ ॥೪೧॥ 
ಗತಾ ವನಂ ನುಹಾಕಾಲಂ ಸಂಸ್ಕ ರಂತೋ ಮಹೇಶ್ವರಂ । 

ವಿಕಲ್ಬೇನ ವಿಚಿತ್ರೇಣ ಸತ್ಯ ಮೇವೇತಿ ನಾನ್ಯಥಾ ॥ ೪೨॥ 


೩೭. ""ಮಾನವರಿರಾ! ಕ್ಲೇತ್ರಗಳಲ್ಲೆಲ್ಲ ಉತ್ತಮಕ್ಸೇತ್ರವೂ, ಭುಕ್ತಿಮುಕ್ತಿ 
ಪ್ರದವೂ ಆದ ಮಹಾಕಾಲನನನೆಂಬ ಕ್ಲೇತ್ರವೊಂದಿರುವುದು ಪ್ರಳಯದಲ್ಲಿಯೂ 
ಅದಕ್ಕೆ ನಾಶವಿರುವುದಿಲ್ಲವು 

೩೮. ಶಿಪ್ರಾನದಿಯ ದಡದಲ್ಲಿ ನಾನು ಪುಣ್ಯಪ್ರದವೂ ಪರಮಪವಿತ್ರವೂ 
ಆದ ಪ್ರದೇಶದಲ್ಲಿ ಲೋಕಾನುಗ್ರಹಕ್ಕಾಗಿ ಲಿಂಗರೂಪವನ್ನು ಧರಿಸಿ ನೆಲಸುವೆನು. 

೩೯, ಸೋಮೇಶ್ವರಮಹಾಲಿಂಗದ ಪಶ್ಚಿಮಪ್ರದೇಶವು ಉತ್ತಮವಾಗಿರು 
ವುದ. ಅಲ್ಲಿ ನಾನು ಕೇದಾರೇಶ್ವರನೆಂದೇ ಪ್ರಖ್ಯಾತಿಯನ್ನು ಸಡೆಯುವೆನು. 

೪೦. ಅಲ್ಲಿ ನಿಮಗೆಲ್ಲಗಿಗೂ ಸರ್ವಕಾಲಗಳಲ್ಲಿಯೂ ನನ್ನ ದರ್ಶನವು ಲಭಿಸು 
ತ್ತಿರುವುದು. ನಿಸ್ಸಂದೇಹವಾಗಿಯೂ ಅಲ್ಲಿ ಸಕಲರಿಗೂ ಸಕಲಾಭೀಷ್ಟಗಳನ್ನೂ 
ನಾನು ಕೊಡುತ್ತಿರುವೆನು. ಇಲ್ಲಿ ಯಾವ ಫಲವನ್ನು ಕೊಡುವೆನೊ, ಅದಕ್ಕೂ 
ಹೆಚ್ಚಿನ ಫಲವನ್ನೇ ಅಲ್ಲಿ ನಾನು ಕೊಡುತ್ತೇನೆ.' 

೪೧. ಇಂತೆಂದು ಆಕಾಶದಿಂದ ಹೊರಟುಬಂದ ಮನೋಹರವೂ, ದಿವ್ಯವೂ, 
ಮನಸ್ಸಂತೋಷಕಾರಕವೂ ಆದ ಮಾತನ್ನು ಆ ಮನುಷ್ಯರೆಲ್ಲರೂ ಕೇಳಿದರು. 

೪೨. ಅದರಿಂದ ಅವರ ಮನಸ್ಸಿನಲ್ಲಿ ವಿಚಿತ್ರವಾದ ಪರಿಣಾಮವುಂಟಾಗಲು 
ಎಲ್ಲರೂ, "" ಇದು ಸತ್ಯವೇ ಹೊರತು ಸುಳ್ಳಾಗಲಾರದು'' ಎಂದುಕೊಂಡು. 
ಮಹಾಕಾಲವನಕ್ಕೆ ಹೋದರು, 


ರ್ಶ ೬ ಶ್ರೀ ಸ್ಕಾಂದೆಮಯಾಪುರಾಣಂ 


ಸ್ನಾತ್ವಾ ಶಿಸ್ರಾಜಲೇ ಪುಣ್ಯೇ ಯಾವತ್ಸ ಶ್ಯಂತಿ ಭಾಸ್ಕರಂ | 
ತಾನದ್ದೃಷ್ಟಿಸಥೋತ್ಸನ್ನಂ ಲಿಂಗಂ ಪಾಪಪ್ರಣಾಶನಂ ॥ ೪೩ 
ಅಥ ತೇ ಹರ್ಷಿತಾಃ ಪ್ರೋಚುಃ ಕೇದಾರೋಂಯಂ ನ ಸಂಶಯಃ । 
ದೃಷ್ಟೋಂಸ್ಮಾಕಂ ನ ಸಂದೇಹೋ ಗಂಗಾ ಶಿಪ್ರಾಜಲೇ ಸ್ಥಿತಾ ॥೪೪॥ 
ತತಸ್ತೇ ಪೂಜಯಾಮಾಸುಃ ಪುಷ್ಬೈರ್ನಾನಾನಿಧೈಸ್ತದಾ। 


ಪೂಜಿತೋಹಂ ನಿಶಾಲಾಕ್ಸಿ ತೇಷಾಂ ತುಷ್ಟೋ ವರಾನನೇ ॥ ೪೫ ॥ 
ದುರ್ಲಭೋಂತಿನರೋ ದತ್ತಃ ಕೈಲಾಸೇ ಸ್ಥಾನಮುತ್ತಮಂ | 

ಅಕ್ಟಯಂ ಚ ಪದಂ ದತ್ತಂ ಪುನರಾವೃತ್ತಿವರ್ಜಿತಂ ॥ ೪೬ ॥ 
ಅತೋಹಂ ಶ್ರಿದಶೈಃ ಪ್ರೋಕ್ತಃ ಕೇದಾರೇಶ್ವರನಾಮತಃ । 

ಪ್ರಾರ್ಥಿತಃ ಸರಯಾ ಭಕ್ತ್ಯಾ ಲೋಕಾನಾಮನುಕಂಪಯಾ ॥ ೪೭॥ 
ಇಹಾಗತ್ಯ ನರಾ ಯೇ ಚ ತ್ವಾಂ ಪಶ್ಯಂತಿ ಸುಭಕ್ತಿತಃ । 

ತೇಷಾಂ ಫಲಂ ತ್ವಯಾ ದೇನ ದಾತನ್ಯಮಧಿಕಂ ಯತಃ ॥ ೪೮॥ 


೪೩. ಪ್ರಣೃಪ್ರದವಾದ ಶಿಪ್ರಾನದಿಯಲ್ಲಿ ಮಿಂದು ಅವರು ಸೂರ್ಯನನ್ನು 
ನೋಡುತ್ತಿದ್ದಂತೆಯೇ ಆವರ ನೇತ್ರಗಳಿಗೆ ಪಾಸಪರಿಹಾರಕವಾದ ಲಿಂಗವೊಂದು 
ಗೋಚರವಾಯಿತು. 

೪೪ ಆಗ ಅವರೆಲ್ಲರೂ ಆನಂದಭರಿತರಾಗಿ ತಮ್ಮಲ್ಲಿಯೇ, "ಇದೇ 
ಕೇದಾರೇಶ್ವರಲಿಂಗವು, ಈ ಶಿಪ್ರಾಜಲದಲ್ಲಿಯೇ ಗಂಗೆಯು ಸನ್ಸಿಹಿತಳಾಗಿರು 
ವಳು?” ಎಂದು ಹೇಳಿಕೊಂಡರು 

೪೫. ವಿಶಾಲಾಕ್ಸಿಯ ! ಬಳಿಕ ಅವರು ಬಹುವಿಧಗಳಾದ ಪುಷ್ಪಗಳಿಂದ 
ನನ್ನನ್ನು ಪೂಜಿಸಿದರು. ಅವರ ಪೂಜೆಯನ್ನು ಕೈಗೊಂಡು ನಾನು ಸರಮ 
ಸಂತುಷ್ಟನಾದೆನು 

೪೬. ಅವರಿಗೆ ಕೈಲಾಸದಲ್ಲಿ ಉತ್ತಮಸ್ಹಾನಗಳೆಂಬ ಅತ್ಯಂತ ದುರ್ಲಭ 
ವಾದ ವರವನ್ನಿತ್ತೆನು. ಪುನರಾವೃತ್ತಿರಹಿತವಾದ ಶಾಶ್ವತ ಸದವಿಯನ್ನೂ 
ಕೊಟ್ಟನು. 

೪೭. ಆದುದರಿಂದಲೇ ನಾನು ಕೇದಾರೇಶ್ವರ ನಾಮಾಂಕಿತನೆಂದು ದೇವತೆ 
ಗಳು ಹೇಳಿ ಲೋಕಾನುಗ್ರಹಬುದ್ದಿಯಿಂದ ನನ್ನಲ್ಲಿ ಬಹಳ ಭಕ್ತಿಯುಕ್ತರಾಗಿ 
ಬೇಡಿಕೊಂಡರು. 

೪೮. ""ಮಹಾದೇವನೆ! ಇಲ್ಲಿಗೆ ಬಂದು ಯಾನ ಮಾನವರು ನಿನ್ನನ್ನು 
ದೃಢಭಕ್ತಿಯಿಂದ ನೋಡುವರೊ, ಅನರಿಗೆ ನೀನು ಅತ್ಯಧಿಕವಾದ ಫಲವನ್ನು 
ಕೊಡಬೇಕು. 


ಸಸ್ತಸಸ್ಮಿತನೋ$ಧ್ಯಾಯಃ ೫೯೭ 


'ಹಿಮಾದ್ರೌ ಹಿನುನಾಥಸ್ಯ ಯಾತ್ರಾಯಾಃ ಪ್ರತ್ಯಹಂ ಫಲಂ । 

ಲಭಂತೇ ಚ ನರಾ ನಿತ್ಯಂ ನಾತ್ರ ಕಾರ್ಯಾ ವಿಚಾರಣಾ ॥೪೯॥ 
ಬ್ರಹ್ಮಹಾ ನಾ ಸುರಾಪೋ ವಾ ಸ್ತೇಯಾ ವಾಗುರುತಲ್ಪಗಃ। 
ತತ್ಸಂಪರ್ಕೀ ನರೋ ಯಸ್ತು ತ್ವಾಂ ದೃಷ್ಟಾ ಕಿಲ್ಟಿಷಾಕರಃ । 


ಸೋಪಿ ಯಾತಿ ಪರಂ ಸ್ಥಾನಂ ಪುನರಾವೃತ್ತಿವರ್ಜಿತಂ ॥೫೦॥ 
'ಚಾಂದ್ರಾಯಣಾನಾಂ ವಿಧಿನಚ್ಛತಾನಾಂ ಚೈನ ಯತ್ಸಲಂ | 

ತತ್ಫಲಂ ಸಮವಾಸ್ಲೋತಿ ಕೇದಾರೇಶ್ವರದರ್ಶನಾತ್‌ ॥೫೧॥ 
ತೇ ನರಾಃ ಪಶವೋ ಲೋಕೇ ತೇಷಾಂ ಜನ್ಮ ನಿರರ್ಥಕಂ | 
ಯೈರ್ನದೃಷ್ಟೋ ಮಹಾಕಾಲೇ ಕೇದಾರೇಶ್ವಸಂಜ್ಞಕಃ ॥ ೫೨ ॥ 
ಕೌಮಾರೇ ಯೌವನನೇ ಬಾಲ್ಕೇ ನಾರ್ಧಕೇ ಯದುಸಾರ್ಜಿತಂ | 
ತತ್ಪಾಪಂ ಸಂಕ್ಟಯಂ ಯಾತಿ ಕೇದಾರೇಶ್ವರದರ್ಶನಾತ್‌ ॥ ೫೩ ॥ 
ಹಿಮಾಲಯಕೃತಾ ಯಾತ್ರಾ ತಸ್ಯಾಃ ಪ್ರೋಕ್ತಂ ಚ ಯತ್ಸಲಂ । 

ತತ್ಸಲಂ ಸಮವಾಪ್ನೋತಿ ಕೇದಾರೇಶ್ವರದರ್ಶನಾತ್‌ 1 ೫೪ ॥ 





೪೯. ಹಿಮಾಚಲದಲ್ಲಿರುವ ಕೇದಾರೇಶ್ವರನ ಬಳಿಗೆ ನಿತ್ಯವೂ ಮಾಡುವ 
ಯಾತ್ರೆಯ ಮಹಾಸಲನನ್ನೇ ಮನುಜರು ಇಲ್ಲಿಯೂ ಪಡೆಯುವುದರಲ್ಲಿ 
ಸಂದೇಹವಿಲ್ಲ. 

೫೦. ಬ್ರಹ್ಮಘಾತಕನೂ, ಸುರಾವಾನಮಾಡಿದವನೂ, ಚೌರ್ಯಾಸಕ್ತನೂ, 
ಗುರುತಲ್ಪಗಾಮಿಯೂ, ಇವರೊಡನೆ ಸಂಪರ್ಕವುಳ್ಳವನೂ ಆಗಿರುವ ಮಹಾ 
ಪಾತಕಿಯೂ ನಿನ್ನ ದರ್ಶನವನ್ನು ಹಾಡುವುದರಿಂದ ಮರಳಿ ಸಂಸಾರಕ್ಕೆ ಬೀಳ 
ದಿರುವಂತೆ ಪರಮಪದವಿಯನ್ನು ಪಡೆಯುವನು. 

೫೧. ಒಂದುನೂರು ಚಾಂದ್ರಾಯಣವ್ರತಗಳನ್ನು ವಿಧಿವತ್ತಾಗಿ ಆಚರಿಸಿ 
ಡುದರಿಂದ ಯಾವ ಫಲವುಂಟ್ಕೊ ಅದನ್ನೇ ಕೇದಾರೇಶ್ವರನ ದರ್ಶನದಿಂದ 
ಪಡೆಯಬಹುದು. 

೫೨. ವ:ಹಾಕಾಲವನದಲ್ಲಿರುವ ಕೇದಾರೇಶ್ವರನನ್ನು ನೋಡದಿರುವಂತಹ 
ನರರೇ ಷಶುಗಳೆನ್ನಬೇಕು ಅನರ ಜನ್ಮಗಳು ರಿರರ್ಧಕಗಳೇ ಸಂ. 

೫೩. ಕೇದಾರೇಶ್ವರನ ದರ್ಶನಮಾತ್ರದಿಂದ ಮನುಷ್ಯನು ತನ್ನ ಬಾಲ್ಯ, 
ಳೌಮಾರ, ಯೌವನ, ವಾರ್ಥಕ್ಯಗಳಲ್ಲಿ ಮಾಡಿದ ಸಮಸ್ತಪಾತಕಗಳೂ ನಾಶ 
ವಾಗುವುವು. 

೫೪. ಹಿಮಾಲಯದಲ್ಲಿರುವ ಕೇದಾರೇಶ್ವರನ ಬಳಿಗೆ ಯಾತ್ರೆಯನ್ನು 
ಮಾಡಲು ಯಾವ ಫಲವುಂಟೊ, ಅದನ್ನೇ ಈ ಲಿಂಗವನ್ನು ನೋಡುವುದ 
ರಿಂದಲೂ ನಡೆಯಬಹುದು.” 


೫೯೮ ಶ್ರೀ ಸ್ಥಾಂದಮ ಹಾಪುರಾಣಂ 


ಇತ್ಯುಕ್ತೋಂಹಂ ತದಾ ದೇವಿ ದೇವೈಃ ಪ್ರಣತಿಪೂರ್ವಕಂ | 

ತಥೇತಿ ಚ ಮಯಾ ಪ್ರೋಕ್ತಂ ತೇಃಸಿ ದೇವಾ ದಿವಂ ಗತಾಃ 8೫೫ ॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಸಾಪನಾಶನಃ ! 
ಕೇದಾರೇಶ್ವರದೇವಸ್ಯ ಪಿಶಾಚಾಖ್ಯಮತಃ ಶೃಣು ॥ ೫೬ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಂಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
"" ಕೇದಾರೇಶ್ವರಮಾಹಾತ್ಮ್ಯ ವರ್ಣನಂ'' ನಾಮ 
ಸಪ್ತಷಸ್ಮಿತಮೋಂಧ್ಯಾಯ; 


೫೫ ದೇವಿಯೆ! ಇಂತೆಂದು ದೇವತೆಗಳು ನಮ ಸ್ಥಾರಪೂರ್ವಕವಾಗಿ 
ನನ್ನನ್ನು ಬೇಡಿಕೊಳ್ಳ ಲು ನಾನೂ ಹಾಗೆಯೇ ಆಗಲೆಂದು ವರವನ್ಸಿತ್ತೈನು. ಬಳಿಕ 
ದೇವತೆಗಳು ಸ ಸ್ವರ್ಗಕ್ಕೆ ಹೊರಟುಹೋದರು. 

೫೬. ಮಹೇಶ್ವರಿಯೆ ! ಇಂತು ಥಿನಗೆ ಕೇದಾರೇಶ್ವರಮಹಾದೇವನ 
ಪ್ರಭಾವವನ್ನು ಹೇಳಿರುವೆನು ಈ ಕಥೆಯು ಸಕಲಪಾತಕಗಳನ್ನು ನಾಶ 
ಮಾಡುವುದು. ಇನ್ನು ಪಿಶಾಚೇಶ್ವರನ ಮಹಿಮೆಯನ್ನು ಕೇಳುವವಳಾಗು. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರ ಸಿದ್ಧ ವಾದ 
ಶ್ರೀಸ್ಕಾ ಂದಮಹಾಪುರಾಣದ ಐದನೆಯ ಆವಂತ್ಕ ಖಂಡದ ಎರಡನೆಯ “ಚತು ರಶೀತಿಲಿಂಗ 
ಮಾಹಾತ್ಮ ದಲ್ಲಿ “" ಕೇದಾರೇಶ ಒರಮಾಹಾತ್ಮ್ಯವರ್ಣನ ೨೨ವೆಂಬ 
ಆರುವತ್ತೇಳನೆಯ ಅಧ್ಯಾಯವು ಮಂಗಿದುದು 


ಶ್ರೀ 
ಅಧಾಷ್ಟಷಸ್ಮಿತಮೋಧ್ಯಾಯಃ 
ಪಿಶಾಚೇಶ್ವರಮಾಹಾತ್ಮ್ಯವರ್ಣನಂ 
ಈಶ್ವರ ಉವಾಚ:- 

ಅಷ್ಟಸಸ್ಮಿಕಸಂಖ್ಯಾಕಂ ಪಿಶಾಚಾಖ್ಯಮಧೇಶ್ವರಂ । 
ಶೃಣು ದೇನಿ ಪ್ರಯತ್ನೇನ ದರ್ಶನಾತ್ಪಾಪನಾಶನಂ Hon 
ಆದೌ ಕಲಿಯುಗೇ ದೇನಿ ಶೂದ್ರೋ ಬಹುಥನೋಇಭವತ್‌ । 
ಸೋಮೋ ನಾಮ ಸುನಿಖ್ಯಾತೋ ನಾಸ್ತಿಕೋ ವೇದನಿಂದಕಃ ॥೨॥ 
ಅಬ್ರಹ್ಮಣ್ಯೋ ನೃಶಂಸಶ್ಚ ಕದರ್ಯೊ ನಿರಪತ್ರಪಃ । 
ನಿಶ್ವಾಸಘಾತಕಶ್ಸೈವ ಪರಸ್ಪಹರಣೇ ರತಃ Han 
ತ್ರಿನರ್ಗಹಂತಾ ಚಾನ್ಯೇಷಾಮಾತ್ಮಕಾಮಾನುವರ್ತಕಃ । 
ಸ ಕದಾಚಿನ್ಮೃತೋ ದೇನಿ ಕಷ್ಟೇನ ಪರಮೇಣ ಚ nen 
ಮರುದೇಶೇ ನಿಶಾಚೋಂಭೂನ್ನಗ್ನೋ ದೀನೋ ಭಯಾನಹಃ । 
ನಾಶಕೃತ್ಸಸನಿಶಾಚಾನಾಂ ಸ್ವಸಕ್ಟೋಚ್ಛೇದಕಾರಕಃ ॥೫॥ 


ಕನ್ನಡದ ಅನುವಾದ 
ಸಿಶಾಚೇಶೃರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ --ಅರುವತ್ತೆಂಟನೆಯದೇ ನಿಶಾಚೇಶ್ವರ 
ವೆಂದು ಪ್ರಸಿದ್ಧವಾದ ಲಿಂಗವು. ದರ್ಶನದಿಂದಲೇ ಪಾಸಗಳನ್ನು ತೊಲಗಿಸುವ 
ಇದರ ಚರಿತ್ರೆಯನ್ನು ಸಾವಧಾನದಿಂದ ಕೇಳು. 

೨. ದೇವಿಯೆ! ಈ ಕಲಿಯುಗದ ಆದಿಯಲ್ಲಿ ಸೋಮನೆಂಬ ಹೆಸರಿನ 
ಬಹಳ ಧನಾಢ್ಯನಾದ ಶೂದ್ರನೊಬ್ಬನಿದ್ದನು ಅವನು ನಾಸ್ತಿಕನೂ, ವೇದಶಾಸ್ತ್ರ 
ನಿಂದಕನೂ ಆಗಿ ಪ ಖ್ಯಾತಿಯನ್ನು, ಸಡೆದಿದ ನು 

೩. ಮತ್ತು ಬ್ರಾ ಹ್ಮಣಭಕ್ತಿ ಯಿಲ್ಲದನನೂ, ಕ್ರೂರಿಯೂ, ನೀಚನೂ, 
ಲಜ್ಜಾರಹಿತನೂ, ವಿಶ್ವಾಸಫಾತಕನೂ, ಪರಧನವನ್ನಪಹರಿಸುವುದರಲ್ಲಿಯೇ 
ಆಸಕ್ತನೂ ಆಗಿದ್ದನು 

೪. ಬ್ರಾಹ್ಮಣ, ಶ್ಪತ್ರಿಯ, ವೈಶ್ಯರನ್ರೂ, ಇತರರನ್ನೂ ಸಂಹರಿಸುತ್ತ 
ತನ್ನ ಇಚ್ಛೆಯಂತೆಯೇ ನಡೆಯುವವನಾಗಿ ಅವನು ಕಾಲಕ್ರಮದಲ್ಲಿ ಬಹಳ 
ಶಷ್ಟತರವಾದ ಮರಣವನ್ನು ಪಡೆದನು 

೫. ಬಳಿಕ ಅವನು ಮರಳುಕಾಡಿನಲ್ಲಿ ಒಂದು ಪಿಶಾಚನಾಗಿ ದಿಗಂಬರನೂ, 
ದೀನನೂ, ಭಯಂಕರನೂ, ಪಿಶಾಚಗಳನ್ನೇ ನಾಶಮಾಡುವವನೂ, ತನ್ನ 
ಕಡೆಯವರನ್ನೇ ಕೊಲ್ಲುವನನೂ ಆದನು. 


೬೦೦ ಶ್ರೀ ಸ್ಕಾಂದಮಹಾಪುರಾಣಂ 


ಬಹವೋ ಮರ್ದಿತಾಸ್ತೇನ ಪಿಶಾಚಾ ಬಲನತ್ತರಾಃ ॥೬॥ 
ಅಥ ತೇನೈವ ಮಾರ್ಗೇಣ ಕದಾಚಿಚ್ಛಾಕಟಾಯನಃ | 
ಸ್ವಾಧ್ಯಾಯನಿರತೋ ನಿದ್ವಾನ್ವಾಗ್ಗೀ ಶಮಪರಾಯಣಃ nen 
ಉದಯಾದಿತ್ಯಸಂಕಾಶೋ ನಿಭಾನಸುಸಮದ್ಯುತಿಃ । 

ಶಕಟೀನ ಸದಾ ಯಾತಿ ಸ ಪಶ್ಯಸ್ಪರ್ವತಾತ್ಮಜೇ nen 
ಗತೋ ದದರ್ಶ ತಂ ರೌದ್ರಂ ಪಿಶಾಚಂ ಚ ಭಯಾವಹಂ | 

ಸ ಹಿಶಾಚಃ ಕ್ಸುಧಾನಿಷ್ಟೋ ಭೋಕ್ತುಕಾನೋಂ ಭ್ಯಧಾವತ Hen 


ದೃಷ್ಟ್ವಾ ತಂ ಶಕಟಾರೂಢಂ ಬ್ರಾಹ್ಮಣಂ ಶಾಕಬಾಯನಂ । 

ಶಕಟಸ್ಯ ಧ್ವನಿಂ ಶ್ರುತ್ವಾ ರೂಪಂ ದೃಷ್ಟಾ ದ್ವಿಜಸ್ಯ ಚ । 

ತಥಾರೂಪಃ ಪಿಶಾಚಸ್ತು ಕರ್ಣಾಭ್ಯಾಂ ಬಧಿರೀಕೃತಃ noon 
ಆತ್ಮತ್ರಾಣಪರೋ ಭೂತ್ವಾ ನಷ್ಟಃ ಕಷ್ಟೇನ ಹಾರ್ನ್ವತಿ । 

ತಂ ಧಾನಂತಂ ಸಮಾಲೋಕ್ಕ ಸಿಶಾಚಂ ಬ್ರಾಹ್ಮಣೋ ಬ್ರನೀತ್‌ noon 


೬ ಆವನಿಂದ ಮಹಾಬಲಶಾಲಿಗಳಾದ ಅನೇಕ ಪಿಶಾಚರೂ ಪೀಡಿತ 
ರಾಗಿದ ರು 

ಪರ್ವತಪುತ್ರಿಯೆ! ಒಮ್ಮೆ ವೇದಶಾಸ್ತ್ರ ಸಂಪನ್ಮನೂ, ಮಹಾ 
ವಿದ್ವಾಂಸನೂ, ವಾಚಾಳಿಯೂ, ಇಂದ್ರಿಯನಿಗ್ರಹತತ್ಸರನೂ ಆದ ಶಾಕಟಾಯನ 
ನೆಂಬೊಬ್ಬ ಬ್ರಾಹ್ಮಣನು ಆ ನೂರ್ಗದಲ್ಲಿ ಬರುತ್ತಿದ್ದನು 

೮. ಬಾಲಸೂರ್ಯನ ಮೈಬಣ್ಣ ದಿಂದೊಪ್ಪುತ್ತ ಅಗ್ನಿಯಂತೆ ತೇಜೋವಂತ 
ನಾದ ಆತನು ನಾನಾ ದೇಶಗಳನ್ನು ನೋಡುತ್ತ ಬಂಡಿಯನ್ನೇರಿಯೆ ಪ್ರಯಾಣ 
ಮಾಡಿ ಬರುತ್ತಿದ್ದನು 

೯, ಆತನು ಮರುಪ್ರದೇಶದಲ್ಲಿ ಬರುತ್ತಿರಲು ಕ್ರೂರನೂ, ಭಯಂಕರನೂ 
ಆದಆ ಸಿಶಾಚವನ್ನು ಕಂಡನು. ನಿಶಾಚನೂ ಹಸಿವಿನಿಂದ ಬಳಲುತ್ತ ಆತನನ್ನು 
ತಿನ್ನಲು ಓಡಿಬಂದನು 

೧೦. ರಥವನ್ನೇರಿ ಬರುತ್ತಿದ್ದ ಶಾಕಟಾಯನ ಬ್ರಾಹ್ಮಣನನ್ನೂ, ಆತನ 
ತೇಜೋರೂಪವನ್ನೂ ಕಂಡು ಪಿಶಾಚನು ಆ ರಥದ ಫೋಷವನ್ನೂ ಕೇಳಿದನು. 
ಆದರಿಂದ ಒಡನೆಯೆ ಅವನ ಕಿವಿಗಳು ಮುಚ್ಚಿಹೋದುವು 

೧೧. ದೇವಿಯೆ! ಅವನು ತನ್ನನ್ನು ರಕ್ಸಿಸಿಕೊಳ್ಳುವುದರಲ್ಲಿಯೇ ತತ್ಪರ 
ನಾಗಿ ಬಹಳ ಕಷ್ಟದಿಂದ ಓಡಿಹೋಗುತ್ತಿದ್ದನು. ಓಡುತ್ತಿದ್ದ ಆ ನಿಶಾಚನನ್ನು 
ಕಂಡು ಬ್ರಾಹ್ಮಣನು ಹೇಳಿದನು. 


ಸಸ್ಟಸಷ್ಮಿತಮೋಳ$ಧ್ಯಾಯಃ ೬೦೧ 


ಪಿಶಾಚ ತ್ರಸ್ತರೂಪೋಸಸಿ ತ್ವರಿತಕ್ಷೈನ ಲಕ್ಸ್ಯ್ಯಸೇ । 


ಕ್ವ ಧಾವಸಿ ಸಮಾಚಕ್ಸ್ಯ ಕುತಸ್ತೇ ಭಯಮಾಗತಂ ॥ ೧೨ ॥ 
ಪಿಶಾಚ ಉವಾಚ: 

ಶಕಟಿಸ್ಯಾಸ್ಯ ವಮುಹತೋ ಘೋಷಂ ಶ್ರುತ್ವಾ ಭಯಂಕರಂ | 

ಕರ್ಣಾಭ್ಯಾಂ ಬಧಿರೋ ಜಾತೋ ನಿಸಂಜ್ಞಸ್ತನದರ್ಶನಾತ್‌ W ೧೩ ಟ 


ಬ್ರಾಹ್ಮಣ ಉವಾಚ .- 

ಪಿಶಾಚಾನಾಂ ಬಲಿಸ್ಕ್ಮಾಶ್ಲೆ ಶ್ರೂಯಂತೇ ಬ್ರಹ್ಮರಾಕ್ಚಸಾಃ। 

ಸತ್ವಂ ಮಾಂ ಭೋಕ್ತುಕಾನೋಸಸಿ ವಿಖ್ಯಾತೋ ಬ್ರಹ್ಮರಾಕ್ಟಸಃ ॥ ೧೪ ॥ 
ನಿಶಾಚ ಉವಾಚ .- 

ಹಪಿಶಾಚಾನಾಂ ಸಮರ್ಥೋಸ್ಮಿ ನಷ್ಟೋಂಹಂ ತನ ದರ್ಶನಾತ್‌ । 

ದುಃಖಂ ಹಿ ಮೃತ್ಯುಃ ಸರ್ವೇಷಾಂ ಜೀನಿತಂ ಚ ಸುದುರ್ಲಭಂ । 

ಅತೋ ಭೀತಃ ಪಲಾಯಾಮಿ ಜೀನಹೇತೋಃ ಸುಖಾರ್ಥತಃ ॥ ೧೫ ॥ 
ಬ್ರಾಹ್ಮಣ ಉವಾಚ “-- 

ಕುತಃ ಪಿಶಾಚ ಸೌಖ್ಯಂ ತೇ ಮರಣಂ ಶ್ರೇಯ ಏನ ಶೇ। 

ಪೈಶಾಚೀ ಕುಶ್ಸಿತಾ ಯೋನಿಃ ಪಾಪಿನಾಮೇನ ಜಾಯತೇ ॥ ೧೬॥ 

೧೨ ""ಎಲ್ಛೈ ಪಿಶಾಚನೆ! ನೀನು ಬಹಳ ಕಷ್ಟಸಡುವಂತಿರುವೆಯೋಕೆ? 
ತ್ವರೆಯಿಂದ ಕೂಡಿದವನಾಗಿಯೂ ಕಾಣುತ್ತಿರುವೆ. ಎಲ್ಲಿಗೆ ಓಡುತ್ತಿರುನೆ 
ಯೆಂಬುದನ್ನು ತಿಳಿಸು ನಿನಗೆ ಯಾವುದರಿಂದ ಭಯವೂದಗಿತ,?'' 

೧೩ ಪಿಶಾಚನು ದೇಳುತ್ತಾನೆ ಈ ನುಹಾರಧದ ಭಯಂಕರ ಧ್ವನಿ 
ಯನ್ನು ಕೇಳಿ ನನ್ನ ಕಿನಿಗಳು ಮುಚ್ಛಿಹೋದ.ವು ನಿನ್ನ ರೂಪವನ್ನು ಕಂಡು 
ನಾನು ನಿಶ್ಚೇಷ್ಟನಾದೆನು 

೧೪ ಬ್ರಾಹ್ಮಣನು ಹೇಳುತ್ತಾನೆ --ಸಿಶಾಚರಲ್ಲಿ ಬ್ರಹ್ಮರಾಕ್ಷಸರೇ ಮಹಾ 
ಬಲಶಾಲಿಗಳೆಂದು ಕೇಳಿರುವೆನು ನನ್ನನ್ನು ತಿನ್ನಬಯಸಿದುದರಿಂದ ನೀನೂ 
ಪ್ರಖ್ಯಾತನಾದ ಬ್ರಹ್ಮರಾಕ್ಟೃಸನೇ ಎಂದು ತಿಳಿಯುವೆನು 

೧೫ ಪಿಶಾಚನು ಹೇಳುತ್ತಾನೆ --ನಾನು ಪಿಶಾಚರಲ್ಲಿ ಸಮರ್ಧನೇ ಸರಿ, 
ಆದರೆ ನಿನ್ನ ದರ್ಶನದಿಂದ ಗತಿಗೆಟ್ಟಿರುವೆನು. ಸಕಲ ಪ್ರಾಣಿಗಳಿಗೂ ಮರಣವು 
ಮಹಾದುಃಖಸ್ರದವನಣ್ಟೆ ಜೀವತವು ಬಹಳ ದುರ್ಲಭವಾಗಿರುವುದು. ಆದುದ 
ರಿಂದ ಪ್ರಾಣಸೌಖ್ಯಗಳೆರಡನ್ನೂ ರಕ್ಷಿಸಿಕೊಳ್ಳಲು ಭಯದಿಂದೋಡುತ್ತಿರುವೆನು. 

೧೬ ಬ್ರಾಹ್ಮಣನು ಹೇಳುತ್ತಾನೆ --ಅಯ್ಯಾ ಪಿಶಾಚನೆ! ನಿನಗೆ ಸೌಖ್ಯ 
ವೆಲ್ಲಿಯದು? ಮರಣವೇ ನಿನಗೆ ಶ್ರೇಯಸ್ಕರವೆಂದೆಣಿಸುವೆನು. ನೀಚನಾದ 
ಸಿಶಾಚಜನ್ಮನು ಮಹಾಪಾತಕಿಗಳಿಗೆ ಮಾತ್ರ ಲಭಿಸುವುದು. 





೬೦೨ ಶ್ರೀ ಸ್ಯಾಂದಮಹಾಪುರಾಣಂ 


ಪಿಶಾಚ ಉವಾಚ :- 
ಸರ್ವತ್ರ ಹಿ ಗತೋ ಜೀವೋ ಭವತ್ಯೇವ ಸುಖಾಶ್ರಯಃ । ' 
ತಸ್ಮಾ ಜ್ಜೇವಿತುಮಿಚ್ಛಾ ಮಿಪ್ಪ ಸೀದ ಬ್ರಹ್ಮರಾಕ್ಸು ॥ ೧೭ 
ಬ್ರಾಹ್ಮಣ ಉವಾಚ: 
ನಾಹಂ ತ್ವಾಂ ಭೋಕ್ತುಕಾಮೋಸಸ್ಮಿ ಬ್ರಾಹ್ಮಣೋಹಂ ನ ರಾಕ್ಷಸಃ । 
ಸರ್ವಭೂತಹಿತಾರ್ಥಾಯ ನಿಚರಾಮಿ ಮಹೀತಲೇ ॥ ೧೮ ॥ 
ಸರ್ವೇಷಾಮೇವ ಜಂತೂನಾಂ ಮೈತ್ರೋ ಬ್ರಾಹ್ಮಣ ಉಚ್ಯತೇ । 
ಮಾ ಕುರುಷ್ಟ ಭಯಂ ಮತ್ತೋ ಮಿತ್ರಭಾನಂಗತೋ ಹೃಹಂ ॥ ೧೯೫೪ 
ತಸ್ಯ ತದ ಚನಂ ಶ್ರುತ್ವಾ ಸಿಶಾಚಃ ಸ್ಟ ಸ ಮಾನಸಃ । 


ಪ್ರ ಹಮ್ಮು ಪ್ರತ್ಯು ವಾಚೇದಂ ಬ್ರಾಹ್ಮ: ಜೀ ಶಾಕಟಾಯನಂ ॥೨೦॥ 
ಯಡಿ ತೇ ಇರೋ? ದತ್ತಾ ಹ ೈಭಯದಕ್ಸಿಣಾ । 

ಕರ್ಮಣಾ ಮನಸಾ ನಾಚಾ ಮಿತ್ರಭಾನಂ ಗತೋ ಯದಿ 1 20H 
ಪೃಚ್ಛಾಮಿ ತ್ವಾಂ ಮಹಾಭಾಗ ಸಂಶಯೋ ಹೃದಯೇ ಸ್ಥಿ ತಃ! 

ಶ್ರು ತಾ  ನುಕಂಪೆಯಾ ಸಮ್ಯಕ್ತನ್ಮೇ ವ್ಯಾಖ್ಯಾ ತುಮರ್ಹನಿ ॥ ೨೨ ॥ 





೧೭. ಪಿಶಾಚನು ಹೇಳುತ್ತಾನೆ ಎಲ್ಲೆಡೆಗಳಲ್ಲಿರುವ ಜೀವರೂ ಸುಖಕ್ಕೆ 
ಬಾಧ್ಯರೇ ಅಲ್ಲವೆ ಆದುದರಿಂದ ನಾನೂ ಜೀವಿಸಲಸೇಶ್ಷಿಸುವೆನು ಬ್ರಹ್ಮರಾಕ್ಟಸನೆ! 
ನನ್ನಲ್ಲಿ ಪ್ರಸನ್ನನಾಗು 

೧೮. ಬ್ರಾಹ್ಮಣನು ಹೇಳುತ್ತಾನೆ ನಾನು ನಿನ್ನನ್ನು ತಿನ್ನಬಯಸು 
ವವನಲ್ಲ. ನಾನು ಬ್ರಾಹ್ಮಣನೇ ಹೊರತು ರಾಕ್ಸಸನಲ್ಲ ಸಮಸ್ತ ಪ್ರಾಣಿಗಳ 
ಜತವನ್ನೇ ಕೋರುತ್ತ ಭೂಮಂಡಲದಲ್ಲಿ ಸಂಚರಿಸುತ್ತಿರುವೆನು. 

೧೯. ಸಕಲಪ್ರಾಣಿಗಳಲ್ಲಿಯೂ ಸ್ನೇಹಭಾವವೇ ಬ್ರಾಹ್ಮಣಧರ್ಮವೆಂದೆನಿ 
ಸುವುದು. ಆದುದರಿಂದ ನಿನ್ನೊ ಡನೆಯೂ ಮಿತ ತ್ರಭಾವದಿಂದಿರುವ ನನ್ನಲ್ಲಿ 
ಭಯಗೊಳ್ಳ ಬೇಡ 

೨೦, ಆತನ ಮಾತನ್ನು ಕೇಳಿ a ಸಮಾಹಿತವಾದ ಮನಸ್ಸುಳ್ಳ 
ನಾಗಿ ಶಾಕಟಾಯನ ಬ್ಲಾ ್ರಾಹ್ಮಣನಿಗೆ ನಮಸ್ಕರಿಸಿ ಮರುಮಾತನ್ನಾಡಿದನು. 

೨೧. "ನೀನು ಸಕಲ ಪ್ರಾಣಿಗಳಿಗೂ ಅಭಯದಕ್ಸಿಣೆಯನ್ನು ನೀಡಿರುವೆ. 
ಮನೋವಾಕ್ಕ್ಯಾಯಗಳಿಂದಲೂ ನನ್ನಲ್ಲಿ ಮಿತ್ರತ್ವವನ್ನು ತೋರಿಸುತ್ತಿರುವೆ. 

೨೨. ಮಹಾತ್ಮನೆ! ನನ್ನ ಹೃದಯದಲ್ಲಿ ಸಂದೇಹವೊಂದು ನೆಲಸಿರುವುದು. 
ಅದನ್ನು ಕೇಳುವೆನು. ಅದನ್ನು ಕೇಳಿ ನನ್ನಲ್ಲಿ ದಯೆಯಿಂದ ಚೆನ್ನಾಗಿ ತಿಳಿಯ 
ಹೇಳಬಯಸುನೆನು. 


ಷಸ್ಟನಸ್ಮಿತಮೋ9ಧ್ಯಾಯಃ ೬೦೩೩ 


ಫೇನ ಕರ್ಮನಿಸಾಕೇನ ಸೈಶಾಚಂ ಯಾತಿ ಮಾನವಃ । 


ಸಿಶಾಚತ್ವಾತ್ಕಥಂ ಮುಕ್ತಿಃ ಪ್ರಾಪ್ಯತೇ ಸಾಪಕರ್ಮಭಿಃ ॥ ೨೩॥ 
ಇತಿ ತಸ್ಯ ವಚಃ ಶ್ರುತ್ವಾ ಪಿಶಾಚಸ್ಯ ವರಾನನೇ | 
ಮನುತ್ವೇನಾನೃತಸ್ತಸ್ಮೈ ಸ್ರಾವೋಚಚ್ಛಾಕಟಾಯನಃ ॥ ೨೪ ॥ 
ಅಸಹೃತ್ಯ ಚ ವಿಪ್ರಸ್ವಂ ದೇನಸ್ವಂ ಚ ವಿಶೇಷತಃ । 

ತೇನ ಪಾಪೇನ ಪಾಪಿಷ್ಮಾಃ ಪಿಶಾಚತ್ವಂ ಪ್ರಯಾಂತಿ ಚ ॥ ೨೫ ॥ 
ಪಿತರಂ ಮಾತರಂ ಚೈನ ಸ್ತ್ರಿಯಂ ಬಾಲಂ ದ್ವಿಜಂ ತಥಾ । 

ವಂಚಯಿತ್ವಾ ಹರತ್ಯರ್ಥಂ ಸ ಸಿಶಾಚೋ ಭವೇನ್ನರಃ ॥ ೨೬ ॥ 
ರಾಜದ್ರವ್ಯಂ ಗೃಹೀತ್ವಾ ತು ನ ಯಜೇನ್ನ ದದಾತಿ ಯಃ । 

ಆತ್ಮಾನಮೇವ ಪುಷ್ಣಾತಿ ನಿಶಾಚತ್ವಂ ಸ ಗಚ್ಛತಿ ॥೨೭॥ 
ವಿಶ್ವಾಸಘಾತಕಾಯೇ ಚ ಪರದಾರರತಾಶ್ಚಯೇ। 

ಪ್ರಾಪ್ನ್ನವಂತಿ ಪಿಶಾಚತ್ವಂ ತಥಾ ಯೇ ನೇದನಿಂದಕಾಃ ॥ ೨೮ ॥ 
ನಿಂದಂತಿಯೇ ಪುರಾಣಾನಿ ಧರ್ಮಶಾಸ್ತ್ರಾಣಿ ಸರ್ವದಾ । 

ತೇ ಭವಂತಿ ಪಿಶಾಚಾಶ್ನ ಯೇ ಸದಾ ಪಿಶುನಾ ನರಾಃ ॥೨೯॥ 


೨೩. ಯಾವ ವಾಪಕರ್ಮದ ಫಲನಾಗಿ ಪುನುಷ್ಯನು ಸಿಶಾಚಜನ್ಮನನ್ನು 
ತಾಳುವನು ? ಈ ಪಾಪಗಳಿಂದಲೂ. ಪಿಶಾಚತ್ತದಿಂದಲೂ ಮುಕ್ತಿಯಾಗುವ 
ದಾರಿಯಾವುದು?'' pk 

೨೪ ಸುಂದರಿಯೆ ! ಇಂತೆಂದ ವಿಶಾಚನ ಮಾತುಗಳನ್ನು ಕೇಳಿ 
ಶಕಟಾಯನನು ಅವನಲ್ಲಿ ಒದಳವಾದ ಕರುಣೆಯುಳ್ಳವನಾಗಿ ಹೇಳತೊಡಗಿದನು. 

೨೫ ""ಬ್ರಾಹ್ಮಣರ ಪದಾರ್ಥಗಳನ್ನೂ, ನಿಶೇಷವಾಗಿ ದೇವರ ಸ್ವತ್ತು 
ಗಳನ್ನೂ ಅಪಹರಿಸಿದ ಪಾಪಗಳಿಂದ ಮನುಷ್ಯನು ಪಾಫಿಯಾಗಿ ಪಿಶಾಚಜನ್ಮವನ್ನು 
ಹೊಂದುವನು 

೨೬. ತಂದೆ, ತಾಯಿ, ಸ್ರೀ, ಬಾಲಕ, ಬ್ರಾಹ್ಮಣ ಮುಂತಾದವರನ್ನು 
ಮೋಸಗೊಳಿಸಿ ಅವರ ಧನವನ್ನಪಹರಿಸುವ ಪಾತಕಿಯು ಪಿಶಾಚತ್ವವನ್ನು 
ಪಡೆಯುವನು. 

೨೭. ಯಾವನು ರಾಜದ್ರವ್ಯವನ್ನು ತೆಗೆದುಕೊಂಡರೂ ಯಜ್ಞಯಾಗಾದಿ 
ಗಳನ್ನು ಮಾಡಡೆ ಉಚಿತ ಪಾತ್ರಗಳಲ್ಲಿ ದಾನಮಾಡದೆ ತನ್ನನ್ನೇ ಪೋಷಿಸಿ 
ಕೊಳ್ಳುವನೊ, ಅವನೂ ಸಿಶಾಚನಾಗುವನು 

೨೮. ನಂಬಿದವರನ್ನು ಮೋಸಮಾಡುವವರೂ, ಪರಸ್ತ್ರೀಲಂಪಟರೂ, 
ವೇದಗಳನ್ನು ಹೀಯಾಳಿಸುವವರೂ ನಿಶಾಚತ್ವವನ್ನು ಹೊಂದುವರು 

೨೯. ಯಾರು ಪುರಾಣಗಳನ್ನೂ ಧರ್ಮಶಾಸ್ತ್ರಗಳನ್ನೂ ನಿಂದಿಸುತ್ತಿರುವರೊ, 


೬೦೪ ಶ್ರೀ ಸ್ಕಾಂದಮಹಾಪುರಾಣಂ 


ಇತಿ ತೇ ಕಥಿತಂ ಸರ್ವಂ ವೇದಪ್ರಾಮಾಜ್ಯತೋಂಧುನಾ । 
ಇದಾನೀಂ ಕಥಯಿಷ್ಯಾಮಿ ಯಸ್ತ್ವಂ ಜಾತೊೋಣಸಿ ತಚ್ಛೃಣು 1೩೦8 
ಸೋಮಕೋ ನಾಮ ಶೂದ್ರಸ್ತೃಂ ಸಪರಮರ್ಮಪ್ರಕಾಶಕಃ। 


ವಿಶ್ವಾಸಘಾತಕೋ ಜಾತೋ ದೇನಬ್ರಾಹ್ಮಣದೂಸಕಃ 1&೩೧॥ 
ನಾಸ್ತಿಕೋ ಭಿನ್ನಮರ್ಯಾದೋ ಜನ್ಮನ್ಯತ್ರಾಪಿ ಸಸ್ತನೇ। 

ಸಕುಲಂ ಪಾತಯಿತ್ವಾಃತ್ರ ನರಕೇ ದಾರುಣೇ ಭೃಶಂ 8೩೨೧ 
ಪಿಶಾಚಯೋನಿಂ ಸಂಪ್ರಾಪ್ತಃ ಪುನಃ ಪ್ರಾಪ್ಸ್ಯಸಿ *ಫಾರವಂ | 
ಮಹಾರೌರವಸಂಜ್ಞಂ ತು ಕ್ರಕಚಂ ಕಾಲಸೂತ್ರಕಂ । 

ಯಂತ್ರಪೀಡನಕಂ ರೌದ್ರಂ ಮಥನಂ ಕುಂಭವಾಲುಕು H ೩೩ 
ಇತ್ಯೇವಂ ನದತಸ್ತಸ್ಯ ಬ್ರಾ ಹ್ಮಃ ಬಸ್ಯ ಯಶಸ್ವಿನಿ । 

ಸಸ್ಟ್ರಾ ರ ಷ್ರಾಕ್ತ ನಂ ಜನ್ಮ ಇತ 'ಂಗಾತ್ಯುತ್ತಿ ತು ಸ್ವಕಂ 1 ೩೪ ॥ 
ದುಃಖಾಭಿಭೂತೋ ಸಕ್ತೆ (ಷ್ಟೋ ಧಿಗ್ನಿ ಗಿತ್ಯ ಸಕ ದ್ಬ್ಬ್ರುವನ್‌ । 

ಪತಿತೋ ಭೂತಲೇ ದೇವಿ ಇದಂ ವಾಕ | ಮಥಾಬ; ನೀತ್‌ ॥ ೩೫ ॥ 





ನಿತ್ಯವೂ ಯಾರು ನರರ ಪೋಷಗಳನ್ನೇ ನೋಡುತ್ತಿರುವರೊ, ಅವರ. ಪಿಶಾಚ 
ರಾಗುವರು 

೩೦ ಇಂತು ನಿನಗೆ ವೇದಶಾಸ್ತ್ರಗಃ ಸ್ರ 
ಕಾರಣಗಳೆಸ್ಲಿನನ್ನೂ ಹೇಳಿರುನೆನ, ಇನ. 
ಕಾರಣವನ್ನು ಹೇಳುವೆನ., ಕೇಳ, 


ಘಾತುಕನೂ, ದೇೇವಬ್ರಾಹ್ಮಣರನ್ನು ಅಸ್ರಿಗಳೆಯು ವವನೂ ಆದ ಸೋಮ 
ಶೂದ್ರನಾಗಿದ್ದೆ. 

೩೨ ಹಿಂದಿನ ಏಸನನೆಯ ಜನ್ಮದಲ್ಲಿಯೂ ನೀನ. ನಾಸ್ತಿಕವಾದಿಯೂ, 
ಲೋಕಮರ್ಯಾದೆಗಳನ್ನು ಮಾರುವವನೂ ಆಗಿದ್ದೆ. ಮತ್ತು ನಿನ್ನ ಕುಲವನ್ನೆಲ್ಲ 
ಭಯಂಕರನಾದ ನರಕದಲ್ಲಿ ಹ ಹಾಕಿರಿ. 

೩೩೬ ಈ ವಿಶಾಚಜನ ನು ಕಳೆದವೇಲೂ ವತ್ತ ರೌರವನರಕವನ್ನು 
ಸೇರುವೆ. ಮಹಾರೌರವ, ಕ್ರಕಚ, ಕಾಲಸ ಸೂತ್ರ, ಯಂತ್ರನೀಡನಕ, ರೌದ್ರ, 
ಮಧನ, ಕುಂಭನಾಲಕ ಮೊದಲಾದ ನರಕಗಳಲ್ಲಿ ಯಾತನೆಗಳನ್ನನುಭವಿಸುವೆ.?' 

೩೪ ಪಾರ್ವತಿಯ! ಇಂತು ಹೇಳುತ್ತಿರುವ ಬಾ ್ರಾಹ್ಮಣನ ಸತ್ಸಹವಾಸದ 
ಫಲವಾಗಿ ಆ ಪಿಶಂಚನಿಗೆ ತನ್ನ ಹಿಂದಿನ ನೀಚಜನ್ಮದ ಸ್ಮರಣೆಯ,ಂಟಾಯಿತು 

೩೫. ದುಃಖಸಂತಶಸ್ತನೂ, ನಿಶ್ಚೇಷ್ಟನೂ ಆಗಿ ತನ್ನನ್ನೇ ನಿಂದಿಸಿಕೊಳ್ಳುತ್ತ 
ಭೂಮಿಯಲ್ಲಿ ಬಿದ್ದು ಹೊರಳಾಡುತ್ತ ಆ ಬ್ರಾಹ್ಮಣನನ್ನು ಕುರಿತು ಇಂತೆಂದನು. 


3 


ಸಸ್ಟಸಹ್ಕಿತಮೋ9ಧ್ಯಾಯಃ ೬೦೫ 


ಅಹೋ ಕೇನಾಃಪಿ ಪುಣ್ಯೇನ ಭವತಾ ಸಹದರ್ಶನಂ । 

ಜಾತಂ ಮಮಾಲ್ಪಪುಣ್ಯಸ್ಯ ದೀನಸ್ಯ ಕೃಪಣಸ್ಯ ಚ ॥ ೩೬ ॥ 
ನಾಸ್ತಿ ಧರ್ಮಸಮಂ ಮಿತ್ರಂ ನಾಸ್ತಿ ಧರ್ಮಸಮಾ ಗತಿಃ । 

ನಾಸ್ತಿ ಧರ್ಮಸಮಂ ತ್ರಾಣಂ ಸ ಚ ನಾಸ್ತಿ ಮನು ಪ್ರಭೋ 14೭॥ 
ಮಗ್ನೋಂಹಂ ದುಃಖಜಲಧೌ ಮಗ್ನೋಂಹಂ ಪಾಪಕರ್ದಮೇ । 


ಭ್ರಾಂಶೋಃ ಹಮುಂಧತಮಸಿ ತತಸ್ತ್ಯ್ಯಾಂ ಶರಣಂ ಗತಃ NH ೩೮ I 
ನಮಸ್ತೇಸ್ತು ಮಹಾಭಾಗ ಕಂ ಕರೋಮಿ ಪ್ರಶಾಧಿ ಮಾಂ । 
ತತ್ತಪೋಬಲನಿರ್ದಿಷ್ಟಮಿದಂ ಪ್ರಾಪ್ತಂ ಮಯಾಂಧುನಾ ॥೩೯॥ 
ಏನಂ ನಿಗದತಸ್ತಸ್ಯ ಪಿಶಾಚಸ್ಯ ವರಾನನೇ । 

ಕಥಯಾಮಾಸ ಮಾಹಾತ್ಮ್ಯಂ ಸ ವಿಪ್ರಃ ಶಾಕಟಾಯನಃ ॥ ೪೦॥ 


ಪೃಧಿವ್ಯಾಂ ಯಾನಿ ತೀರ್ಥಾನಿ ಆಸಮುದ್ರಗತಾನಿ ವೈ । 
ಶ್ಸೇತ್ರಾಣಿ ಯಾನಿ ಸಂತೀಹ ತೇಷಾಂ ಕ್ಸೇತ್ರಂ ಸುಪುಣ್ಯದಂ । 
ಮಹಾಕಾಲನನಂ ಕ್ಸೇತ್ರಂ ಪ್ರಲಯೇ ಪ್ಯಕ್ಟಯಂ ಗತಂ ॥ ೪೧॥ 





೭೬೬ "ಆಹಾ! ಪುಣ್ಕಹೀನನೂ, ದೀನನೂ, ಕೈಷಣನೂ ಆದ ನನಗೆ 
ಯಾವುದೊ ಅಲ್ಬವಾದ ಪುಣ್ಯದ ಫಲನಾಗಿ ನಿನ್ನೊಡನೆ ಸಮಾಗಮವು ಲಭಿನಿತು 
೭ ಬ್ರಾಪ್ಮಣೋತ್ತ ಮನೆ! ಧರ್ಮಶ್ವೆ ಸಮಾನನಾದ ಸ್ನೇಹಿತನಾಗಲಿ, 
ಸದ್ದತಿಯಾಗಲಿ, ಆಶ್ರಯವಾಗಲಿ ಜೀವನಿಗಿಲ್ಲ ನನಗೆ ಆ ಧರ್ಮವೇ ಇಲ್ಲವಾಗಿ 
ರುವುದು 
ಒಲೆ ನಾನು ದುಃಖುಸಮ.ದ್ರದಲ್ಲಿ ಮುಳುಗಿಹೋಗಿರುವೆನು. ವಾಸದ 
ಕೆಸರಿನಲ್ಲಿ ಸಿಕ್ಕಿಬಿದ್ದಿ ರುವೆನ್ನು ಅಂಧತಮಸ್ಸಿನಲ್ಲಿ ಬಿದ್ದು ದಿಕ್ಕುಗಾಣದೆ ನಿನ್ನನ್ನು 
ಶರಣ. ಹೊಕ್ಕಿರ ವೆನು 
೩೯ ಮಹಾಭಾಗೃಶಾಲಿಯ ! ಫಿನಗೆ ನಮಸ್ವಾರಮಾಡುನೆನು. ಈಗ 
ನೇನುಗೈಯಲೆಂಬುದನ್ನು ಅಪ್ಪಣೆ ಮಾಡು. ನಿನ್ನ್ನ ತಪೋಬಲದಿಂದಲೇ ನನಗೆ 
ಸದವಕಾಶವು ಲಭಿಸಿತು '' 
2೦ ಪಾರ್ವತಿಯ! ಇಂತು ಬೇಡುತ್ತಿರುವ ನಿಶಾಚನಿಗೆ ಆಶಾಕಟುಯನ 
ಬಾ ್ರಾಹ್ಮಣನು ಕೌ ಕ ತ್ರದ ಮಾಹಾತ್ಮ ಕಿನನ್ನು ಹೇಳಿದನು. 
೪೧ `"ಸಮುದ್ರಪರ್ಯಂತವಾದ ಭೂಮಂಡಲದಲ್ಲಿ ಎಷ್ಟು ತೀರ್ಥಗಳೂ, 
ಕ್ಸಿ ಕ್ಷೇತ್ರಗಳೂ ಇರುವುವೊ, ಅವುಗಳಲ್ಲೆಲ್ಲ ಅತೃ ಂತ ಪುಣ್ಯಪ್ಪ ದ್ರ ದವೂ, ಪ್ರಳಯ 
kil ನಾಶವನ್ನು ಹೊಂದಲಾರದುದೂ ಆದ dE ಕೆ ಶ್ರೇತ್ರ 
ವೊಂದಿರುವುದು. 


ನಾ 
ಈ 


40೬ ಶ್ರೀ ಸ್ಕಾಂದಮಹಾಪುರಾಣಂ 


ಆಲಿಂಗಂ ತತ್ರ ಮಹಾಕ್ಸೇತ್ರೇ ಸಿಶಾಚತ್ವನಿನಾಶನಂ | 


ಢುಂಡೇಶ್ವರಸ್ಯ ದೇವಸ್ಯ ದಕ್ಷಿಣೇ ತ್ರಿದಶಾರ್ಚಿತಂ! ॥ ೪೨ ॥ 
ಪೈಶಾಚಂ ವಿದ್ಯತೇ ಭೂಯಃ ಪಿಶಾಚಯೋನಿನಾಶನಂ ! 

ತಸ್ಯ ದರ್ಶನಮಾತ್ರೇಣ ಪಿಶಾಚತ್ವಾತ್ರಮುಚ್ಯಸೇ ॥ ೪೩॥ 
ತಸ್ಯ ತದ್ವಚನಂ ಶ್ರುತ್ವಾ ಸ ಪಿಶಾಚೋ ವರಾನನೇ । 

ಆಜಗಾಮ ತ್ವರಾಯುಕ್ತೋ ನಮಸ್ಕೃತ್ಯ ದ್ವಿಜಂ ತದಾ ॥ ೪೪ ॥ 
ಮಹಾಕಾಲನನೇ ಪುಣ್ಯೇ ಸಮಾಹಿತಫಲಪ್ರದೇ । 

ದದರ್ಶ ತತ್ರ ತಲ್ಲಿಂಗಂ ಸ್ನಾತ್ವಾ ಶಿಪ್ರಾಜಲೇ ಶುಭೇ ॥ ೪೫ ॥ 
ದರ್ಶನಾತ್ರಸ್ಯ ಲಿಂಗಸ್ಯ ಸ ಪಿಶಾಚೋ ವರಾನನೇ । 
ತತ್ಕೃಣಾದ್ದಿವ್ಯದೇಹಸ್ತು ದಿನ್ಯಾಭರಣಭೂಹಿತಃ ॥ ೪೬॥ 
ದಿವ್ಯಂ ನಿಮಾನಮಾರೂಢೋ ಗತೋ ಲೋಕೇ ಸನಾತನೇ । 

ಉದ್ಭೃತ್ಯ ಸಕಲಂ ಗೋತ್ರಂ ಮಾತೃಕಂ ಪೈತೃಕಂ ತಥಾ ॥೪೭॥ 


೪೨. ಆ ಮಹಾಕ್ಬೇತ್ರದಲ್ಲಿ ಸಿಶಾಚತ್ರವನ್ನು ಹೋಗಲಾಡಿಸುವ ಮಹಾ 
ಲಿಂಗನೊಂದು ಢುಂಢೇಶ್ವರನಿಗೆ ದಕ್ಷಿಣದಿಕ್ಕಿನಲ್ಲಿರುವುದು. ಅದನ್ನು ದೇವತೆ 
ಗಳೂ ಪೂಜಿಸುತ್ತಿರುವರು 

೪೩ ಸಿಶಾಚಜನ್ಮದ ಸಂಭವವನ್ನೂ ಕಳೆಯುವ ಅದಕ್ಕೆ ಪಿಶಾಚೇಶ್ವರ 
ನೆಂದೇ ಹೆಸರಾಗಿರುವುದು ಅದರ ದರ್ಶನಮಾತ್ರದಿಂದಲೇ ನೀನು ನಿಶಾಚತ್ರ 
ದಿಂದ ಬಿಡುಗಡೆಯನ್ನು ಹೊಂದುವೆ? 

೪೪, ಪಾರ್ವತಿಯೆ ! ಆ ಬ್ರಾಹ್ಮಣನ ಮಾತುಗಳನ್ನು ಕೇಳಿ ಪಿಶಾಚನು 
ಆತನಿಗೆ ನಮಸ್ಕರಿಸಿ ಸಂಭ್ರಮದಿಂದ ಆ ಮಹಾಕ್ಸೇತ್ರವನ್ನು ಸೇರಿದನು. 

೪೫ ಪುಣ್ಯಪ್ರದೇಶವೂ ಸರ್ವಾಭೀಷ್ಟಸ್ರದಾಯಕವೂ ಆದ ಮಹಾಕಾಲ 
ವನಕ್ಕೆ ಬಂದು ಶುಭ್ರವಾದ ಶಿಪ್ರಾನದಿಯ ಜಲದಲ್ಲಿ ಮಿಂದು ಆ ಮಹಾಲಿಂಗ 
ವನ್ನು ನೋಡಿದನು 

೪೬. ಕಾತ್ಯಾಯನಿಯೆ! ಆ ಲಿಂಗದ ದರ್ಶನವನ್ನು ಮಾಡಿದ ಕಣ 
ದಲ್ಲಿಯೇ ಪಿಶಾಚನು ದಿವ್ಯಶರೀರವುಳ್ಳ ವನೂ, ದಿವ್ಯಭೂಷಣಾಲಂಕೃತನೂ ಆಗಿ 
ಬೆಳಗಿದನು. 

೪೭. ಮತ್ತು ತನ್ನ ತಾಯಿತಂದೆಯರ ಕುಲಗಳೆರಡರಲ್ಲಿ ಎಲ್ಲರನ್ನೂ 
ಉದ್ಭಾರಮಾಡಿ ದಿವ್ಯವಿಮಾನದಲ್ಲಿ ಶುಳತು ಶಾಶ್ವತವಾದ ಲೋಕವನ್ನು 
ಷೇರಿದನು. - 


ಸಸ್ಟಸಸ್ಮಿತಮೋರ$ಧ್ಯಾಯಃ॥ ೬೦೩ 


ದೃಷ್ಟಾ ತನ್ಮಹದಾಶ್ಚರ್ಯಂ ಮಾಹಾತ್ಮ್ಮ್ಯಾತಿಶಯಂ ಪ್ರಿಯೇ । 
ಪ್ರೋಕ್ತಂ ದೇನೈ ರ್ವಿಮಾನಸೆ ೈಃ ಸಿದೆ ೈರಾಶಾಶಗೈಸ್ತ ಸ್ಮಥಾ ॥ ೪೮ ॥ 
ಪಿಶಾಚೋಪಿ ಸ ಸ್ವ ರ್ಗಮಸ್ಯ ಲಿಂಗಸ್ಯ ದರ್ಶನಾತ್‌ । 

ಅತೋ ದೇವಃ ಸ ನಿಖ್ಯಾ ತೋ ಭನಿಷ್ಯತ "ಮಹೀತಲೇ | 

ಪಿಶಾಚೇಶ್ವ ರಸಂಜ್ಞ ಸ್ತು ಸರ್ನಪಾಷಪ್ಪ ಣಾಶನಃ ॥೪೯॥ 
ಯೇ ಪಶ್ಯ 0ತಿ ನರಾ ದೇನಿ ನಿಶಾಚೇಕ್ಷ ರಸಂಜ್ಞ ಕಂ। 

ತೇಷಾಂ ಹ ಪಿತರಃ ಸದ್ಯೊ ೀಯೇ ಜಾನಿ ನಿಕೆಯೇ ಸಿತಾಃ। 


ಪಿಶಾಚತ್ವಾದ್ದಿ ಮುಚಿ ಸಂತೇ ಸ್ವರ್ಗಂ ಯಾಂತಿ ನ ಸಂಶಯಃ ॥ ೫೦ 0 
ಅಶ ಮೇಧಸ್ಥ ಯಜ್ಞ ಸ್ಯ ಸನ್ನು ಗಿಷ್ಟಸ್ಯ ಯತ್ಸ ಲಂ । 

ತ್ಸ ಲಂ ಕಲತ ಸೋಲಿ ಪಿಶಾಚೇಶ್ವ ರದಶ್ಶನಾತ್‌ ॥ ೫೧॥ 
ಗಯಾಯಾಂ ಪಿಂಡದಾನೇನ ಯತ್ಪುಣ್ಯಂ ಸಮುದಾಹೃತಂ । 
ತತ್ಪುಣ್ಯನುಧಿಕಂ ಜ್ಞೇಯಂ ನಿಶಾಚೇಶ್ವರದರ್ಶನಾತ್‌" ॥ ೫೨ ॥ 
ಯೇ ಪಶ್ಯಂತಿ ಚತುರ್ದಶ್ಯಾಂ ಪಿಶಾಚೇಶ್ವರಸಂಜ್ಞಕಂ | 

ಪ್ರೇತತ್ವಂ ಚ ಪಿಶಾಚತ್ವಂ ಕುಲೇ ತೇಷಾಂ ನ ಜಾಯತೇ ॥ ೫೩॥ 


೪೮ ಈ ಮಹಾಶ್ಚರ್ಯವನ್ನೂ, ಲಿಂಗದ ಮಹಿಮಾತಿರಯವನ್ನೂ ನೋಡಿ 
ವಿಮಾನಗಳಲ್ಲಿ ಕುಳಿತಿದ್ದ ದೇವತೆಗಳೂ, ಆಕಾಶದಲ್ಲಿ ಸಂಚರಿಸುತ್ತಿದ್ದ ಸಿದ್ಧರೂ 
ಹೇಳಿದರು 

೪೯ "ಈ ಮಹಾಲಿಂಗದ ದರ್ಶನದಿಂದ ಪಿಶಾಚನೂ ಸ್ವರ್ಗಲೋಕಕ್ಕೆ 
ಹೊರಟುಹೋದುದರಿಂದ ಈ ಮಹಾದೇವನು ಇನ್ನುಮೇಲೆ ಭೂಲೋಕದಲ್ಲಿ 
ನಿಶಾಜೇಶ್ವರನೆಂಬ ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಪಡೆದು ಭಕ್ತರ ಸಮಸ್ತ 
ಪಾತಕಗಳನ್ನೂ ಕಳೆಯುವವನು.” 

೫೦. ದೇವಿಯೆ! ಯಾವ ಮಾನವರು ಈ ನಿಶಾಚೇಶ್ವರಮಹಾಲಿಂಗ 
ವನ್ನು ನೋಡುವರೊ, ಅವರ ನಿತೃಗಳು ಮಹಾ ನರಕಗಳಲ್ಲಿದ್ದರೂ, ನಿಶಾಚ 
ಜನ್ಮಗಳನ್ನು ಪಡೆದಿದ್ದರೂ ತತ್ಸುಣದಲ್ಲಿಯೇ ಮುಕ್ತರಾಗಿ ಸ್ವರ್ಗಲೋಕಕ್ಕೆ 
ಹೋಗುವುದರಲ್ಲಿ ಸಂದೇಹವಿಲ್ಲ. 

೫೧. ಆ ವ್‌ ನುಷ್ಯ ನೂ ಪಿಶಾಚೇಶ್ವ ರದರ್ಶನದಿಂದ ಅಶ ಮೇಧ ಮಹಾ 
ಯಜ್ಞ ವನ್ನು ಗ ನೆರವೇರಿಸಿದ ಪುಣ್ಯಕ್ಕೆ BE 

ಗ ಗಯೆಯಲ್ಲಿ ಪಿಂಡಗಳನ್ಸೀಯುವುದರಿಂದ ಸತ್ತು ತ್ರನಿಗೆ ಯಾವ 
ಪುಣ್ಯವೆಂದು ಹೇಳಲ್ಪಟ್ಟಿರುವುದೊ, ಅದನ್ನೇ ಈ ಪಿಶಾಜೇಶ್ವರನ ' ದರ್ಶನದಿಂದಲೂ 
ಪಡೆಯಬಹ”ೌದು. 

೫೩. ಯಾರು ಚತುರ್ದಶಿಯ ದಿನದಲ್ಲಿ ಈ ನಿಶಾಚೇಶ್ವರನನ್ನು ನೋಡು 


ಷಿಂ೮ ಶ್ರೀ ಸ್ಕಾಂಹಮಹಾಪುರಾಣಿಂ 


ನ ನಿಯೋನಿಂ ನರೋ ಯಾತಿ ನರಕಂ ಚನ ಪಶ್ಯತಿ। 


ಪ್ರಸಂಗೇನಾಂಪಿ ಯಃ ಪಶ್ಯೇತ್ಟಿಶಾಚೇಶ್ವರಸಂಜ್ಞಕಂ ॥ ೫೪ ॥ 
ಸರ್ವೈೆಶ್ವರ್ಯಸಮಾಯುಕ್ತಃ ಸರ್ವಬಂಧುಸಮನ್ನಿತಃ । 

ಮೋದತೇ ಸಿತೃಲೋಕೇ ಸ ಸಿಶಾಚೇಶ್ವ ರದರ್ಶನಾತಿ್‌ ॥ ೫೫ ॥ 
ಕೀರ್ತನಾನ್ಮು ಚ್ಚ ತೇ ಸಾಷಾದ್ವೃಷ್ಟ್ವಾ ಸ್ವ ರ್ಗಂಚ ಗಚ್ಛ ತಿ। 

ಸ್ಪ ರ್ಶನಾದಸ್ಯ ಅಿಂಗಸ್ಕ ಪುನಾತ್ಯಾಸಪ್ತ ತ ಕುಲಂ ॥ ೫೬ ॥ 
ತಜೈನ ಸ ನರೋ ಮುಕ್ತಃ ಸಂಸಾರನಿಗಡಾದಿಭಿ 

ಯದೈನ ನೀಕ್ಸತೇ ಲಿಂಗಂ ಪಿಶಾಚೇಶ್ವರಸಂಜ್ಞಕಂ ॥ ೫೭ | 
ಯಜ್ಞಾನಾಂ ಶಪಸಾಂ ಚೈವ ದಾನಾನಾಂ ಚೈನ ಯತ್ಸಲಂ | 

ತತ್ಸಲಂ ಕೋಟಗುಣಿತಂ ಯುತ! ತಸ್ಯ ದರ್ಶನಾತ್‌ ॥ ೫೮ 
ಯದಿ ಪಶ್ಯೇಚ್ಚತುರ್ದಶ್ಯಾಂ ನೈಶಾಖೇ ಕಾರ್ತಿಕೇ ತಥಾ । 

ತಸ್ಯ ಪುಣ್ಯ 'ಮಸಂಖ್ಯಾ ತಂ ತೇ ನಾಂತ್ರ ಸಂಶಯಃ ॥೫೯ 





ವರೊ, ಅವರ ಕುಲದಲ್ಲೆಂದಿಗೂ ಯಾರೂ ಪ್ರೇತಗಳಾಗಲಿ ಸಿಶಾಚಗಳಾಗ 
ಆಗುವುದಿಲ್ಲ 

೫೪ ಯಾರು ಸುಟ್ಟು ಮಹಾಲ ಗವನ್ನು 
ದರೂ ನೀಚಯೋನಿಗಳಲ್ಲಿ ಜನಿಸುವುದಿಬ ಮತ 
ವುದಿಲ್ಲ 

೫೫ ಇದರ ದರ್ಶನಲಾಭದಿಂದ ಮಾನವರು ಸರ್ವೈಶ್ವ ರ್ಯಗಳನ್ನು ಹೆಣ 
ಸವ.ಸ್ತ ಬಂಧುಗಳಿಂದ ಸರಿವಾರಿತನಾಗಿ ನಿತೃರೋಕದಲ್ಲಿ ಆನಂದದಿಂದಿರುವ 

೫೬ ಯಾವ ಮಾನವನೇ Wn ಈ ವುಹಾಲಿಂಗವನ್ನು ಸೊ 
ಮಾಡುವುದರಿಂದ ಪಾಪಗಳನ್ನು ಕಳೆದುಕೊಳ್ಳುವನು ದರ್ಶನಮಾತ್ರದಿಂ। 
ಸ್ಪರ್ಗಕ್ಕೆ ಹೋಗುವನು ಮುಟ್ಟ ಸೇವಿಸುವುದರಿಂದ ಹಿಂದೆಯೂ ಮಂಂಪೆೇ 
ಳು ತಲೆಗಳವರೆಗೆ ತನ್ನ ಕುಲದವರನ್ನುದ್ಧರಿಸುವನು. 

೫೭. ಈ ಪಿಶಾಚೇಶ್ವರಲಿಂಗವನ್ನು ಯಾವಾಗ ನರನು ನೋಡುನ 
ಆಗಲೇ ಅವನಿಗೆ ಸಂಸಾರಬಂಧನಾದಿ ದುಃಖಗಳಿಂದ ವಿಮೋಚನೆಯಾಗು; 

೫೮, ಆ ಲಿಂಗದ ಒಂದು ದರ್ಶನದಿಂದಲೇ ಯಜ್ಞ ಗಳು, ತಪಸ್ಸು 
ದಾನಗಳು ಮುಂತಾದುವುಗಳ ಫಲವು ಕೋಟಿಗುಣಿತವಾಗಿ ಭವದ. 

೫೯ ವೈಶಾಖ, ಕಾರ್ತಿಕಮಾಸಗಳ ಪತ್ತ ಸಟ ಈಸಿ 

ಶ್ವರನ ದರ್ಶನವನ್ನು ಮಾಡಲು ಮನುಷ್ಯ ನ ಪುಣ್ಯರಾಶಿಯು ಅಪಾರ 

ವುದರಲ್ಲಿ ಸಂದೇಹವಿಲ್ಲ. 


ಸಂಗವಸದಿಂದನೊ 


ನರಕನನ್ನೂ ನೋ 


ಸ 
ತ್ರ 
ಶ್ಯ ಸ 


ಸಸ್ಟೃಸಸ್ಮಿತಮೋಠ9ಧ್ಯಾಯಃ ೬೦೯ 


ಏಸ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಫಿಶಾಚೇಶ್ವರದೇವಸ್ಯ ಶ್ರೂಯತಾಂ ಸಂಗಮೇಶ್ವರಂ 1 ೬೦॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
44 ನಿಶಾಚೇಶ್ವರನಾಹಾತ್ಮ್ಯ ವರ್ಣನಂ' 
ನಾಮಾಷ್ಟಷಸ್ಮಿ ತಮೋಂಧ್ಯಾಯಃ 


೬೦. ದೇವಿಯೆ ! ಪಿಶಾಚೇಶ್ವರನ ಮಹಾಮಹಿಮೆಯನ್ನು ಕುರಿತ ಪಾತಕ 
ನಾಶಕವಾದ ಚರಿತ್ರೆಯನ್ನು ನಿನಗೆ ಹೇಳಿದೆನು. ಇನ್ನು ಸಂಗಮೇಶ್ವರನ ಚರಿತ್ರೆ 
ಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುೆರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತು ರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಪಿಶಾಚೇಶ್ವರಮಾಹಾತ್ಮ್ಯನರ್ಣನ''ನೆಂಬ 
ಆರುವತ್ತೈೆಂಟನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 


ಅಥೈೆಕೋನಸಪ್ತತಿತಮೋಧ್ಯಾಯಃ 


ಸಂಗಮೆ ಶೃರಮಾಹಾತ್ಮ $ನರ್ಣನಂ 


ಈಶ್ವರ ಉವಾಚ :- 
ಏಕೋನಸಪ್ಪತಿಂ ಡೇವಿ ಶ್ರುಣು ಪಾರ್ವತಿ ಯತ್ನತಃ । 
ಯಸ್ಕ ದರ್ಶನಮಾತ್ರೇಣ ಸಂಗನೋ ಜಾಯತೇ ಸದಾ ॥೧॥ 
ಕಲಿಂಗನಿಷಯೇ ದೇವಿ ಸುಬಾಹುರ್ನಾಮ ಪಾರ್ಥಿವಃ । 
ಬಭೂನ ಭುನಿ ವಿಖ್ಯಾತೋ ಯಜ್ವಾ ಸರಮಧಾರ್ಮಿಕಃ 1ತಿ॥ 


ತಸ್ಯ ಪತ್ನೀ ನಿಶಾಲಾಕ್ಟ್ಮೀ ದುಹಿತಾ ದೃಢಧನ್ವನಃ । 

ಕಾಂಚೀಪುರನಿವಾಸಸ್ಯ ಕ್ಪಾತ್ರವ್ರತರತಸ್ಯ ಚ nan 
ಪರಸ್ಪರಾನುರಾಗತ್ವಾತ್ಸರಾ ಪ್ರೀತಿರಭೂತ್ತಯೋಃ | 

ತಸ್ಯ ರಾಜ್ಞಃ ಶಿರೋರ್ತಿಸ್ತು ಮಧ್ಯಾಹ್ನೇ ಜಾಯತೇ ಸದಾ ॥೪॥ 
ಆಯುರ್ವೆೇದನಿದಾಂ ಮುಖ್ಯೈಃ ಶರೀರಸ್ಯ ಚಿಕಿತ್ಸಕ್ಕೆಃ । 


ತೈಃ ಪ್ರಣೀತಾಃ ಪ್ರಿಯೇ ಯೋಗಾ ವ್ಯಥಾ ವೃದ್ಧಿರ್ದಿನೇದಿನೇ ॥೫॥ 





ಕನ್ನಡದ ಅನುವಾದ 
ಸಂಗಮೇಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ -ಪಾರ್ವತಿಯೆ! ಇನ್ನುಅರುವತ್ತೊಂಬ 
ತ್ರನೆಯ ಮಹಾಲಿಂಗದ ಪುಣ್ಯಕಥೆಯನ್ನು ಕೇಳು. ಅದನ್ನು ನೋಡುವುದರಿಂದ 
ಯಾವಾಗಲೂ ಇಷ್ಟಮಿತ್ರಾದಿಗಳ ಸಹವಾಸವೇ ಲಭಿಸುತ್ತಿರುವುದು. 

೨ ದೇವಿಯೆ! ಕಳಿಂಗದೇಶದಲ್ಲಿ ಸುಬಾಹುವೆಂಬ ಹೆಸರಿನ ಮಹಾರಾಜ 
ನಿದ್ದನು ಆತನು ಯಜ್ಞ ಶೀಲನೆಂದೂ, ಮಹಾ ಧಾರ್ಮಿಕನೆಂದೂ ಭೂಲೋಕ 
ದಲ್ಲಿ ಪ್ರಾಖ್ಯಾತನಾಗಿದ್ದನು. 

೩. ಆತನಿಗೆ ಕಾಂಚೀನಗರದ ಥಿವಾಸಿಯೂ, ಮಹಾಕ್ಬ್ಸತ್ರಿಯನೂ ಆದ 
ದೃಢಧನ್ವನೆಂಬನನ ಪುತ್ರಿಯಾದ ವಿಶಾಲಾಕ್ಷಿಯೆಂಬ ಸುದತಿಯು ಮಡದಿ 
ಯಾಗಿದ್ದಳು k 

೪. ಅನ್ಯೋನ್ಯಾನುರಾಗದಿಂದ ಕೂಡಿದ್ದ ಅವರಲ್ಲಿ ಅಧಿಕವಾದ ಪ್ರೀತಿ 
ಯುಂಟಾಗಿದ್ದಿತು. ಆದರೆ ಆ ರಾಜನಿಗೆ ನಿತ್ಯವೂ ಮಧ್ಯಾಹ್ನಕಾಲದಲ್ಲಿ ತಲೆನೋವು 
ಬರುತ್ತಿದ್ದಿತು. 

೫. ಆಯುರ್ವೇದದಲ್ಲಿ ಮಹಾ ನಿಪುಣರಾದ ಶರೀರನ್ಯಾಧಿಗಳ ಚಿಕಿತ್ಸಕ 
ರೆಲ್ಲರೂ ಅನೇಕ ವಿಧಗಳಾದ ಔಷಧಗಳನ್ನು ಮಾಡಿದರೂ ಆ ರೋಗವು ದಿನದಿನಕ್ಕೆ 
ಹೆಚ್ಚತ್ತಲೇ ಇದ್ದಿತು. 


ಏಕೋನಸಪ್ತತಿತನೋರ6ಧ್ಯಾಯಃ ೬೧೧ 


ಏವಂ ಬಹುತರೇ ಕಾಲೇ ಗತೇ ದೇವಿ ಮಹೀಪತಿಂ । 

“ಪ್ರತ್ಯುವಾಚ ನಿಶಾಲಾಕ್ಸ್ಮೀ ಭರ್ತುರ್ದುಃಖೇನ ಪೀಡಿತಾ ॥೬॥ 
ಕಥನೇಷಾ ಶಿರೋ ರೋಗೇ ಜರಾ ತೇ ಪೃಥಿನೀಪತೇ । 

ವೈದ್ಯಾಶ್ಚ ಬಹವೋ ದೇವ ನಾನಾಶಾಸ್ತ್ರನಿಶಾರದಾಃ । 

ಪ್ರಯತಂತೇಃಸ್ಯ ನಾಶಾಯ ತಥಾಸ್ಯೇಷ ನ ಶಾಮ್ಯತಿ nd 
ಏನಂ ಸ ಪ್ರಿಯಯಾ ಪ್ರೋಕ್ತಃ ಸುಬಾಹುಃ ಸೃಧಿನೀಸತಿಃ । 
ಪ್ರತ್ಯುವಾಚ ಪ್ರಿಯಾಂ ಭಾರ್ಯಾಂ ಪ್ರೇಮ್ನಾ ಪ್ರಜಯನತ್ಸಲಾಂ ॥೮॥ 
ಸುಖದುಃಖಾಶ್ರಯಂ ದೇವಿ ಶರೀರಂ ಸರ್ವದೇಹಿನಾಂ | 
ಪೂರ್ವಕರ್ಮಾನುಸಾರೇಣ ಸುಖಂ ದುಃಖಂ ಚ ಜಾಯತೇ ॥೯॥ 
ಇತಿ ಸಂಬೋಧಿತಾ ರಾಜ್ಞೀ ತೇನ ರಾಜ್ಞಾ ವರಾನನೇ । 

ಪುನಃ ಪ್ರೋನಾಚ ಹಾರ್ದೇನ ತನೇನಾರ್ಥಂ ಸುದುಃಖಿತಾ ॥೧೦॥ 
ಯದಾ ಸಾ ವಾರಿತಾತ್ಯರ್ಥಂ ಪೃಚ್ಛತ್ಯೇನ ಪುನಃ ಪುನಃ । 


ತದಾ ರಾಜಾ ಪ್ರಹಸ್ಯೈನ ತಾಂಚ ರಾಜ್ಞೀನುವಾಚ ಹ 1 ೧೧॥ 
ಯದಿ ತ್ವಂ ಶ್ರೋತುಕಾಮಾಸಿ ರೋಗಸ್ಕ್ಯಾಸ್ಯ ಸಮುದ್ಭನಂ I 
ಕಾರಣಂ ತತ್ತ್ವತೋ ದೇನಿ ನಾಖ್ಯಾಸ್ಕಾಮ್ಯುಹಮತ್ರ ವೈ ॥ ೧೨॥ 


೬ ದೇವಿಯೆ! ಇಂತು ಬಹಳ ಕಾಲವು ಕಳೆಯಲು ಒಮ್ಮೆ ಗಂಡನ 
ಆ ಬೇನೆಯಿಂದ ದುಃಖಿತಳಾದ ನಿಶಾಲಾಕ್ಸಿಯು ಆತನಿಗೆ ಹೇಳಿದಳು 

೭ ಮಹಾರಾಜ! ಈ ಶಿರೋರೋಗದಿಂದಲೇ ನಿನಗೆ ಮುಪ್ಪು 
ಬರುವುದಲ್ಲ! ಬಹುಶಾಸ್ತ್ರವಿಶಾರದರಾದ ವೈದ್ಯರೆನ್ಲರೂ ಇದರ ನಾಶಕ್ಕಾಗಿ 
ಪ್ರಯತ್ನಿಸುತ್ತಿದ್ದರೂ ಇದು ಶಮನವಾಗಲಿಲ್ಲ'' 

೮ ಇಂತು ಪ್ರಣಯಾತ್ವಿತೆಯಾಗಿ ಪ್ರಶ್ನೆಮಾಡಿದ ಪ್ರಿಯಸತ್ಲಿಯನ್ನು 
ಕುರಿತು ಸುಬಾಹುಮಹಾರಾಜನು ಆಕೆಗೆ ಸಮಾಧಾನವನ್ನು ಹೇಳಿದನು 

೯ "ದೇವಿಯೆ! ಸಕಲಜೀವರಿಗೂ ದೇಹವು ಸುಖದುಃಖಗಳೆರಡನ್ನೂ 
ಕೊಡುತ್ತಿರುವುದು. ಪೂರ್ವಕರ್ಮದ ಫಲವಾಗಿ ಸುಖವೂ, ದುಃಖವೂ ಸಂಭನಿ 
ಸುವುವಷ್ಟೆ.?' 

೧೦. ಇಂತೆಂದು ರಾಜನು ಸಮಾಧಾನವನ್ನು ಹೇಳಿದರೂ ರಾಜನಲ್ಲಿ 
ಸ್ನೇಹಾಧಿಕ್ಯದಿಂದ ಕೂಡಿದ್ದ ಪತ್ನಿಯು ಮತ್ತೆ ಮತ್ತೆ ಅದನ್ನೇ ಕೇಳುತ್ತಿದ್ದಳು. 

೧೧. ರಾಜನು ಅನೇಕ ಸಲ ವಿಡಂಬಿಸಿದರೂ ಆಕೆಯು ಪುನಃ ಪುನಃ ಅದನ್ನೇ 
ಕೇಳುತ್ತಿರುವುದನ್ನು ಕಂಡು ಒಮ್ಮೆ ರಾಜನು ನಗುತ್ತ ಆಕೆಗೆ ಇಂತೆಂದನು. 

೧೨. "ದೇವಿಯೆ! ಈ ಶಿಕೋರೋಗವುಂಟಾದುದಕ್ಕೆ ಕಾರಣವನ್ನು 
ಹೇಳಲು ನಿನಗೆ ಅಷ್ಟು ಕುತೂಹಲವಿದ್ದರೆ, ಅದನ್ನು ನಾನು ಇಲ್ಲಿ ತಿಳಿಸಲಾರೆನು. 


೬೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಮಹಾಕಾಲವನಂ ಗತ್ವಾ ಸಿದ್ಧಗಂಧರ್ವಸೇವಿತಂ | 

ತತ್ರ ತೇ ಕಥಯಿಷ್ಯಾಮಿ ಯದಿ ಕೌತೂಹಲಂ ತವ ॥ ೧೩ ೫ 
ಶ್ವಃ ಪ್ರಭಾತೇ ಗಮಿಷ್ಯಾಮಿ ತ್ವಯಾ ಸಾರ್ಧಂ ಶುಚಿಸ್ಮಿತೇ । 

ಇತಿ ತಸ್ಯ ವಚಃ ಶ್ರುತ್ವಾ ಸಾ ರಾಜ್ಞೀ ವಿಸ್ಮಿತಾ ಸ್ಥಿತಾ | 

ಉತ್ಸುಕಾ ಗಮನಾರ್ಥಾಯ ಮಹಾಕಾಲವನಂ ಶುಭಂ ॥ ೧೪ ॥ 
ಅಥ ಸಾ ರಜನೀ ವೃತ್ತಾ ಪ್ರಭಾತೇ ನೃಸಸತ್ತಮಃ । 

ಪ್ರತಸ್ಥೇ ಭಾರ್ಯಯಾ ಸಾರ್ಧಂ ಸೈನ್ಯೇನ ಮಹತಾ ವೃತಃ ॥ ೧೫ ॥ 
ಆಜಗಾಮ ಕ್ರನೇಣೈನ ಮಹಾಕಾಲನನಂ ಶುಭಂ । 


ಆನಾಸಂ ವಿದಧೇ ಧೀಮಾಂಭಿಪ್ಪಾತೀರೇ ನೃಪಸ್ತದಾ ॥ ೧೬ ॥ 
ಪಾತಾಲವಾಹಿನೀ ತತ್ರ ಗಂಗಾ ತ್ರಿಪಥಗಾಮಿನೀ । 

ದ್ವಿತೀಯಾ ನೀಲಗಂಗಾ ಚ ಶಿಪ್ರಯಾ ಸಹಸಂಗತಾ ॥ ೧೭ ॥ 
ತಾಸಾಂ ಚ ಸಂಗಮಸ್ತೃತ್ರ ತಲ್ಲಿಂಗಂ ಸಂಗಮೇಶ್ವರಂ । 

ಪೂಜಿತಂ ಗಂಗಯಾ ಸಾರ್ಧಂ ಶಿಪ್ರಯಾ ನೀಲಗಂಗಯಾ 1 ೧೮॥ 


೧೩ ಸಿದ್ಧಗಂಧರ್ವಾದಿಗಳಿಂದ ಸಂಸೇವಿತವಾದ ಮಹಾಕಾಲವನಕ್ಕೆ 
ಹೋಗೋಣ ನಿನಗೆ ಕುತೂಹಲವಿದ್ದರೆ ಅಲ್ಲಿ ಇದರ ಕಾರಣವನ್ನು ಹೇಳುತ್ತೇನೆ. 

೧೪ ಮಂಗಳಮುಖಯೆ! ನಾನು ನಾಳೆ ಪ್ರಾತಃಕಾಲದಲ್ಲಿ ನಿನ್ನೊಡನೆ 
ಅಲ್ಲಿಗೆ ಹೊರಡ. ವವನಿದ್ದೇನೆ ”' ಇಂತೆಂದ ಮಹಾರಾಜನ ಮಾತನ್ನು ಕೇಳಿ 
ಆ ರಾಣಿಯು ಮತ್ತೂ ಉತ್ತುಕಳಾಗಿ ಪವಿತ್ರವಾದ ಮಹಾಕಾಲವನಕ್ಟೇತ್ರಕ್ಕೆ 
ಹೊರಡಲನುವಾದಳು 

೧೫ ಆ ರಾತ್ರಿಯು ಕಳೆದು ಬೆಳಗಾಗಲು ಮಹಾರಾಜನು ದೊಡ್ಡ ಸೈನ್ಯ 
ದಿಂದ ಪರಿವಾರಿತನಾಗಿ ಹೆಂಡತಿಯನ್ನೂ ಕರೆದುಕೊಂಡು ಮಹಾಕಾಲವನಕ್ಕೆ 
ಪ್ರಯಾಣವನ್ನು ಬೆಳೆಸಿದನು 

೧೬ ದಿನದಿನಕ್ಕೂ ಸ್ವಲ್ಪ ಸ್ವಲ್ಪ ಮುಂದುವರೆದು ಕಾಲಕ್ರಮದಲ್ಲಿ ಮಹಾ 
ಮೇಧಾವಿಯಾದ ಆ ರಾಜೇಂದ್ರನು ಮಹಾಕಾಲವನಪ್ರದೇಶವನ್ನು ಸೇರಿ ಶಿಪ್ರಾ 
ನದಿಯ ದಡದಲ್ಲಿ ಬಿಡಾರಮಾಡಿದನು. 

೧೭. ಅಲ್ಲಿ ಪಾತಾಲವಾಹಿನಿಯೂ, ತ್ರಿಪಧಗಾನಿನಿಯೂ ಆದ ಗಂಗೆಯೂ, 
ನೀಲಗಂಗೆಯೂ ಶಿಪ್ರಾನದಿಯೊಡನೆ ಸೇರುವ ಪುಣ್ಯತೀರ್ಥವಿರುವುದು. 

೧೮. ಅವುಗಳು ಮಿಲನವಾಗುವ ಸ್ಥಳದಲ್ಲಿಯೇ ಸಂಗಮೇಶ್ವರಮಹಾ 
ಲಿಂಗವಿರುವುದು. ಅದನ್ನು ಗಂಗಾ, -ಶಿಪ್ರಾ, ನೀಲಗಂಗಾದೇವಿಯರೂ ಪೂಜಿಸು 
ಕ್ಕಿರುವರು. 


ಏಕೋನಸಪ್ತತಿತಮೋ9ಧ್ಯಾಯಃ ೬೧ತ್ಲಿ 


ಅಥ ಪ್ರಾಪ್ತೇ ಸುಬಾಹೌ ಚ ಸಾ ರಾಜ್ಞೀ ನಿಸ್ಮಯಾಸ್ವಿತಾ । 
ಪಪ್ರಚ್ಛ ಪ್ರಣಯೋಪೇತಾ ಕಥ್ಯತಾಮತ್ರಕಾರಣಂ । 


ಯತ್ತಯೋಕ್ತಂ ಪುರಾ ದೇವ ಕಥಯಿಷ್ಯಾಮಿ ತತ್ರ ವೈ 1೧೯8೩ 
ಏನಮುಕ್ತಃ ಸುಬಾಹುಸ್ತು ಪ್ರಿಯಯಾ ಪೃಥಿನೀಸತಿಃ । 

ಪ್ರತ್ಯುವಾಚ ಪ್ರಿಯಾಂ ಪ್ರೇನ್ಜಾ ಪ್ರಹಸ್ಯ ಚ ಪುನಃ ಪುನಃ now 
ಸುಖಂ ಸ್ವಪಿಹಿ ಭದ್ರಾಂಗಿ ಶ್ರಾಂತಾ ನಯಮನಿಂದಿತೇ । 

ಪ್ರಭಾತೇ ಕಥಯಿಷ್ಯಾಮಿ ಶಿಕೋರೋಗಸ್ಯ ಕಾರಣಂ ॥೨೧॥8 
ಅಥ ಸಾ ರಜನೀ ವೃತ್ತಾ ಪ್ರಭಾತೇ ನೃಪಸತ್ತಮಃ । 

ಕಥಯಾಮಾಸ ಮಾಹಾತ್ಮ್ಯಂ ದೇವಸ್ಯ ಪರಮೇಷ್ಮಿನಃ ॥ ೨೨ 8 
ಅಹಮಾಸಂ ಕುಶೂದ್ರಸ್ತು ಸರ್ವದಾ ವೇದನಿಂದಕಃ । 
ವಿಶ್ವಾಸಘಾತಕೋ ನಿತ್ಯಂ ತ್ವಮಸ್ಯೇನಂ ತಧಾ ನಿಧಾ ॥ ೨೩ ॥ 
ಪುತ್ರೋ ಜಾತಸ್ತು ದುಃಶೀಲೋ ದೇನಬ್ರಾಹ್ಮಣನಂಚಕಃ । 

ಕುರೂಪಃ ಕರ್ಕಶೋ ದುಷ್ಟಃ ಪ್ರಕೃತ್ಯಾ ಪಾಪಸೂರುಷಃ ॥ ೨೪ ॥ 


೧೯. ಸುಬಾಹುವು ಅಲ್ಲಿ ಬಿಡಾರನನ್ನು ಮಾಡಲು ಕುತೂಹೆಲಾಸ್ತಿತೆ 
ಯಾದ ಆತನ ರಾಣಿಯು ಪ್ರೀತಿಯಿಂದ ಮತ್ತೆ ಕೇಳಿದಳು "“ ಮಹಾರಾಜಕೆ! 
ಹಿಂದೆ ನೀನು ನಿನ್ನ ಶಿರೋರೋಗಕ್ಕೆ ಕಾರಣವನ್ನು ಇಲ್ಲಿ ತಿಳಿಸುವೆನೆಂದು ಹೇಳಿರ 
ಲಿಲ್ಲವೆ. ಅದನ್ನು ದಯವಿಟ್ಟು ತಿಳಿಸು ?' 

೨೦ ಇಂತು ಬೇಡಿದ ಆ ಪ್ರಿಯನತ್ನಿಯ ಕುತೂಹಲವನ್ನು ಕಂಡು 
ಸುಬಾಹುವು ಮತ್ತೆ ಮತ್ತೆ ನಗುತ್ತ ಆಕೆಗೆ ಹೇಳಿದನು 

೨೧ ""ಮಂಗಳಾಂಗಿಯೆ! ಇಂದು ಸುಖವಾಗಿ ನಿದ್ರೆಮಾಡು. ನಾನು 
ಬಹಳ ಆಯಾಸಗೊಂಡಿರುವೆನು ನಾಳೆ ಬೆಳಗಾಗಲು ನನ್ನ ಶಿರೋರೋಗದೆ 
ಕಾರಣವನ್ನು ತಿಳಿಸುತ್ತೆನೆ.?' 

೨೨, ಅಂದಿನ ರಾತ್ರಿಯೂ ಕಳೆದುಹೋಯಿತು ಸ್ರಭಾತವಾಗಲು 
ಮಹಾರಾಜನು ಹೆಂಡತಿಗೆ ಮಹೇಶ್ವರನ ಮಾಹಾತ್ಮ್ಯವನ್ನೊಳಗೊಂಡಿರುವ ಕಥೆ 
ಯನ್ನು ಹೇಳಲುಪಕ್ರಮಿಸಿದನು. 

೨೩. "" ದೇವಿಯೆ! ಹಿಂದೆ ನಾನು ನಿತೃವೂ ವೇದಶಾಸ್ತ್ರಗಳನ್ನು ನಿಂದಿಸು 
ವವನೂ, ನಿಶ್ವಾಸಫಾತಕನೂ ಆದ ನೀಚವೃತ್ತಿಯ ಶೂದ್ರನಾಗಿದ್ದೆನು ನೀನೂ 
ಆಗ ನನ್ನ ಪತ್ತಿಯೇ ಆಗಿದ್ದೆ. 

೨೪ ನಮಗೆ ದುಶ್ಶೀಲನೂ, ಡೇವಬ್ರಾ ಹ್ಮಣರನ್ನು ಹೀಯಾಳಿಸುವನನೂ, 
ಕುರೂಪಿಯೂ, ಕ್ರೂರನೂ. ದುಷ್ಟನೂ, ಸ್ವಭಾವದಿಂದಲೇ ಪಾಪಿಯೂ ಆದೆ 
ಮಗನೊಬ್ಬನಾದನು. 


೩೧೪ ಶ್ರೀ ಸ್ಕಾಂದಮುಹಾಪುರಾಣಂ 


ಅಥ ದೀರ್ಥೇಣ ಕಾಲೇನ ದ್ವಾಡಶಾಬ್ದಂ ಭಯಾವಹಾ | 


ಅನಾವೃಷ್ಟಿಸ್ತು ಸಂಜಾತಾ ಸರ್ವಪ್ರಾಣಿಭಯಂಕರೀ ॥ ೨೫॥ 
ವಿಯೋಗಸ್ತು ತ್ವಯಾ ಪ್ರಾಪ್ತೋ ಮಯಾ ಸಾರ್ಧಂ ಸುತೇನ ಚ । 
ತತೋಹಂ ದುಃಖಸಂತಪ್ತೋ ವೈರಾಗ್ಯಂ ಪರಮಂ ಗತಃ ॥ ೨೬॥ 


ಇಚ್ಛತಾ ನಿಧನಂ ಸದ್ಯೋ ಮಯಾ ಪ್ರೋಕ್ತನಿದಂ ವಚಃ । 

ಮನು ಪುಣ್ಯನಿಹೀನಸ್ಯ ಪಾಪಧ್ಯಾನರತಸ್ಯ ಚ । 

ಸುತೇನ ಭಾರ್ಯಯಾ ಸಾರ್ಧಂ ಸಂಗನೋ ದುರ್ಲಭಃ ಪುನಃ ॥ ೨೭॥ 
ಕಥಂ ಸ್ವಪಿತಿ ಪಾಪಿಷ್ಮಃ ಕೃತ್ವಾ ಸಾಪಂ ಸುದಾರುಣಂ | 

ಕುಟುಂಬಾರ್ಥೇ ಕರೋತ್ಯೇವಮೇಕಾಕೀ ನಿಸ್ತರತ್ಯಸೌ i ೨೮ ॥ 
ಧರ್ಮ ಏವ ಪರೋ ಬಂಧುರ್ಧರ್ಮು ಏನ ಪರಾಗತಿಃ । 

ಧರ್ಮೇಣ ಸಾಧ್ಯತೇ ಸರ್ವಂ ತಸ್ಮಾದ್ಧರ್ಮಂ ಸಮಾಶ್ರಯೇತ್‌ ॥ ೨೯॥ 
ಇತಿ ಚಿಂತಯತೋಂತ್ಯರ್ಥಂ ಮಮ ಪ್ರಾಣಾ ಗತಾಃ ಪ್ರಿಯೇ । 

ನಿನಿಧಾ ಯಾತನಾ ಪ್ರಾಪ್ತಾ ಮಯಾ ನರಕಕೋಟಸಷು ॥೩೦॥ 


೨೫ ಹೀಗೆ ಕೆಲವು ಕಾಲವು ಕಳೆಯಲು ಸಕಲವ್ರಾಣಿಗಳಿಗೂ ಮಹಾ 
ಭಯವನ್ನುಂಟುಮಾಡುವ ಹನ್ನೆರಡುವರ್ಷಗಳ ಮಹಾ ಕ್ಸಾಮವು ಆ ದೇಶದಲ್ಲಿ 
ತಲೆಜೋರಿತು 

೨೬ ಆಗ ನನಗೆ ನಿಪ್ಲಿಂದಲೂ, ಮಗನಿಂದಲೂ ನಿಯೋಗವು ಪ್ರಾಪ್ತ 
ವಾಯಿತು ಅದರಿಂದ ನಾನು ದುಃಖಗೊಂಡು ತೀವ್ರವಾದ ವೈರಾಗ್ಯವನ್ನು 
ತಾಳಿದೆನು 

೨೭ ಜಬೇಗನೆಯೆ ಮರಣವನ್ನವೇಕ್ಸಿಸುವವನಾಗಿ ನಾನು ಹೇಳತೊಡಗಿ 
ದೆನು ““ ಪ್ರಣ್ಯಲೇಶವಿಲ್ಲದವನೂ, ಪಾಪಗಳ ಚಿಂತನೆಯೆ ಇರುವವನೂ ಆದ 
ನನಗೆ ಮತ್ತೆ ಹೆಂಡತಿ ಮಕ್ಕಳೊಡನೆ ಸಂಗಮವು ದುರ್ಲಭವೇ ಸರಿ 

೨೮. ಭಯಂಕರವಾದ ಪಾತಕವನ್ನು ಮಾಡಿದ ನೀಚನು ಹೇಗೆ ಸುಖ 
ನಿದ್ರೆಯನ್ನು ಹೊಂದಿಯಾನು? ಕುಟುಂಬಭರಣಕ್ಕೋಸ್ಟರ ಮಾಡಿದ ಪಾಪ 
ರಾಶಿಯನ್ನು ಕಟ್ಟಿಕೊಂಡು ಏಿಕಾಕಿಯಾಗಿಯೇ ಲೋಕಾಂತರಗಳಿಗೆ ಹೋಗುವೆನು 

೨೯ ಧರ್ಮವೇ ಉತ್ತಮವಾದ ಬಂಧುವು ಧರ್ಮವೇ ಸದ್ಗತಿ 
ದಾಯಕವು ಧರ್ಮದಿಂದಲೇ ಸಕಲವನ್ನೂ ಸಾಧಿಸಬಹುದಾದುದರಿಂದ 
ಮಾನವನು ಧರ್ಮವನ್ನೇ ಆಶ್ರಯಿಸಬೇಕು 2 

೩೦. ಪ್ರಿಯಳೆ! ಇಂತೆಂದು ನಾನು ಬಹಳವಾಗಿ ಚಿಂತಿಸುತ್ತಿರುವಾಗಲೇ 
ನಾನೂ ದೇಹವನ್ನು ಬಿಟ್ಟಿನು ಬಳಿಕ ಅನೇಕ ನರಕಗಳಲ್ಲಿ ಬಹು ವಿಧಗಳಾದ 
ಯಾತನೆಗಳನ್ನನುಭವಿಸಿದೆನು. 


ಏಕೋನಸಪ್ತತಿತನೋ$ಧ್ಯಾಯಃ ೬೧೩ 


ಅಂತಕಾಲೇಸಿ ಧರ್ಮಸ್ಯ ಪ್ರಶಂಸಾ ಯಾ ಮಯಾ ಕೃತಾ । 
ಮುತ್ಸ್ಯೋ ಹಂ ತೇನ ಪುಣ್ಯೇನ ಜಾತಃ ಶಿಪ್ರಾಜಲೇ ಶುಭೇ ॥೩೧॥ 
ತ್ವಂ ಚ ಶ್ಯೇನೀ ತತೋ ಜಾತಾ ತಸ್ಮಿನ್ನೇನ ನನೋತ್ತಮೇ | 


ಪ್ರಾನೃಟ್ಯಾಲೇಃ ಫ ಸಂಪ್ರಾಪ್ತೇ ಆಶ್ಲೇಷಾನುಗತೇ ರವೌ ॥ ೩೨॥ 
ನದೀತ್ರಯರಯೇಣೈನ ನಿಃಸೃತೋಂಹಂ ಜಲಾತ್ರತಃ । 

ತ್ವಯಾ ಶಿರಸಿ ಸಂಪ್ರಾಪ್ತೋ ನಖೈರ್ನಿದ್ದೋಃ ಸ್ಥಿ ಸುಂದರಿ ॥ ೩೩॥ 
ಆನೀತೋಃಹಂ ತ್ವಯಾ ಜೇನಿ ಸಂಗಮೇಶ್ವರಸನ್ನಿಧೌ । 
ಕೈನರ್ತೈರ್ನಿಧನಂ ಪ್ರಾಪ್ತಂ ತೃಯಾ ಸಾರ್ಧಂ ವರಾನನೇ navn 
ಮ್ರಿಯಮಾಣೇನ ಮೇ ದೃಷ್ಟೋ ದೇವೊೋಸೌ ಸಂಗಮೇಶ್ವರ । 
ಶಿಪ್ರಯಾ ಸ್ನಾನಿತೋತ್ಯರ್ಥಂ ಗಂಗಯಾ ನೀಲಗಂಗಯಾ ॥ ೩೫ ॥ 
ತಸ್ಯ ದರ್ಶನಮಾತ್ರೇಣ ಜಾತೋಹಂ ಪೃಥಿನೀಸತಿಃ । 

ಕಲಿಂಗನಿಷಯೇ ಡೇವಿ ಸರ್ನಭೂಪಾಲನಂದಿತಃ ॥ ೩೬॥ 
ಸುತಾ ತ್ವಂ ವಲ್ಲಭಾ ಜಾತಾ ಕಾಂಚೀಪುರನಿನಾಸಿನಃ । 
ಕ್ಪಾತ್ರನ್ರತರತಸ್ಯೈನ ಸುಭಗಾ ದೃಢಧನ್ವನಃ ॥೩೭॥ 


೩೧ ದೇಹಾಂತ್ಯಕಾಲದಲ್ಲಿ ಧರ್ಮವನ್ನು ಪ್ರಶಂಸಿಸಿದ ಕಿಂಚಿತ್ಸುಣ್ಯಶೇಷ 
ದಿಂದ ನಾನು ಪಾವನವಾದ ಈ ಶಿಪ್ರಾನದಿಯಲ್ಲಿ ಮಾನಿನ ಜನ್ಮವನ್ನು ಸಡೆಜಿನು 

೩೨ ನೀನೂ ಆ ನದೀತೀರದ ವನದಲ್ಲಿಯೇ ಹೆಣ್ಣುಗಿಡುಗನಾಗಿ ಜನಿಸಿದೆ 
ಒಮ್ಮೆ ಸೂರ್ಯನು ಅಶ್ಲೇಷಾನಕ್ಸೃತ್ರಗತನಾಗಿರಲು ವರ್ಷಾಕಾಲವು ಪ್ರಾಪ್ತ 
ವಾಯಿತು, 

೩೩-೩೪ ದೇವಿಯೆ ! ಮೂರು ನದಿಗಳ ಪ್ರವಾಹಗಳ ರಭಸದಿಂದ ನಾನು 
ನೀರಿನಿಂದ ಹೊರಗೆ ಬಿಡೆನು. ನೀನು ನನ್ನ ಮೇಲೆರಗಿ ನಖಗಳಿಂದ ನನ್ನನ್ನು 
ಗಾಯಗೊಳಿಸಿದೆ. ನನ್ನನ್ನು ಸಂಗಮೇಶ್ವರನ ಸನ್ನಿಧಿಗೆತ್ತಿಕೊಂಡುಬರಲು ನಮ್ಮಿಬ್ಬ 
ರನ್ನೂ ಬೆಸ್ತರು ಹಿಡಿದು ಕೊಂದರು. 

೩೫. ಪ್ರಾಣೋತ್ಸ್ರಿಮಣಕಾಲದಲ್ಲಿ ನಾನು ಸಂಗಮೇಶ್ವರನ ದರ್ಶನ 
ನನ್ನು ಮಾಡಿದೆನು ಶಿಪ್ರಾ, ಗಂಗಾ, ನೀಲಗಂಗಾ ನದಿಗಳ ಜಲದಲ್ಲಿಯೂ 
ಸ್ಲಾನವನ್ನು ಮಾಡಿದ್ದೆನು 

೩೬ ದೇವಿಯೆ! ಆ ಪುಣ್ಯದ ಪ್ರಭಾವದಿಂದಲೇ ನಾನು ಕಳಿಂಗದೇಶಕ್ಕೆ 
ಖುಹಾರಾಜನಾಗಿ ಜನಿಸಿ ಸಮಸ್ತ ರಾಜರಿಂದಲೂ ಮರ್ಯಾದೆಯನ್ನು ಸ್ವೀಕರಿಸು 

ರುವೆನು 

೩೭. ನೀನು ಕಾಂಚೀ ನಗರನಿವಾಸಿಯೂ, ಮಹಾಕ್ಸತ್ರಿಯನೂ ಆದ 

)ಡಧನ್ವನಿಗೆ ಪ್ರೀತ್ಯಾಸ್ಪದಳೂ ಸೌಭಾಗ್ಯವತಿಯೂ ಆದ ಮಗಳಾಗಿ ಜನಿಸಿದೆ. 


೬೧೬ ಶ್ರೀ ಸ್ಕಾಂದಮಹಾಫುರಾಣಂ 


ಆವಾಂ ರಾಜತ್ವಮಾಪನ್ನೌ ತಸ್ಯ ಲಿಂಗಸ್ಕ ದರ್ಶೆನಾತ್‌ । 


ತ್ವಯಾ ಕರರುಹೈರ್ವಿದ್ಭೋ ಮಾರಿತೋ ಲಗುಡೈಶ್ಚ ತೈಃ ॥ ೩೮ ॥ 
ಮಧ್ಯಾಹ್ನೇ ಕದನಂ ಸ್ಮೃತ್ವಾ ತತೋ ಮೇ ಶಿರಸಿ ವ್ಯಥಾ! 

ಸ್ಮರಾಮಿ ಜಾತಿಮಾತ್ಮೀಯಾನಮುಸ್ಯ ದೇವಸ್ಯ ದರ್ಶನಾತ್‌ ॥೩೯॥ 
ಏತತ್ತೇ ಕಥಿತಂ ದೇವಿ ಪೃಷ್ಟೋ ಹಂ ಯತ್ತ್ವಯಾ ಪುರಾ । 

ಗಚ್ಛ ಸುಂದರಿ ಭದ್ರಂ ತೇ ಯತ್ರ ತೇ ವರ್ತತೇ ಮನಃ ॥೪೦॥ 
ಸ್ಥಾತವ್ಯಂ ಚ ಮಯಾತ್ರೈನ ಸೇವ್ಯೋಸೌ ಸಂಗಮೇಶ್ವರಃ ॥೪೧॥ 
ತತಃ ಸಾ ನಿರವದ್ಯಾಂಗೀ ನೀಲೋತ್ಸಲವಿಲೋಚನಾ । 

ಕರುಣಂ ಸುಸ್ವರಂ ಕೃತ್ವಾ ಭರ್ತಾರಮಿದಮಬ್ರವೀತ್‌ 1 ೪೨ ॥ 
ಮಯಾಂಪಿ ಸಂಸ್ಕೃತಂ ದೇವ ಪೂರ್ವಜನ್ಮನಿ ಚೇಷ್ಟಿತಂ । 

ಅಸ್ಯ ಲಿಂಗಸ್ಯ ಮಾಹಾತ್ಮ್ಯಾತ್ತಿರ್ಯಗ್ಯೋನಿಗತಾವಸಿ ॥ ೪೩ 0 
ಪ್ರಾಸ್ತಾವಾನಾಂ ಮನುಷ್ಯತ್ವಂ ನಿರ್ಮಲೇಷು ಕುಲೇಷು ಚ! 

ಪ್ರಾಪ್ತಾ ಶ್ರೀರತುಲಾ ಲೋಕೇ ಪ್ರಾಪ್ತಂ ರಾಜ್ಯಮಕಂಟಕಂ ॥ ೪೪ ॥ 


೩೮ ಆ ಲಿಂಗದ ದರ್ಶನದಿಂದಲೇ ನಮಗೆ ರಾಜಪದವಿಯು ಲಭಿಸಿತು. 
ನನ್ನನ್ನು ನೀನ. ಉಗುರುಗಳಿಂದ ಸೀಳಿಡೆ ಆ ಬೆಸ್ತರು ಕೋಲುಗಳಿಂದ 
ಹೊಡೆದರು 

೩೯ ಮಧ್ಯಾಹ್ನದಲ್ಲಿ ಈ ಸಂಕಟವನ್ನು ಸ್ಮರಿಸುವುದರಿಂದ ನನಗೆ ಶಿರೋ 
ಕೋಗವುಂಟಾಗುವುದು ಈ ಮಹಾಲಿಂಗದ ದರ್ಶನದಿಂದ ನನಗೆ ಹಿಂದಿನ 
ಜನ್ಮದ ಸ್ಮೃತಿಯುಂಟಾಗುತ್ತಿರುವುದು 

೪೦ ದೇವಿಯ! ನೀನು ಪ್ರಶ್ನೆಮಾಡಿದ ವಿಷಯವನ್ನು ನಿನಗೆ ವಿಸ್ತಾರ 
ವಾಗಿ ತಿಳಿಸಿರುವೆನು ಇನ್ನು ನಿನ್ನ ಮನಬಂದಲ್ಲಿಗೆ ಹೋಗು ನಿನಗೆ ಮಂಗಳ 
ವಾಗಲಿ 

೪೧. ನಾನು ಮಾತ್ರ ಇಲ್ಲಿಯೇ ನಿಂತು ಈ ಸಂಗಮೇಶ್ವರನ ಸೇವೆಯನ್ನು 
ಮಾಡುತ್ತಿರುವೆನು.'' 

೪೨ ಆಗ ಸರ್ವಾಂಗಸುಂದರಿಯೂ, ನೀಲೋತ್ಸಲಗಳನ್ನು ಹೋಲುವ 
ನೇತ್ರಗಳುಳ್ಳವಳೂ ಆದ ಆ ರಾಣಿಯು ದುಃಖದಿಂದ ಕೂಡಿದ ಮಂದಧ್ವನಿಯಲ್ಲಿ 
ಮಹಾರಾಜನಿಗೆ ಹೇಳಿದಳು. 

೪೩.  ಮಹಾರಾಜನೆ' ನನಗೂ ಈ ಲಿಂಗದ ಪ್ರಭಾವದಿಂದ ಪೂರ್ವಜನ್ಮದ 
ವೃತ್ತಾಂತನೆಲ್ಲ ಚೆನ್ನಾಗಿ ತಿಳಿಯಿತು ನಾವಿಬ್ಬರೂ ನೀಚಯೋನಿಗಳಲ್ಲಿ 
ಜನಿಸಿದ್ದೆವು ಲ 

೪೪ ಈಗ ನಮಗೆ ಮನುಷ್ಯಜನ್ಮವೂ, ಪರಿಶುದ್ಧ ಕುಲಗಳಲ್ಲಿ ಉದ್ಭವವೂ, 


ಏಳೋನಸಸ್ತತಿತಮೋ95ಧ್ಯಾಯಃ ೬೧೩ 


ಪ್ರಾಪ್ತಾ ಭಾರ್ಯಾ ಪ್ರಿಯಾಃಹಂ ತೇ ತ್ವಂ ಚ ಪ್ರಾಪ್ತೋ ಮಯಾ ನೃಪ । 
ಖ್ಯಾತೋಯಂ ತ್ರಿಷು ಲೋಕೇಷು ನಾಮತಃ ಸಂಗಮೇಶ್ವರಃ ॥ ೪೫ ॥ 
ಅಸ್ಯ ಲಿಂಗಸ್ಯ ಮಾಹಾತ್ಮ್ಮಾದ್ವಿಯೋಗೋ ನ ಭವಿಷ್ಯತಿ । 

ಯಥಾ ಕೃಷ್ಣಸ್ಯ ಲಕ್ಸ್ಮ್ಮಾ ಚ ಪಾರ್ವತ್ಯಾ ಚ ಶಿವಸ್ಯ ಚ ॥ ೪೬ ॥ 
ಪುನಃ ಪ್ರಣಮ್ಯ ಪ್ರಣತಾ ಸಹಸಾ ಮನ್ಮಥಾಕುಲಾ । 


ಭರ್ತಾ ಸುಬಾಹುರ್ಮೇೇ ಭೂಯಾದನ್ಯಸ್ಮಿನ್ನಿಹ ಜನ್ಮನಿ | 


ತವ ದೇವ ಪ್ರಸಾದೇನ ಯದಿ ತ್ವಂ ಸಂಗಮೇಶ್ವರಃ ॥ ೪೭॥ 
ತತೋ ನಿಲೋಕ್ಯ ಸೋನ್ಮೇಷಂ ಕುಸುಮೇಷು ತರಂಗಿತಾಂ । 

ಕಾಂತಾಂ ಪಿಬನ್ನಿನ ದೃಶಾ ಪ್ರಾಹ ತಾಂ ತರಲೇಕ್ಬಣಾಂ ॥ ೪೮ ॥ 
ಸಹಜೇನಾಭಿಜನ್ಯೇನ ಗುಣೈಃ ಕಾಂತ್ಯಾ ವಿಭೂಷಿತಾ । 

ಮಯಾ ಪ್ರಾಪ್ತಾ ನಿಶಾಲಾಕ್ಷಿ ಪ್ರಾಪ್ತಂ ಮಜ್ಜನ್ಮನಃ ಫಲಂ ॥೪೯॥ 
ತತಸ್ತಾಂ ಭಯಸಂತ್ರಸ್ತಾಂ ಕಂಪಿತಾಧರಪಲ್ಲವಾಂ । 

ಗೃಹೀತ್ವಾ ಚ ಕರೇ ಕಾಂತಾಂ ಜಗಾಮಾಂತಃಪುರಂ ನಿಜಂ ॥ ೫೦ 


ಲೋಕದಲ್ಲಿ ಅಪ್ರತಿಮವಾದ ಐಶ್ವರ್ಯವೂ. ನಿಷ್ಟಂಟಿಕವಾದ ರಾಜ್ಯವೂ 
ಲಭಿಸಿರುವುವು 

೪೫-೪೬ ನಾನು ನಿನಗೆ ಪ್ರಿಯಳಾದ ಭಾರ್ಯೆಯಾಗಿರುವೆನು ನನಗೂ 

ನೀನೇ ಪ್ರಾಣೇಶ್ವರನಾಗಿರುವೆ ಆದುದರಿಂದ ಈ ಮಹಾಲಿಂಗವು ಮೂರುಲೋಕ 
ಗಳಲ್ಲಿಯೂ ಸಂಗಮೇಶ್ವರನೆಂದು ಪ್ರಖ್ಯಾತವಾಗಿರುವುದು. ಈ ದೇವದೇವನ 
ಮಾಹಾತ್ಮ್ಯದಿಂದ ಮಹಾವಿಷ್ಣುವಿಗೆ ಲಕ್ಷ್ಮಿಯೂ, ಶಿವನಿಗೆ ಪಾರ್ವತಿಯೂ 
೨ನಪಾಯಿನಿಯರಾಗಿರುವಂತೆ ಗಂಡನಿಗೆ ಹೆಂಡತಿಯು ಎಡಬಿಡದಿರುವಳು.?' 

೪೭. ಇಂತೆಂದು ರಾಜಮಹಿಷಿಯು ಪುನಃ ಮಹಾಲಿಂಗಕ್ಕೆ ನಮಸ್ಕಾರ 
ಸನ್ನು ಮಾಡಿ ಮನ್ಮಥಧಾನಿಷ್ಟಳಾಗಿ, "" ಮಹಾದೇವನೆ! ನೀನು ಸಂಗಮೇಶ್ವರನೇ 
'ಗಿದ್ದರೆ ನಿನ್ನ ಅನುಗ್ರಹದಿಂದ ನನಗೆ ಇಂದಿನಂತೆಯೇ ಬೇರೆ ಜನ್ಮದಲ್ಲಿಯೂ 
; ಸುಬಾಹುವೇ ಪತಿಯಾಗಲಿ'' ಎಂದು ಪ್ರಾರ್ಧಿಸಿಕೊಂಡಳು. 

೪೮ ಆಗ ಮಹಾರಾಜನೂ ಕಾಮೋದ್ರೇಕದಿಂದ ಕೂಡಿದ ಚಸಲನೇತ್ರೆ 
ಕಾದ ಆ ತನ್ನ ಸತ್ಲಿಯನ್ನು ಕಣ್ಣುಗಳಿಂದ ಪಾನಮಾಡುವವನಂತೆ ಎವೆಯಿಕ್ಕದೆ 
ಇಡುತ್ತ ಇಂತೆಂದನು. 

೪೯. " ವಿಶಾಲಾಕ್ಟಿಯೆ! ಸಹಜವಾದ ಸತ್ಯುಲದಿಂದಲೂ, ಗುಣರಾಶಿ 
ದಲೂ, ದೇಹಕಾಂತಿಯಿಂದಲೂ ಮೆರೆಯುತ್ತಿರುವ ನೀನು ಮಡದಿಯಾಗಿರು 
ನು ನನ್ನ ಭಾಗ್ಯೋದಯವೇ ಸರಿ. 

೫೦. ಇಂತೆಂದು ಭಯದಿಂದ ನಡುಗುತ್ತಿರುವವಳೂ, ಅದುರುತ್ತಿರುವ 


೬೧೮ ಶ್ರೀ ಸ್ಕಾಂದಮಹಾಪುರಾಣಂ 


ವದನ್ಯಂದರ್ಪಸರ್ಪೇಣ ದಷ್ಟೋಂಹಂ ದೈನತೋಧುನಾ । 


ಚಚಾರ ತತ್ರ ನಿಃಸಾರಂ ಸಂಸಾರಂ ಕಲಯನ್ಸ್ಥಿಯಾ 1೫೧॥ 
ಪುರೇ ಮಮ ನರಾರೋಹೇ ಚಿರಂ ರೇಮೇ ತಯಾ ಸಹ । 

ಏನಂ ರಾಜಾ ಸ್ರಿಯಾಂ ಪ್ರಾಪ್ಯ ನಿನೇದ್ಯ ಚ ನಿಜಾಂ ಕಥಾಂ 1 ೫೨॥ 
ಭೇಜೇ ರಾಜ್ಯಂ ತಯಾ ಸಾರ್ಧಂ ವಿಸ್ತಾರಿತಮಹೋತ್ಸವಃ । 
ಅಶಾಶ್ವ್ಚತಮಿದಂ ಜ್ಞಾತ್ವಾ ಅರ್ಥಿಭ್ಯೋಪಿ ದದೌ ಧನಂ 1 ೫೩ ॥ 
ಅಪೂರ್ವತ್ಯಾಗಿನಾ ತೇನ ತ್ರೈಲೋಕ್ಯಂ ವಿಸ್ಮಯಂ ಯಯೌ । 

ರಾಜ್ಯಂ ಕೃತ್ವಾ ಚಿರಂ ಕಾಲಂ ಸಭಾರ್ಯೋ ನೃಪಸತ್ತಮಃ ॥ ೫೪ ॥ 


ಭುಕ್ತ್ವಾ ಚ ನಿಪುಲಾನ್ಫೋಗಾಂಸ್ತೃಸ್ಮಿಂಛ್ಲಿಂಗೇ ಲಯಂಗತಃ । 

ಅತೋ ದೇವಿ ಸುವಿಖ್ಯಾತೋ ದೇವೋಂಸೌ ಸಂಗಮೇಶ್ವರಃ ॥ ೫೫ ॥ 
ಯಃ ಪಶ್ಯೇತ್ಸರಯಾ ಭಕ್ತ್ಯಾ ತಲ್ಲಿಂಗಂ ಸಂಗಮೇಶ್ವರಂ । 

ನ ನಿಯೋಗೋ ಭನೇತ್ತಸ್ಯ ಪುತ್ರಬ್ರಾತೃಪ್ರಿಯಾದಿಭಿಃ ॥ ೫೬ ॥ 


ತುಟಗಳುಳ್ಳವಳೂ ಆದ ಆ ಕಾಂತೆಯನ್ನು ಕೈಹಿಡಿದು ಆ ರಾಜೇಂದ್ರನು ಅಂತಃ 
ಪುರವನ್ನು ಪ್ರವೇಶಿಸಿದನು. 

೫೧. "" ವಿಧಿವಿಲಾಸದಿಂದ ನಾನಿಂದು ಮನ್ಮಥಸರ್ಪದಿಂಗ ದಷ್ಟನಾಗಿರು 
ವೆನು'' ಎಂದು ಹೇಳುತ್ತ ಮನಸ್ಸಿನಲ್ಲಿ ಮಾತ್ರ ಸಂಸಾರವು ಸಿಸ್ಸಾರವೆಂಬು 
ದನ್ನು ಚಿನ್ನಾಗಿ ಮನಗಂಡು ವ್ಯವಹರಿಸುತ್ತಿದ್ದನು 

೫೨-೫೩. ಓ ಗಿರಿಜೆಯೆ! ಇಂತು ರಾಜನು ನನ್ನ ಪ್ರಿಯಕ್ಸೇತ್ರವಾದ 
ಮಹಾಕಾಲವನದಲ್ಲಿ ಹೆಂಡತಿಯೊಡನೆ ಆನಂದದಿಂದಿರುತ್ತ ಆಕೆಗೆ ತನ್ನ ಚರಿತ್ರೆ 
ಯೆಲ್ಲವನ್ನೂ ತಿಳಿಸಿದನು. ಅಲ್ಲದೆ ಆಕೆಯೊಡನೆ ನಿಶೇಷ ಮಹೋತ್ಸವಗಳಿಂದ 
ರಾಜ್ಯಭೋಗವನ್ನನುಭವಿಸುತ್ತಿದ್ದರೂ ಎಲ್ಲವನ್ನೂ ನಶ್ವರವೆಂದು ತಿಳಿದು ಬಡವರಿಗೆ 
ಯಥೇಚ್ಛವಾಗಿ ದ್ರವ್ಯದಾನವನ್ನು ಮಾಡುತ್ತಿದ್ದನು 

೫೪, ಅಸದೃಶನಾದ ಈ ಮಹಾತ್ಯಾಗಿಯನ್ನು ಕಂಡು ಮೂರುಲೋಕ 
ಗಳವರೂ ವಿಸ್ಮಯಗೊಂಡರು. ಇಂತು ಆ ರಾಜಶ್ರೇಷ್ಠನು ಬಹುಕಾಲದವರೆಗೂ 
ಪತ್ತಿಯೊಡನೆ ರಾಜ್ಯವನ್ನಾಳುತ್ತಿದ್ದನು. 

೫೫. ಇಹಲೋಕದಲ್ಲಿ ಸಮಗ್ರಭೋಗಗಳನ್ನೂ ಅನುಭವಿಸಿ ಕಡೆಯಲ್ಲಿ 
ಆ ಲಿಂಗದಲ್ಲಿಯೇ ಐಕ್ಯವನ್ನು ಹೊಂದಿದನು. ಅಂದಿನಿಂದ ಸಂಗಮೇಶ್ವರಮಹಾ 
ದೇವನು ಬಹಳ ಪ್ರಸಿದ್ಧನಾಗಿರುವನು. 

೫೬. ಯಾವನು ಅತ್ಯಂತಭಕ್ತಿಯಿಂದ ಈ ಸಂಗಮೇಶ್ವರನನ್ನು ನೋಡು 
ವನೊ, ಅವನಿಗೆ ಮಕ್ಕಳು, ಅಣ್ಣತಮ್ಮಂದಿರು, ಇಷ್ಟಮಿತ್ರರು ಇವರ ನಿಯೋಗ 
ವಾಗುವುದಿಲ್ಲ. 


ಏಕೋನಸಪ್ತತಿತಮೋ6$ಭ್ಯಾಯಃ ೬೧೯ 


ನಿಯಮೇನ ತು ಯಃ ಪಶ್ಯೇತ್ತಲ್ಲಿಂಗಂ ಸಂಗಮೇಶ್ವರಂ | 


ರಾಜಸೂಯಸಹಸ್ರಸ್ಯ ಫಲಂ ತಸ್ಯಾಂಧಿಕಂ ಭನೇತ್‌ ॥ ೫೭ ॥ 
ಗಾಂಗಂ ಚ ಸಫಲಂ ಪುಣ್ಯಂ ಯಾಮುನಂ ನಾರ್ಮದಂ ತಥಾ । 
ಜಾಯತೇ ಚಾಂದ್ರಭಾಗಂ ಚ ಸಂಗಮೇಶ್ವರದರ್ಶನಾತ್‌ ॥ ೫೮ ॥ 
ಯಃ ಪಶ್ಯೇಚ್ಛ್ರ್ರಾನಣೇ ಮಾಸಿ ತಲ್ಲಿಂಗಂ ಸಂಗಮೇಶ್ವರಂ । 
ಕಾರ್ತಿಕಸ್ವಾಮಿನೋ ಯಾತ್ರಾ ಕೃತಾ ತೇನ ನ ಸಂಶಯಃ ॥೫೯॥ 
ಮಾಸಿ ಜಾಶ್ವಯುಜೇ ದೇವಂ ಯಃ ಪಶ್ಯೇತ್ಸಂಗಮೇಶ್ವರಂ | 

ಕೃತಂ ತೇನ ಸಹಸ್ರಂ ತು ವಾಜಸೇಯಂ ವರಾನನೇ ॥೬೦॥ 
ಯಃ ಪಶ್ಯೇತ್ಕಾರ್ತಿಕೇ ಮಾಸಿ ತಲ್ಲಿಂಗಂ ಸಂಗಮೇಶ್ವರಂ । 
ರಾಜಸೂಯಸಹಸ್ರಂ ತು ಕೃತಂ ತೇನ ನ ಸಂಶಯಃ ॥೬೧॥ 
ಚತುರೋ ವಾರ್ಷಿಕಾನ್ಮಾಸಾನ್ಯಃ ಪಶ್ಯೇತ್ಸಂಗಮೇಶ್ವರಂ | 

ಸ ಯಾತಿ ಪರಮಂ ಸ್ಥಾನಂ ಮಮಾಭೀಷ್ಟತರಂ ಪ್ರಿಯೇ 1&೨ ॥ 





೫೭ ಯಾವನು ರನಿಯಮಪೂರ್ವಕವಾಗಿ ಸಂಗಮೇಶ್ವರಲಿಂಗದ ದರ್ಶನ 
ವನ್ನು ಮಾಡುವನೊ, ಅವನಿಗೆ ಒಂದುಸಾನಿರ ರಾಜಸೂಯಯಜ್ಚಗಳ ಫಲ 
ಕೈಂತಲೂ ಹೆಚ್ಚಿನ ಪುಣ್ಯವು ಲಭಿಸುವುದು 

೫೮ ಗಂಗಾ, ಯಮುನಾ, ನರ್ಮದಾ, ಚಂದ್ರಭಾಗಾ ಮುಂತಾದ 
ತೀರ್ಥಗಳನ್ನು ಸೇವಿಸಿದ ಫಲನೆಲ್ಲವೂ ಒಟ್ಟಿಗೆ ಸಂಗಮೇಶ್ವರನನ್ನು ಸೇವಿಸಿದೆ 
ನನಿಗೆ ಕೈಗೂಡುವುದು. 

೫೯. ಯಾವನು ಶ್ರಾವಣಮಾಸದಲ್ಲಿ ಆ ಸಂಗಮೇಶ್ವರಲಿಂಗವನ್ನು 
ಸೋಡುವನೊ, ಅವನು ಸುಬ್ರಹ್ಮಣ್ಯಯಾತ್ರೆಯನ್ನು ಮಾಡಿದವನೇ ಆಗುವುದರಲ್ಲಿ 
ಸಂದೇಹವಿಲ್ಲ. 

೬೦. ಮಂಗಳಾಂಗಿಯೆ! ಆಶ್ವಯುಜಮಾಸದಲ್ಲಿ ಸಂಗಮೇಶ್ವರನ ದರ್ಶನ 
'ನ್ನು ಮಾಡಿದವನು ಒಂದುಸಾವಿರ ವಾಜಸೇಯಯಜ್ಞಗಳನ್ನು ಮಾಡಿದವನಿಗೆ 
ಮಾನನಾಗುವನು. 

೬೧. ಯಾವನು ಕಾರ್ತಿಕಮಾಸದಲ್ಲಿ ಈ ಮಹಾಲಿಂಗವನ್ನು ನೋಡು 
ನೊ, ಅವನು ಒಂದುಸಾವಿರ ರಾಜಸೂಯಗಳನ್ನು ನಡೆಸಿದವನೆಂಬುದರಲ್ಲಿ 
ುಶಯವಿಲ್ಲ. 

೬೨. ಪ್ರಿಯಳೆ!' ವರ್ಷಾಕಾಲದ ನಾಲ್ಕು ತಿಂಗಳುಗಳಲ್ಲಿ ನಿತ್ಯವೂ 
ಇವನು ಸಂಗಮೇಶ್ವರನ ದರ್ಶನವನ್ನು ಮಾಡುತ್ತಿರುವನೊ, ಅವನು ನನಗೆ 
ಮಸ್ರಿಯವಾದ ಕೈಲಾಸಪದನಿಯನ್ನು ಸಡೆಯುವನು 


೩೨೦ ಶ್ರೀ ಸ್ಕಾಂದಮಹಾಪುರಾಣಂ 


ಏಷ ತೇ ಕಥಿತೋ ದೇವಿ ಪ್ರಭಾವಃ ಸಾಪನಾಶನಃ 
ಸಂಗಮೇಶ್ವರದೇವಸ್ಯ ಶೃಣು ದುರ್ಧರ್ಷಮಿಸಾಶ್ಚರಂ ॥ ೬೩8 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಸಂಚಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
««ಸಂಗಮೇಶ್ವರಮಾಹಾತ್ಮ್ಯವರ್ಣನಂ'' 
ನಾಮ್ಮೆ ಕೋನಸಪ್ತ ಕಿತಮೋಂಧ್ಯಾಯಃ 


೬೩ ದೇವಿಯೆ! ಇಂತು ನಿನಗೆ ಪಾಪಾಸರಿಹಾರಕನಾದ ಸಂಗಮೇಶ್ವರನ 
ಮಾಹಾತ್ಮ್ಯದ ಕಥೆಯನ್ನು ಹೇಳಿದೆನು ಇನ್ನು ದುರ್ಧರ್ಷೇಶ್ವರನ ಚರಿತ್ರೆಯನ್ನು 
ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮಹಾಪುರಾಣದ ಐದನೆಯ ಅನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಹಾತ್ಮ್ಯದಲ್ಲಿ "" ಸಂಗಮೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಅರುನತ್ತೊಂಬತ್ತನೆಯ ಅಧ್ಯಾಯವು ಮುಂಗಿದುದು 


ಗ ಶ್ರೀಃ ॥ 
ಅಧ ಸಪ್ತತಿತಮೋಂಧ್ಯಾಯಃ 


ದುರ್ಧರ್ಷೇಶ್ವರಮಾಹಾತ್ಮ್ಯನರ್ಣನಂ 


ಈಶ್ವರ ಉವಾಚ: 
ತೃಣು ಸಪ್ತತಿಕಂ ದೇನಂ ಡುರ್ಧರೇಶ್ವರನಿಖಾಶ್ವರಂ । 
ಯಸ್ಕ ದರ್ಶನತೋ ದೇನಿ ನರಃ ಪಾಪೈಃ ಪ್ರಮುಚ್ಯತೇ 1೧8 
ದುರ್ಧರ್ಷೊೋ ನಾನು ರಾಜಾಂಭೂನ್ಸೇಸಾಲನಿಷಯೇ ಪುರಾ । 
ಪುಣ್ಯಕೇತುರ್ಯ ಶಸ್ವೀ ಚ ಸಂತ್ಯಸಂಧೋ ದೃಢವ್ರತಃ ॥೨॥ 
ತಿಸ್ಪಸ್ತಸ್ಯಾಂಭವನ್ಭಾರ್ಯಾಸ್ತತ್ತುಲ್ಯಾಃ ಸುಮನೋಹರಾಃ । 
ನಿಹರನ್‌ ಸ ನನೋದ್ಯಾನೇ ವಸಂತೇ ಪೃಧಿವೀಪತಿಃ 1A 
ಕದಾ ಮೃಗರಸಾವಿಷ್ಟೋ ದೇವಾದ್ಮೈ ನಾತರಂಹಸಾ । 
ತುರಗೇಣೋಹಿತಃ ಪ್ರಾಪ ನನಂ ರುಚಿರಸಾದಸಂ ॥೪॥ 
ಗಜೇಂದ್ರಮೃಗಶಾರ್ದೂಲಸಿಂಹಸಂಬರಸಂಕುಲಂ | 
ಯಕ್ಪನಾನರವಾರಾಹಗಂಡಕಾದಿನಿರಾಜಿತಂ uu 


ಕನ್ನಡದ ಅನುವಾದ 
ದುರ್ಧರ್ಷೇಶ್ವರಮಾಹಾತ್ಮ್ಯನರ್ಣನ 

೧ ಮಹಾದೇವನು ಹೇಳುತ್ತಾನೆ --ಇನ್ನು ಎಪ್ಪತ್ತನೆಯ ಮಹಾಲಿಂಗ 
ವಾದ ದುರ್ಧರ್ಷೇಶ್ವರನ ಚರಿತ್ರೆಯನ್ನು ಕೇಳು ಅದನ್ನು ನೋಡುವುದರಿಂದಲೇ 
ಮನುಷ್ಯನ ಪಾಪಗಳೆಲ್ಲವೂ ತೊಲಗಿಹೋಗುವುವು 

೨ ಹಿಂದೆ ನೇಪಾಳದೇಶದಲ್ಲಿ ಪುಣ್ಯಿವಂತನೆಂದು ಯಶಸ್ಸನ್ನು ಪಡೆದ 
ವನೂ, ಸತ್ಯಸಂಧನೂ, ಮಹಾ ವ್ರತನಿಷ್ಠಾಪರನೂ ಆದ ದುರ್ಧರ್ಷನೆಂಬ 
ರಾಜನಿದ್ದನು. 

೩ ಆತನಿಗೆ ಅನುರೂಪರೂ, ಪರಸ್ಪರಸದೃಶರೂ ಆದ ಮೂವರು ರಾಣಿ 
ಯರಿದ್ದರು. ಅವರೊಡನೆ ಆ ಮಹಾರಾಜನು ವಸಂತಕಾಲದಲ್ಲಿ ಉದ್ಯಾನವನ 
ಗಳಲ್ಲಿ ವಿಹರಿಸುತ್ತಿದ್ದನು. 

೪. ಒಮ್ಮೆ ಬೇಟಿಯಲ್ಲಿ ಆಸಕ್ತನಾಗಿರಲು ದೈವವಶದಿಂದ ವಾಯುವೇಗದ 
ಆತನ ಕುದುರೆಯು ಮನೋಜ್ಞ ವೃಕ್ಸಗಳಿಂದ ರಂಜಿಸುತ್ತಿರುವ ಒಂದು ವನಕ್ಕೆ 
ಆತನನ್ನು ತೆಗೆದುಕೊಂಡುಹೋಯಿತು 

೫, ಆ ಅರಣ್ಯವು ಆನೆ, ಸಿಂಹ, ಹುಲಿ, ಜಿಂಕೆ ಮುಂತಾದ ಮೃಗಗಳಿಂದ 
ನಿಬಿಡಿತವಾಗಿ ಕರಡಿ, ಕೋತಿ, ಕಾಡುಹಂದಿ, ಗೇಂಡಾಮೃಗಗಳೇ ಮೊದಲಾದು 
ನ್ರಗಳಿಂದಲೂ ತುಂಬಿದ್ದಿತು. 


೬೨೨ ಶ್ರೀಸ್ಕಾಂದಮಹಾಪುರಾಣಂ 


ತಸ್ಮಿನ್ನನೇ ಸುವಿಸ್ತೀರ್ಣಂ ಕದಲೀಖಂಡಮಂಡಿತಂ ! 


ಹಂಸಕಾರಂಡನಾಕೀರ್ಣಂ ಚಕ್ರನಾಕೋಪಶೋಭಿತಂ Hr 
ದದರ್ಶ ದರ್ಪಣಸ್ವಚ್ಛಂ ಸರೋ ನೀರಜರಾಜಿತಂ । 
ಸ್ನಾತಸಿದ್ಧವಧೂವೃಂದಕುಚಕುಂಕುಮಪಿಂಜರಂ nan 
ದದರ್ಶ ಕನ್ಯಾಂ ತತ್ರೈವ ಕಾನನಸ್ಯೇನ ದೇವಶಾಂ | 

ಸತಾಂ ದೃಷ್ಟ್ಯಾ ಸುಚಾರ್ನಂಗೀಂ ಮನ್ಮಥೇನ ಪ್ರಪೀಡಿತಃ nen 
ಚಿತ್ರನ್ಯಸ್ತ ಇನ ಕ್ಸಿಪ್ರಮಭೂದ್ವಿಸ್ಮಯನಿಶ್ಚಲಃ । 

ಸಾ ಭುಜಂಗೀನ ಸಂಕೃಷ್ಟಾ ಮಂತ್ರೇಣೇವಾಂತಿಕಂ ಯಯೌ nen 
ಕಂದರ್ಪಕೋಟಿಸದೃಶಂ ನಿಶ್ರಾಂತಂ ನೃಪಸಮಬ್ರವೀತ್‌ । 

ಸುತಾಂ ಮಾಂ ನಿದ್ದಿ ರಾಜೇಂದ್ರ ಕಲ್ಪಸ್ಯ ಪ್ರಾಣನಲ್ಲಭಾಂ ॥ ೧೦॥ 
ತಪೋರತಸ್ಯ ಶಾಂತಸ್ಯ ಸರ್ವದಾ ಬ್ರಹ್ಮಚಾರಿಣಃ । 

ಮದರ್ಥೇ ಪ್ರಾರ್ಥ್ಯತಾಂ ವಿಪ್ರ ಸಮಾಂ ತುಭ್ಯಂ ಪ್ರದಾಸ್ಯತಿ ॥ ೧೧॥ 


೬-೭ ಆ ವನದಲ್ಲಿಯೇ ರಾಜನು ಅತಿ ವಿಶಾಲವೂ, ಬಾಳೆಯ ಮರಗಳಿಂದ 
ಶೋಭಿಸುತ್ತಿರುವುದೂ, ಹಂಸಕಾರಂಡಕಾದಿ ಜಲಪಕ್ಷಿಗಳಿಂದ ಸೇವಿತವೂ, 
ಚಕ್ರವಾಕಗಳ ನೆಲೆಯೂ, ಕಮಲಗಳಿಂದ ವಿರಾಜಿಸುತ್ತಿರುವುದೂ, ಕನ್ನಡಿ 
ಯಂತೆ ಶುಭ್ರವಾದ ನೀರುಳ್ಳುದೂ ಆದ ಸರೋವರವೊಂದನ್ನು ಕಂಡನು. 
ಆದರ ತೀರವು ಸ್ನಾನಮಾಡಿದ ಸಿದ್ಧಕನ್ಯೆಯರ ಕುಚಕುಂಕುಮಲೇಪಗಳಿಂದ 
ಕೆಸರಾದಂತಿದ್ದಿತು. 

೮ ಅಲ್ಲಿಯೇ ವನಜೀವತೆಯಂತಿದ್ದ ಒಬ್ಬ ಕನ್ಯೆಯನ್ನು ಆ ಮಹಾರಾಜನು 
ಕಂಡು ಸರ್ವಾಂಗಸುಂದರಿಯಾದ ಅವಳನ್ನು ನೋಡುತ್ತಲೇ ಕಾಮಬಾಣ 
ಪೀಡಿತನಾದನು 

೯ ಒಡನೆಯೆ ಆತನು ಒಂದು ಕಣಕಾಲ ವಿಸ್ಮಯಗೊಂಡು ಚಿತ್ರದಲ್ಲಿ 
ಬರೆದ ಬೊಂಬೆಯಂತೆ ಸ್ತಬ್ದನಾಗಿ ನಿಂತನು ಆಕೆಯೂ ಮಂತ್ರದಿಂದ 
ಸೆಳೆಯಲ್ಪಟ್ಟ ಹಾವಿನಂತೆ ಆತನ ಸಮಾಸಕ್ಕೆ ಬಂದಳು 

೧೦. ಕೋಟಮನ್ಮಥರನ್ನು ಹೋಲುತ್ತ ಬಹಳವಾಗಿ ಬಳಲಿರುವ ಆ ಮಹಾ 
ರಾಜನಿಗೆ ಹೇಳಿದಳು.  "" ರಾಜೇಂದ್ರನೆ! ನಾನು ಕಲ್ಪಮ ಹಾಮುನಿಗೆ ಪರಮ 
ಪ್ರೇಮಾಸ್ಪದಳಾದ ಮಗಳೆಂದು ತಿಳಿ. 

೧೧. ಆತನು ತಪೋನಿರತನೂ, ಇಂದ್ರಿಯಸಂಯಮವಂತನೂ, ಆಜನ್ಮ 
ಬ್ರಹ್ಮಚಾರಿಯೂ ಆಗಿರುವನು. ಅಯ್ಯಾ ಬ್ರಾಹ್ಮಣನೇ! ಆತನಲ್ಲಿ ನೀನು 
ನನಗಾಗಿ ಯಾಚನೆಯನ್ನು ಮಾಡಿದರೆ ನನ್ನನ್ನು ನಿನಗೇ ಮದುವೆಮಾಡಿ 
ಕೊಡುವನು.” 


ಅ 


ಸಸ್ತತಿತಮೋ$ಧ್ಯಾಯಃ ೬೨೩ 


ಇತಿ ತಸ್ಯಾ ನಚಃ ಶ್ರುತ್ವಾ ಮನ್ಮಥೇನಾಕುಲೀಕೃತಃ । 
ಲಜ್ಜಾಂ ತ್ಯಕ್ತ್ವಾ ಸ ಭೂಪಾಲೋ ಯಯಾಚೇ ನಿಜನೇ ಚ ಶಾಂ॥ ೧೨ ॥ 
ಮಮ ಪ್ರಾಣವ್ಯಯಃ ಸುಭ್ರೂಸ್ಟ್ವ್ವಾಂ ವಿನಾ ಸಮುಪಸ್ಥಿತಃ । 


ಕಾರ್ಯಾಕಾರ್ಯನಿಚಾರೋಹಿ ಕಸ್ಯ ಜೀನಿತಶಾಂತಯೇ 1 ೧೩॥ 
ತ್ಯಜ್ಯತೇ ಪ್ರಾಸ್ತಮನಮೃತಂ ಯದೇತದ್ದುದ್ಧಿ ಲಾಘನಂ I 
ಕೋ ಜಾನೀತೇ ಪರೇ ಲೋಕೇ ಕಸ್ಯ ಕಂನು ಭವಿಷ್ಯತಿ ॥ ೧೪ ॥ 


ಭಜ ಮಾಮನವನದ್ಯಾಂಗಿ ತವೈತದ್ವದನಾಮೃತಂ । 
ನ ಸಾಯಯಸಿ ಚೇನ್ಮಹ್ಯಂ ಮೃತಂ ಜಾನೀಹಿ ಮೇ ಪ್ರಿಯೇ 1 ೧೫ ॥ 
ಸ್ವಯಂ ಪಿಬಾವಿ ಚೇದ್ವಿದ್ದಿ ಹಷರಲೋಕಗತಂ ಹಿ ಮಾಂ । 


ಶ್ರುತ್ವೇತಿ ಚಕಿತಾ ತನ್ಹೀ ಪ್ರೋನಾಚ ನಿನಯಾನ್ಸಿತಾ 1 ೧೬ ॥ 
ಭ್ರಷ್ಟಾಯಾಂ ಮಯಿ ತಾತಸ್ಯ ವಿನಷ್ಟೇ ಕನ್ಯಕಾಫಲೇ । 
ಹುಲಂ'ಪತತಿ ನಃ ಸರ್ವಂ ತಸ್ಮಾದೇತದ್ವಿಚಿಂತ್ಯತಾಂ ॥ ೧೭ ॥ 


ಯದಿ ತೇ ಪರಮಂ ಪ್ರೇನು ಮನೋಹಪರಿ ಮಹೀಪತೇ! 
ಮದರ್ಥೆ ಪ್ರಾರ್ಥ್ಯತಾಂ ವಿಪ್ರ ಸಮಾಂ ನೂನಂ ಪ್ರದಾಸ್ಯತಿ ॥ ೧೮॥ 


೧೨. ಇಂತೆಂದ ಆಕೆಯ ಮಾತನ್ನು ಕೇಳಿ ಕಾಮನೀಡಿತನಾದ 
ಆ ಮಹಾರಾಜನು ಏಕಾಂತದಲ್ಲಿ ಕರೆದು ಲಜ್ಜೆಯನ್ನುಳಿದು ಪ್ರಾರ್ಥಿಸಿದನು. 

೧೩. ""ಸುಂದರಿಯೆ! ಫಿನ್ನನ್ನುಳಿದು ನನ್ನ ಪ್ರಾಣಗಳೇ ಹೊರಟುಹೋಗು 
ತ್ರಿರುವಂತಿರುವುದು ನನ್ನ ಜೀವವನ್ನುಳಿಸುವ ವಿಷಯದಲ್ಲಿ ಕರ್ತವ್ಯಾ 
ಕರ್ತವ್ಯಗಳ ಗೊಡನೆಯು ಯಾರಿಗೆ ಬೇಕು? 

೧೪. ಕೈಗೆ ಸಿಕ್ಕಿದ ಅಮೃತವನ್ನು ಕಳೆದುಕೊಳ್ಳುವುದು ತಿಳಿಗೇಡಿತನವೇ 
ಸರಿ. ಪರಲೋಕದಲ್ಲಿ ಯಾವನಿಗೆ ಏನಾಗುವುದೆಂಬುದನ್ನು ತಿಳಿದವನು ಯಾರು? 

೧೫. ಚಾರುಶರೀರಿಯೆ ! ನನ್ನನ್ನೀಗಲೇ ವರಿಸು, ನಿನ್ನ ಅಧರಾಮೃತ 
ವನ್ನು ನನಗುಣಿಸದಿದ್ದರೆ ನಾನು ಮಡಿದೆನೆಂದೇ ಖಂಡಿತವಾಗಿ ತಿಳಿ. 

೧೬. ನಾನು ಪ್ರಯತ್ನಪಡಬೇಕೆಂದು ನಿಶ್ಚಯಿಸುವೆಯಾದರೆ ನಾನು 
ಪರಲೋಕಕ್ಕೆ ತೆರಳುವವನೇ ಆಗುವೆನು.'' ಇಂತೆಂದ ಮಹಾರಾಜನ ಮಾತಿಗೆ 
ದಿಗ್ಸಾ $ಂತಳಾಗಿ ಆ ಕನ್ಯೆಯು ವಿನಯ ಪೂರ್ವಕವಾಗಿ ಇಂತೆಂದಳು. 

೧೭. "ನಾನು ಸ್ವತಂತ್ರಿಸಿ ಕನ್ಯಾತ್ವವನ್ನು ಕಳೆದುಕೊಂಡರೆ ತಂದೆಗೆ 
ಕನ್ಯಾದಾನದ ಫಲವು ನಷ್ಟವಾಗುವುದು ನಮ್ಮ ಕುಲವೆಲ್ಲವೂ ನಾಶವಾಗುವು 
ನೆಂಬುದನ್ನು ನಾವು ಯೋಚಿಸಬೇಕು. 

೧೮. ಮಹಾರಾಜ! ಆದುದರಿಂದ ನನ್ನಲ್ಲಿ ನಿನಗೆ ಅಷ್ಟು ಅಪಾರವಾದ 
ಕ್ರೀಮವಿದ್ದರೆ ನನ್ನನ್ನು ಕೊಡುವಂತೆ ತಂದೆಯನ್ನು ಪ್ರಾರ್ಥಿಸು. ಆತನು ನಿನಗೇ 
ಕಾನಮಾಡುವನು.' 


೬೨೪ ಶ್ರೀ ಸ್ಥಾಂದವುಹಾಪುರಾಣಂ 


ತಸ್ಯಾಸ್ತ್ರದ್ವಚನಂ ಶ್ರುತ್ವಾ ನಾನ [ಥಾ ಮೇ ಭವಿಷ್ಯತಿ | 

ಜ್ಞಾತ್ಸಾ ಸ ಕನ್ಯಾಂ ದ್ವಿ ಸ ವ ಕಲ್ಪಸ್ಯ ಬ್ರಹ್ಮಚಾರಿಣಃ ॥೧೯॥ 
ಗತ್ವ್ವ ನಯಾ. ಪ್ರಜತಃ ಸ್ಥಿ ಸ್ಥಿತಂ ನಿಜತಪೋನನೇ । 
ಮುನೀಂದ್ರಶ್ಚಂದ್ರವವನಾಂ ಸಚಾಂಸ್ಕೈ ತಾಂ ದದೌ ನುುದಾ ॥೨೦॥ 
ತತ್ರೈವ ಸಂಗತೋ ರಾಜಾ ಮನ್ಮಧೇನ ನಶೀಕೃತಃ । 

ರೇಮೇ ರಮಣಕೈರ್ಯೋಗೈರ್ನ ಸಸ್ಮಾರ ನಿಜಂ ಪುರಂ ೨೧೫ 
ಕದಲೀಖಂಡಕುಂಜೇಷು ರಮ್ಯಾಸು ವನರಾಜಿಷು । 


ಬಹುಲಾನ್ರುಕದಂಬೇಸು ರಾಜಾ ಭೇಜೇ ನನಾಂ ವಧೂಂ । 


ಸಿಷೇವೇ ಚಾ ಸುರತಂಸ ವಿದಗ್ಗೊ 8 ತಿಮುಗ್ಧ ಯಾ ॥ ೨೨ ॥ 
ಏವಂ ಹಿ ವಸತಸ್ತ ಸ್ಯ ದುರ್ಧರ್ಷಸ್ಯ "ನರಾನನೇ | 
ಆಜಗಾಮ ಸುಮುರ್ಧಷೋಃ ಹ ಕ್ಸ ಸೋತಿಭಯಂಕರಃ ॥ ೨೩ ॥ 


ಜ್ವಲಿತೋ ನಿಕಟಾಕಾರೋ ದಂಷ್ಟ್ರೋತ್ಕಟಕಟಾನನಃ I 
ತಂ ನೃಪಂ ಮೋಹಯಿತ್ವಾ ತು ತರಸಾ ತರಲೇಕ್ಸಣಾಂ ] 
ಜಹಾರ ಮನ್ಮಥಾನಿಷ್ಟೋ ರೂವಯಾೌವನಶಾಲಿನೀಂ ॥ ೨೪ ॥ 


೧೯ ಆಕೆಯ ಮಾತನ್ನು ಕೇಳಿ ಬ್ರಾಹ್ಮಣೋತ್ತಮನೂ, ಬ್ರಹ್ಮಚಾರಿಯೂ 
ಆದ ಕಲ್ಪನಿಗೆ ಪುತ್ರಿಯಾದ ಈಕೆಯು ಬೇರೆ ವಿಧದಿಂದ ತನ್ನ ವಶಳಾಗುವುದಿಲ್ಲ 
ವೆಂಬುದನ್ನು ರಾಜನು ತಿಳಿದನು 

೨೦. ತರುವಾಯ ಆತನು ತಪೋವನದಲ್ಲಿ ಸುಖಾಸೀನನಾಗಿದ್ದ ಆ ಖಷಿಯ 
ಬಳಿಗ ಹೋಗಿ ಯಾಚನೆಮಾಡಲು ಆತನು ಆ ಚಂದ್ರಮ. ಖಿಯನ್ನು ಸಂತೋಷ 
ದಿಂದ ಆತನಿಗೆ ದಾನಮಾಡಿದನು 

೨೧. ಮನ್ಮಧಪರವಶನಾದ ಆ ರಾಜೇಂದ್ರನು ಅಲ್ಲಿಯೇ ನಿಂತು ಅನೇಕ 
ಕಳಾಶಾಸ್ತ್ರೋಕ್ತಗಳಾದ ಯೋಗಗಳೊಡನೆ ಆಕೆಯಲ್ಲಿ ಸುಖಿಸುತ್ತ ತನ್ನ 
ರಾಜಧಾನಿಯನ್ನು ಸ್ಮರಿಸಲೇ ಇಲ್ಲವು. 

೨೨ ಬಾಳೆಯಮರಗಳ ಗುಂಪುಗಳಲ್ಲಿಯೂ, ಮನೋಹರಗಳಾದ ವೃಕ್ಚ 
ಸಮೂಹಗಳಲ್ಲಿಯೂ, ಅನೇಕ ಮಾವಿನತೋಟಗಳಲ್ಲಿಯೂ ಆ ರಾಜನು ತನ್ನ 
ನೂತನ ಪತ್ನಿಯನ್ನು ಸಂತೋಷಗೊಳಿಸುತ್ತ ಮುಗ್ಧೆ ಯಾದ ಆಕೆಯೊಡನೆ ಸುರತ 
ಸುಖವಸ್ಪೃ ನುಭವಿಸುತ್ತಿ ದನ ನು 

೨೩. ಇಂತು ಆ “ದುರ್ಧರ್ಷಮಹಾರಾಜನು ಹೆಂಡತಿಯೊಡನೆ ವಿಹರಿಸು 
ತ್ರಿರಲು, ಒಂದುದಿನ ಅಜೇಯನೂ, ಮಹಾ ಭಯಂಕರನೂ ಆದ ರಾಕ್ಷಸ 
ನೊಬ್ಬನು ಅಲ್ಲಿಗೆ ಬಂದನು. 

೨೪. ಕೆಂಡದಂತೆ ಉರಿಯುತ್ತಿರುವವನೂ, ವಿಕಾರಸ್ವರೂಸನೂ, ಕೋರೆ 
ದಾಡೆಗಳ ಕ್ರೂರಮುಖದವನೂ ಆದ ಆ ರಾಶ್ಚಸನು ಯೌವನಸೌಂದರ್ಯಗಳಿಂದ 


ಸಪ್ತತಿತಮೋಕಧ್ಯಾಯಃ ೬೨೫ 


ರಾಜಾ ಚ ತಾಂ ಹೃತಾಂ ದೃಷ್ಟ್ಯಾ ನಿಯೋಗನಿಷಮೂರ್ಛಿತಃ । 

ಸ್ಮೃತ್ವಾ ಸ್ಮೃತ್ವಾ ಸುಚಾರ್ವಂಗೀಂ ವಿಲಲಾಪಾಕುಲೇಂದ್ರಿಯಃ ॥ ೨೫ ॥ 
ಹಾ ಪ್ರಿಯೇ ಪ್ರೇಮಸೀಯೂಷೇ ಪ್ರಣಯಾಮೃತದೀರ್ಫಿಕೇ। 

ಹಾ ಸುಂದರಿ ನಿಶಾಲಾಕ್ಸಿ ಕ್ವ ಗತಾ ಮಾಂ ವಿಹಾಯ ವೈ ॥ ೨೬ ॥ 
ಪುನರಿಂದುಮಿವಾನಂದಂ ಕದಾ ದ್ರಕ್ಸ್ಟ್ಯಾಮಿ ತೇ ಮುಖಂ । 

ಇತಿ ಪ್ರಲಾಸಮಕರೋತ್‌ ಸ್ಮರಂಸ್ತಾಂ ಚಾರುಹಾಸಿನೀಂ । 

ಉನ್ಮತ್ತ ಇನ ಬಭ್ರಾಮ ತತ್ರ ತತ್ರ ಸ್ಮರಾತುರಃ ॥ ೨೭ ೫ 
ಏವಂ ವಿಲಪತಸ್ತಸ್ಯ ದುರ್ಧರ್ಷಸ್ಯ ನೃಪಸ್ಯ ತು । 

ಆಜಗಾಮ ತಮುದ್ದೇಶಂ ಕಲ್ಬೋ ಬ್ರಾಹ್ಮಣಸತ್ತಮಃ । 

ದದರ್ಶ ನೃಪತಿಂ ತತ್ರ ಭ್ರಮಂತಂ ಭ್ರಮರಂ ಯಥಾ ॥ ೨೮॥ 
ಜ್ಞಾತ್ವಾ ಜಾಮಾತರಂ ಸಮ್ಯಕ್ಸಮಾಶ್ವಾಸ್ಯ ವಚೋ ಬ್ರವೀತ್‌ । 

ಏಹಿ ದುರ್ಧರ್ಷರಾಜೇಂದ್ರ ಗಹನಾ ಕರ್ನುಣೋ ಗತಿಃ । 

ಕ್ಷ ಗತೋ ಹಿ ಮಹೀಪಾಲ ನೇಸಾಲವಿಷಯಸ್ತವ ॥ ೨೯॥ 


ಕೂಡಿದ ಆ ಚಸಲನೇತ್ರೆ ಯನ್ನು ಕಂಡು ಮದನಾನಿಷ್ಟನಾಗಿ ರಾಜನನ್ನು ಮೋಹ 
ಗೊಳಿಸಿ ಆಕೆಯನ್ನು ಅಪಹರಿಸಿಕೊಂಡುಹೋದನು 

೨೫ ಆಕೆಯು ಅಪಹೈತಳಾದುದನ್ನು ಕಂಡು ರಾಜನು ಅಗಲಿಕೆಯ 
ದುಃಖದಿಂದ ಮೂರ್ಛಿಗೊಂಡು ಎಚ್ಚತ್ತಮೇಲೆ ವ್ಯಾಕುಲಿತೇಂದ್ರಿಯನಾಗಿ 
ಪ್ರಲಾಪಿಸತೊಡಗಿದನು 

೨೬-೨೭ “ಓ ಪ್ರಿಯಳೆ! ಪ್ರೇಮಾಮೃತಸಾರೆ! ಪ್ರಣಯಪ್ರವಾಹರೂಸಿಣಿ! 
ಸುಂದರಿ! ವಿಶಾಲನೇತ್ರೆ ! ನನ್ನನ್ನೊಬ್ಬನನ್ನೇ ಬಿಟ್ಟು ಎಲ್ಲಿಗೆ ಹೊರಟುಹೋದೆ? 
ಚಂದ್ರನಂತೆ ಆನಂದದಾಯಕವಾದ ನಿನ್ನ ಮುಖವನ್ನು ಮತ್ತೆ ಯಾವಾಗ 
ನೋಡುವೆನೋ?'' ಇಂತೆಂದು ಮಂದಹಾಸಸಹಿತಳಾದ ಆಕೆಯನ್ನೇ ಸ್ಮರಿಸುತ್ತ 
ಪ್ರಲಾಪವನ್ನು ಮಾಡುತ್ತ ಮನ್ಮಧಬಾಧೆಗೂ ಒಳಗಾಗಿ ಅಲ್ಲಲ್ಲಿ ಸಂಚರಿಸು 
ತ್ತಿದ್ದನು 

೨೮. ಇಂತು ವಿಲಾಸಗಳನ್ನು ಮಾಡುತ್ತಿದ್ದ ಆ ರಾಜನ ಬಳಿಗೆ ಬ್ರಾಹ್ಮಣೋ 
ತ್ರಮನಾದ ಕಲ್ಪನು ಪ್ರಾಪ್ತನಾಗಿ, ಭ್ರಮರದಂತೆ ದಿಕ್ಕುಗಾಣದೆ ಓಡಾಡುತ್ತಿದ್ದ 
ಆತನನ್ನು ಕಂಡನು 

೨೯. ಅವನು ತನ್ನ ಅಳಿಯನೆಂಬುದನ್ನು ತಿಳಿದೊಡನೆಯೇ ಅವನನ್ನು 
ಸಮಾಧಾನಗೊಳಿಸುವಂತೆ ಮೆಲ್ಲಗೆ ಮಾತನಾಡಿದನು " ರಾಜೇಂದ್ರ! ಬಾ 
ಹೋಗೋಣ. ಕರ್ಮದ ಗತಿಯು ತಿಳಿಯಲಶಕ್ಯವಾಗಿರುವುದು ನಿನ್ನ ನೇಪಾಲ 
ದೇಶವು ಈಗ ಎಲ್ಲಿಗೆ ಹೊರಟುಹೋಯಿತು? 


೬೨೬ ಶ್ರೀ ಸ್ಥಾಂದಮಹಾಪುರಾಣಂ 


ಶುಲೀನಾ ರೂಪವತ್ಯಶ್ಚ ತಿಸ್ರೋ ಭಾರ್ಯಾಃ ಕೃ ನೈ ಗತಾಃ । 


ಶ್ಚ ತೇ ರಾಜ್ಯಂ ಗತಂ ಭೂಪ ಕುತ್ರ ಪುತ್ರೀ ಗತಾ ಮನು ॥೩೦॥ 
ಸರ್ವಂ ವಿನಶ್ಚರಂ ಲೋಕೇ ಗಂಧರ್ವನಗರೋಪಮಂ | 

ಅನಿತ್ಯಂ ಜೀನಿತಂ ಭೂಪ ರಾಜ್ಯಂ ವೈ ಬುದ್ಭುದೋಸಮಂ ॥೩೧॥ 
ಏವಮಾಶ್ವಾಸಿತೋ ರಾಜಾ ಕಲ್ಬೇನ ಚ ಪುನಃ ಪುನಃ । 

ಸಸ್ಮಾರ ತಾಂ ಸುಚಾರ್ವಂಗೀಂ ಮನ್ಮಥೇನಪ್ರಪೀಡಿತಃ ॥ ೩೨॥ 
ಬ್ರೂಹಿ ಮೇ ಭಗವನ್‌ ಸಮ್ಯಗ್ಯದಿ ತೇಂಸ್ತಿ ದಯಾ ಮಯಿ । 

ಕಥಂ ರಾಜ್ಯಂ ಸ್ವಕೀಯಂ ಸ್ಕಾತ್ಮಥಂ ಮೇ ಸುಹೃದಾಗಮ; ॥ ೩೩॥ 


ತಿಸ್ರೋ ಭಾರ್ಯಾಃ ಕಥಂ ವಿಪ್ರ ಪಶ್ಯಾಮಿ ಪೃಥಿನೀತಲೇ । 


ಲಾನಣ್ಯಾಮೃತಶಾಲಿನ್ಯಸ್ತನ ಪುತ್ರ್ಯಾ ದ್ವಿಜೋತ್ತಮ । 


ಕಥಂ ಸಮಾಗನೋ ಭೂಯೋ ಭನಿಷ್ಯತಿ ಮಯಾ ಸಹ ॥ ೩೪॥ 
ಇತಿ ತಸ್ಯ ವಚಃ ಶ್ರುತ್ವಾ ನಿಪ್ರೇಣೋಕ್ತಂ ನರಾನನೇ । 
ಗಚ್ಛ ಭೂಪಾಲ ನೇಪಾಲಂ ಮಹಾಕಾಲಂ ತತೋ ವ್ರಜ 1 ೩೫॥ 


೩೦. ಸತ್ಯುಲಪ್ರಸೂತೆಯರೂ, ಲಾವಣ್ಯವತಿಯರೂ ಆದ ನಿನ್ನ ಮೂವರು 
ರಾಣಿಯರೆಲ್ಲಿರುವರು? ನಿನ್ನ ರಾಜ್ಯವೆಲ್ಲಿಹೋಯಿತು? ನನ್ನ ಮಗಳೆಲ್ಲಿರುವಳು? 

೩೧. ಭೂಪಾಲಕ ! ಪ್ರಪಂಚದಲ್ಲಿ ಸಕಲವೂ ನಶ್ವರವಾಗಿ ಆಕಾಶನಗರ 
ದಂತೆ ತೋರುತ್ತಿರುವುದು. ನಮ್ಮ ಜೀವಿತವೇ ಅಶಾಶ್ವತವಾಗಿರುವುದು. 
ರಾಜ್ಯಾಧಿಕಾರಾದಿ ಭೋಗವೆಸ್ಸವೂ ನೀರಿನಮೇಲಿನ ಗುಳ್ಳೆಯಂತಿರುವುದು.'' 

೩೨. ಇಂತು ಕಲ್ಪನು ಸಮಾಧಾನವಾಕ್ಯಗಳನ್ನಾಡುತ್ತಿದ್ದರೂ ರಾಜನು 
ಮಾತ್ರ ಮನ್ಮಧವ್ಯಧೆಗೀಡಾಗಿ ಆ ಸುಂದರಿಯನ್ನೇ ಸ್ಮರಿಸುತ್ತಿದ್ದನು. 

೩೩. ""ಓ ಬ್ರಾಹ್ಮಣೋತ್ತಮ! ನಿನಗೆ ನನ್ನಲ್ಲಿ ಕರುಣೆಯಿದ್ದರೆ ಇದನ್ನು 
ತಿಳಿಸು. ನನ್ನ ರಾಜ್ಯವು ಹೇಗೆ ದೊರಕೀತು? ನನಗೆ ಸ್ನೇಹಿತರ ಸಮಾಗಮ 
ವಾಗುವುದು ಹೇಗೆ? 

೩೪. ದ್ವಿಜೋತ್ತಮನೆ! ನನ್ನ ಆ ಮೂವರು ಪತ್ನಿಯರನ್ನು ಪುನಃ 
ಭೂಲೋಕದಲ್ಲಿ ಹೇಗೆ ನೋಡುವೆನು? ಲಾವಣ್ಯವತಿಯರಾದ ಅವರಿಗೂ, ನಿನ್ನ 
ಪುತ್ರಿಗೂ ಪುನಃ ನನ್ನೊಡನೆ ಸಮಾಗಮವಾಗುವುದೆಂತು? ಯಾವಾಗ?” 

೩೫. ಸುಂದರಿಯೆ! ಇಂತೆಂದ ರಾಜನ ಮಾತಿಗೆ ಆ ಬ್ರಾಹ್ಮಣನೆಂದನು 
“ ಭೂಪಾಲಕನೆ! ನಿನ್ನ ದೇಶವಾದ ನೇಪಾಳವನ್ನು ಸೇರಿ ಅಲ್ಲಿಂದ ಮಹಾಕಾಲ 
ವನಕ್ಕೆ ಹೋಗು. 


ಸಪ್ತತಿತಮೋ9ಧ್ಯಾಯಃ ೬೨೭. 


ತಸ್ಮಿನ್ಸ್ಸೇತ್ರೇ ತೀರ್ಥನರೇ ಲಿಂಗಂ ಸರ್ವಾರ್ಥಸಾಧಕಂ | 


ನಿದ್ಯತೇ ಯತ್ರ ಸೂರ್ಯೆೇಣ ತಪಸ್ತಪ್ತಂ ಸುದುಷ್ಕರಂ ॥ ೩೬ ॥ 
ಶಿಸ್ರಾಯಾಸ್ತು ತಟೇ ರಮ್ಯೇ ಪುಣ್ಯೇ ಬ್ರಹ್ಮೇಶಪಶ್ಚಿಮೇ । 

ತಸ್ಯ ದರ್ಶನಮಾತ್ರೇಣ ತವಾಃಭೀಷ್ಟಂ ಭವಿಷ್ಯತಿ ॥ ೩೭ ॥ 
ಕಲ್ಪಸ್ಯ ವಚನಂ ಶ್ರುತ್ವಾ ಸತ್ವರೋ ನೃಪಸತ್ತಮಃ । 

ನೇಸಾಲಂ ಚ ತತೋ ಗತ್ವಾ ಸಮಾಶ್ವಾಸ್ಯ ಸುಹೃಜ್ಜನಂ ॥ ೩೮॥ 
ಸಾಂತಃಪುರಪರೀವಾರೋ ಮಹಾಕಾಲವನಂ ಗತಃ | 

ಸರ್ವದಾ ಸರ್ವಸಿದ್ಧೀನಾಮಾಶ್ರಯಂ ವಿಷಯಂ ಶ್ರಿಯಃ ॥ ೩೯೪ 
ತತ್ರ ಸ್ನಾತ್ವಾ ಜಲೇ ಪುಣ್ಯೇ ಶಿಪ್ರಾಯಾಶ್ನಾ ಶುಸಿದ್ದಿದೇ | 
ಸೂರ್ಯೆೇಣಾರಾಧಿತಂ ಲಿಂಗಂ ದದರ್ಶ ನೃಪಸತ್ತಮಃ ॥ ೪೦॥ 
ಪೂಜಯಾಮಾಸ ರತ್ತೈಶ್ಚ ದಿನ್ಶೈರ್ವಸ್ತ್ರೈಃ ಸುಭೂಷಣೈಃ । 

ಕರ್ಪೂರೇಣ ಸುಗಂಧೇನ ಲಿಂಗಪೂಜಾ ಕೃತಾ ತದಾ ॥ ೪೧॥ 
ಮುಕ್ತಾಫಲೈಃ ಸುತಾರೈಶ್ಚ ಜಲಧಾರಾಭಿರೇನ ಚ । 

ಭಕ್ತ್ಯಾ ನನರ್ತ ತಸ್ಯಾಗ್ರೇ ಸಂಸ್ತುವಸ್ದಿವಿಫೈಃ ಸ್ತನೈಃ ॥ ೪೨ ॥- 


೩೬ ಆಕ್ಸೇತ್ರದಲ್ಲಿ ಒಂದು ಉತ್ತಮತೀರ್ಥದ ಬಳಿಯಲ್ಲಿ ಸರ್ವಾಭೀಷ್ಟ 
ಸಾಧಕವಾದ ಒಂದಾನೊಂದು ಲಿಂಗವಿರುವುದು. ಅಲ್ಲಿ ಹಿಂಜೆ ಸೂರ್ಯನು 
ಮಹಾ ತಪಸ್ಸನ್ನಾಚರಿಸಿರುವನು. 

೩೭. ಆ ಲಿಂಗವು ಶಿಪ್ರಾನದಿಯ ತೀರದಲ್ಲಿ ಬ್ರಹ್ಮೇಶ್ವರನಿಗೆ ಪಶ್ಚಿಮಕ್ಕಿರು 
ವುದು. ಅದನ್ನು ನೋಡುವುದರಿಂದಲೇ ನಿನ್ನ ಇಷ್ಟಾರ್ಧವು ನೆರವೇರುವುದು.” 

೩೮ ಕಲ್ಪನ ಈ ಮಾತನ್ನು ಕೇಳಿ ಆ ರಾಜನು ಬೇಗನೆದ್ದು ನೇಪಾಳದೇಶಕ್ಕೆ 
ಹೋಗಿ ಅಲ್ಲಿ ತನ್ನ ಬಂಧುಬಳಗದವರೆಲ್ಲರನ್ನೂ ಕಂಡು ಸಂತೋಷಗೊಳಿಸಿದನು 

೩೯. ಬಳಿಕ ಅಂತಃಪುರದವರನ್ನೂ, ಪರಿವಾರವನ್ನೂ ಕರೆದುಕೊಂಡು 
ನಿತ್ಯವೂ ಸಮಸ್ತಸಿದ್ಧಿಗಳ ನೆರೆಮನೆಯೂ, ಐಶ್ವರ್ಯದ ಬೀಡೂ ಆದ ಮಹಾ 
ಕಾಲನನವನ್ನು ಸೇರಿದನು 

೪೦. ಕ್ಲಿಪ್ರವಾಗಿ ಕಾರ್ಯಸಿದ್ಧಿಯನ್ನು ಕೈಗೂಡಿಸುವ ಆ ಶಿಪ್ರಾಜಲದಲ್ಲಿ 
ಮಿಂದು ಆ ರಾಜಸತ್ತಮನು ಸೂರ್ಯನಿಂದ ಪೂಜೆಗೊಳ್ಳುತ್ತಿದ್ದ ಆ ಮಹಾ 
ಲಿಂಗವನ್ನು ಕಂಡನು. 

೪೧ ಅದನ್ನು ನವರತ್ನಗಳಿಂದಲೂ, ದಿವ್ಯವಸ್ತ್ರಗಳಿಂದಲೂ, ಆಭರಣ 
ಗಳಿಂದಲೂ, ಕರ್ಪೂರ, ಸುಗಂಧದ್ರವ್ಯಗಳಿಂದಲೂ ಯಧಾನಿಧಿಯಾಗಿ 
ಪೂಜಿಸಿದನು. 

೪೨. ಉಜ್ಜ್ವಲಗಳಾದ ಆಣಿಮುತ್ತುಗಳಿಂದಲೂ, ಜಲಧಾರೆಗಳಿಂದಲೂ 


4೬3೮ ಶ್ರೀ ಸ್ಕಾಂದಮ ಹಾಫುರಾಣಂ 


ಶುಶ್ರಾವ ಶ್ರೋತ್ರಪೀಯೂಸಷಂ ಗೀತಂ ದೇವಗೃಹೇ ಶುಭೇ । 
ತಚ್ಚು ತ್ವಾ ಕೌತುಕಾವಿಷ್ಟೋ ಧ್ವನಿಂ ಶ್ರುತ್ವಾ ಮನೋರಮಾಂ ! 


ಪ್ರಿಯಾಮಪಶ್ಯತ್ತತ್ರಸ್ಥಾಂ ಲಾವಣ್ಯ ಲಲನಾವಧಿಂ ॥ ೪೩ ॥ 
ತಾಂ ದೃಷ್ಟ್ಯಾ ನಿಸ್ಮಯೋತ್ಸುಲ್ಲಲೋಚನಸ್ತನ್ಮಯೋಂಭವತ್‌ | 

ಕ್ಷಿಪ್ರಂ ತದ್ದರ್ಶನೇನೈವ ಸ್ಮರೇಣ ತರಲೀಕೃತಃ ॥ ೪೪ ॥ 
ಜ್ಞಾತ್ವಾ ಮೇ ಸೈನ ಪತ್ಲೀಯಂ ದೃಷ್ಟ್ಯಾ ದೇವಪ್ರಸಾದತಃ | 

ಸಾಂಪಿ ಲಾವಣ್ಯನಲಿನೀಂ ರಾಜಹಂಸಂ ನಿಲೋಕ್ಯ ತಂ ॥ ೪೫ ॥ 
ಕ್ಸಿಪ್ರಂ ಪುಲಕಿತಾ ತಸ್ಯಾ ವಿರರಾಜ ಕುಚಸ್ಥಲೀ | 

ಏತಸ್ಮಿನ್ನಂತರೇ ದೇನಿ ವಾಣೀ ಲಿಂಗಾತ್ಸಮುತ್ನಿತಾ ॥ ೪೬ ॥ 
ವಿಶ್ವಾನಸೋಃ ಸಿದ್ಧಪತೇಃ ಸುತೈಷಾ ಪ್ರಾಣನಲ್ಲಭಾ । 

ಕಲ್ಬೇನ ಸಾಲಿತಾ ಸಮ್ಯಕ್ತೃದರ್ಥಂ ನೃಪಸತ್ತಮ ॥ ೪೭ ॥ 
ಆನೀತಾ ತೇ ಮಯಾ ಪತ್ಲೀ ಹತ್ಕಾಂ ತಂ ರಾಕ್ಬಸಾಧಿಪಂ। 

ಗೃಹಾಣ ಚ ಮಯಾ ದತ್ತಾಂ ಭಧುಂಕ್ಸ್ಸೃ ರಾಜ್ಯಮುಕಂಟಿಕಂ ॥ ೪೮॥ 


ಆ ಲಿಂಗಕ್ಕೆ ಅಭಿಷೇಕಗಳನ್ನು ಮಾಡಿಸಿ ಭಕ್ತಿಯಿಂದ ಅನೇಕ ಸ್ತೋತ್ರಗಳನ್ನು 
ಪರಿಸುತ್ತ ಅದರ ಮುಂದೆ ನರ್ತನಸೇವೆಯನ್ನರ್ಸಿಸಿದನು 

೪೩ ಅಷ್ಟರಲ್ಲಿ ದೇವಾಲಯದೊಳಗಿನಿಂದ ಕಿವಿಗೆ ಅಮೃತದಂತಿರುವ 
ಸಂಗೀತವನ್ನು ಕೇಳಿ ಮನವೊಲಿದು ಕೌತುಕದಿಂದ ಬಳಿಗೆ ಹೋಗಿ ನೋಡಲು 
ಅಲ್ಲಿ ಸೌಂದರ್ಯದ ಪರಾಕಾಷ್ಠೆ ಯಂತಿದ್ದ ತನ್ನ ಪತ್ನಿಯನ್ನು ಕಂಡನು 

೪೪ ಆಕೆಯನ್ನು ಕಂಡ ಕ್ಷಣದಲ್ಲಿಯೇ ಆತನು ವಿಸ್ಮಯದಿಂದ ಪರವಶನೂ, 
ಕಾಮಾಗ್ನಿಸಂತಪ್ತನೂ ಆದನು. 

೪೫. "" ಮಹಾದೇವನ ಪ್ರಸಾದದಿಂದ ಆ ನನ್ನ ಪತ್ನಿಯೇ ಇವಳು” 
ಎಂಬುದನ್ನು ತಿಳಿದನು ಸರ್ವಾಂಗಸುಂದರಿಯಾದ ಆಕೆಯೂ ಮಹಾರಾಜ 
ನನ್ನು ನೋಡಿದಳು 

೪೬ ಆಗಲೇ ಆಕೆಯ ಕುಚಗಳು ರೋಮಾಂಚಿತಗಳಾದುವು. ಆಗ 
ಆ ಲಿಂಗದೊಳಗಿನಿಂದ ಅಶರೀರವಾಣಿಯು ಹೇಳಿತು. 

೪೭. "ಮಹಾರಾಜ! ಈಕೆಯು ಸಿದ ನಾಯಕನಾದ ವಿಶ್ವಾನಸುವಿನ 
ಪ್ರೀತಿಪಾತ್ರಳಾದ ಮಗಳು. ನಿನಗಾಗಿಯೇ ಈಕೆಯನ್ನು ಕಲ್ಪಬ್ರಾ ಹ್ಮಣನು 
ಪೋಷಿಸುತ್ತಿದ್ದನು 

೪೮. ನಾನು ಆ ನೀಚರಾಕ್ಬಸನನ್ನು ಕೊಂದು ನಿನ್ನ ಹೆಂಡತಿಯನ್ನು 
ಕರೆದುತಂದಿರುವೆನು. ನಾನು ಕೊಡುವ ಈಕೆಯನ್ನು ಪರಿಗ್ರಹಿಸಿ ನಿಷ್ಕಂಟಕ 
ವಾದ ರಾಜ್ಯಭೋಗವನ್ನನುಭವಿಸು.'' 


ಸಪ್ತತಿತಮೋಂಧ್ಯಾಯಃ ೬೨೯ 


ಇತ್ಯುಕ್ತೋಂಸೌ ಗತೋ ಜದೇನಿ ಲಬ್ಧ್ವಾ ಭಾರ್ಯಾಂ ಪ್ರಿಯಾಂ ತದಾ! 
ಸಾಂತಃ ಪುರಪರೀನಾರೋ ಲಿಂಗಸ್ಯಾಸ್ಯ ಪ್ರಭಾವತಃ 1೪೯ ಗ 
ಆರಾಧಿತೋ ನರೇಂದ್ರೇಣ ದುರ್ಧರ್ಷೇಣ ಮಹಾತ್ಮನಾ । 

ತದಾ ಪ್ರಭೃತಿ ದೇಪೋಃಯಂ ದುರ್ಧರ್ಷೇಶ್ವರಸಂಜ್ಞಕಃ । 


ತ್ರಿಷು ಲೋಕೇಷು ನಿಖ್ಯಾತೋ ವಾಂಛಿತಾರ್ಥಫಲಪ್ರದಃ ॥೫೦॥ 
ಯೇ ಪಶ್ಯಂತಿ ನಿಶಾಲಾಕ್ಷಿ ದುರ್ಧರ್ಷೇಶ್ವರಸಂಜ್ಞಕಂ | 
ತೇ ದುರ್ಧರ್ಹಾ ಭವಿಷ್ಯಂತಿ ಶತ್ರೂಣಾಂ ಸಮರೇ ಸದಾ ॥೫೧॥ 


ಸಂಕ್ರಾಂತೌ ರನಿವಾರೇ ಚ ಗ್ರಹಣೇ ಚಂದ್ರಸೂರ್ಯಯೋಃ । 
ಗತ್ವಾರ್ಚಯಂತಿ ಯೇ ದೇನಿ ದೇವಂ ದುರ್ಧರ್ಷಮಿಸಾಶ್ಚರಂ । 

ತೇ ಪ್ರಯಾಂತಿ ವಿಮಾನೇನ ಮದೀಯಂ ಸ್ಥಾನಮುತ್ತಮಂ 1 ೫೨॥ 
ಪಾಪಾಚಾರಾಶ್ಚ ಯೇ ಜೀನಾ ದುಷ್ಕರ್ಮನಿರತಾ ನರಾಃ । 

ಮುಚ್ಕಂತೇ ಸಾತಕಾತ್ಸದ್ಯೋ ದುರ್ಧರ್ಷೇಶ್ವರ ದರ್ಶನಾತ್‌ ॥ ೫೩॥ 


೮೯. ಪಾರ್ವತಿಯೆ ! ಇಂತೆಂದ ಆ ಲಿಂಗದ ಮಾತನ್ನು ಕೇಳಿ ಅದರ 
ಮಹಿಮೆಯಿಂದಲೇ ತನ್ನ ಪ್ರಿಯಸತ್ಲಿಯನ್ನು ಪಡೆದ ಮಹಾರಾಜನು ತನ್ನ 
ಅಂತಃಪುರಕ್ಕೆ ಹೊರಟುಹೋದನು 

೫೦. ಮಹಾತ್ಮನಾದ ಮರ್ಧರ್ಷಮಹಾರಾಜನಿಂದ ಪೂಜಿತವಾದ ದಿನ 
ದಿಂದ ಈ ಲಿಂಗವು ದುರ್ಧರ್ಷೇಶ್ವರನೆಂದು ಹೆಸರನ್ನು ಪಡೆದು ಮೂರುಲೋಕ 
ಗಳಲ್ಲಿಯೂ ಪ್ರಖ್ಯಾತವಾಯಿತು ಈ ಲಿಂಗವು ಸಕಲವಾಂಛಿತಗಳನ್ನೂ ಕೊಡು 
ವುದಾಗಿರುವುದು. 

೫೧. ವಿಶಾಲಾಕ್ಟಿಯೆ! ಯಾರು ಈ ದುರ್ಧರ್ಷೇಶ್ವರನನ್ನು ನೋಡು 
ವರೊ, ಅವರು ಯುದ್ಧರಂಗದಲ್ಲಿ ಶತ್ರುಗಳಿಗೆ ಆಜೇಯರಾಗಿ ಜಯಿಸಲಸಾಧ್ಯ 
ರಾಗಿರುವರು 

೫೨. ದೇವಿಯೆ! ಸಂಕ್ರಮಣ, ಭಾನುವಾರ, ಚಂದ್ರಸೂರ್ಯರ 
ಗ್ರಹಣಗಳು ಮುಂತಾದ ದಿನಗಳಲ್ಲಿ ಯಾರು ಈ ಮಹಾಲಿಂಗದ ಪೂಜೆಯನ್ನು 
ಮಾಡುವರೊ, ಅವರು ದಿವ್ಯನಿಮಾನದಲ್ಲಿ ಕುಳಿತು ನನ್ನ ಉತ್ತಮಲೋಕವನ್ನು 
ಸೇರುವರು. 

೫೩. ಪಾಪಚಾರಿಗಳೂ, ದುಷ್ಕರ್ಮಗಳಲ್ಲಿಯೇ ತೊಡಗಿರುವವರೂ ಸಹ 
ಈ ಲಿಂಗವನ್ನು ನೋಡುವುದರಿಂದ ತಮ್ಮ ಪಾಪಗಳನ್ನು ಕ್ಷಣಮಾತ್ರದಲ್ಲಿ 
ಕಳೆ ದುಕೊಳ್ಳುವರು. 


೬೩೦ ಶ್ರೀ ಸ್ಕಾಂದಮ ಹಾಪುರಾಣಂ 


ವರ್ಶನಾತ್ಸರ್ಶನಾತ್ಸದ್ಯ್ಕೋ ನಾಮಸಂಕೀರ್ತನಾದನಿ 

ಬ್ರಹ್ಮಹತ್ಯಾ ಸಹಸ್ರಂ ಹಿ ತತ್ಸೃಣಾದೇವ ನಶ್ಯತಿ ॥ ೫೪ I 
ಕೃತಘ್ತೋ ನಿಂದಕೋ ದುಷ್ಟ 1 ಪಾಪಕರ್ಮಾ ದುರಾತ್ಮವಾನ್‌ । 
ಪರದಾರರತಕ್ಟೊ ೀರೋಬ್ರ ಹ ೈಘ್ನೋ ಗುರುತಲ್ಪಗಃ । 

ಮುಚ್ಯತೇ ಸವಪಾಸೇಭ್ಯೊ e ದುರ್ಥರ್ಷೇಶ್ವ ರದರ್ಶನಾತ್‌ ॥ ೫೫ ॥ 
ಆಯೇ ನಿಷುನೇ ಚೈವ ಸಂಪ್ರಾ ಪ್ರೇ ಬೋರು ಚರಣ | 

ಯೇ ಪಶ್ಯಂತಿ ಚ S ಸ್ನಾತ್ವಾ ಶಿಸ್ಪಾಜಲೇ ಶುಭೇ 1 


ಗಂಗಾಯಾಸ್ತಿಗುಣಂ ಪುಣ್ಯಂ ಜಾಯತೇ ನಾತ್ರ ಸಂಶಯಃ ॥ ೫೬ ॥ 
ತತ್ರ ಯದ್ದೀಯತೇ ದಾನಂ ತಸ್ಯ ಸಂಖ್ಯಾ ನ ನಿದ್ಯತೇ । 
ಪಿತರಸ್ತೋಷಸಿತಾಸ್ತೇನ ಆತ್ಮಾ ನೈ ತೋಷಿತಸ್ತತಃ ॥ ೫೭೫ 


ಕಲ್ಪಕೋಟಿಸಹಸ್ರಂ ತು ಮತ್ಪುರೇ ಪೂಜಿತೋ ವಸೇತ್‌ । 

ಯದಾ ಯಾತಿ ಚ ಭೂಲೋಕೇ ತದಾಂಸೌ ಭೂಪತಿರ್ಭವೇತ್‌ ॥ ೫೮ ॥ 
ಅಧೃಷ್ಯಃ ಶತ್ರುನರ್ಗೇಣ ಫಲಂ ಪ್ರಾಪ್ನೋತಿ ಚಾಃಕ್ಷಯಂ । 

ಪದಂ ಯತ್ರ್ರಿದಶೈರ್ವಂದ್ಯಂ ಪುನರಾವೃತ್ತಿವರ್ಜಿತಂ ॥೫೯॥ 


೫೪. ಈ ಲಿಂಗದ ದರ್ಶನದಿಂದಲೂ, ಸ್ಪರ್ಶನದಿಂದಲೂ, ನಾಮಕೇರ್ತನ 
ದಿಂದಲೂ ಒಂದುಸಾವಿರ ಬ್ರಹ್ಮಹತ್ಯೆಗಳು ಸದ್ಯದಲ್ಲಿಯೇ ನಾಶವಾಗುವುವು. 

೫೫. ದುರ್ಧರ್ಷೇಶ್ವರನ ದರ್ಶನದಿಂದ ಕೃತಫ್ಲನೂ, ಪರನಿಂದಕನೂ, 
ದುಷ್ಟನೂ, ಪಾಪಕರ್ಮಪರನೂ, ದುಷ್ಟಬುದ್ಧಿಯೂ, ಸರಸ್ತ್ರೀಲಂಸಟಿನೂ, 
ಚೋರನೂ, ಬ್ರಾಹ್ಮಣಧಾತಕನೂ, ಗುರುತಲ್ಪಗಾಮಿಯೂ ಸಮಸ್ತಪಾಪ 
ಗಳಿಂದಲೂ ಮುಕ್ತರಾಗುವರು. 

೫೬ ಅಯನಾದಿ ಪುಣ್ಯಕಾಲಗಳಲ್ಲಿಯೂ, ವಿಷುವತ್ಯಾಲದಲ್ಲಿಯೂ, 
ಚಂದ್ರನ ಪರ್ವತಿಧಿಗಳಲ್ಲಿಯೂ ಯಾರು ಪವಿತ್ರವಾದ ಶಿಪ್ರಾಜಲದಲ್ಲಿ ಸ್ನಾನವನ್ನು 
ಮಾಡಿ ದುರ್ಧರ್ಷೇಶ್ವ ರನನ್ನು ನೋಡುವರೊ, ಅವರಿಗೆ ಗಂಗಾಯಾತ್ತೆ ತ್ರೆಯನ್ನು 
ಮಾಡಿದುದರ ಮೂರರಷ್ಟು ಪುಣ್ಯ ವುಂಟಾಗುವುದರಲ್ಲಿ ಸಂದೇಹವಿಲ್ಲ. 

೫೭. ಅಲ್ಲಿ ಮಾಡಿದ ದಾನದ ಫಲವನ್ನಂತೂ ಗುಣಿಸಲಾಗುವುದಿಲ್ಲ. 
ಆ ದಾನಮಾಡಿದವನ ಪಿತೃಗಳೂ ಸಂತುಷ್ಟರಾಗುವರು. ದಾತೃವೂ ಸಂತೋಷ 
ಪಡುವನು. 

೫೮. ಅವನು ಸಾವಿರಕೋಟ ಕಲ್ಪಗಳವರೆಗೂ ನನ್ನ ನಗರದಲ್ಲಿ ಪೂಜ್ಯ 
ನಾಗಿ ವಾಸಮಾಡಿ ಪುನಃ ಭೂಲೋಕಕ್ಕೆ ಬಂದರೆ ಮಹಾರಾಜನಾಗಿ ಜನಿಸುವನು. 

೫೯. ಶತ್ರುಗಳಿಗೆ ಅಜೇಯನಾಗಿ ದೇವತೆಗಳಿಗೂ ಪೂಜ್ಯವೂ, ನಾಶ 
ರಹಿತವೂ, ಪುನರಾವೃತ್ತಿರಹಿತವೂ ಆದ ಮಹಾಪದನಿಯನ್ನು ಪಡೆಯುವನು. 


ಸಪ್ತೆತಿತನೋತಧ್ಯಾಯಃ ೬೩೧ 


ಏಸ ತೇ ಕಥಿತೋ ದೇನಿ ಪ್ರಭಾನಃ ಸಾಸನಾಶನಃ । 
ದುರ್ಧರ್ಷೇಶ್ವರದೇವಸ್ಯ ಪ್ರಯಾಗೇಶಮತಃ ಶೃಣು ॥ ೬೦ | 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
«4 ದುರ್ಧರ್ಷೇಶ್ವರಮಾಹಾತ್ಮ್ಯವರ್ಣನಂ'? 
ನಾಮ ಸಪ್ತತಿತನೋಂಧ್ಯಾಯಃ 


೬೦. ದೇವಿಯೆ! ಇಂತು ಥಿನಗೆ ದುರ್ಧರ್ಷೇಶ್ವರಮಹಾಲಿಂಗದ ಚರಿತ್ರೆ 
ಯನ್ನು ಹೇಳಿರುವೆನು. ಇನ್ನು ಪ್ರಯಾಗೇಶ್ವರನ ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮಹಾಪುರಾಣದ ಐದನೆಯ ಅನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮ್ಯದಲ್ಲಿ $$ ದುರ್ಧರ್ಷೇಶ್ವರಮಾಹಾತ್ಮ್ಯನರ್ಣನ''ನೆಂಬ 
ಎಪ್ಪತ್ತನೆಯ ಅಧ್ಯಾಯವು ಮಂಗಿದುದು 


೬೩೦ ಶ್ರೀ ಸ್ಕಾಂದಮಹಾಪುರಾಣಂ 


ದರ್ಶನಾತ್ಸೃರ್ಶನಾತ್ಸದ್ಯೋ ನಾಮಸಂಕೀರ್ತನಾದಪಿ । 
ಬ್ರಹ್ಮಹತ್ಯಾ ಸಹಸ್ರಂ ಹಿ ತತ್ಕ್ತಣಾದೇವ ನಶ್ಯತಿ ॥ ೫೪ ॥ 
ಕೃತಘ್ತೋ ನಿಂದಕೋ ದುಷ್ಟಃ ಪಾಪಕರ್ಮಾ ದುರಾತ್ಮವಾನ್‌ । 
ಪರದಾರರತಕ್ಲೋರೋ ಬ್ರಹ್ಮಘ್ನೋ ಗುರುತಲ್ಪಗಃ । 

ಮುಚ್ಯತೇ ಸರ್ವಪಾಪೇಭ್ಯೋ ದುರ್ಧರ್ಷೇಶ್ವರದರ್ಶನಾತ್‌ ॥ ೫೫ ॥ 
ಅಯನೇ ವಿಷುವೇ ಚೈವ ಸಂಪ್ರಾಪ್ತೇ ಸೋನುಪರ್ವಣಿ । 

ಯೇ ಪಶ್ಯಂತಿ ಚ ದುರ್ಧರ್ಷಂ ಸ್ನಾತ್ವಾ ಶಿಸ್ಪಾಜಲೇ ಶುಭೇ । 
ಗಂಗಾಯಾಸ್ತ್ರಿಗುಣಂ ಪುಣ್ಯಂ ಜಾಯತೇ ನಾಂತ್ರ ಸಂಶಯಃ ॥ ೫೬ ॥ 
ತತ್ರ ಯದ್ದೀಯತೇ ದಾನಂ ತಸ್ಯ ಸಂಖ್ಯಾ ನ ವಿದ್ಯತೇ । 
ಪಿತರಸ್ತೋಸಿತಾಸ್ತೇನ ಆತ್ಮಾ ನೈ ತೋಷಿತಸ್ತತಃ ॥೫೭॥ 
ಕಲ್ಪಕೋಟಸಹಸ್ರಂ ತು ಮತ್ತುರೇ ಪೂಜಿತೋ ವಸೇತ್‌ । 

ಯದಾ ಯಾತಿ ಚ ಭೂಲೋಕೇ ತದಾಃಸೌ ಭೂಪತಿರ್ಭವೇತ್‌ ॥ ೫೮ ॥ 
ಅಧೃಷ್ಯಃ ಶತ್ರುನರ್ಗೇಣ ಫಲಂ ಪ್ರಾಪ್ನೋತಿ ಚಾಂಃಕ್ಸಯಂ। 

ಪದಂ ಯತ್ರಿದಶೈರ್ವಂದ್ಯಂ ಪುನರಾವೃತ್ತಿವರ್ಜಿತಂ nN 





೫೪. ಈ ಲಿಂಗದ ದರ್ಶನದಿಂದಲೂ, ಸ್ಪರ್ಶನದಿಂದಲೂ, ನಾಮಕೀರ್ತನ 
ದಿಂದಲೂ ಒಂದುಸಾವಿರ ಬ್ರಹ್ಮಹತ್ಯೆಗಳು ಸದ್ಯದಲ್ಲಿಯೇ ನಾಶವಾಗುವುವು. 

೫೫. ದುರ್ಧರ್ಷೇಶ್ವರನ ದರ್ಶನದಿಂದ ಕೃತಫ್ಲುನೂ, ಪರನಿಂದಕನೂ, 
ದುಷ್ಟನೂ, ಪಾಪಕರ್ಮನರನೂ, ದುಷ್ಟಬುದ್ಧಿಯೂ, ಪರಸ್ತ್ರೀಲಂಪಟನ್ಕೂ 
ಚೋರನೂ, ಬ್ರಾಹ್ಮಣಘಾತಕನೂ, ಗುರುತಲ್ಪಗಾಮಿಯೂ ಸಮಸ್ತಪಾಪ 
ಗಳಿಂದಲೂ ಮುಕ್ತರಾಗುವರು. 

೫೬. ಅಯನಾದಿ ಪುಣ್ಯಕಾಲಗಳಲ್ಲಿಯೂ, ವಿಸಷುವತ್ಯಾಲದಲ್ಲಿಯೂ, 
ಚಂದ್ರನ ಪರ್ವತಿಥಿಗಳಲ್ಲಿಯೂ ಯಾರು ಪವಿತ್ರವಾದ ಶಿಪ್ರಾಜಲದಲ್ಲಿ ಸ್ನಾನವನ್ನು 
ಮಾಡಿ ದುರ್ಧರ್ಷೇಶ್ವರನನ್ನು ನೋಡುವರೊ, ಅವರಿಗೆ ಗಂಗಾಯಾತ್ರೆಯನ್ನು 
ಮಾಡಿದುದರ ಮೂರರಷ್ಟು ಪುಣ್ಯವುಂಟಾಗುವುದರಲ್ಲಿ ಸಂದೇಹವಿಲ್ಲ. 

೫೭. ಅಲ್ಲಿ ಮಾಡಿದ ದಾನದ ಫಲವನ್ನಂತೂ ಗುಣಿಸಲಾಗುವುದಿಲ್ಲ. 
ಆ ದಾನಮಾಡಿದವನ ನಿತೃಗಳೂ ಸಂತುಷ್ಟರಾಗುವರು. ದಾತೃವೂ ಸಂತೋಷ. 
ಪಡುವನು. 

೫೮. ಅವನು ಸಾವಿರಕೋಟ ಕಲ್ಪಗಳವರೆಗೂ ನನ್ನ ನಗರದಲ್ಲಿ ಪೂಜ್ಯ 
ನಾಗಿ ನಾಸಮಾಡಿ ಪುನಃ ಭೂಲೋಕಕ್ಕೆ ಬಂದರೆ ಮಹಾರಾಜನಾಗಿ ಜನಿಸುವನು. 

೫೯. ಶತ್ರುಗಳಿಗೆ ಅಜೇಯನಾಗಿ ದೇವತೆಗಳಿಗೂ ಪೂಜ್ಯವೂ, ನಾಶ 
ರಹಿತವೂ, ಪುನರಾವೃತ್ತಿರಹಿತವೂ ಆದ ಮಹಾಸದವಿಯನ್ನು ಪಡೆಯುವನು. 


ಸಸ್ತತಿತಮೋ$ಧ್ಯಾಯ॥ ೬೩೧ 


ಏಸ ತೇ ಕಥಿತೋ ದೇವಿ ಪ್ರಭಾನಃ ಸಾಸನಾಶನಃ । 
ದುರ್ಧರ್ಸೇಶ್ವರದೇವಸ್ಯ ಪ್ರಯಾಗೇಶಮತಃ ಶೃಣು ॥೬೦॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗನಾಹಾತ್ಮ್ಯೇ 
44 ದುರ್ಧರ್ಷೇಶ್ವರಮಾಹಾತ್ಮ್ಯವರ್ಣನಂ'' 
ನಾಮ ಸಪ್ತಕತಿತಮೋ5ಧ್ಯಾಯಃ 


೬೦. ದೇವಿಯೆ! ಇಂತು ನಿನಗೆ ದುರ್ಥರ್ಷೇಶ್ವರಮಹಾಲಿಂಗದ ಚರಿತ್ರೆ 
ಯನ್ನು ಹೇಳಿರುವೆನು. ಇನ್ನು ಪ್ರಯಾಗೇಶ್ವರನ ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮಹಾಪುರಾಣದ ಐದನೆಯ ಆನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಮದಲ್ಲಿ 64 ದುರ್ಧರ್ಸ್ಷೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಎಪ್ಪತ್ತನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ್ಭೈೆಕಸಪ್ತತಿತಮೋಂಧ್ಯಾಯಃ 


ಪ್ರಯಾಗೇಶ್ವರಮಾಹಾತ್ಮ್ಯವರ್ಣನಂ 


ಈಶ್ವರ ಉವಾಚ: 
ಏಕಸಪ್ತತಿಕಂ ದೇವಂ ಪ್ರಯಾಗೇಶ್ವರ ಸಂಜ್ಞಕಂ ] 
ಅದ್ವಿತೀಯಂ ನಿಜಾನೀಹಿ ಮಹಾಪಾತಕನಾಶನಂ HOt 
ಹಾಸ್ತಿನೇಂ ಭೂತ್ತುರೇ ಶ್ರೀಮಾಂಛಂತನುರ್ನ್ವ ಪಸತ್ತಮಃ । 
ವೈವಸ್ವತೇಂತರೇ ಕಲ್ಪೇ ಯುಗೇ ದ್ವಾಪರಸಂಜ್ಞಕೇ !೨॥8 
ಸಚಾಂದ್ಬುತಮಹಾವೀರ್ಯೋ ನಜ್ರಸಂಹನನೋ ಯುವಾ । 
ಸರ್ವಶಾಸ್ತ್ರೇಷು ಕುಶಲಃ ಕಲಾಪುಂಜನಿಚಕ್ಪ್ಸಣಃ ॥&೩॥ 
ಬಲೇನ ವಿಷ್ಣುಸದೃಶಸ್ತೇಜಸಾ ಭಾಸ್ಕರೋಪಮಃ । 
ಗಂಗಾಮೇಷ ಚಚಾರೈಕಃ ಸಿದ್ಧಚಾರಣಸೇವಿತಾಂ ॥೪॥ 
ಸ ಕದಾಚಿನ್ಮಹಾಬಾಹುಃ ಪ್ರಭೂತಬಲವಾಹನಃ । 
ವನಂ ಜಗಾಮ ಗಹನಂ ಹಯನಾಗಶತೈರ್ವ್ವತಃ nn 


ಕನ್ನಡದ ಅನುವಾದ 
ಪ್ರಯಾಗೇಶ್ವರಮಾಹಾತ್ಮ್ಯವರ್ಣನ 

೧. ಮಹಾದೇವನು ಹೇಳುತ್ತಾನೆ --ಎಪ್ಪತ್ತೊಂದನೆಯ ಮಹಾಲಿಂಗವೇ 
ಅದ್ವಿತೀಯವೂ, ಮಹಾವಾಪಗಳನ್ನು ಕಳೆಯುವುದೂ ಆದ ಪ್ರಯಾಗೇಶ್ವರನೆಂದು 
ತಿಳಿ 

೨ ದ್ವಾಪರಯುಗದ ವೈವಸ್ವತಮನ್ವಂತರದಲ್ಲಿ ಹೆಸ್ತಿನಾನಗರವನ್ನು 
ಶಂತನುವೆಂಬ ಚಕ್ರವರ್ತಿಯು ಆಳುತ್ತಿದ್ದನು 

೩ ಅವನು ಅದ್ಭುತವಾದ ಪರಾಕ್ರಮವಂತನೂ, ವಜ್ರಕಾಯನೂ, ಪ್ರೌಢ 
ವಯಸ್ಸನೂ, ಸಮಸ್ತ ಶಾಸ್ತ್ರಗಳಲ್ಲಿ ನಿಪುಣನೂ, ಕಲಾನಿದ್ಯೆಗಳಲ್ಲಿ ವಿಚಕ್ಷಣನೂ 
ಆಗಿದ್ದನು. 

೪. ಬಲದಲ್ಲಿ ಮಹಾವಿಷ್ಣುವಿಗೂ, ತೇಜಸ್ಸಿನಲ್ಲಿ ಸೂರ್ಯನಿಗೂ, ಸಮಾನ 
ನಾದ ಆತನೊಮ್ಮೆ ಸಿದ್ಧಚಾರಣರಿಂದ ಸೇವಿತವಾದ ಗಂಗಾನದಿಯ ಬಳಿಯಲ್ಲಿ 
ಸಂಚರಿಸುತ್ತಿದ್ದನು 

೫ ಮಹಾ ಬಲಶಾಲಿಯಾದ ಆತನು ಅಪಾರವಾದ ಸೈನ್ಯ ವಾಹನಗಳನ್ನು 
ಸೇರಿಸಿಕೊಂಡು ನೂರಾರು ಆನೆ ಕುದುರೆಗಳ ಸೈನ್ಯದೊಡನೆ ದುರ್ಗಮವಾದ 
ಅರಣ್ಯವನ್ನು ಪ್ರವೇಶಿಸಿದನು 


ಏಕಸಸ್ತತಿತಮೋ9ಧ್ಯಾಯಃ ೬ 


ಗತ್ವಾ ತತ್ರ ಮೃಗಾನ್ವ್ಯಾಘ್ರಾನ್‌ ಘಾತಯಾಮಾಸ ಲೀಲಯಾ । 


ಮಹಿಷಾಶ್ಚನರಾಹಾಂಶ್ಚ ನಿನಿಫ್ಲನ್ರಾಜಸತ್ತನುಃ ॥೬॥ 
ಸ ಕದಾಚಿದ್ದನೇ ತಸ್ಮಿನ್ನೆದರ್ಶ ಪರಮಾಂ ಸ್ತ್ರಿಯಂ । 

ಜಾಜ್ವಲ್ಯ ಮಾನಾಂ ವಪುಷಾ ಸಾಕ್ಲಾತ್ಸದ್ಮಾನಿನಾ:ಸರಾಂ ॥೭॥ 
ತಾಂ ದೃಷ್ಟ್ವಾ ಹೃಷ್ಟರೋಮಾಂಭೂದ್ಡಿಸ್ಮಿತೋ ರೂಪಸಂಪದಾ । 
ಹಿಬನ್ನಿನ ಚ ನೇತ್ರಾಭ್ಯಾಂ ನಾತೃಸ್ಯತ ನರಾಧಿಪಃ WON 
ಸಾ ದೃಷ್ಟೈನಚ ರಾಜಾನಂ ವಿಚರಂತಂ ಮಹಾದ್ಯುತಿಂ । 
ಸ್ನೇಹಾದಾಗತಸೌಹಾರ್ದಾನ್ನಾತೃಪ್ಯತ ವಿಲಾಸಿನೀ ॥೯॥ 


ತಾಮುವಾಚ ತತೋ ರಾಜಾ ಸಾಂತ್ಮಯಂಛ್ಲಕ್ಸ್ಟಯಾ ಗಿರಾ । 
ದೇನೀ ವಾ ದಾನವೀ ತ್ವಂ ಚ ಗಂಧರ್ನೀ ಯದಿ ವಾಃಪ್ಸರಾಃ ॥೧೦॥ 
ಯಕ್ಸೀ ವಾ ಪನ್ನಗೀ ನಾ ತ್ವಂ ಮಾನುಷೀ ವಾ ಸುಮಧ್ಯಮೇ ! 
ಯಾಚೇ ತ್ವಾಂಭೋಜಗರ್ಭಾಭೇ ಭಾರ್ಯಾ ಮೇ ಭವಶೋಭನೇ॥೧೧॥ 


೬. ಅಲ್ಲಿ ಬೇಟಿಯಾಡುತ್ತ ಮಹಾರಾಜನು ಜಿಂಕೆಗಳು, ಹುಲಿಗಳು, 
ಕಾಡೆಮ್ಮೆಗಳು, ಕಾಡುಕುದುರೆಗಳು, ಕಾಡುಹಂದಿಗಳು ಮುಂತಾದುವನ್ನು 
ಲೀಲೆಯಿಂದಲೇ ಹೊಡೆದು ಸಾಯಿಸುತ್ತಿದ್ದನು 

೭. ಬರಬರುತ್ತ ಆ ವನದಲ್ಲಿ ಆತನು ಕಾಂತಿಯುಕ್ತವಾದ ಶರೀರ 
ದಿಂದೊಪ್ಪುತತ್ತ ಎರಡನೆಯ ಮಹಾಲಕ್ಷ್ಮಿಯೋ ಎಂಬ ಭ್ರಾಂತಿಯನ್ನುಂಟು 
ಮಾಡುತ್ತಿರುವ ಒಬ್ಬ ಸ್ತ್ರೀಯನ್ನು ಕಂಡನು 

೮. ಆಕೆಯನ್ನು ಕಂಡೊಡನೆಯೇ ಆ ರಾಜೇಂದ್ರನು ಪುಳಕಿತಶರೀರನೂ, 
ಆಕೆಯ ಲಾವಣ್ಯಸಂಪತ್ತಿಗೆ ವಿಸ್ಮಯಗೊಂಡವನೂ ಆಗಿ ನೇತ್ರಗಳಿಂದ ಪಾನ 
ಮಾಡಿಯೂ ತೃಪ್ತಿಯಿಲ್ಲದವನಂತೆ ತೋರುತ್ತಿದ್ದನು 

೯. ಆ ಸುಂದರಾಂಗಿಯೂ ವನದಲ್ಲಿ ಸಂಚರಿಸುತ್ತಿರುವ ಮಹಾ ತೇಜಸ್ವಿ 
ಯಾದ ಆತನನ್ನು ಕಂಡು ಸ್ನೇಹದಿಂದಲೂ, ಒಡಮೂಡಿದ ಪ್ರೇಮದಿಂದಲೂ 
ಅತೃಪ್ತಳಾಗಿದ್ದಳು. 

೧೦. ಳಾಜನು ಆಕೆಯನ್ನು ಮೃದುವಾದ ಮಾತಿನಿಂದ ಮಾತನಾಡಿಸಿದನು. 
*" ಸುಂದರಿಯೆ ! ನೀನು ಡೇವತೆಯೊ, ರಾಕ್ಟೃಸಿಯೊ, ಗಂಧರ್ವಕನೈಯೊ ಅಧವಾ 
ಅಪ್ಸರೆಯೊ? 

೧೧. ಬಡನಡುವಿನ ಓ ಬೆಡಗಿಯೆ! ನೀನು ಯಕ್ಷಿಯೊ, ನಾಗವಧುವೊ 
ಅಥವಾ ಮನುಷ್ಯಳೊ? ಕಮಲಗರ್ಭಸದ್ಭಶಳೆ! ಇದೋ ನಾನು ನಿನ್ನನ್ನು 
ಬೇಡುತ್ತಿರುವೆನು. ನೀನು ನನ್ನ ಮಡದಿಯಾಗು.'' 


೬೩೪ ಶ್ರೀ ಸ್ಕಾಂದಮ ಹಾಪುರಾಣಂ 


ಏತಚ್ಛ್ರುತ್ವಾ ವಚೋ ರಾಜ್ಞಃ ಸಂಸ್ಥುತಂ ಮೃದುವಲ್ಲು ಚೆ। 
ಅಂಗೀಕೃತಂ ತಯಾ ದೇವಿ ಸಮಯಂ ಪ್ರಾರ್ಥಿತೋ ನೃಪಃ ॥ ೧೨ ॥ 
ವಾರಿತಾ ನಿಪ್ರಿಯೇ ವಾಸಿ ತ್ಯಜೇಯಂ ತ್ವಾಮುಸಂಶಯಂ | 


ನ ಪ್ರಷ್ಟವ್ಯಾ ತ್ವಯಾ ರಾಜನ್ಯಾಸಿ ಕಸ್ಕೇತಿ ಸರ್ವಥಾ ॥ ೧೩ ॥ 
ಏನಮಸ್ಸ್ವಿತಿ ತೇನೋಕ್ತಂ ಸತ್ಯೇನ ಸುಕೃತೇನ ಚ । 

ಸ ತಸ್ಯಾಃ ಶೀಲವೃತ್ತೇನ ರೂಪೌದಾರ್ಯಗುಣೇನ ಚ ॥ ೧೪ ॥ 
ಉಪಚಾರೇಣ ಚ ರಹಸ್ತುತೋಷ ಜಗತೀಪತಿಃ । 

ದಿನ್ಯರೂಪಾ ಹಿ ಸಾ ದೇವೀ ಗಂಗಾ ತ್ರಿಸಥಗಾ ನದೀ ॥ ೧೫ ॥ 
ಮಾನುಷಂ ವಿಗ್ರಹಂ ಕೃತ್ವಾ ಶ್ರೀಮಂತಂ ವರವರ್ಣಿನಿ । 

ರಾಜಾನಂ ರಮಯಾಮಾಸ ಯಥಾ ರೇಮೇ ತಥೈವ ಚ ॥ ೧೬ ॥ 
ಸ ರಾಜಾ ರತಿಸಕ್ತತ್ವಾದುತ್ತಮಸ್ತ್ರೀಗುಣೈರ್ಹೃತಃ । 
ಸಂವತ್ಸರಾನೃತೂನ್ಮಾಸಾನ್ನ ಬುಜೋಧ ಬಹೂನ್ಸತಾನ್‌ ॥ ೧೭॥ 


೧೨ ರಾಜನು ಇಂತು ಮೃದುವಾಗಿಯೂ, ಮಧುರವಾಗಿಯೂ ಆಡಿದ 
ಮಾತುಗಳನ್ನು ಕೇಳಿ ಆಕೆಯೂ ಅಂಗೀಕರಿಸಿ ರಾಜನಲ್ಲಿ ಒಂದು ಒಪ್ಪಂದವನ್ನು 
ಮಾತ್ರ ಮಾಡಿಕೊಂಡಳು 

೧೩ "ರಾಜೇಂದ್ರ! ಎಂದಾದರೂ ನಾನು ಮಾಡುವ ಕೆಲಸವು ನಿನಗೆ 
ಅಪ್ರಿಯವಾಗಿ ನನ್ನನ್ನು ತಡೆದರೆ ಅಂದೇ ನಿನ್ನನ್ನು ತ್ಯಜಿಸುವೆನು. ಮತ್ತು 
ನನ್ನನ್ನು “ನೀನು ಯಾರು? ಯಾರ ಮಗಳು??? ಮುಂತಾಗಿ ಎಂದೂ ಕೇಳ 
ಕೂಡದು 

೧೪-೧೫ ಹಾಗೆಯೇ ಆಗಲೆಂದು ರಾಜನು ಸತ್ಯದಮೇಲೆಯೂ, ಪುಣ್ಯದ 
ಮೇಲೆಯೂ ಶಪಧವನ್ನು ಮಾಡಿದನು. ಆಕೆಯ ಶೀಲ, ನಡತೆ, ರೂಪ, 
ಔದಾರ್ಯ, ಸದ್ದುಣಗಳಿಂದಲೂ, ಪತಿಶ್ರೂಸೆಯಿಂದಲೂ ರಾಜನು ಬಹಳ 
ಸಂತೋಷಗೊಂಡನು. ಆಕೆಯು ನಿಜವಾಗಿ ದಿವ್ಯರೂಸವನ್ನು ತಾಳಿಬಂದ 
ಕ್ರಿಪಥಗಾಮಿನಿಯಾದ ಗಂಗೆಯೇ ಆಗಿದ್ದಳು. 

೧೬. ಪಾರ್ವತಿಯೆ! ಆಕೆಯು ಮನುಷ್ಯಾಕಾರವನ್ನು ತಾಳಿಬಂದು 
ಮಹೈಶ್ಚರ್ಯವಂತನಾದ ಮಹಾರಾಜನನ್ನು ಸಂತೋಷಗೊಳಿಸುತ್ತಿದ್ದಳು. 

೧೭. ಆ ರಾಜನೂ ಸುರತದಲ್ಲಿಯೇ ಆಸಕ್ತನಾಗಿ ಆ ಉತ್ತಮಪತ್ನಿಯ 
ಗುಣಗಳಿಂದ ಮೋಹಿತನಾಗಿ ಅನೇಕ ಸಂವತ್ಸರಗಳು, ಖುತುಗಳು, ಮಾಸಗಳು 
ಕಳೆದುದನ್ನೂ ತಿಳಿಯಲೇ ಇಲ್ಲ. 


ಏಕಸಪ್ತತಿತಮೋ$ಧ್ಯಾಯಃ ೬೩೫ 


ರಮಮಾಣಸ್ತಯಾ ಸಾರ್ಧಂ ಯಥಾ ಕಾಮಂ ನರೇಶ್ವರಃ । 


ಅಷ್ಟಾನಜನಯತ್ಪುತ್ರಾಂಸ್ತಸ್ಯಾಮನುರವರ್ಣಿನಃ ॥ ೧೮ ॥ 
ಜಾತಂ ಜಾತಂ ಚ ಸಾ ಪುತ್ರಂ ಕ್ಸಿಪತ್ಯಂಭಸಿ ಮುಕ್ತಯೇ 1 
ಪ್ರೀಣಾನಿ ತ್ವಾಮಹಮಿತಿ ಗಂಗಾಸ್ರೋತಸಿ ಪಾನನೇ ॥೧೯॥ 


ನಾಸ್ಯ ತತ್ತು ಪ್ರಿಯಂ ರಾಜ್ಞಃ ಶಂತನೋರ್ಹ್ಯಭವತ್ತದಾ | 
ನೋವಾಚ ಕಿಂಚಿತ್ತಾಂ ದೇವೀಂ ತ್ಯಾಗಾದ್ದೀತೋ ಮಹೀಪತಿಃ ॥ ೨೦॥ 
ಅಥೈನಾಮಸ್ಟನೇ ಪುತ್ರೇ ಜಾತೇ ಪ್ರಹಸತೀಮಿವ । 


ಉವಾಚ ರಾಜಾ ದುಃಖಾರ್ತಃ ಪರೀಪ್ಸನ್ಸುತ್ರಮಾತ್ಮನಃ ॥೨೧॥ 

ಮಾನಧೀಃ ಕಸ್ಯ ಕಾಸೀತಿ 80 ವಿಧ್ವಂಸಿ ಸುತಾನಿತಿ । 

ಪುತ್ರಹಿಂಸಾ ನುಹತ್ಪಾಪಂ ಮಾಪ್ರಾಸ್ಟೀಸ್ತಿಸ್ಠ ಗರ್ಜಿತೇ ॥ ೨೨ ॥ 
ಗಂಗೋವಾಚ:- 


ಪುತ್ರಕಾಮಾ ನ ತೇ ಹನ್ಮಿ ಪುತ್ರಂ ಪುತ್ರನತಾಂ ವರ । 
ಜೀರ್ಣಸ್ತು ಮಮ ನಾಸೋಯಂ ಯಥಾ ಮೇ ಸಮಯಃ ಕೃತಃ ॥೨೩॥ 


೧೮. ಇಂತು ಸ್ವೇಚ್ಛೆಯಾಗಿ ನಿಹರಿಸುತ್ತ ಮಹಾರಾಜನು ಆಕೆಯಲ್ಲಿ 
ದೇವತೆಗಳನ್ನು ಹೋಲುವ ಎಂಟುಮಂದಿ ಗಂಡುಮಕ್ಕಳನ್ನು ಪಡೆದನು 

೧೯ ಒಂದೊಂದು ಮಗುವು ಹುಟ್ರದಾಗಲೂ ಆಕೆಯು, “ನಿನಗೆ 
ಪ್ರಿಯವನ್ನೇ ಮಾಡುವೆನು'' ಎಂದು ಹೇಳುತ್ತ ಅದಕ್ಕೆ ಮೋಕ್ಸನನ್ನೀಯಲು 
ಪಾವನವಾದ ಗಂಗೆಯ ನೀರಿನಲ್ಲಿ ಹಾಕುತ್ತಿದ್ದಳು 

೨೦ ಇದು ಮಹಾರಾಜನಿಗೆ ಯಾವ ವಿಧದಲ್ಲಿಯೂ ಪ್ರಿಯವಾಗ 
ದಿದ್ದರೂ ಆಕೆಯು ತನ್ನನ್ನು ತ್ಯಜಿಸುವಳೆಂಬ ಭಯದಿಂದ ಯಾವ ಮಾತನ್ನೂ 
ಆಡದಿದ್ದನು 

೨೧. ಕಡೆಗೆ ಎಂಟನೆಯ ಮಗುವು ಹುಟ್ಟಲು, ನಗುತ್ತಿರುವ ಆ ಹೆಂಡತಿ 
ಯನ್ನು ಕಂಡು ರಾಜನು ಆ ಮಗುವನ್ನಾದರೂ ಕಾಪಾಡಲೆಳಸಿ ದುಃಖದಿಂದ 
ಹೇಳಿದನು 

೨೨ "ದುಷ್ಟಳೆ! ಇದನ್ನು ಕೊಲ್ಲಬೇಡ ನೀನು ಯಾರು, ಯಾರ 
ಮಗಳು? ಮಕ್ಕಳನ್ನೇತಕ್ಕೆ ಕೊಲ್ಲುವೆ? ನಿಲ್ಲು, ನಿಲ್ಲು. ಇದು ಮಹಾ ಪಾತಕವು 
ಪುತ್ರಹಿಂಸೆಯನ್ನು ಮಾಡಬೇಡ '” 

೨೩ ಗಂಗೆಯು ಹೇಳುತ್ತಾಳೆ --  ಮಹಾರಾಜನೆ! ನಾನೂ ಪುತ್ರ 
ಕಾಮಳೇ ಅಹುದು. ಈ ನಿನ್ನ ಮಗುವನ್ನು ಕೊಲ್ಲುವುದಿಲ್ಲ. ಹಿಂದೆ ನಾನು 
ಮಾಡಿಕೊಂಡ ಒಪ್ಪಂದದಂತೆ ಇಂದಿಗೆ ನಿನ್ನ ಮನೆಯ ನಾಸವು ನನಗೆ ಕೊನೆ 
ಗಂಡಿತು. 


೬೩೬ ಶ್ರೀ ಸ್ಕಾಂದಮ ಹಾಫುರಾಜಂ 


ಅಹಂ ಗಂಗಾ ಜಹ್ನುಸುತಾ ಮಹರ್ಷಿಗಣಸೇನಿತಾ । 


ದೇನಕಾರ್ಯಾರ್ಥಸಿಧ್ಯರ್ಥಮುಸಿತ್ಛಾಂಹಂ ತ್ವಯಾ ಸಹ ॥ ೨೪ ೫ 
ಇಮೇಂಷ್ಟೌ ವಸವೋ ದೇವಾ ಮಹಾಭೀಮಾ ಮಹೌಜಸಃ । 
ವಸಿಷ್ಕಶಾಸದೋಷೇಣ ಮಾನುಷತ್ವಮುಪಾಗತಾಃ ॥ ೨೫ ॥ 
ತೇಷಾಮಾನಯಿತಾ ನಾನ್ಯಸ್ತ್ವದೃತೇ ಭುನಿ ವಿದ್ಯತೇ । 

ಮದ್ವಿಧಾ ಮಾನುಷೀ ಧಾತ್ರೀ ನ ಚೈವಾಂಸ್ತಿ ಕದಾಚನ ॥ ೨೬ 8 
ತಸ್ಮಾಸ್ತ್ರಜ್ಞ ನನೀಹೇತೋರ್ಮಾನುಷತ್ಸಮುಷಾಗತಾ | 

ಸ್ವಸ್ತಿ ತೇಂಸ್ತುಗಮಿಷ್ಕಾಮಿ ಪುತ್ರಂ ಪಾಹಿ ಮಹಾವ್ರತ ॥೨೭॥ 
ಸೈವಮುಕ್ತ್ವಾ ತದಾ ಗಂಗಾ ನಿಷ್ಣುಮಾಯಾನಿನೋಹಿತಾ । 

ರುರೋದ ಮಾನುಷಂ ಭಾನಮಾಶ್ರಿತಾ ತನುಮಧ್ಯಮಾ ॥ ೨೮ ॥ 
ಅಹೋ ಬತಮಹತ್ಕಷ್ಟಂ ಯಡಮಿನಾ ಫಾತಿತಾಃ ಸುತಾಃ । 

ಮಯಾ ನೃಶಂಸಯಾ ಮೋಹಾಜ್ಜಲೇ ಕ್ಸಿಪ್ತಾಸ್ತುಬಾಲಕಾಃ ॥೨೯॥ 


೨೪ ನಾನೇ ಜಹ್ನುಮಹರ್ಷಿಯ ಪುತ್ರಿಯೂ, ಮಹರ್ಷಿಸಮೂಹ 
ಸೇವಿತೆಯೂ ಆದ ಗಂಗಾದೇವಿಯ ದೇವತೆಗಳ ಕಾರ್ಯವೂಂದನ್ನು ನೆರವೇರಿ 
ಸಲು ನಾನು ನಿನ್ನೊಡನೆ ವಾಸಮಾಡಿದೆನು 

೨೫ ಈ ಎಂಟುಮಂದಿ ಮಕ್ಕಳೂ ಮಹಾ ಪರಾಕ್ರಮಿಗಳೂ, ಮಹಾ 
ತೇಜಸ್ವಿಗಳೂ ಆದ ವಸುಗಳು ವಸಿಷ್ಠಮುನಿಯ ಶಾಪದ ಫಲವಾಗಿ ಇವರು 
ಮನುಷ್ಯಜನ್ಮಗಳನ್ನು ತಾಳಿದ್ದರು 

೨೬ ಭೂಲೋಕದಲ್ಲಿ ಅವರಿಗೆ ತಂದೆಯಾಗುವ ಯೋಗ್ಯತೆಯುಳ್ಳ 
ಪುರುಷನು ನೀನಲ್ಲದೆ ಬೇಶೊಬ್ಬನಿಲ್ಲ. ಮತ್ತು ನನ್ನಂತಹ ತಾಯಿಯೂ ಸಹ 
ಎಲ್ಲಿಯೂ ಮತ್ತೊಬ್ಬಳಿಲ್ಲ 

೨೭ ಆದುದರಿಂದ ಅವರಿಗೆ ತಾಯಿಯಾಗಬೇಕೆಂದೇ ನಾನು ಮನು 
ರೂಪವನ್ನು ತಾಳಿದೆನು ನಿನಗೆ ಒಳ್ಳೆಯದಾಗಲಿ ಹೋಗಿಬರುವೆನು. 
ಮಹಾತ್ಮನೆ! ನಿನ್ನ ಮಗನನ್ನು ಸಂರಕ್ಸಿಸು 

೨೮. ಇಂತಂದು ಹೇಳಿ ಮನುಷ್ಯರೂಪಳಾದ ಆ ಗಂಗೆಯು ಮಹಾ 
ವಿಷ್ಣುವಿನ ಮಾಯೆಗೆ ಅಧಿೀನಳಾಗಿ ಮನುಷ್ಯರಂತೆಯೇ ಮಗುವಿನ ಅಗಲಿಕೆಗಾಗಿ 
ಕೋದನಮಾಡಿದಳು 

೨೯. “ಅಯ್ಯೊ! ಕಷ್ಟವು. ನನ್ನ ಮಕ್ಕಳನ್ನು ನಾನೇ ಕೊಂದೆನು. 
ಭ್ರಾಂತಳಾಗಿ ನಾನೇ ಬಾಲಕರನ್ನು ಕರುಣೆಯಿಲ್ಲದೆ ನದಿಯ ಜಲದಲ್ಲಿ ಹಾಕಿಜಿನು. 


ಏಕಸಪ್ತತಿತಮೋತಧ್ಯಾಯಃ। ೬೩೭ 


ಹಾ ವತ್ಸಾ ಹಾ ಸುತಾಃ ಪುತ್ರಾ ಹಾ ತಾತಾಸ್ತನಯಾಃ ಕೃ ವೈ । 
ಮಾಂ ನಿಹಾಯ ಗತಾಃ ಕುತ್ರ ಹೃದಯಂ *ಂನ ದೀರ್ಯತೇ ॥೩೦॥ 
ಮಾತರ್ಮಾತೇತಿ ಕರುಣಂ ಬ್ರುವಾಣಾಃ ಸ್ಹಯಮಾಗತಾಃ | 


ಉಪಗುಹ್ಯೇ ಕದಾ ಪುತ್ರಾನ್‌ ನತ್ಸವತ್ಸೇತಿ ಸೌಹೃದಾತ್‌ ॥೩೧॥ 
ಕಸ್ಯ ಜಾತು ಪ್ರಣೇತೇನ ಪಿಂಗೇನ ಕ್ಸಿತಿರೇಣುನಾ । 
ಮಮೋತ್ತರೀಯಮುತ್ಸಂಗಂ ಕದಾಂಗ ಮಲಯಿಷ್ಯತಿ 1 ೩೨॥ 
ಅಂಗಪ್ರತ್ಯಂಗ ಸಂಭೂತಾ ಮನೋಹೃದಯನಂದನಾಃ | 

ಮಯಾ ತು ಮಾತ್ರಾ ಹಾ ನತ್ಸಾ ಮಾರಿತಾ ನಿಧನಂ ಗತಾಃ ॥ ೩೩ ॥ 
ಕಾಂಲ್ಲೋಕಾನ್ನು ಗಮಿಷ್ಯಾಮಿ ಕೃತ್ವಾ ಕರ್ಮ ಸುದಾರುಣಂ । 

ಕಥಂ ಪುಣ್ಯಾ ಭವಿಷ್ಯಾಮಿ ಪುತ್ರಫ್ನೀ ನಿರ್ದಯಾ ಸತೀ ॥ ೩೪ ॥ 
ಇತ್ಯೇನಂ ಕರುಣಂ ಕೃತ್ವಾ ರುದಿತ್ವಾ ಚ ಪುನಃ ಪುನಃ । 

ಮೂರ್ಛಿತಾ ಪತಿತಾಸ್ಯಾರ್ತಾ ನಿಶ್ಚೇಷ್ಟ್ರಾ ಧರಣೀತಲೇ ॥ ೩೫ ॥ 


೩೦ ಹಾ! ಮಕ್ಕಳಿರಾ! ಅಪ್ಪಂದಿರಾ! ನೀವೀಗೆಲ್ಲಿರುವಿರಿ? ನನ್ನನ್ನಿಲ್ಲಿ 
ಬಿಟ್ಟು ನೀವು ಹೊರಟುಹೋದುದೆಲ್ಲಿಗೆ” ನನ್ನ ಹೃದಯವು ಇದರಿಂದ ಒಡೆಯ 
ಲಾರದೇಕೆ? 

೩೧ "ಅಮ್ಮಾ! ಅಮ್ಮಾ!?' ಎಂದು ಕರೆಯುತ್ತ ತೊದಲ್ಲುಡಿಗಳಿಂದ 
ತಾವೇ ಬಳಿಗೆ ಬರುವ ಮಕ್ಕಳನ್ನು ಸ್ನೇಹದಿಂದ “ ಅಪ್ಪಾ?” ಎಂದು ತಬ್ಬಿಕೊಂಡು 
ಬಂದಿಗೆ ಸಂತೋಷಪಡುವೆನೊ! 

೩೨ ಮಕ್ಕಳು ಎಳೆದಾಡಿಕೊಂಡು ಕೆಂಪಾದ ಧೂಳಿನ ಕಣಗಳಿಂದ ನನ್ನ 
ಸೆರಗನ್ನೂ ತೊಡೆಯನ್ನೂ ಯಾವಾಗ ಮಲಿನಗೊಳಿಸುವರೊ! 

೩೩ ನನ್ನ ಅಂಗಾಂಗಳಿಂದ ಹುಟ್ಟಿದವರೂ, ಮನಸ್ಸಿಗೂ ಹೃದಯಕ್ಕೂ 
ಆನಂದವನ್ನುಂಟು ಮಾಡುವವರೂ ಆದ ನಿಮ್ಮನ್ನು ತಾಯಯಾದ ನಾನೇ 
ಕೈಬಿಡಲು ಮರಣವನ್ನು ಹೂಂದಿದಿರಿ. 

೩೪ ಇಂತಹ ಮಹಾ ಪಾತಕವನ್ನು ಮಾಡಿರುವ ನಾನು ಯಾವ ಲೋಕ 
ಗಳಿಗೆ ಹೋಗುವೆನು? ಪುತ್ರರನ್ನೇ ಕೊಂದ ನಿರ್ದಯಸ್ತ್ರೀಯಾದ ನಾನು ಹೇಗೆ 
ಪುನಃ ಪವಿತ್ರಳಾಗುವೆನೋ?'' 

೩೫ ಇಂತೆಂದು ಬಹಳ ದೀನಳಾಗಿ ಮತ್ತೆ ಮತ್ತೆ ರೋದನವನ್ನು 
ಮಾಡುತ್ತ ಗಂಗೆಯು ದುಃಖಾಧಿಕ್ಯದಿಂದ ಸಂತಪ್ತಳಾಗಿ ಮೂರ್ಛಿಗೊಂಡು. 
ನಿಶ್ಚೇಷ್ಟತೆಯಿಂದ ಭೂಮಿಯಲ್ಲಿ ಬಿದ್ದಳು. 


ಹಷಿಲೆ ಶ್ರೀ ಸ್ಕಾಂದಮಹಾಪುರಾಣಂ 


ಏತಸ್ಮಿನ್ನಂತರೇ ದೇವಿ ನಾರದೋ ಮುನಿಸತ್ತಮಃ । 


ತಸ್ಯಾ ನಿಲಾಪಶಬ್ದಂ ತಮಾಕರ್ಣ್ಯ ಸಹಸಾ ತದಾ ॥ ೩೬॥ 
ನಿಸ್ಮಯೋತ್ಸುಲ್ಲನಯನಃ ಕಿಮೇತದಿತಿ ಚಿಂತಯತ್‌ | 
ಏಷಾಸಾ ಜಾಹ್ನವೀ ಗಂಗಾ ಪಾವನೀ ದೇವವಂದಿತಾ ॥ ೩೭/ 
ಸಮುದ್ರಮಹಿಹೀ ದಿವ್ಯಾ ಪುಣ್ಯಾ ತ್ರಿಪಥಗಾ ನದೀ । 
ಮಾನುಷಂ ಭಾವಮಾಶ್ರಿತ್ಯ ಕಸ್ಮಾದ್ರೋದಿತಿ ನಿಹ್ವಲಾ ॥ ೩೮ ॥ 


ಇತ್ಯೇವಂ ಚಿಂತಯಿತ್ವಾ ಚ ಸಮಾಪಮಗಮನ್ಮುನಿಃ । 

ಗಂಗಾಯಾ ವಿಲಪಂತ್ಯಾಶ್ಚ ಬ್ರಹ್ಮಪುತ್ರಸ್ತು ನಾರದಃ । 
ಉನಾಚೋಚ್ಚೆರ್ವಿಯತ್ಸೋಸೌ ದೇವಿ ಗಂಗೇ ನಮೋಸ್ತುತೇ ೩೯॥ 
ನಾರದೋ ಹಂ ಮಹಾಪುಣ್ಯೇ ಕೆಸ್ಮಾದ್ರೋದಿಸಿ ಪಾವನಿ । 

ಹಿಮಾದ್ರಿ ಪುತ್ರೀ ವಿಖ್ಯಾತಾ ದೇನಗಂಧರ್ವಸೇವಿತಾ ॥೪೦॥ 
ಧೃತಾ ಶಿರಸಿ ದೇನೇನ ಶಿವೇನ ಪರಮೇಷ್ಮಿನಾ ॥೪೧॥ 





೩೬ ದೇವಿಯೆ! ಈ ಸಮಯದಲ್ಲಿಯೇ ಮುನಿಶ್ರೇಷ್ಠನಾದ ನಾರದನು 
ಬರುತ್ತ ದಾರಿಯಲ್ಲಿ ಆಕೆಯ ಪ್ರಲಾಸದ ಧ್ವನಿಯನ್ನು ಕೇಳಿ ಕುತೂಹಲ 
ಗೊಂಡನು. 

೩೭ ವಿಸ್ಮಯದಿಂದ ಅರಳಿದ ಕಣ್ಣುಗಳುಳ್ಳ ವನಾಗಿ ಇದೇನೆಂದು 
ತನ್ನಲ್ಲಿಯೇ ಚಿಂತಿಸಿದನು «ಇವಳೇ ಸರಮಪವಿತ್ರಯೂ, ದೇವತೆಗಳಿಗೂ 
ವಂದ್ಯಳೂ ಆದ ಗಂಗಾದೇವಿಯು 

೩೮. ತ್ರಿಸಧಗಾನಿನಿಯಾದ ಈ ಗಂಗೆಯು ಪ್ರಣ್ಯವಂತಳೂ, ಸಮುದ್ರ 
ರಾಜನ ಮಡದಿಯೂ ಆಗಿದ್ದರೂ ಮನುಷ್ಯರೂಪವನ್ನು ಸ್ವೀಕರಿಸಿ ಹೀಗೇಕೆ 
ಪ್ರಲಾಪವನ್ನು ಮಾಡುತ್ತಿರುವಳು?'' 

೩೯. ಇಂತೆಂದು ಯೋಚಿಸುತ್ತಲೇ ಆ ಮುನಿಯು ಆಕೆಯ ಬಳಿಗೆ ಬಂದನು 
ಬ್ರಹ್ಮಮಾನಸಪುತ್ರನಾದ ನಾರದನು ಅಳುತ್ತಿರುವ ಆ ಗಂಗಾದೇವಿಯ ಬಳಿಯಲ್ಲಿ 
ಆಕಾಶಮಾರ್ಗದಿಂದಲೇ ಉಚ್ಚಧ್ವನಿಯಿಂದ « ಗಂಗಾದೇವಿಯೆ ! ನಿನಗೆ 
ನಮಸ್ಕಾರವು'' ಎಂದನು 

೪೦. " ಮಹಾಪವಿತ್ರಳೆ! ನಾನು ನಾರದಮುನಿಯು ಪಾವನೆಯಾದ 
ನೀನು ಅಳುತ್ತಿರಲು ಕಾರಣವೇನು? ನೀನು ಹಿಮವಂತನ ಮಗಳೂ, ದೇವಗಂಧ 
ರ್ವರಿಗೆ ಪರಮ ಪೂಜ್ಯಳೂ ಆಗಿರುವೆಯಲ್ಲವೆ. 

೪೧. ಪರಮೇಶ್ವರನಾದ ಮಹಾದೇವನು ನಿನ್ನನ್ನು ತನ್ನ ತಲೆಯಲ್ಲಿಯೇ 
-ಧರಿಸಿರುವನು.'' 


ಏಕಸಪ್ತತಿತಮೋಳ9ಧ್ಯಾಯಃ ೬೯ 


ನಾರದಸ್ಯ ವಚಃ ಶ್ರುತ್ವಾ ದಿವ್ಯಾ ದೇವನದೀ ತಥಾ । 


ಅನಲೋಕ್ಕ ನಿಮಾನಸ್ಥಂ ಪ್ರತ್ಯುವಾಚ ಮಹಾಮುನಿಂ ॥ ೪೨ 0 
ಮಯಾ ನಾರದಮೋಹೇನ ಕೃತೋಧರ್ಮೊ ಜುಗುಪ್ಸಿತಃ । 
ಜಾನಂತ್ಯಾ ಸುಮಹತ್ಪಾಪಂ ಸಪ್ತಪುತ್ರಾ ಹತಾ ಮಯಾ ॥ ೪೩॥ 


ಸಮುದ್ರೇಣ ನಿಯೋಗಸ್ತು ಸಂಜಾತೋ ಮಮ ದೈವತಃ । 
ಭಾರ್ಯಾ ಜಾತಾ ಮನುಷ್ಯಸ್ಯ ಪುತ್ರಾ ಜಾತಾ ಹತಾಶ್ಚಮೇ 19೪ ॥ 
ಅತೋ ಮಯಾ ವಿಲಪಿತಂ ಮಗ್ನಯಾ ಶೋಕಸಾಗರೇ । 


ಕಥ್ಯತಾಂ ಮಮ ದೇವರ್ಷೇ ಯೇನ ಪುಣ್ಯಾ ಭವಾಮಿ ವೈ ॥ ೪೫ ॥ 

ಇತಿ ತಸ್ಯಾ ವಚಃ ಶ್ರುತ್ವಾ ನಾರದೋ ಮುನಿಸತ್ತಮಃ । 

ತ್ರಿಕಾಲನೇದೀ ಶುದ್ಧಾತ್ಮಾ ಗಂಗಾಂ ವಚನಮಬ್ರವೀತ್‌ ॥ ೪೬ ॥ 
ನಾರದ ಉವಾಚ :-- 

ಕಂ ವಿಸ್ಮೃತೋ ಜಗದ್ವಂದ್ಯೇ ದೇವಾನಾಂ ಸಮಯಃ ಶುಭಃ । 

ಪ್ರತಿಜ್ಞಾತಂ ತ್ವಯಾ ದೇವಿ ವಸೂನಾಂ ಮೋಕ್ಸಕಾರಣೇ ॥ ೪೭॥ 


೪೨, ಇಂತೆಂದ ನಾರದನ ಮಾತನ್ನು ಕೇಳಿ ದೇವನದ್ಯಭಿಮಾನದೇವತೆ 
ಯಾದ ಗಂಗೆಯು ವಿಮಾನದಲ್ಲಿ ಕುಳಿತಿರುವ ಮಹಾಮುನಿಯನ್ನು ತಲೆಯೆತ್ತಿ 
ನೋಡಿ ಪ್ರತಿವಚನವನ್ನಾಡಿದಳು, 

೪೩ ""ನಾರದ' ನಾನು ಮೋಹಪರವಶಳಾಗಿ ಅತಿನಿಂದಿತವಾದ 
ಅಧರ್ಮವನ್ನು ಮಾಡಿರುವೆನು. ಮಹಾ ಪಾತಕವೆಂದು ತಿಳಿದೂ ಎಳುಮಂದಿ 
ಮಕ್ಕಳನ್ನು ಕೊಂಡದೆನು. 

೪೪-೪೫ ಅದೃಷ್ಟವಶದಿಂದ ನನಗೆ ಸಮುದ್ರರಾಜನಿಂದ ವಿಯೋಗವೂ 
ಸಂಭವಿಸಿತು. ನಾನು ಮನುಷ್ಯಮಾತ್ರನಾದವನಿಗೆ ಹೆಂಡತಿಯಾದೆನು. ಹಡೆದ 
ಮಕ್ಕಳನ್ನೂ ಕೊಂಡೆನು. ಆದುದರಿಂದ ದುಃಖಸಮುದ್ರದಲ್ಲಿ ಮುಳುಗಿ ನಾನು 
ಅಳುತ್ತಿರುವೆನು. ದೇವರ್ಷಿಯೆ ! ನಾನು ಪುನಃ ಪವಿತ್ರಳಾಗುವುದು ಹೇಗೆಂಬುದನ್ನು 
ಹೇಳುವವನಾಗು '' 

೪೬. ಇಂತೆಂದ ಗಂಗೆಯ ಮಾತನ್ನು ಕೇಳಿ ಮುನಿಶ್ರೇಷ್ಠನೂ, ತ್ರಿಕಾಲ 

ನಿಯೂ ಪವಿತ್ರಾಂತಃಕರಣನೂ ಆದ ನಾರದನು ಆಕೆಗೆ ಉಪಾಯವನ್ನು 
ಹೇಳತೊಡಗಿದನು. 

೪೭. ನಾರದನು ಹೇಳುತ್ತಾನೆ..." ಲೋಕಪೂಜಿತಳಾದ ದೇವಿಯೆ! ಹಿಂದೆ 
ನೀನು ದೇವತೆಗಳೊಡನೆ ಮಾಡಿಕೊಂಡ ಪವಿತ್ರವಾದ ಒಪ್ಪಂದವನ್ನು ಮರೆತು 
ಬಿಟ್ಟಿಯಾ? ಅಷ್ಟವಸುಗಳಿಗೆ ಮನುಷ್ಯಜನ್ಮದಿಂದ ಬಿಡುಗಡೆಯನ್ನು ಮಾಡಲು. 
ನೀನು ಪ್ರತಿಜ್ಞೆಯನ್ನು ಮಾಡಲಿಲ್ಲವೆ! 


೬೪೦ ಶ್ರೀ ಸಾ ಹ೦ದಮಹಾಪುರಾಣಂ 


ಪ್ತಾಸ್ತೇ ವಸವೋ ಲೋಕಾನ್ಭಸಾದಾತ್ತನ ಸುವ್ರತೇ। 


ಮ ದೇವಿ ಸಮುದ್ರ? ಶಂತನುಃ ಸ್ಮ ತಃ ॥ ೪೮ ॥ 
ಇತಿ ತಸ್ಯ ವಚಃ ಶ್ರು ತ್ವಾ ನಾರದಸ್ಯ ಮಹಾತ್ಮನಃ ] 
ಗಂಗಾ H ತ್ರಿಸಥಗಾ ಸಣ ಸ್ಪ ಕ್ರತ್ಯುನಾಚ ಮಹಾಮುನಿಂ ॥೪೯॥ 


ಸತ್ಯ ಮುಕ್ತ ೦ ತ್ವಯಾ ಬ ಹ ನೈನ್‌ ಜ್ಞಾತಂ ಸರ್ವಂ ಮಯಾಧುನಾ । 

ಕಂ ತು ಯೋನಿರ್ಯತೋ- ಲಬ್ಧಾ "ಮಾನುಷೀ ತೇನ ನೋಹಿತಾ ॥ ೫೦ ॥ 

ಅಪನಾದಭಯಾದ್ಭಿ ತಾ ಭವಂತಂ ಶರಣಂ ಗತಾ । 

ದೀಯತಾಮುಪದೇಶೋ ಮೇ ಕಥ್ಯತಾಂ ಸ್ಥಾನಮುತ್ತಮಂ 1॥೫೧॥ 
ನಾರದ ಉವಾಚ -- 

ಕಂ ನಿಸ್ಮೃತೋ ಜಗದ್ದಂದ್ಯೇ ದೇವಾನಾಂ ಸಮಯಃ ಕೃತಃ । 

ಅಪನಾದಭಯಾದ್ಭಿ (ತಾ ಯದಿ ತ್ವಂ ಡೇವಿ ಪುಣ್ಯದೇ । 


ಮಾಂ ಪೃಚ್ಛಸಿ ಪರಂ ಸ್ಥಾನಂ ಕೈ ಶೃಣು ತ್ವಂ ವಜ್ಜಿ 'ಸುಪ್ರತೇ 1೫೨॥ 
ಅತ ತು ಸಮಾಖ್ಯಾತಿ ತಾ ಸಪ್ತ ಕಲ ಸನಾತನ | 
ತಸ್ಯಾಂ ಸಖೀತ | ದೀಯಾ ತು ಶಿಸ್ರಾ ಪ್ರ ಪ್ರಿ ಯಾ ಸದಾ ॥ ೫೩೫ 





೪೮ ಮಂಗಳಾಂಗಿಯೆ ! ನಿನ್ನ ಅನುಗ್ರಹದಿಂದ ಆ ವಸುಗಳು ತಮ್ಮ 
ಲೋಕಗಳನ್ನು ಸೇರಿರುವರು ಈ ಶಂತನುವೂ ನಿನಗಾಗಿ ಅವತರಿಸಿದ ಸಮುದ್ರ 
ರಾಜನೆಂದೇ ಹೇಳುವರು '' 

೯. ಪರಮಪಾನನೆಯಾದ ಗಂಗೆಯು ಮಹಾತ್ಮನಾದ ನಾರದನ 
ಈ ಮಾತುಗಳನ್ನು ಕೇಳಿ ಆ ಮಹಾಮುನಿಗೆ ಇಂತೆಂದಳು 

೫೦-೫೧ "ಬ್ರಹ ಜ್ಞನೆ! ನೀನೆಂದುದೆಲ್ಲವೂ ಸರಿಯೆ ಈಗ ನಾನೆಲ್ಲವನ್ನೂ 
ತಿಳಿದೆನು ಆದರೆ ಮನುಷ್ಯ ಜ ಜನ್ಮವನ್ನು ತಾಳಿರುವುದರಿಂದ ಇದುವರೆಗೂ 
ಭ್ರಾಂತಿಗೊಳಗಾಗಿದ್ದೆನು ಚೋ ಜವ! ಭಯದಿಂದ ತ್ರಸ್ತಳಾಗಿ ನಿನ್ನನ್ನು 
ಶರಣುಹೊಂದಿರುವೆನು ನನಗೆ ಉಪದೇಶವನ್ಸಿತ್ತು ತ ಮವಾದ ಸಾ ನ 
ವೊಂದನ್ನು ತೋರಿಸಿಕೊಡು ? 

೫೨. ನಾರದನು ಹೇಳುತ್ತಾನೆ __ರೋಕನಮಸ್ತ ತಳೆ! ದೇವತೆಗೆಳೊಡನೆ 
ಮಾಡಿಕೊಂಡ ನಿಯಮವನ್ನು ಮರೆತುಬಿಟ್ಟಿ ಯ! ಪುಣ್ಯಪ್ಪ ಪ್ರದಳೆ! ಲೋಕಾಪ 
ವಾದಕ್ಕೆ ಮಾತ್ರ ಭಯಗೊಳ್ಳು ೃತ್ತಿರುವೆಯಾದರೆ ನೀನು ಕೇಳದ ಉತ್ತಮಸ್ಥಾನ 
ವೊಂದನ್ನು ಹೇಳುವೆನ್ನು ಕೇಳು 

೫೩. ಏಳುಕಲ್ಪಗಳಿಂದಲೂ ಅವ್ಯಯವಾಗಿ ನೆಲಸಿರುವ ಅನಂತೀನಾಮಕ 
ವಾದ ಕ್ಷೇತ್ರ ತ್ರವೊಂದಿರೆವುದಷ್ಟೆ ಅಲ್ಲಿ ನಿನ್ನ ಸಖಿಯೂ ಬ್ರಾ ಹ್ಮಣಪ್ರಿಯಳೂ ಆದ 
ತಿಪಾ ್ರಾಜೇವಿಯಿರುವಳು 


ಏಕಸಪ್ತ್ರತಿತಮೋತಧ್ಯಾಯಃ ೬೪೦ 


ತಸ್ಯಾಸ್ತ್ರೀರೇ ಶುಭಂ ಲಿಂಗಂ ದುರ್ಧರ್ಷೇಶ್ವರದಕ್ಷಿಣೇ | 


ವಿದ್ಯತೇ ತ್ರಿದಶೈಃ ಪೂಜ್ಯಂ ಸರ್ವತೀರ್ಥೈಶ್ನ ಸೇನಿತಂ ॥ ೫೪ ॥ 
ತಸ್ಯ ದರ್ಶನಮಾತ್ರೇಣ ಕೃತಕೃತ್ಯಾ ಭವಿಷ್ಯಸಿ । 

ತಸ್ಮಾದ್ಗ ಚ್ಛ ಮಹಾಪುಣ್ಯೇ ಗಂಗೇ ದೇವರ್ಷಿಸೇನಿತೇ ॥ ೫೫ ॥ 
ಇತ್ಯುಕ್ತಾ ಸಾ ತ್ರಿಪಥಗಾ ನಾರದೇನ ಮಹಾತ್ಮನಾ । 

ಗತಾ ತತ್ರ ಮಹಾಪುಣ್ಯಾ ಸಖೀಂ ಶಿಪ್ರಾಂ ದದರ್ಶ ಹ ॥ ೫೬ ॥ 
ಸಂಶ್ಲೇಷಂ ಚ ತದಾ ಕೃತ್ವಾ ಲಿಂಗಂ ದೃಷ್ಟ್ಯಾ ಸುಪಾವನಂ । 
ಪೂಜಯಾಮಾಸ ಭಾವೇನ ತತ್ತೈವ ಚ ಸ್ಲಿರಂ ಸ್ಥಿತಾ ॥೫೭॥ 
ಅಥ ಸೂರ್ಯಸುತಾ ದೇವೀ ಯಮುನಾ ಪಾಪನಾಶಿನೀ । 

ತತ್ರಾಯಾತಾ ಸುಹಾರ್ದೇನ ಯತ್ರ ಗಂಗಾ ವ್ಯವಸ್ಥಿತಾ ॥ ೫೮ ॥ 
ದದರ್ಶ ದೇವೀ ತಾಂ ಗಂಗಾಂ ಧ್ಯಾಯಂತೀಂ ಶಂಕರಂ ಶಿವಂ 1 

ಸಾಂಸಿ ತತ್ರೈವ ತಿಸ್ಮಂತೀ ಪೂಜಯಂತೀ ಪರಂ ಶಿನಂ ॥೫೯॥ 
ಅಥ ತೇನೈನ ಕಾಲೇನ ಪ್ರಾಚೀ ದೇವೀ ಸರಸ್ವತೀ । 

ಸಮಾಯಾತಾ ಸುಗುಸ್ತಾ ಚೆ ಗಂಗಾ ಯಮುನಯೋರ್ಜಲೇ ॥೬೦॥ 


೫೪. ಆ ನದಿಯ ತೀರಪ್ರದೇಶದಲ್ಲಿ ದುರ್ಧರ್ಷೆಶ್ವರನಿಗೆ ದಕ್ಷಿಣಕ್ಕೆ ಅಮರ 
ಪೂಜಿತವೂ,ಸಮಸ್ಮತೀರ್ಧಗಳಿಂದ ಸೇವಿತವೂ ಆದ ಮಹಾಲಿಂಗವೊಂದಿರುವುದು. 

೫೫. ಮಹಾ ಪುಣ್ಯವತಿಯೂ, ದೇವರ್ಷಿಸೇವಿತೆಯೂ ಆದ ಓಗಂಗೆಯೆ! 
ಅದನ್ನು ನೋಡುವುದರಿಂದಲೇ ನೀನು ಕೃತಾರ್ಧಳಾಗುವೆಯಾದುದರಿಂದ 
ಆ ಕ್ಷೇತ್ರಕ್ಕೆ ಹೋಗು '' 

೫೬ ಇಂತೆಂದ ಮಹಾತ್ಮನಾದ ನಾರದನ ಮಾತನ್ನು ಕೇಳಿ ಮಹಾ 
ಪುಣ್ಯಪ್ರದೆಯಾದ ಗಂಗಾದೇನಿಯು ಆಕ್ಸೇತ್ರಕ್ಕೆ ಹೋಗಿ ಸಖಿಯಾದ ಶಿಪ್ರಾದೇವಿ 
ಯನ್ನು ಕಂಡಳು. 

೫೭. ಅಲ್ಲಿ ಆಕೆಯೊಡಗೂಡಿ ಪರಮಪವಿತ್ರವಾದ ಆ ಲಿಂಗದ ದರ್ಶನವನ್ನು 
ಮಾಡಿಕೊಂಡು ಅಲ್ಲಿಯೇ ಬಹುಕಾಲ ನಿಂತು ಪರಮಭಕ್ಕೆಯಿಂದ ಅದನ್ನು 
ಸೇವಿಸುತ್ತಿದ್ದಳು 

೫೮. ಬಳಿಕ ಆ ಗಂಗೆಯಿದ್ದೆಡೆಗೇ ಆಕೆಯಲ್ಲಿ ಸ್ನೇಹಭಾವದಿಂದ ಪ್ರೇರಿತ 
ಳಾಗಿ ಸೂರ್ಯಕುಮಾರಿಯಾದ ಯಮುನೆಯೂ ಬಂದು ಸೇರಿದಳು 

೫೯. ಗಂಗಾದೇವಿಯು ಪರಮೇಶ್ವರನನ್ನು ಕುರಿತು ಧ್ಯಾನಿಸುತ್ತಿರು 
ವುದನ್ನು ಕಂಡು ತಾನೂ ಅಲ್ಲಿಯೇ ನಿಂತು ಆ ಮಹಾಶಿನಲಿಂಗದ ಪೂಜೆಯನ್ನು 
ಮಾಡುತ್ತಿದ್ದಳು. 

೬೦. ಆ ಸಮಯದಲ್ಲಿಯೇ ಪೂರ್ವವಾಹಿನಿಯಾದ ಸರಸ್ವತಿಯೂ ಅಲ್ಲಿಗೆ 

10 


೬೩೪೨ ಶ್ರೀ ಸ್ಕಾಂನಮಹಾವಪುರಾಣಂ 


ಏತಸ್ಮಿನ್ನಂತರೇ ದೇವಿ ಶಕ್ರಂ ಪ್ರಾಹ ಸನಾರದಃ। 


ನ ದೃಶ್ಯತೇ ಪ್ರಯಾಗಸ್ತು ಮಹಾಕಾಲವನಂ ಗತಃ ॥೬೧॥ 
ಗಂಗಾಯಮುನಯೋರ್ಮಥ್ಯೇ ಯತ್ರ ಗುಪ್ತಾ ಸರಸ್ವತೀ । 

ಪ್ರಯಾಗಃ ಸತು ವಿಜ್ಞೇಯಃ ಸರ್ವಪಾಪಪ್ರಣಾಶನಃ ॥ ೬೨ ॥ 
ಸ ಸಾಂಪ್ರತಂ ಪ್ರಯಾಗಸ್ತು ಮಹಾಕಾಲನನೋತ್ತಮೇ | 

ಕೇನಾಂನಿ ಕಾರಣೇನೈವ ಗತೋ ನ ಜ್ಞಾಯತೇ ಮಯಾ ॥ ೬೩ ॥ 
ಇತಿ ತಸ್ಯ ವಚಃ ಶ್ರುತ್ವಾ ನಾರದಸ್ಯ ಮಹಾತ್ಮನಃ | 

ಶಕ್ರೇಣ ಸಹಿತಾಃ ಸರ್ವೇ ಹ್ಯವಂತೀಂ ತು ಸಮಾಗತಾಃ 1 ೬೪॥ 
ಸ್ತುವಂತೋ ನಿನಿಧ್ವಃ ಸ್ತೋತ್ರೆರ್ಗಂಗಾಂ ತ್ರಿಪಥಗಾಂ ಶುಭಾಂ | 

ಗಂಗೇ ದೇನಿ ನಮಸ್ತುಭ್ಯಂ ಸರ್ವಪಾಪಪ್ರಣಾಶಿನಿ ॥ ೬೫ ॥ 
ವಸೂನಾಂ ಜನನೀ ದೇವಿ ವಸೂನಾಂ ಮೋಕ್ಸದಾಯಿನೀ । 
ತ್ರಲೋಕ್ಯಪಾವನೀ ನಿತ್ಯಂ ಹರೇಣ ಶಿರಸಾ ಧೃತಾ ॥ ೬೬ ॥ 


ಪ್ರಾಸ್ತಳಾಗಿ ಗುಪ್ತಳಾಗಿದ್ದುಕೊಂಡೇ ಗಂಗಾ ಯಮುನಯರೊಡನೆ ಸೇರಿ 
ಹೋದಳು 

೬೧ ಈ ವೇಳೆಯಲ್ಲಿಯೇ ನಾರದನು ಮಹೇಂದ್ರನ ಬಳಿಗೆ ಹೋಗಿ 
ಇಂತೆಂದನು. ""ಪ್ರಯಾಗವು ಕಾಣುವುದೇ ಇಲ್ಲವ! ಆ ಕ್ಟೇತ್ರವು ಮಹಾಕಾಲ 
ವನಕ್ಕೆ ಹೊರಟುಹೋಗಿರುವುದು 

೬೨ ಗಂಗಾ ಯಮುನೆಯರೊಡನೆ ಗುಪ್ತಗಾಮಿನಿಯಾದ ಸರಸ್ವತಿಯೆಲ್ಲಿ 
ರುವಳೊ, ಆ ಪ್ರದೇಶವೇ ಸಕಲ ಪೂತಕಗಳನ್ನು ನಾಶಗೊಳಿಸುವ ಪ್ರಯಾಗಕ್ಟೇತ್ರ 
ವಾಗಿರುವುದು. 

೬೩ ಆ ಪ್ರಯಾಗಕ್ಸೇತ್ರವು ಈಗ ಉತ್ತಮವಾದ ಮಹಾಕಾಲವನಕ್ಕೆ 
ಹೋಗಿರುವುದಕ್ಕೆ ಕಾರಣವನ್ನು ನಾನು ತಿಳಿಯೆನು.?' 

೬೪. ಇಂತೆಂದ ನಾರದನ ಮಾತುಗಳನ್ನು ಕೇಳಿ ಮಹೇಂದ್ರನೊಡಗೂಡಿ 
ದೇವತೆಗಳೆಲ್ಲರೂ ಅವಂತೀಕ್ಬೇತ್ರಕ್ಕೆ ಬಂದು ಸೇರಿದರು. 

೬೫. ಅವರು ತ್ರಿಪಥಗಾಮಿನಿಯಾದ ಗಂಗೆಯನ್ನು ಅನೇಕ ಸ್ತೋತ್ರಗಳಿಂದ 
ಸ್ತುತಿಸುತ್ತಿದ್ದರು "" ಗಂಗಾದೇವಿಯೆ ! ಸಮಸ್ತ ಪಾತಕಗಳನ್ನು ನಾಶಮಾಡುವ 
ವಳಾದ ನಿನ್ನನ್ನು ನಮಸ್ಕರಿಸುವೆವು. 

೬೬, ದೇವಿಯೆ! ನೀನು ವಸುಗಳಿಗೆ ತಾಯಿಯಾಗಿರುವೆ ಅವರಿಗೆ ಶಾಪ 
ಮೋಕ್ಸವನ್ನೂ ಅನುಗ್ರಹಿಸಿದೆ. ಮೂರು ರೋಕಗಳನ್ನೂ ಪಾವನಗೊಳಿಸುವ 
ನಿನ್ನನ್ನು ಮಹಾದೇವನೂ ತಲೆಯಲ್ಲಿ ಧರಿಸಿರುವನು. 


ಏಕಸಪ್ತತಿತಮೋತಧ್ಯಾಯಃ ೬೪೩ 


ಸೇವಿತಾ ನಾಲಖಿಲೈೃಶ್ಚ ತ ೈಷ್ಣ ಸ್ಯ ಪರಮಾ ಕಲಾ । 

ಯಮುನೇ ತ್ವಾಂ ನೆನುಸ್ಥಾಮಃ "ಕಾಲಿಂದೀಂ ನರವಾಹಿನೀಂ ॥೬೭॥ 
ಸುತಾ ತ್ವಂ ಸಾನನೀ ದೇವಿ ಮಾರ್ತಂಡಸ್ಯ ದಿವಸ್ಪತೇಃ । 

ಶಿಪ್ರೇ ದೇವಿ ನಮಸ್ತುಭ್ಯಂ ಬ್ರಹ್ಮದೇಹೋದ್ಭವೇ. ಶುಭೇ ॥೬೮॥ 
ಪ್ರಾಚೀ ತ್ವಮೇವ ವಿಖ್ಯಾತಾ ಪುಣ್ಯದೇಹಾ ಸರಸ್ವತೀ ! 

ಯಾ ಪ್ರಾಚೀ ಕೌರನಕ್ಸೇತ್ರೇ ಪುಷ್ಪರೇ ಯಾ ಮಹಾಲಯೇ । 

ಸಾ ತ್ವಂ ಶಿಪ್ರಾ ಪ್ರಸಿದ್ಧಾ ಚ ಸರ್ವಪಾತಕನಾಶಿನೀ ॥೬೯॥ 
ತ್ವಂ ದಯಾ ಸರ್ವಜಂತೂನಾಂ ತ್ವಂ ಸ್ವರ್ಗಃ ಶರಣಂ ನೃಣಾಂ । 

ತ್ವಂ ಮಾತಾ ಸರ್ವಜಂತೂನಾಂ ತ್ವಂ ಪ್ರಾಚೀ ಭುವಿ ಗೀಯಸೇ ॥ ೭೦ ॥ 
ಬಹುಜನ್ಮಕಲಂಕಾಂಕಂ ದೃಷ್ಟ್ವಾ ಯಾ ದೇಹಿನಾಂ ಭುವಿ । 
ಕರೋಷಿ ಕ್ಸಾಲನಂ ದೇವಿ ಸಾ ತ್ವಂತ್ರೈ ಲೋಕ್ಕ ಸಂಸ್ಥಿ ತಾ ॥೭೧॥ 
ಆಸಾಂಚ ಸಂಗನೋ ಯಸ್ತು ಸ ಪ್ರ ಯಾಗ ಬುಧೈಃ ಸ್ಮೃತಃ । 
ಅತ್ರಾಗತ್ಯ ತು ಯುಷ್ಮಾಭಿಃ ಸ್ಥಾ ನಿತಃ ಸ್ನಾಪಿತೋಧುನಾ ॥ ೭೩೨ ॥ 


೬೭ ಯಮುನಾದೇವಿಯೆ ! ನೀನು ವಾಲಖಲ್ಯರಿಗೆ ಪೂಜಾರ್ಹಳಾಗಿ 
ಕೃಷ್ಣನ ಒಂದಂಶದಿಂದ ಕೂಡಿರುವೆ ಶುಭಪ್ರವಾಹಿನಿಯಾದ ಕಾಳಿಂದಿಯೆಂದು 
ಹೆಸರುಗೊಂಡಿರುವ ನಿನಗೆ ನಮಸ್ಕಾರವು 

೬೮. ಎಲೌ ಪಾವನೆಯೆ ! ನೀನು ದಿವಸಾಧಿಪತಿಯಾದ ಸೂರ್ಯದೇವನಿಗೆ 
ಮಗಳಾಗಿರುವೆ ಬ್ರಹ್ಮನ ದೇಹದಿಂದ ಹುಟ್ಟದವಳೂ, ಪವಿತ್ರಳೂ ಆಗಿರುವೆ 

೬೯ ಎಲೌ ಸರಸ್ವತಿಯೆ! ಪುಣ್ಯಶರೀರಿಣಿಯಾದ ನಿನ್ನನ್ನೇ ಪ್ರಾಚೀದೇನಿ 
ಯೆಂದು ಕರೆಯುವರು ಕುರುಕ್ಸೇತ್ರದಲ್ಲಿಯೂ, ಪುಷ್ಕರತೀರ್ಧದಲ್ಲಿಯೂ, 
ಮಹಾಲಯದಲ್ಲಿಯೂ ಪೂರ್ವವಾಹಿನಿಯಾಗಿ ಹರಿಯುತ್ತಿರುವ ನೀನೇ ಇಲ್ಲಿ 
ಸಮಸ್ತಪಾಪನಾಶಕಳಾದ ಶಿಪ್ರಾದೇವಿಯಾಗಿರುವೆ. 

೭೦. ನೀನು ಸಕಲ ಪ್ರಾಣಿಗಳಲ್ಲಿಯೂ ದಯಯುಳ್ಳವಳಾಗಿರುವೆ. ನಿನ್ನನ್ನು 
ಸೇವಿಸುವ ನರರಿಗೆ ಸ್ವರ್ಗವನ್ನು ಕೊಡುವ ಶರಣಸ್ಲಾನವಾಗಿರುವೆ. ಸಕಲ 
ಜೀವರಿಗೂ ತಾಯಿಯಾದ ನಿನ್ನನ್ನೇ ಭೂಲೋಕದಲ್ಲಿ ಪ್ರಾಚೀದೇವಿಯೆಂದು 
ಕರೆಯುತ್ತಿರುವರು. 

೭೧. ಜೀವರಿಗೆ ಅಸಂಖ್ಯಾತ ಜನ್ಮಗಳಿಂದ ಅಂಟಬಂದಿರುವ ಪಾಸಲೇಪವನ್ನು 
ತೊಳೆಯಲೊ ಎಂಬಂತೆ ನೀನು ಮೂರು ಲೋಕಗಳಲ್ಲಿಯೂ ಪ್ರವಹಿಸುತ್ತಿರುವೆ 

೭.೨. ಈ ಮೂರು ನದಿಗಳ ಸಂಗಮವಾವುದೊ, ಅದನ್ನೇ ಜ್ಞಾನಿಗಳು 
ಪ್ರಯಾಗಕ್ಷೇತ್ರವೆಂದು ಕರೆಯುವರು. ಇಂಥ ನೀವೀಗ ಇಲ್ಲಿ ಬಂದು ಈ ಮಹಾ 
ಲಿಂಗವನ್ನು ಸ್ಥಾಪಿಸಿ ಅಭಿಷೇಕ ಮಾಡಿರುವಿರಿ. 


೬೪೪ ಶ್ರೀ ಸ್ಕಾಂಜಮಹಾಪುರಾಣಂ 


ಸೋಂದ್ಯಪ್ರಭೃತಿ ದೇವೋಃಯಂ ಪ್ರಯಾಗೇಶ್ವರಸಂಜ್ಞಕೆಃ ) 


ತ್ರಿಸು ಲೋಕೇಷು ನಿಖ್ಯಾತಃ ಸ್ಮ ರಹಾತ್ರಾ ಸನಾಶನಃ ॥ ೭೩ 0 
ಅತ್ರಾಗತ್ಯ ಪ್ರಪಶ್ಯಂತಿ ಯೇ ಪ್ರಯಾಗೇಶ್ವರೆಂ ತತಃ । 
ತೇ ಕೃತಾರ್ಥಾ ಭವಿಷ್ಯಂತಿ ಸರ್ವಪಾತಕವರ್ಜಿತಾಃ ॥ ೭೪0 


ಕುಲಂ ಚ ತಾರಿತಂ ತೇಷಾಂ ಪೈತೃಕಂ ಮಾತೃಕಂ ತಥಾ। 
ಗಂಗಾಯಾಸ್ಟ್ರಿಯುಗಂ' ಪುಣ್ಯಂ ಚತುರ್ವರ್ಗಫಲಪ್ರದಂ ! 


ಜಾಯತೇ ನಾತ್ರ ಸಂದೇಹಃ ಪ್ರಯಾಗೇಶ್ವರದರ್ಶನಾತ್‌ ॥ ೭೫ ॥ 
ಗಂಗಾಯಾಂ ಚ ಪ್ರಯಾಗೇ ಚ ದೇವದಾರುನನೇ ಶುಭೇ ಃ 

ನೈಮಿಷೇ ಪುಷ್ಕರೇ ಚೈವ ಶ್ರೀಶೈಲೇ ಚ ತ್ರಿಪುಷ್ಕರೇ ॥ ೭೬ ॥ 
ತ್ರ್ಯಂಬಕೇ ಧೌತಸಾಹೇ ಚ ಮಹೇಂದ್ರೇ ಭೈರನೇ ತಥಾ । 
ಗೋಕರ್ಣೇಚ ಸುವರ್ಣಾಖ್ಯೇ ರೇವಾಕಪಿಲಸಂಗನೇ naan 
ಏತೇಷಾಂ ವರ್ಶನೇನೈನ ಯಾ ಸಿದ್ದಿರ್ದಾದಶಾಬ್ದಿಕಾ I 

ಸಾ ಲಭ್ಯಾ ಮಾಸಮಾತ್ರೇಣ ಪ್ರಯಾಗೇಶ್ವರದರ್ಶನಾತ್‌ 1 ೭೮ ॥ 
ಯೇ ಪಶ್ಯಂತಿ ಚತುರ್ದಶ್ಯಾಮಷ್ಟಮ್ಯಾಂ ಚ ನಿಶೇಷತಃ । 

ಭಕ್ತ್ಯಾ ಚ ನಿಯಮಂ ಕೃತ್ವಾ ಪ್ರಯಾಗೇಶ್ವರಸಂಜ್ಹಕಂ ॥೭೯॥ 


೭೩. ಈ ಲಿಂಗವು ಇಂದಿನಿಂದ ಪ್ರಯಾಗೇಶ್ವರವೆಂಬ ಹೆಸರಿನಿಂದ ಮೂರು 
ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿ ಸ್ಮರಿಸಿದಮಾತ್ರ ನಿಂದಲೇ ಜನರ ಪಾಪಗಳನ್ನು 

೭೪. ಇಲ್ಲಿಗೆ ಬಂದು ಯಾರು ಈ ಪ್ರಯಾಗೇಶ್ವರನ ದರ್ಶನವನ್ನು ಮಾಡು 
ವರೊ, ಅವರು ತಮ್ಮ ಪಾಪಗಳೆಲ್ಲವನ್ನೂ ಕಳೆದುಕೊಂಡು ಕೃ ತಕ ಕತ್ಯರಾಗುವರು. 

೭೫. ಅವರ ತಾಯಿತಂದೆಯರ ಕುಲನೆಲ್ಲವೂ ಉದ್ಭ ಎತೆವಾಗುವುದು. 
ಪ್ರಯಾಗೇಶ್ವರನ ದರ್ಶನದಿಂದ ಗಂಗೆಯನ್ನು ಮೂರು ಚ ಕಾಲ ಸೇವಿಸಿದ 
ಪುಣ್ಯವೂ, 'ಧರ್ಮಾರ್ಧಕಾಮಮೋಕ್ಷ ಗಳೂ ಕೈಗೂಡುವುದರಲ್ಲಿ ಸಂದೇಹವಿಲ್ಲ. 

೭೬-೭೮ ಗಂಗಾ, ಪ್ರಯಾಗ, ದೇವದಾರುವನ, ನೈಮಿಷಾರಣ್ಯ, ಪುಷ್ಕಗ 
ಕ್ರೇತ್ರ, ಶ್ರೀತೈಲ, ತ್ರಿಪುಷ್ಕರ, ತ್ರ್ಯಂಬಕೇಶ್ವರ, ಧೂತಪಾಪ, ಮಹೇಂದ್ರ 
ಭೈರವ, ಗೋಕರ್ಣ, ರೇವಾಕಸಿಲೆಗಳು ಸಂಗಮವಾಗುವ NSF Aide 
ಇವುಗಳೆಲ್ಲವನ್ನೂ ಹನ್ನೆರಡು ವರ್ಷಗಳಕಾಲ ಸೇವಿಸುವುದರಿಂದ ಯಾವ ಫಲ 
ವುಂಟೊ, ಅದನ್ನೇ ಒಂದು ಮಾಸಮಾತ್ರ ಪ್ರಯಾಗೇಶ್ವರನನ್ನು ಸಂದರ್ಶಿಸು 
ವುದರಿಂದ ಪಡೆಯಬಹುದು 

೭೯-೮೦. ಚತುರ್ದಶಿ ಅಥವ ಅಷ್ಟಮಿ ದಿನಗಳಲ್ಲಿ ಯಾರು ವಿಶೇಷ 
ನಿಯಮಗಳಿಂದ ಈ ಪ್ರಯಾಗೇಶ್ವರಮಹಾಲಿಂಗವನ್ನು ಭಕ್ತಿಭರಿತರಾಗಿ 


ಏಕಸಪ್ತತಿತನೋ9ಧ್ಯಾಯಃ ೬೪೫ 


ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಟಶತೈರಸಿ । 


ಭೋಗದಂ ಮನೋಕ್ಸದಂ ಲಿಂಗಂ ಭವಿಷ್ಯತಿ ಮಹೀತಲೇ neon 
ಕಲಾಸ್ತಿಸ್ಪೋ ಭವಿಷ್ಯಂತಿ ಲಿಂಗೇಂಸ್ಮಿನ್ಮೋಕ್ಸದೇ ಶುಭೇ । 

ಗಂಗಾ ಚ ಯಮುನಾ ಪ್ರಾಚೀ ಸರ್ವಪಾತಕನಾಶಿನೀ ॥ ೪೧ ॥ 
ಏನಮುಕ್ತ್ವ್ಯಾ ಸ್ತುತಾ ಗಂಗಾ ಯಮುನಾ ಚ ಸರಸ್ವತೀ | 

ದೇವೈಃ ಪ್ರಣತಿಪೂರ್ನೇಣ ಗತಾಃ ಸ್ಥಾನಂ ಸ್ವಕಂ ತದಾ ॥ ೮೨ ॥ 
ದೇವಾಃ ಸೃಹೃಷ್ಟಾಃ ಶಕ್ರಾದ್ಯಾಃ ಪ್ರಯಾಗೇಶ್ವರಸಂಜ್ಞಕಂ । 

ಸ್ತುತ್ವಾ ಚ ವಿವಿಧೈಃ ಸ್ತೋತ್ಸೆಃ ಪೂಜಯಿತ್ವಾ ದಿನಂಗತಾಃ ॥ ೮೩॥ 
ಏಷ ತೇ ಕಥಿತೋ ದೇನಿ ಪ್ರಭಾಪಃ ಪಾಪನಾಶನಃ । 
ಪ್ರಯಾಗೇಶ್ವರದೇವಸ್ಯ ಚಂದ್ರಾದಿತ್ಯೇಶ್ವರಂ ಶೃಣು ॥ ೮೪ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
ಉಮಾಮಹೇಶ್ವರ ಸಂವಾದೇ--«" ಪ್ರಯಾಗೇಶ್ವರಮಾಹಾತ್ಮ್ಯವರ್ಣನಂ' 
ನಾಮೈಕಸಪ್ತತಿತಮೋ$ಧ್ಯಾಯಃ 





ನೋಡುವರೊ, ಅವರಿಗೆ ನೂರುಕೋಟ ಕಲ್ಪಗಳಾದರೂ ಸಂಸಾರದಲ್ಲಿ ಪುನರಾ 
ವೃತ್ತಿಯಿರುವುದಿಲ್ಲ ಈ ಲಿಂಗವು ಭೂಮಂಡಲದಲ್ಲಿ ಸಕಲ ಭೋಗಗಳನ್ನೂ 
ಮೋಕ್ಸನನ್ನೂ ಕೊಡುತ್ತಿರುವುದು. 

೮೧. ಮುಕ್ತಿಪ್ರದವಾದ ಈ ಪಾವನಲಿಂಗದಲ್ಲಿ ಗಂಗಾ, ಯಮುನಾ, 
ಸಕಲ ಪಾತಕಗಳನ್ನೂ ನಾಶಗೊಳಿಸುವ ಸರಸ್ವತಿ ಇವುಗಳ ಮೂರು ಕಲೆಗಳೂ 
ಸನ್ನಿಹಿತಗಳಾಗಿರುವುವು'' 

೮೨ ದೇವತೆಗಳೆಲ್ಲರೂ ಇಂತೆಂದು ಪ್ರಣಾಮಪೂರ್ವಕವಾಗಿ ಸ್ತೋತ್ರವನ್ನು 
ಮಾಡಲು ಗಂಗಾ, ಯಮುನಾ, ಸರಸ್ವತಿಯರು ತಮ್ಮ ತಮ್ಮ ಸ್ಥಾನಗಳಿಗೆ 
ಹೊರಟುಹೋದರು. 

೮೩. ದೇವತೆಗಳೂ ಪರಮಸಂತುಷ ರಾಗಿ ವ್ರಯಾಗೇಶ್ವರಲಿಂಗವನ್ನು 
ಬಹುವಿಧವಾಗಿ ಸ್ತೋತ್ರಮಾಡಿ ಅರ್ಚಿಸಿ ಸ್ವರ್ಗಲೋಕಕ್ಕೆ ತೆರಳಿದರು 

೮೪, ದೇವಿಯೆ! ಇಂತು ನಿನಗೆ ಪ್ರಯಾಗೇಶ್ವರಮಹಾಡೇವನ ಪವಿತ್ರ 
ವಾದ ಚರಿತ್ರೆಯನ್ನು ಹೇಳಿದೆನು. ಇನ್ನು ಚಂದ್ರಾದಿತ್ಯೇಶ್ವರಲಿಂಗದ ಕಥೆಯನ್ನು 
ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮ ಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಪ್ರಯಾಗೇಶ್ವಮಾಹಾತ್ಮ್ಯವರ್ಣನ''ನೆಂಬ 
ಎಪ್ಪತ್ತೊಂದನೆಯ ಅಧ್ಯಾಯವು ಮುಗಿದುದು 


[] ಶ್ರೀಃ ॥ 
ಅಥ ದ್ವಿಸಪ್ತತಿತಮೋಧ್ಯಾಯಃ 


ಚಂದ್ರಾದಿತ್ಯೇಶ್ವರಮಾಹಾತ್ಮ್ಯವರ್ಣನಂ 


ಈತ್ರರ ಉವಾಚ 
ದ್ವಿಸಪ್ತತೀಶ್ವರಂ ನಿನ್ನಿ ಚಂದ್ರಾದಿತ್ಯೇಶ್ವರಂ ಪ್ರಿಯೇ । 
ಯಸ್ಯ ದರ್ಶನಮಾತ್ರೇಣ ಕೃತಕೃತ್ಕೋ ನರೋ ಭವೇತ್‌ ॥೧॥ 
ಶಂಬರೇಣ ಪುರಾ ದೇವಿ ನಿರ್ಜಿತಾಃ ಸಂಗರೇ ಸುರಾಃ । 
ನಷ್ಟಾ ರಣಂ ಪರಿತ್ಯಜ್ಯ ಪ್ರಾಣತ್ರಾಣಪರಾಯಣಾಃ ॥೨॥ 


ಗ್ರಸ್ತಂ ಚ ರಾಹುಣಾ ದೃಷ್ಟಾ ಶಶಾಂಕಂ ಭಯವಿಹ್ವಲಂ ! 

ವಿನತಾಯಾಃ ಸುತೋ ಜ್ಯೇಷ್ಠಃ ಪ್ರೋಕ್ತಃ ಸೂರ್ಯೇಣ ಸಾರಥಿಃ ॥ ೩॥ 
ವಹಾರುಣ ರಥಂ ಶೀಘ್ರಂ ಯತ್ರ ಯುದ್ಧಂ ನ ವಿದ್ಯತೇ । 

ಶ್ರೂಯತೇ ಚಂದ್ರಸೂರ್ಯೌ ತೌ ದೈತ್ಯಾನಾಂ ಬಲವತ್ತರೌ "Yn 
ರಾಹುರ್ದಂಷ್ಭ್ರಾಕರಾಲಸ್ತು ಸತೃತೀಯೋ ಭಯಂಕರಃ। 

ನ ಜ್ಞಾಯತೇ ಸ ಚಂದ್ರೋ ನೈ ಮೃತೋ ನಷ್ಟೋಥವಾ ಪುನಃ ॥ ೫ ॥ 


ಕನ್ನಡದ ಅನುವಾದ 
ಚಂದ್ರಾದಿತ್ಯೇತ್ವರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ --ಪ್ರಿಯಳೆ! ಎಪ್ಪತ್ತೆರಡನೆಯ 
ಮಹಾಲಿಂಗವೇ ಚಂದ್ರಾದಿತ್ಯೇಶ್ವರವೆಂದು ತಿಳಿ ಇದನ್ನು ನೋಡು ವಮಾತ್ರ 
ದಿಂದಲೇ ಮಾನವನು ಕೃತಕ್ಸತ್ಯನಾಗ.ವನು 

೨. ದೇವಿಯೆ! ಹಿಂದೆ ಶಂಬರಾಸುರನಿಂದ ಯುದ್ಧದಲ್ಲಿ ದೇವತೆಗಳೆಲ್ಲರೂ 
ಜಯಿಸಲ್ಪಟ್ಟರು. ತಮ್ಮ ಪ್ರಾಣಗಳನ್ನುಳಿಸಿಕೊಳ್ಳುವುದರಲ್ಲಿಯೇ ಆಸಕ್ತರಾಗಿ 
ಅವರೆಲ್ಲರೂ ಓಡಿಹೋದರು. 

೩. ಭಯಭ್ರಾಂತನಾದ ಚಂದ್ರನು ರಾಹುವಿನಿಂದ ಹಿಡಿಯಲ್ಪಟ್ಟು ದನ್ನು 
ಕಂಡು ಸೂರ್ಯನು ವಿನತಾದೇವಿಯ ಜ್ಯೇಷ್ಮಪುತ್ರನೂ, ತನ್ನ ಸಾರಥಿಯೂ ಆದ 
ಆರುಣನಿಗಿಂತೆಂದನು 

೪. "ಅರುಣ! ನನ್ನ ರಥವನ್ನು ಯುದ್ಧವಿಲ್ಲದೆಡೆಗೆ ತೆಗೆದುಕೊಂಡು 
ಹೋಗು ಚಂದ್ರಸೂರ್ಯರೇ ಮಹಾ ಬಲಶಾಲಿಗಳೆಂದು ರಾಕ್ಚಸಸಮೂಹ 
ದಲ್ಲಿ ಕೇಳಿಬರುತ್ತಿರುವುದು. 

೫. ಆದರೆ ಕೋರೆದಾಡೆಗಳಿಂದ ಭಯಂಕರನಾದ ಈ ರಾಹುವು ಭಯಕಾರಕ 
ರಲ್ಲಿ ಮೂರನೆಯವನಾಗಿರುವನು. ರಣರಂಗದಲ್ಲಿ ಚಂದ್ರನು ಕಾಣುವುದಿಲ್ಲ. 
ಅವನು ಮೃತನಾದನೊ ಅಥವ ಓಡಿಹೋದನೊ! 


ದ್ವಿಸಪ್ತತಿತಮೋ$ಧ್ಯಾಯ; ೬೪೭ 


ಸಚನ ಜ್ಞಾಯತೇ ಶಕ್ರಃ ಕ್ವಗತೋ ವರುಣೋ ರಣೇ। 


ಯನೋ ನ ಜ್ಞಾ ಯತೆ ಕುತ್ರ ಧನದಸ್ಯ ಚ ಕಾ ಕಥಾ Hn 
ಏವಮುಕ್ತೋ ;ರುಣೋ ರುಸ್ಹೂ ಕವಿತಾ ರಣಮಧ್ಯತಃ । 

ರಥಂ ಸಂಪ್ರೇ ೀರಯಾಮಾಸ ಯತ್ರೆ ಯುದ್ಧಂ ನನಿದ ತೇ ॥೭॥ 
ಏತಸ್ಮಿನ್ನಂತರೇ ಚಂದ್ರಃ ಸಮಾಯಾತಸ್ತು” ತತ್ಕ್ಪ್ಪಣಾತ್‌ | 
ರಾಹುಗ್ರಹಗೃಹೀತೋಂಸಿ ಯತ್ರ ದೇವೋ ದಿನಸ್ಪತಿಃ Hen 
ಸಂತ್ರಸ್ತಃ ಸ ನಿಲೋಲಾಕ್ಟಃ ಕ್ಷಣಮಾತ್ರ ಮಚೇತನಃ । 

ಬಭೂವ ಸಹಸಾ ಚಂದ್ರೋ ದೃಷ್ಟ್ವಾ ದೇವಂ ದಿವಾಕರಂ ॥೯॥ 
ಶಂಬರೇಣ ರಣೇ ರುದ್ದಾ ರುದ್ರಾಶ್ಚ ಭಯವಿದ್ರುತಾಃ । 

ಜಗ್ಮುರ್ದಿಶೋ ದಶ ಭಯಾದಸುರೇಂದ್ರನಿಧರ್ಷಿತಾಃ ॥ ೧೦॥ 
ಸಾಧ್ಯಾಃ ಸರ್ವೇ ಭಯತ್ರಸ್ತಾ ಗತಾ ಯತ್ರ ನ ದಾನವಾಃ । 

ತೇಷು ಭಗ್ಗೇಸು ದೇವೇಷು ಹತಶಿಷ್ಟೇಷು ಸಂಗರೇ ॥೧೧॥ 
ವ್ಯಧಮತ್ಸರ್ವಗಾತ್ರಾಣಿ ನರ್ಮಾಣಿ ಚ ಜನಕ್ಸಯೇ । 

ಯಸ ಹೇ ಬಲವಜ್ಯೆ ಕೈಃ ॥ ೧೨॥ 


೬ ಆ ಮಹೇಂದ್ರನೂ ಕಾಣಿಸಲ್ಲ ಸ ಯುದ ಭೂಮಿಯಲ್ಲಿ 
ಎಲ್ಲಿರುವನೊ! ಯಮನು ಎಲ್ಲಿರುವನೆಂಬುದೇ ತಿಳಿಯದು ಇನ್ನು ಕುಬೇರನ 
ಮಾತನ್ನು ಕೇಳಬೇಕೆ! 

೭ ಇಂತೆಂದ ಸೂರ್ಯನ ಮಾತುಗಳನ್ನು ಕೇಳಿ ಖತಿಗೊಂಡ ಆರುಣನು 
ರಣಾಂಗಣಮಧ್ಯದಿಂದ ರಥವನ್ನು ಯುದ್ಧ ವಲದ ಪ ಪ್ರದೇಶಕ್ಕೆ ತೆಗೆದುಕೊಂಡು 
ಹೋದನು. 

೮೨೯ ಈ ಸಮಯದಲ್ಲಿಯೇ ರಾಹುಗ್ರಹಪೀಡಿತನಾಗಿದ್ದರೂ ಚಂದ್ರನು 
ಸೂರ್ಯನಿದ್ದಲ್ಲಿಗೆ ಪ್ರಾಪ್ರನಾದನು ಭಯಗೊಂಡವನೂ, ಚಕಿತನೇತ್ರನೂ 
ಆದ ಚಂದ್ರನು ಒಂದು ನಿಮಿಷಮಾತ್ರಡನರೆಗೂ ನಿಶ್ಚೇಷ್ಟನಾಗಿ ಬಿದ್ದಿದ್ದು 
ಸೂರ್ಯನನ್ನು ನೋಡಿದಕೂಡಲೆ ಎಚ್ಚತ್ತು ಹೇಳಿದನು 

೧೦ "ಶಂಬರನಿಂದ ಯುದ್ದದಲ್ಲಿ ಎದುರಿಸಲ್ಪಟ್ಟ ಏಕಾದಶರುದ್ರರೂ 
ಭಯದಿಂದ ಓಡಿಹೋದರು. ಅವರೆಲ್ಲರೂ ಆ ರುಕ್ಬಸೇಂದ್ರನಿಂದ ಭಯಗೊಳಿಸ 
ಲ್ಪ ಟ್ಟು ಹತ್ತು ದಿಕ್ಕು ಗಳಿಗೂ ಚದುರಿದರು. 

ನ ಸಾಧ್ಯ ಕಿಲ್ಲರೂ ಆ ನಡುಗುತ್ತ ದಾನವರ ಸುಳಿವಿಲ್ಲದಿಡೆ 
ಗಳಿಗೆ ಹೊರಟು ಹೋದರು. ಇಂತು ದೇವತೆಗಳ ಸೆ ಸೈನ್ಯವು ಭಗ್ಗವಾಗಲು 
ರಣರಂಗದಲ್ಲಿ ಬಹಳ ಅಲ್ಪ್ಬಸಂಖ್ಯಾತರುಳಿದರು. 

೧೨. "ಡಿಹೋಗುತ್ತಿ ರುವ ಅವರನ್ನೂ ನಾಶಗೊಳಿಸಲೆಳಸಿ ಆ ರಾಕ್ಟೃಸನು 
ಅವರ ದೇಹಗಳಲ್ಲಿದ್ದ ಕವಚಗಳನ್ನೂ ತೀಕ್ಷ್ಮ ಗಳಾದ ಬಾಣಗಳಿಂದ ಕತ್ತ ತ್ರ ರಿಸಿದನು. 





೬೪೮ ಶ್ರೀ ಸ್ಕಾಂದೆನು ಹಾಪುರಾಣಂ 


ಪೃಷ್ಠತೋ ನಿಜಘಾನಾಫೆ ನಿಕೃತ್ತಾಶ್ಚ ಸಹಸ್ರಶಃ । 


ಅಹಂ ನಷ್ಟಶ್ಸಲೇನೈನ ನ್ಯಗ್ರೀಭೂತೇಃಸುರೇ ತದಾ ॥ ೧೩ ॥ 
ಆಸುರಂ ರೂಪಮಾಸ್ಥಾ ಯ ಪ್ರಾಣತ್ರಾ ಇಣಪರಾಯಣಃ । 
ಶೀಘ್ರಂ ಚ ಗಮ್ಯ ತೇ ತಾನದಾ ಪನ್ನಾಯಾತಿ ಶಂಬರಃ novi 


ಇತ್ಯುಕ್ತ 0 ನಿಶಿನಾಥೇನ ಭಯಭೀತೇನ ಪಾರ್ವತಿ । 
ಚಂದ್ರಾದಿತ್ಕೌ ಕ್ಲಣಾನ್ಸೀತಾವರುಣೇನ ರಥೇನ ವೈ । 


ಯತ್ರ “ಜೀವೋ ಜಗನ್ನಾಥೋ ಗರುಡಸ್ಟೋ ಎನು ॥ ೧೫ ॥ 
ಸುರಸಂಘಾತಸಂಕೇತೇ ಕಿನ್ನರಾಕೀರ್ಣಕಂದರೇ । 
'ಮಂದರೇ ಸುರನಾರೀಣಾಂ ನಂಡನೇ ವರಚಂದನೇ ॥ ೧೬ ॥ 
ದೃಷ್ಟ್ವಾ ತತ್ರ ಜಗನ್ನಾಥಂ ಶಂಖಚಕ್ರಗದಾಧರಂ । 
ಸ್ತುತಿಂ ತೌ ಚಕ್ರತುರ್ಜೀನೌ pe ಸೂರ್ಯೌ ಯಶಸ್ವಿನಿ ॥ ೧೭॥ 


ನನೋ ಲೋಕತ ಶ್ರಯಾಧ್ಯಕ್ಸ ಸ್ವ ಸ್ರಭಾಜಿತಭಾಸ್ಕರ । 
ನಮೋ ವಿಷ್ಣೋ ನನೋ ಜಿಷ್ಟ್ಣೋ ನಮಸ್ತೇ ಕೈಟಿಭಾಂತಕ ॥ ೧೮ ॥ 


೧೩-೧೪ ಹಿಂದಿನಿಂದಲೇ ಅವರನ್ನು ಹೊಡೆದು ಸಾವಿರಗಟ್ಟಲೆಯಾಗಿ 
ನೆಲಕ್ಕೆ ಕೆಡನಿದನು ನಾನೂ ಸತ್ತವನಂತೆಯೇ ಬಿದ್ದಿರಲು, ಆ ರಾಕ್ಚಸನು 
ಅನ್ಯಮನಸ್ಕನಾದನು ಆಗ ನಾನು ರಾಕ್ಸಸರೂಪವನ್ನು ಧರಿಸಿ ಪ್ರಾಣಗಳನ್ನು 
ಕಾಪಾಡಿಕೊಳ್ಳಲು ಓಡಿಬಂದೆನು ಎಲ್ಲೆ ದಿನವಾಣಿಯೆ ! ಆ ಶಂಬರನು ಇಲ್ಲಿಗೆ 
ಬರುವಷ ರಲ್ಲಿಯೇ ನಾವು ಓಡಿಹೋಗೋಣ '' 

ತ ಪಾರ್ವತಿಯೆ' ಭಯಭ್ರಾಂತನಾದ ಚಂದ್ರನು ಇಂತೆಂದು ಹೇಳಿದ 
ಮೇಲೆ ಅರುಣನು ಇಬ್ಬರನ್ನೂ ರಧದಲ್ಲಿ ಕುಳ್ಳಿ ರಿಸಿಕೊಂಡು ಲೋಕೇಶ್ವರನೂ, 
ಗರುಡವಾಹನನೂ ತಡಿ ಹಾನಿಷ್ಣು ನಿದ್ದೆ ಡಿಗೆ SN 

೧೬. ಆ ಮಂದರಪರ್ವತವು ದೇವಸಮೂಹಗಳ ಸಂಕೇತಸ್ಥಾನವೂ, 
ಕಿನ್ನರಗಣಗಳ ಆವಾಸಗಳಾದ ತಪ್ಪಲುಗಳುಳ್ಳುದೂ, ದೇವಕಕ್ಯೈಯರಿಗೆ ಆನಂದ 
ವನ್ನುಂಟುಮಾಡುವುದೂ, ಚಂದನವೃಶ್ಟವ.ಂಡಿತವೂ ಆಗಿದ್ದಿತು. 

೧೭. ಮಂಗಳೆಯೆ' ಅಲ್ಲಿ ಶಂಖಚಕ್ರಾದ್ಯಾಯುಧಗಳಿಂದ ಮೆರೆಯುತ್ತಿರುವ 
ಶ್ರೀಮನ್ನಾರಾಯಣನನ್ನು ಕಂಡು ಚಂದ್ರಸೂರ್ಯರು ಆತನನ್ನು ಸ್ತೋತ್ರ 
ಮಾಡತೊಡಗಿದರು. 

೧೮. "" ಮೂರುಲೋಕಗಳಿಗೊಡೆಯನೂ, ತೇಜಸ್ಸಿನಿಂದ ಸೂರ್ಯನನ್ನೂ 
ಜಯಿಸಿರುವವನೂ, ಸರ್ವವ್ಯಾಪಿಯೂ, ಜಯಶತೀಲನೂ, ಕೈಟಭಮರ್ದನನೂ 
ಆದ ಓ ವಿಷ್ಣುವೆ! ನಿನಗೆ ನಮಸ್ಕಾರವು. 


ದ್ವಿಸಪ್ತ್ರತಿತಮೋಂಧ್ಯಾಯಃ ೬೪೯ 


ನಮಃ ಸರ್ವಕ್ರಿಯಾಕರ್ತ್ರೇ ಜಗತ್ತಾತ್ರೇ ಚ ತೇ ನಮಃ । 


ನಮಶ್ಚಕ್ರಾಯುಧ್ಯಾಂಧೃಷ್ಯ ನಮೋ ದಾನವಘಾತಿನೇ ॥೧೯॥ 

ನಮಃ ಕ್ರಮತ್ರಯಾಕ್ರಾಂತ ತ್ರೈಲೋಕ್ಯಾಂತರ್ಹಿತೋದ್ಭವ | 

ನಮಃ ಪ್ರಚಂಡದೈತ್ಯೇಂದ್ರಕುಲಕಾಲಮಹಾಬಲ ॥೨೦॥ 

ನನೋ ನಾಭಿಪ್ರದೋದ್ಭೂತಪದ್ಮಗರ್ಭ ಮಹಾಪ್ರಭೋ!। 

ಜನಿತಾಶೇಷಲೋಕೇಶ ವಿರಂಚಾರ ಮಹಾದ್ಯುತೇ ॥೨೧॥ 

ಅಮರಾರಿನಿನಾಶಾಯ ಮಹಾಸಮರಶಾಲಿನೇ 

ನಮಸ್ತೇ ವಿಬುಧಾಧೀಶ ಶರಣಂ ಭನ ನಃ ಪ್ರಭೋ ॥ ೨೨ ॥ 

ಚಂದ್ರಸೂರ್ಯಕೃತಂ ಸ್ತೋತ್ರಂ ಶ್ರುತ್ವಾ ದೇವೋ ಜನಾರ್ದನಃ । 

ಆಶ್ವಾಸ್ಯ ಸ್ತುತಿಪೂರ್ನೇಣ ಪ್ರಾಹ ದೇವೋ ಹ್ಯಥೋಕ್ಸಜಃ ॥ ೨೩॥ 
ವಿಷ್ಣುರುವಾಚ ದ 

ಸ್ವಾಗತಂ ಚಂದ್ರಸೂರ್ಯೌ ಭೋ ಭವಂತೌ ಸ್ತುತಿಭಾಜನೌ । 

ಕಿಂ ಕಾರಣನಿಹ ಪ್ರಾಪ್ತೌ ತದ್ಬೂತಾಂ ನಿಗತಜ್ಜರೌ ॥ ೨೪॥ 





೧೯. ಅಂತರ್ಯಾಮಿಯಾಗಿ ಎಲ್ಲ ಕೆಲಸಗಳನ್ನು ಮಾಡುವವನೂ, ಲೋಕ 
ಪಾಲಕನೂ, ಚಕ್ರಾಯುಧಧಾರಿಯೂ, ಅಜೇಯನೂ, ರಾಕ್ಸಸರನ್ನು ನಿರ್ಮೂಲ 
ಗೊಳಿಸುವವನೂ ಆದ ನಿನಗೆ ನಮಸ್ಕಾರವು 

೨೦ ಮೂರು ಪಾದಗಳಿಂದ ಸಮಸ್ತ ಬ್ರಹ್ಮಾಂಡವನ್ನೂ ಆಕ್ರಮಿಸಿ ಒಳಗೆ 
ಅಂತರ್ಯಾಮಿಯಾಗಿರುವವನೂ, ಪ್ರಚಂಡರಾದ ದಾನವಶ್ರೇಷ್ಮರ ವಂಶಕ್ಕೆ 
ಯಮನೂ, ಮಹಾಪರಾಕ್ರಮಿಯೂ ಆದ ನಿನ್ನನ್ನು ನಮಸ್ಕರಿಸುವೆವು 

೨೧. ನಾಭೀಕಮಲದಲ್ಲಿ ಚತುರ್ಮುಖಬ್ರಹ್ಮನನ್ನು ಪಡೆದವನೂ, 
ಲೋಕೈ ಕನಾಥನೂ, ಸಮಸ್ತಲೋಕಗಳ ಸೃಷ್ಟಿಕರ್ತನಾದ ಬ್ರಹ್ಮನಿಗೂ 
ಕಾರಣನೂ, ತೇಜೋರಾಶಿಯೂ ಆದ ನಿನಗೆ ನಮೋ ನಮಃ 

೨೨. ದೇವತೆಗಳ ಶತ್ರುಗಳನ್ನು ನಾಶಮಾಡುವವನೂ, ಮಹಾ ಯುದ್ಧದಲ್ಲಿ 
ಶೂರನೂ, ದೇವತೆಗಳಿಗೆ ಸರ್ವೇಶ್ವರನೂ, ಸ್ವಾಮಿಯೂ ಆದ ನಿನ್ನನ್ನು ನಮಸ್ಕರಿ 
ಸುವೆವು. ನಮಗೆ ಅಭಯವನ್ನು ಕೊಡುವವನಾಗು.'' 

೨೩. ಇಂತು ಚಂದ್ರಸೂರ್ಯರು ಮಾಡಿದ ಸ್ತೋತ್ರವನ್ನು ಕೇಳಿ ಲೋಕ 
ಶಾಸಕನಾದ ನಾರಾಯಣನು ಅವರನ್ನು ಹೊಗಳಿ ಸಮಾಧಾನಗೊಳಿಸಿ ಪ್ರಶ್ನೆ 
ಮಾಡಿದನು. 

೨೪. ವಿಷ್ಣುವು ಹೇಳುತ್ತಾನೆ ಎಲೈ ಚಂದ್ರಸೂರ್ಯರಿರಾ! ನಿಮಗೆ 
ಸುಖಾಗಮನವೆ! ನೀವಿಬ್ಬರೂ ಜನರ ಸ್ತೋತ್ರಕ್ಕೆ ಪಾತ್ರರಾಗಿರುವಿರಿ. ಇಲ್ಲಿಗೇತಕ್ಕೆ 
ಬಂದಿರುವಿರೆಂಬುದನ್ನು ನಿರ್ಭಯರಾಗಿ ತಿಳಿಸಿರಿ. 

೫ 


೬೫೦ ಶ್ರೀ ಸ್ಕಾಂದಮಹಾಪುರಾಣಂ 


ನಾರಾಯಣೇನೈ ವಮುಕ್ತ್‌ ಪ್ರೋಚತುಶ್ಚಂದ್ರಭಾಸ್ಕರೌ । 


ಸಮರೇ ನಿರ್ಜಿತಾ ದೇವಾಃ ಶಂಬರೇಣ ದುರಾತ್ಮನಾ , ॥ ೨೫ ॥ 
ನ ಜ್ಞಾತಾಃ ಕ್ವ ಗತಾಸ್ತೇ ಚ ಆವಾಂ ನಷ್ಟ್‌ ಪ್ರಯತ್ನತಃ । 

ಆರುಣೇನ ಇಹಾನೀತೌ ದೃಷ್ಟಸ್ತ್ಟಂ ದೇವ ದೈನತಃ ॥ ೨೬ ॥ 
ಶಂಬರೇಣ ಜಿತಾ ದೇವಾಃ ಸ ಚ ಸರ್ವತ್ರ ದೃಶ್ಯತೇ । 

ಸ್ಥಲೇ ಚೈವ ಜಲೇ ಚೈವ ಶಂಬರಃ ಕ್ರೂರಪೌರುಷಃ H ೨೭॥ 
ನಶ್ಯತಾಂ ತ್ರಿದಶೇಂದ್ರಾಣಾಂ ಪೃಷ್ಠತಃ ಶರವೃಷ್ಟಿಭಿಃ । 

ಚಿಚ್ಛೇದ ನರವರ್ಮಾಣಿ ಛತ್ರಾಣಿ ಚ ಧನೂಂಹಿ ಚ ॥ ೨೮ ॥ 
ವರ್ಮಾಣಿ ಚ ವಿಚಿತ್ರಾಣಿ ಮುಕುಟಾನಿ ಮಹಾಂತಿ ಚ । 

ಪೃಥೂನಿ ಚಾಂಪಿ ಚಾಪಾನಿ ಚರ್ಮಾಣಿ ವಿನಿಧಾನಿ ಚ ॥ ೨೯॥ 
ಗಜಾಶ್ಚ ಮದಸಂಭಿನ್ನಕಪೋಲಾಃ ಕೋಟಶಃ ಸುರಾಃ । 
ವಾಜಿನಶ್ಹಾಮರಾಪೀಡಾ ರತ್ನ ಪರ್ಯಾಣಭೂಷಣಾಃ 1 Aon 





೨೫ ನಾರಾಯಣನ ಮಾತನ್ನು ಕೇಳಿ ಚಂದ್ರಸೂರ್ಯರು ಹೇಳಿದರು 
«ದೇವದೇವ! ದುರಾತ್ಮನಾದ ಆ ಶಂಬರಾಸುರನಿಂದ ದೇವತೆಗಳೆಲ್ಲರೂ 
ಜಿತರಾದರು 

೨೬. ಅವರೆಲ್ಸರೂ ಎಲ್ಲಿಹೋದರೆಂಬುದೇ ತಿಳಿಯದು ನಾವಿಬ್ಬರೂ 
ಪರಾಜಿತರಾದರೂ, ಅರುಣನು ಪ್ರಯತ್ನದಿಂದ ನಮ್ಮನ್ನಿಲ್ಲಿಗೆ ಕರೆದು ತಂದನು. 
ದೈವಯೋಗದಿಂದ ಇದೀಗ ನಿನ್ನನ್ನು ಕಂಡೆವು. 

೨೭. ಶಂಬರನು ದೇವತೆಗಳನ್ನು ಗೆದ್ದನು. ಅವನೇ ಎಲ್ಲೆಲ್ಲಿಯೂ 
ಕಾಣುತ್ತಿರುವನು ಕ್ರೂರಸ್ವಭಾವದವನಾದ ಅವನೇ ಭೂಮಿಯಲ್ಲಿಯೂ 
ನೀರಿನಲ್ಲಿಯೂ ಕಾಣುತ್ತಿರುವನು 

೨೮. ಅವನು ಓಡಿಹೋಗುತ್ತಿರುವ ಮಹಾ ದೇವತೆಗಳನ್ನೂ ಬಿಡದೆ ಹಿಂದಿ 
ನಿಂದಲೇ ಬಾಣಗಳ ಮಳೆಗಳನ್ನು ಸುರಿಸುತ್ತ ಅವರ ಕನಚಗಳನ್ನೂ, ಶ್ವೇತ 
ಛತ್ರಗಳನ್ನೂ ಬಿಜುಗಳನ್ನೂ ಕತ್ತರಿಸಿದನು 

೨೯. ಅವರ ಕವಚಗಳು ವಿಚಿತ್ರಗಳಾಗಿದ್ದುವು ಕಿರೀಟಗಳು ಮಹಾರ್ಫ 
ಗಳಾದುವು. ಬಿಲ್ಲುಗಳು ಬಲವಾದವು ಗುರಾಣಿಗಳೂ ಬಹು ವಿಧಗಳಾದ 
ಚರ್ಮಗಳಿಂದ ಮಾಡಲ್ಪಟ್ಟ ದ್ದವು. 

೩೦. ಆನೆಗಳು ಒಡೆದ ಕಪೋಲಗಳಿಂದ ಮದೋದಕವನ್ನು ಸುರಿಸು 
ತ್ತಿದ್ದುವು. ದೇವತೆಗಳೂ ಕೋಟಗಟ್ಟಲೆಯಾಗಿದ್ದರು. ಕುದುರೆಗಳು ಚಾಮರ 
ಭಾರಕ್ಕೆ ಕುಗ್ಗಿ ನವರತ್ನಖಚಿತಗಳಾದ ಜೀನುಗಳಿಂದ ರಂಜಿಸುತ್ತಿದ್ದುವು. 


ದ್ವಿಸಪ್ತತಿತಮೋ9ಧ್ಯಾಯ; ೬೫೧ 


ವಿಬುಧಾ ಧ್ವಸ್ತಸನ್ನಾಹಾ ವಿಗಜಾ ವಿಪದಾತಿನಃ । 


ವಿಪದಾ ಮಾಕರಾಕಾರಾ ಬಭೂವ ಸುರವಾಹಿನೀ Han 
ತತೋ ದೈತ್ಯಾಧಿಪೋ ಮಾನೀ ಪರಿವೃತ್ತೋ ಮಹಾರಣಾತ್‌ । 
ನಿರ್ಜಿತಾರಿರ್ಮಹಾತೇಜಾ ಜ್ವಾಲಾವಾನಿನ ಪಾವಕಃ ॥೩೨॥ 
ವಂದ್ಯಮಾನೋ ಮುನಿಗಣೈಃ ಸ್ತೂಯಮಾನೋ ಮಹರ್ಷಿಭಿಃ । 
ಆನಂದಿತೋ ಜಯಾಶೀರ್ಭಿಃ ಪ್ರವರೈರ್ದೈೈತ್ಯಪುಂಗವೈಃ ॥ ೩೩ ॥ 


ತತ್ರ ಸರ್ವರ್ಧಿಸಂಪೂರ್ಣಮಾಸನಂ ಹೇಮಭೂಷಣಂ । 

ಅಧ್ಯತಿಷ್ಠತ ದೈತ್ಯೇಂದ್ರಸ್ತತ್ರ ಮಂಗಲವೇಶ್ಮನಿ । 

ತತ್ರೋಪನವಿಷ್ಟಃ ಶುಶುಭೇ ದೈತ್ಯರಾಜೋ ಮಹಾಯಶಾಃ ॥ ೩೪॥ 
ದಿವ್ಯಚಂದನಪುಷ್ಬ್ಟಾಂಗಃ ಸುರಪುಷ್ಪಸಮುಜ್ಜ್ವಲಃ । 
ಮುಕುಬಾಕಾರಜುಷ್ಟಾಂಗಃ ಸಿತಚಾಮುರನೀಜಿತಃ । 


ಮೃತೋತೈಿತೈಸ್ತದಾ ದೈತ್ಯೈರ್ಜೈತ್ಯಾಧೀಶೈರಥಧಿಷ್ಠಿತಃ ॥ ೩೫॥ 


೩೧ ಇಂತಹ ದೇವತೆಗಳ ಸನ್ನಾಹವೂ ನಾಶವಾಯಿತು. ಅವರು ಆನೆ 
ಗಳನ್ನು ಕಳೆದುಕೊಂಡು ಕಾಲಾಳುಗಳಾದರು. ಅವರ ಸೈನ್ಯವು ಎಲ್ಲ ಆಪತ್ತು 
ಗಳಲ್ಲಿಯೂ ನೆಲೆಯಾಗಿ ಕಾಣುತ್ತಿದ್ದಿತು 

೩೨. ಬಳಿಕ ಮಹಾ ಗರ್ವಿಯೂ, ರಾಕ್ಸಸಾಧಿಪತಿಯೂ, ಉರಿಯುತ್ತಿರುವ 
ಬೆಂಕಿಯಂತೆ ಮಹಾ ತೇಜಸ್ವಿಯೂ ಆದ ಆ ಶಂಬರಾಸುರನು ಶತ್ರುಗಳೆಲ್ಲರನ್ನೂ 
ಸೋಲಿಸಿ ಯುದ್ಧರಂಗದಿಂದ ಹಿಂದಿರುಗಿದನು 

೩೩. ಮುನಿಗಣಗಳು ಆತನನ್ನು ನಮಸ್ಕರಿಸಿದರು. ಮಹರ್ಷಿಗಳು ಆತ 
ನನ್ನು ಸ್ತುತಿಸಿದರು. ಪ್ರಮುಖರಾದ ಮಹಾ ದೈತ್ಯರು ಜಯ ಜಯಕಾರ 
ಗಳಿಂದಲೂ, ಆಶೀರ್ವಚನಗಳಿಂದಲೂ ಸಂತೋಷಗೊಳಿಸುತ್ತಿದ್ದರು. 

೩೪. ಅತನು ತನ್ನ ಮಂಗಳಗೃಹದಲ್ಲಿ ಸಕಲ ಭೋಗಗಳಿಂದ ಕೂಡಿದುದೂ, 
ಚಿನ್ನದಿಂದ ಮಾಡಲ್ಪಟ್ಟುದೂ ಆದ ಉತ್ತಮಾಸನವನ್ನಲಂಕರಿಸಿ ರಾಕ್ಸಸರಾಜ 
ನೆಂಬ ವಿಶಾಲಕೀರ್ತಿಯನ್ನು ಪಡೆದು ಶೋಭಿಸುತ್ತಿ ದ್ದನು 

೩೫. ದಿವ್ಯಚಂದನದಿಂದ ಲೇಪಿತವಾದ ದೇಹವುಳ್ಳವನೂ, ದೇವಕುಸುಮ 
ಗಳಿಂದಲಂಕೃತನೂ, ಕಿರೀಟದಿಂದಲಂಕೃತವಾದ ತಲೆಯುಳ್ಳವನೂ, ಬಿಳಿಯ 
ಚಾಮರಗಳ ಸೇವೆಯನ್ನು ಸಡೆಯುವವನೂ, ಸತ್ತು ಮತ್ತೆ ಬದುಕಿದ ರಾಕ್ಸಸ 
ರಿಂದಲೂ, ಸೇನಾನಾಯಕರಿಂದಲೂ ಪರಿವಾರಿತನೂ ಆಗಿ ಸಿಂಹಾಸನವನ್ನು 
ಅಲಂಕರಿಸಿ ಕುಳಿತಿದ್ದನು. 


೬೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಕ್ರತುಭಿರ್ಮೂರ್ತಿಮದ್ಭಿಶ್ಚ ಸೇವ್ಯಮಾನೋ ಮಹಾಬಲಃ । 


ಸರ್ವಪುಷ್ಸೋತ್ಕರಯುತೈರ್ನಾನಾನಿಹಗನಾದಿಭಿಃ ॥ ೩೬॥ 
ತತ್ರ ಶ್ರೀರತುಲಾ ಲೋಕೇ ತತ್ರ ಲಕ್ಷ್ಮೀರ್ನಿರರ್ಗಲಾ । 

ತತ್ರ ಕಾಂತಿರ್ದ್ಯುತಿಃ ಶೋಭಾ ಶಂಬರೋ ಯತ್ರ ದಾನವನಃ 1 ೩೭॥ 
ಏವಂ ಸ ದೈತ್ಯನೃಪತಿಃ ಸ ಭೃತ್ಯಸ್ತತ್ರ ನೋದತೇ । 

ಸ್ವಯಮಿಂದ್ರಸ್ತು ಸಂಜಾತಶ್ಚಂದ್ರಸೂರ್ಯೌ ಕೃತೌ ಸ್ವಕೌ ॥ ೩೮ ॥ 
ತಯೋರಿತಿ ವಚಃ ಶ್ರುತ್ವಾ ಸ ದೇವಃ ಪುರುಷೋತ್ತಮಃ ! 

ಚಿರಂ ಧ್ಯಾತ್ವಾ ಸ್ವಮನಸಿ ತದಾವೋಚದಿದಂ ಪ್ರಿಯೇ ॥೩೯॥ 
ಚಂದ್ರಸೂರ್ಯೌ ಮಯಾ ಜ್ಞಾತಂ ಶಂಬರಸ್ಯ ನಿಚೇಸ್ಟಿತಂ | 

ಬ್ರಹ್ಮಣೋ ವರದಾನೇನ ಭೋಕ್ತವ್ಯಂ ತಪಸಃ ಫಲಂ ॥೪೦॥ 
ಶಂಬರಾಯ ಪುರಾ ಕ್ಲಿಸ್ತಂ ವಜ್ರಂ ಕುಲಿಶಸಾಣಿನಾ । 

ಹೃದಯೇ ನಿಹತಃ ಸೋಪಿ ತಥಾಪಿ ನ ಮೃತೋಸುರಃ ॥ ೪೧॥ 


೩೬. ಸಮಸ್ತ ಪುಷ್ಪ ಸಮೂಹಗಳಿಂದಲೂ, ಸಕಲ ಪಕ್ಷಿಗಳ ಕಲಕಲನಾದ 
ಗಳಿಂದಲೂ ಕೂಡಿದ ಆರು ಖುತುಗಳೂ ದೇಹಗಳನ್ನು ತಾಳಿ ಆ ಮಹಾ 
ಪರಾಕ್ರಮಿಯನ್ನು ಸೇವಿಸುತ್ತಿದ್ದುವು 

೩೭. ಆತನ ಆಳ್ವಿಕೆಯಲ್ಲಿ ಅತುಲೈಶ್ವರ್ಯವೂ, ಅವಿರಳವಾದ ಧನಧಾನ್ಯ 
ಸಮೃದ್ಧಿಯೂ, ಕಾಂತಿಯೂ, ತೇಜಸ್ಸೂ, ಪ್ರಕಾಶವೂ ಆತನೊಡನೆ ಮಾತ್ರ 
ಕಾಣಲ್ಪಡಬಹುದಾಗಿದ್ದಿ ತು 

೩೮. ಆ ರಾಕ್ಸಸೇಂದ್ರನು ಭೃತ್ಯಪರಿವಾರ ಸಮೇತನಾಗಿ ಅಲ್ಲಿ ಆನಂದಿಸು 
ಕ್ರಿರುವನು. ಆತನೇ ಮಹೇಂದ್ರನಾಗಿರುವನು. ಆತನು ಚಂದ್ರಸೂರ್ಯರ 
ಸ್ಥಾನಗಳಿಗೂ ತನ್ನವರನ್ನೇ ನೇಮಿಸಿರುವನು.?' 

೩೯. ಪಾರ್ವತಿಯೆ! ಇಂತೆಂದ ಆ ಇಬ್ಬರ ವಿಜ್ಞಾ ಸನೆಯನ್ನು ಕೇಳಿ 
ಶ್ರೀಮನ್ನಾರಾಯಣನು ತನ್ನ ಮನಸ್ಸಿನಲ್ಲಿಯೇ ಬಹಳಕಾಲ ಚಿಂತಿಸಿ ಅವರಿಗೆ 
ಹೇಳಿದನು. 

೪೦. ""ಎಲೈ ಚಂದ್ರಸೂರ್ಯರಿರಾ! ಈ ಶಂಬರಾಸುರನ ವ್ಯವಹಾರವೆಬ್ಸ 
ವನ್ನೂ ನಾನು ಚೆನ್ನಾಗಿ ತಿಳಿದಿರುವೆರು. ಬ್ರಹ್ಮನು ಕೊಟ್ಟ ವರದಿಂದ ಅವನು 
ತನ್ನ ತಪಸ್ಸಿನ ಫಲವನ್ನು ಅನುಭವಿಸುತ್ತಿರುವನು. 

೪೧. ಮಹೇಂದ್ರನು ಹಿಂದೆ ವಜ್ರಾಯ.ಧದಿಂದ ಈ ಶಂಬರಾಸುರನನ್ನು 
ಹೊಡೆದರೂ ಹೃದಯ ಪ್ರದೇಶದಲ್ಲಿ ಆ ಪೆಟ್ಟನ್ನು ತಿಂದ ಅನನು ಸಾಯಲಿಲ್ಲ. 


ದ್ವಿಸಪ್ತತಿತನೋರಿಧ್ಯಾಯಃ ೬ಜಿ 


ಗಮ್ಯತಾಂ ಚ ಮಯಾಜ್ಞಪ್ತೌ ನುಹಾಕಾಲನನೋತ್ತಮೇ | 


ಇತಂದ್ರಸೂರ್ಯೌ ಮಮಾದೇಶಾತ್ರತ್ರ ಸಿದ್ಧಿಂ ಚ ಲಸ್ಸ್ಯಥ ॥ ೪೨ ॥ 
ತತ್ರಾಂ:ನಂತೋ ಮಹಾಕಾಲೋ ಲಿಂಗರೂಪೋ ಮಹೇಶ್ವರಃ । 
ತಸ್ಯ ಚೋತ್ತರತೋ ದೇಶೇ ಲಿಂಗಂ ಕಾಮಪ್ರದಂ ಶಿವಂ ॥ ೪೩॥ 


ತಸ್ಯ ದರ್ಶನಮಾತ್ರೇಣ ಕೃತಕೃತ್ಯೌ ಭವಿಷ್ಯಫಃ । 
ತಸ್ಯ ಜ್ವಾಲಾಸಮೂಹೇನ ಮರಣಂ ಶಂಬರಸ್ಯ ಚ। 


ಭವಿಷ್ಯತಿ ನ ಸಂದೇಹಸ್ತಸ್ಮಾತ್ತತ್ರೈನ ಗಮ್ಯತಾಂ ॥ ೪೪ ॥ 
ಇತ್ಯುಕ್ತೌ ವಾಸುದೇವೇನ ಚಂದ್ರಸೂರ್ಯೌ ಯಶಸ್ವಿನಿ । 
ಸತ್ವರಂ ಹೃಷ್ಟರೋಮಾಣೌ ಮಹಾಕಾಲವನಂಗತೌ ॥ ೪೫ ॥ 


ತತ್ರ ದೃಷ್ಟ್ವಾ ಮಹಾದೇವಂ ತೇಜಸೋ ರಾಶಿಮನ್ಯಯಂ । 

ಸ್ತುತಂ ಚ ನಿನಿಧೈಃ ಸ್ತೋತ್ರೆಃ ಪೂಜಿತಂ ಕುಸುಮೈಃ ಶುಭೈಃ ॥ ೪೬॥ 
ಏತಸ್ಮಿನ್ನಂತರೇ ವಾಣೀ ಲಿಂಗಮಧ್ಯಾತ್ಸಮುತ್ನಿತಾ | 

ಆಶ್ಫಾಸಯಂತೀ ತರಸಾ ಚಂದ್ರಸೂರ್ಯೌ ಹಿಮಾತ್ಮಜೇ ॥೪೭॥ 

೪೨. ಈಗ ನನ್ನ ಅಪ್ಪಣೆಯಂತೆ ನೀವಿಬ್ಬರೂ ಉತ್ತಮವಾದ ಮಹಾಕಾಲ 
ವನಕ್ಕೆ ಹೋಗಿರಿ. ನಾನು ಹೇಳಿದಂತೆ ಮಾಡಲು ನೀವು ಅಲ್ಲಿ ಕಾರ್ಯಸಿದ್ಧಿ 
ಯನ್ನು ಪಡೆಯುವಿರಿ. 

೪೩ ಅಲ್ಲಿ ಮಹಾದೇವನು ಲಿಂಗರೂಪವನ್ನು ತಾಳಿ, ಮಹಾಕಾಲೇಶ್ವರ 
ನೆಂಬ ಅಭಿದಾನದಿಂದ ಅನಾದಿಯಾಗಿ ನೆಲಸಿರುವನು. ಅದಕ್ಕೆ ಉತ್ತರದಿಕ್ಕಿ 
ನಲ್ಲಿಯೇ ಸರ್ವಾಭೀಷ್ಟಪ್ರದವೂ, ಮಂಗಳಕರವೂ ಆದ ಲಿಂಗವೊಂದಿರುವುದು. 

೪೪. ಅದನ್ನು ನೋಡುವಮಾತ್ರದಿಂದಲೇ ನೀವು ಕೃತಾರ್ಧರಾಗುವಿರಿ. 
ಶಂಬರಾಸುರನೂ ಆ ಲಿಂಗದ ಜ್ವಾಲೆಗಳಿಂದಲೇ ನಾಶವಾಗುವುದರಲ್ಲಿ ಸಂಶಯ 
ವಿಲ್ಲವು. ಆದುದರಿಂದ ನೀವು ಅಲ್ಲಿಗೆ ಪ್ರಯಾಣಮಾಡಿರಿ. 

೪೫. ಓ ಸರ್ವಮಂಗಳೆಯೆ! ವಾಸುದೇವನಾಡಿದ ಈ ಮಾತುಗಳನ್ನು 
ಕೇಳಿ ಚಂದ್ರಸೂರ್ಯರಿಬ್ಬರೂ ರೋಮಾಂಚವನ್ನು ಹೊಂದಿ ಸಂಭ್ರಮದಿಂದ 
ಮಹಾಕಾಲವನವನ್ನು ಸೇರಿದರು. 

೪೬. ಅಲ್ಲಿ ಅನಾದಿಯೂ, ಶಾಶ್ವತವೂ, ತೇಜೋರಾಶಿಯೂ ಆದ ದಿವ್ಯ 
ಲಿಂಗವನ್ನು ಕಂಡು ಅನೇಕವಿಧಗಳಾದ ಸ್ತೋತ್ರಗಳಿಂದ ಸ್ತುತಿಸಿ ಅದನ್ನು ಪವಿತ್ರ 
ಪುಷ್ಪಗಳಿಂದ ಪೂಜಿಸಿದರು. 

೪೭. ಎಲೌ ಹಿಮಗಿರಿಜಾತೆಯೆ ! ಇಷ್ಟರಲ್ಲಿಯೇ ಚಂದ್ರಸೂರ್ಯರನ್ನು 
ಔಮಾಧಾನಗೊಳಿಸುತ್ತ ಆ ಲಿಂಗದ ಮಧ್ಯದಿಂದ ಒಂದು ದಿವ್ಯವಾಣಿಯು 
ಹೊರಟುಬಂದಿತು. 


೩೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಹತಃ ಸ ಶಂಬರೋ ದೈತ್ಯೋ ಗತೌತೌ ಚಂದ್ರಭಾಸ್ಕರೌ | 


ದೈತ್ಯಾನಾಂ ನಿರ್ಮಿತೌ ದುಷ್ಟ್‌ ಪಾತಾಲಾಂತರಸಂಸ್ಥಿತೌ ॥ ೪೮ ॥ 
ರಾಹುಕೇತೂ ಗ್ರಹಾಂತೇತು ಕೃತೌ ಸಮಯಪೂರ್ವಕೌ । 

ಸ್ಮಾಪಿತಃ ಸ್ವಪದೇ ಶಕ್ರೋ ದೇವೈಃ ಸಹ ನ ಸಂಶಯಃ ॥೪೯॥ 
ಸ್ಪಂಸ್ಟಂ ಸ್ಥಾನಂ ಗತಾಃ ಸರ್ವೇ ಲೋಕಸಾಲಾ ಮುದಾಯುತಾಃ । 
ಕಾಂತಿಪ್ರತಾಪಸಂಯುಕ್ಕ್‌ ಭವಂತೌ ಭುವನತ್ರಯೇ ॥ ೫೦ ॥ 
ಗಗನೇ ಗ್ರಹನಕ್ಚತ್ರೆಃ ಸಹಿತೌ ವಿಚರಿಷ್ಯಥಃ । 

ಪೂರ್ವವತ್ಪು ಣ್ಯ ಪಾಸಾನಾಂ ಸಾಕ್ಸಿಭೂತೌ ಭನಿಷ್ಯಫಃ ॥ ೫೧ 
ಇತ್ಯುಕ್ತ್‌ ಚಂದ್ರಸೂರ್ಯೌ ತು ತಯಾ ವಾಣ್ಯಾ ವರಾನನೇ । 

ಸಂತುಷ್ಟ ಕೃತಕೃತ್ಯೌ ತು ಸಂಜಾತೌ ಲಿಂಗದರ್ಶನಾತ್‌ ॥ ೫೨ ॥ 
ಏತಸ್ಮಿನ್ನಂತರೇ ದೇವಾ ನಿಮಾನಸ್ಥಾಃ ಸಮಾಗತಾಃ । 

ಯತ್ರ ಚಂದ್ರಶ್ಚ ಸೂರ್ಯಶ್ಚ ಮಹಾಕಾಲನನೇ ಶುಭೌ 1 ೫೩ ॥ 


ಜ್ಞಾತ್ವಾ ಲಿಂಗಸ್ಯ ಮಾಹಾತ್ಮ್ಯಂ ನಾಮ ಚಕ್ರುಃ ಸಮಾಹಿತಾಃ । 
ಸೇವಿತಂ ಚಂದ್ರಸೂರ್ಯಾಭ್ಯಾಂ ಲಿಂಗಂ ತೇಜೋಮಯಂ ಪರಂ॥ ೫೪ ॥ 


೪೮-೪೯, “ಎಲ್ಫೈೆ ದೇವತೆಗಳಿರಾ!  ಶಂಬರಾಸುರನು ಹತನಾದನು. 
ಚಂದ್ರಸೂರ್ಯರೂ ಹೊರಟುಹೋದರು ದೈತ್ಯರಿಂದ ನಿರ್ಮಿತರೂ, ದುಷ್ಟರೂ, 
ಪಾತಾಳತಲದಲ್ಲಿ ವಾಸಿಸುತ್ತಿದ್ದವರೂ ಆದ ಆ ರಾಹುಕೇತುಗಳಿಬ್ಬರೂ ನಿಯಮ 
ಕ್ಕೊಳಗಾಗಿ ನವಗ್ರಹಗಳ ಕೊನೆಯಲ್ಲಿ ಸ್ಥಾನವನ್ನು ಪಡೆಯುವರು. ನೀವೂ 
ಮಹೇಂದ್ರನೂ ತಮ್ಮತಮ್ಮ ಸ್ಥಾನಗಳನ್ನು ಮತ್ತೆ, ಪಡೆಯುವಿರಿ. 

೫೦. ಲೋಕಪಾಲಕರೆಲ್ಲರೂ ಸಂತೋಷದಿಂದ ತಮ್ಮ ತಮ್ಮ ಲೋಕಗಳಿಗೆ 
ಹೊರಟುಹೋಗುವರು. ನೀವಿಬ್ಬರೂ ಕಾಂತಿಯಿಂದಲೂ, ಪರಾಕ್ರಮದಿಂದಲೂ 
ಕೂಡಿದವರಾಗಿ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತರಾಗುವಿರಿ. 

೫೧ ಆಕಾಶದಲ್ಲಿ ಗ್ರಹಗಳೊಡನೆಯೂ ನಕ್ಸತ್ರಗಳೊಡನೆಯೂ ಕೂಡಿ 
ಸಂಚರಿಸುತ್ತಿರುವಿರಿ. ಹಿಂದಿನಂತೆಯೇ ಜೀವರು ಮಾಡುವ ಸಮಸ್ತ ಪಾಪಪುಣ್ಯ 
ಗಳಿಗೂ ಸಾಕ್ಸಿಗಳಾಗಿರುವಿರಿ.?' 

೫೨. ದೇವಿಯೆ! ಆ ವಾಣಿಯು ಇಂತು ಹೇಳಲು, ಆ ಮಹಾಲಿಂಗದ 
ದರ್ಶನದಿಂದ ಚಂದ್ರಸೂರ್ಯರು ಸಂತುಷ್ಟರೂ ಕೃತಕೃತ್ಯರೂ ಆದರು. 

೫೩. ಇಷ್ಟರಲ್ಲಿಯೇ ಮಹಾಕಾಲವನಕ್ಷೇತ್ರದಲ್ಲಿ ಚಂದ್ರಸೂರ್ಯರಿದ್ದೆಡೆಗೆ 
ದೇವತೆಗಳೆಲ್ಲರೂ ವಿಮಾನಗಳಲ್ಲಿ ಕುಳಿತು ಪ್ರಾಪ್ತರಾದರು. ತೆ 

೫೪. ಅವರು ಈ ಮಹಾಲಿಂಗದ ಮಾಹಾತ್ಮ್ಯವನ್ನು ತಿಳಿದು ದೀರ್ಫಾ 
ಲೋಚನೆಯನ್ನು ಮಾಡಿ ಅದಕ್ಕಿ ಹೆಸರನ್ನಿಟ್ಟರು. ತೇಜೋಮಯವೂ, ಸರ್ವೋ 


ದ್ವಿಸಪ್ತತಿಶಮೋಳಿಧ್ಯಾಯಃ ೬೫೫ 


ಚಂದ್ರಾದಿತ್ಯೇಶ್ವರಂ ನಾಮ ಖ್ಯಾತಿಂ ಯಾಸ್ಯತಿ ಭೂತಲೇ | 

ಅಿಂಗಸ್ಕಾಂಸ್ಯ ಸಮುತ್ಸೇನ ಜ್ವಾಲಾಸಂಘೇನ ಶಂಬರಃ । 

ದಗ್ಗೋ ಭೃತ್ಯಜನೈಃ ಸಾರ್ಧಂ ಚಂದ್ರಸೂರ್ಯಾನುಸೇವನಾತ್‌ ॥ ೫೫ ॥ 
ಇತ್ಯುಕ್ತ್ವಾ ತ್ರಿದಶಾಃ ಸರ್ವೇ ಸವಿಸಾಹೇ ಸರ್ವತಃ ಸ್ಥಿತಾಃ । 

ಸ್ತುನಂತೋ ವಿನಿಧೈಃ ಸ್ತೋತ್ಪೆ ಶ್ಚಂದ್ರಾ ದಿತ್ಯೇಶ್ಚರಂ ಶಿವಂ ॥ ೫೬॥ 
ಚಂದ್ರಾ ದಿತ್ಕೌ ಚ ತತ್ರ ಸ್ಟೌ ಸ್ಥಿ ಠಾ ವಾ | 

ಆರಾಧಯಃಂತೌ ದೇವೇಶ ಸದಂ ಪ್ರಾಸ್ತೌ ಚ ಪೂರ್ನವತ್‌ 1 ೫೭ 
ಯೇ ಪಶ್ಯ ತಿ ನರಾ ಭಕ್ತ್ಯಾ ಚಂದ್ರಾ ನತ್ಯ ಶ್ಯ ರಂ ಶಿನಂ । 

ತೇ ಜಾ ER ತು ಚೆಂದ್ರಲೋಕಂ ತಥೈವ ಚ ॥ ೫೮ ॥ 
ನಿಮಾನೈಃ ಸೂರ್ಯಸಂಕಾಶೈಸ್ತಥಾ ಚಂದ್ರಪ್ರಭೈಃ ಶುಭೈಃ | 

ಯಾವಚ್ಚ ಂದ್ರಶ್ನ ಸೂರ್ಯಶ್ಚ ತಾವತ್ತೇಷಾಂ ಸುಖಂ ಭವೇತ್‌ ॥೫೯॥ 
ಚಂದ್ರ ಸೂಯೋೋಪರಾಗೇ ತು ಚಂದ್ರಾ ದಿತ್ಕೇಶ್ವರಂ ಶಿವಂ । 

ಯೇ. ಪಶ್ಯಂತಿ ನರಾ ಭಕ್ತ್ಯಾ ಸ್ನಾತ್ವಾ ನಿಷ್ಟಾ ೦ ಚ ಷಾವನೀಂ ॥೬೦॥ 


ತ್ರಮವೂ ಆದ ಈ ಲಿಂಗವನ್ನು ಚಂದ್ರಸೂರ್ಯರು ಸೇವಿಸಿರುವುದರಿಂದ 
ಭೂಮಂಡಲದಲ್ಲಿ ಇದು ಚಂದ್ರಾದಿತ್ಯೇಶ್ವರನೆಂದೇ ಪ್ರಖ್ಯಾತಿಯನ್ನು ಪಡೆಯು 
ವುದು 

೫೫. ಚಂದ್ರಸೂರ್ಯರು ಇದನ್ನು ಸೇವಿಸಿದುದರಿಂದ ಈ ಲಿಂಗವು ಜ್ವಾಲೆ 
ಗಳನ್ನುಗುಳಿ ಪರಿವಾರಸಮೇತನಾದ ಶಂಬರಾಸುರನನ್ನು ಸುಟ್ಟುಹಾಕಿತು.'' 

೫೬. ಇಂತೆಂದು ಚಂದ್ರಾದಿತ್ಯೇಶ್ವರಮಹಾಲಿಂಗವನ್ನು ಅನೇಕ ವಿಧವಾಗಿ 
ಸ್ತೋತ್ರಮಾಡಿ ಸಮಸ್ತ ದೇವತೆಗಳೂ ಅದರ ಸಮಾಪದಲ್ಲಿಯೇ ಸುತ್ತಲೂ 
ನೆಲಸಿದರು. 

೫೭, ಸೂರ್ಯಚಂದ್ರರೂ ಆ ಲಿಂಗದ ಸಮಾಪದಲ್ಲಿಯೇ ನಿಂತವರಾಗಿ 
ಮಹಾದೇವನನ್ನು ಪೂಜಿಸುತ್ತ ಮೊದಲಿನ ಪದವಿಗಳನ್ನೇ ಪಡೆದರು 

೫೮ ಯಾರು ಈ ಚಂದ್ರಾ ದಿತ್ರೈ ಶ್ವರಮಹಾಲಿಂಗವನ್ನು ನೋಡುವರೊ, 
ಅವರು ಸೂರ್ಯಲೋಕಕ್ಕ್ಟೂ ಚಂದ್ರ ಲೋಕಕ್ಕೂ ಹೋಗುವರು. 

೫೯ ಸೂರ್ಯನನ್ನೂ ಚಂದ್ರ ನನ್ನೂ ಹೋಲುವ ದಿವ್ಯವಿಮಾನಗಳಲ್ಲಿ 
ಕುಳಿತು ಪ್ರಯಾಣಮಾಡಿ ಅವರು ಆ 'ಶೋಕಗಳಲ್ಲಿ ಚಂದ್ರಸೂರ್ಯರಿರುವವರೆಗೂ 
ಜಾಜ್‌ ವಾಸಮಾಡುವರು. 

೬೦ ಸೂರ್ಯಚಂದ್ರರ ಗ್ರಹಣಸಮಯದಲ್ಲಿ ಎಲ್ಲರೂ ಶಿಪ್ರಾನದಿಯ 
ಪವಿತ್ರವಾದ ಜಲದಲ್ಲಿ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಚಂದ್ರಾದಿತ್ಯೇಶ್ವರನ 
ದರ್ಶನವನ್ನು ಮಾಡಬೇಕು. 


೬೫೬ ಶ್ರೀ ಸ್ಥಾಂದಮಹಾಪುರಾಣಂ 


ತೇಷಾಂ ಕುಲಶತಂ ಯಾವತ್ಸೈತೃಕಂ ಮಾತೃಕಂ ತಥಾ। 

ಲೋಕೇ ಚಂದ್ರಸ್ಯ ಸೂರ್ಯಸ್ಯ ಮೋದತೇ ಶಾಶ್ವತೀಃ ಸಮಾಃ ॥ ೬೧ ॥ 
ಅಮಾಸೋಮಸಮಾಯೋಗೇ ಯೇ ಪಶ್ಯಂತಿ ಪ್ರಸಂಗತಃ । 
ಚಂದ್ರಾದಿತ್ಯೇಶ್ವರಂ ದೇವಂ ನ ತೇ ಯಾಂತಿ ಯಮಾಲಯಂ ॥ ೬೨ ॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಚಂದ್ರಾದಿತ್ಯೇಶ್ವರೇಶಸ್ಯ ಶ್ರೂಯತಾಂ ಕರಭೇಶ್ವರಂ ॥ ೬೩ ॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಶಿತಾಯಾಂ 
ಪಂಚಮೇ ಅವಂತ್ಮಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
ಉಮಾಮಹೇಶ್ವರಸಂವಾದೇ "" ಚಂದ್ರಾದಿತ್ಯೇಶ್ವರಮಾಹಾತ್ಮ್ಯವರ್ಣನಂ''ನಾಮ 
ದ್ವಿಸಪ್ತತಿತಮೋಂಧ್ಯಾಯಃ 


೬೧. ಹಾಗೆ ಮಾಡಿದವರ ತಾಯಿತಂದೆಗಳ ಹಿಂದುಮುಂದಿನ ಒಂದು 
ನೂರು ತಲೆಯವರೆಲ್ಲರೂ ಚಂದ್ರಸೂರ್ಯರ ಲೋಕಗಳಲ್ಲಿ ಅನಂತಕಾಲದನರೆಗೂ 
ವಾಸಮಾಡುವರು. 

೬೨, ಅಮಾವಾಸ್ಯೆಯು ಸೋಮವಾರದೊಡನೆ ಕೂಡಿದ ದಿನದಲ್ಲಿ ಪ್ರಸಂಗ 
ವಶದಿಂದಲಾದರೂ ಯಾರು ಚಂದ್ರಾದಿತ್ಯನನ್ನು ನೋಡುತ್ತಾರೆಯೊ, ಅವರು 
ಯಮಲೋಕಕ್ಕೆ ಹೋಗುವುದಿಲ್ಲ. 

೬೩. ದೇವಿಯೆ! ಇಂತು ನಿನಗೆ ಚಂದ್ರಾದಿತ್ಯೇಶ್ವರಮಹಾಲಿಂಗದ 
ಪ್ರಭಾವವು ಹೇಳಲ್ಪಟ್ಟತು. ಪಾಪಪರಿಹಾರಕವಾದ ಈ ಕಥೆಯಾದಮೇಲೆ 
ಕರಭೇಶ್ವರನ ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂ ದಮಹಾಪುರಾಣದ ಐದನೆಯ ಅವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಚಂದ್ರಾದಿತ್ಕೇಶ್ವರಮಾಹಾತ್ಮ್ಯ ವರ್ಣನ''ನೆಂಬ 
ಎಪ್ಪತ್ತೆರಡನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ 1 
ಅಧ ತ್ರಿಸಪ್ರತಿತನೋಧ್ಯಾಯಃ 


ಕರಭೇಶ್ವರಮಾಹಾತ್ಮ್ಯವರ್ಣನಂ 


ಶ್ರೀ ಹರ ಉವಾಚ: 
ತ್ರಿಸಪ್ತತೀಶ್ವರಂ ವಿದ್ಧಿ ಕರಭೇಶಂ ವರಾನನೇ । 
ಯಸ್ಯ ದರ್ಶನಮಾತ್ರೇಣ ಕುಯೋನಿರ್ನೈವನ ಲಭ್ಯತೇ HO 
ನೀರಕೇತುರಭೂದ್ಗೀಮಾನಯೋಧ್ಯಾಯಾಂ ಮಹೀಪತಿಃ । 
ವಿದ್ಯಾನಿನಯಸೌಭಾಗ್ಯಲಾವಣ್ಯಾಮೃತಸೂರಿತಃ ॥೨॥ 
ಸ ಸಮ್ಯಕ್ಸಾಲಯಾಮಾಸ ಪ್ರಜಾಃ ಪುತ್ರಾನಿನೌರಸಾನ್‌ । 
ಅತೀತಾನಾಗತಜ್ಞಾನಪರಿನಿಸ್ಠಿತಮಾನಸಃ naw 
ಅಧೈಕಸ್ಮಿನ್ಹಿನೇ ರಾಜಾ ಜಗಾಮ ಗಹನಂ ವನಂ | 
ಮೃಗಸಿಂಹಗಜಾಕೀರ್ಣಂ ವ್ಯಾಘ್ರಸಂಬರಸಂಕುಲಂ ॥೪॥' 
ಸ ತತ್ರ ನಿನಿಧಾನ್ಹನ್ಯಾನ್ಸಿವ್ಯಾಧ ಪರವೀರಹಾ । 


ಮೃಗಾಂಶ್ಚ ಮಹಿಷಾಂಶ್ಲೈವ ವರಾಹಾಂಶ್ಚ ಸಹಸ್ರಶಃ ॥೫॥ 


ಕನ್ನಡದ ಅನುವಾದ 
ಕರಭೇಶ್ವರಮಾಹಾತ್ಮ್ಯವರ್ಣನ 

೧. ಮಹಾದೇವನು ಹೇಳುತ್ತಾನೆ --ಪಾರ್ವತಿಯೆ ! ಎಪ್ಪತ್ತಮೂರನೆಯ 
ಮಹಾಲಿಂಗವಾದ ಕರಭೇಶ್ವರವನ್ನು ನೋಡಿದವನೆಂದಿಗೂ ನೀಚಯೋನಿಗಳಲ್ಲಿ 
ಜನಿಸುವುದಿಲ್ಲ. 

೨. ಹಿಂದೆ ಅಯೋಧ್ಯಾನಗರದಲ್ಲಿ ವಿದ್ಯಾ, ವಿನಯ, ಐಶ್ವರ್ಯ, 
ಸೌಂದರ್ಯಾದಿ ಸದ್ಗುಣಗಳಿಂದಲಂಕೃತನಾದ ವೀರಕೇತುವೆಂಬ ಮಹಾಬುದ್ಧಿ 
ಶಾಲಿಯೊಬ್ಬನು ರಾಜನಾಗಿದ್ದನು 

೩-೪. ತ್ರಿಕಾಲಜ್ಞಾನಿಯಾದ ಆತನು ದೃಢತರವಾದ ಮನಸ್ಸಿನಿಂದ 
ಪ್ರಜೆಗಳನ್ನು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆಯೇ ಕಾಣುತ್ತ ಧರ್ಮದಿಂದ 
ರಾಜ್ಯಪರಿಪಾಲನೆಯನ್ನು ಮಾಡುತ್ತಿದ್ದನು. ಒಂದು ದಿನ ರಾಜನು ಬೇಟಿಗಾಗಿ. 
ಹೊರಟು ಜಿಂಕೆಗಳು, ಸಿಂಹಗಳು, ಆನೆಗಳು, ಹುಲಿಗಳು, ಕಾಡುಕೋಣಗಳು 
ಮುಂತಾದ ಪ್ರಾಣಿಗಳಿಂದ ತುಂಬಿದ್ದ ಒಂದು ದಟ್ಟಡವಿಯನ್ನು ಸೇರಿದನು. 

೫. ಶತ್ರುಸಂಹಾರಕನಾದ ಆ ರಾಜನು ಅಲ್ಲಿ ಬಹು ವಿಧಗಳಾದ ಜಿಂಕೆ 
ಗಳನ್ನೂ, ಕಾಡೆಮ್ಮೆಗಳನ್ನೂ, ಕಾಡುಹಂದಿಗಳನ್ನೂ ಸಾವಿರಗಟ್ಟಲೆಯಾಗಿ 
ಹೊಡೆದು ಕೆಡವಿದನು. 


ಷಿ೫೮ ಶ್ರೀ ಸ್ಮಾಂದಮ ಹಾಪುರಾಣಂ 


ಲೋಡಿತಂ ತದ್ವನಂ ಸರ್ವಂ ಪಶುಪಕ್ಸಿಮೃಗಾಕುಲಂ | 


ಶಹಿತಂ ಶ್ವಾಪದೈಃ ಸರ್ವೈಃ ಕೃತಂ ತೇನ ಮಹೀಭೃತಾ ॥೬॥ 
ಯದಾ ನಶ್ವಾಪದಾಸ್ತಸ್ಮಿನ್‌ ದೃಶ್ಯಂತೇ ಗಹನೇ ವನೇ । 
ತದಾ ವಿದ್ಠಸ್ತು ಕರಭೋ ಬಾಣೇನಾನತಪರ್ವಣಾ ॥೭॥ 


ಸ ಚಾಂಪಿ ಕರಭೋ ದೇನಿ ಬಾಣಮಾದಾಯಸತ್ವರಂ । 
ನಿದ್ಧೋಪಿ ನೀೀಸೃತೋಂತ್ಯರ್ಥಂ ರಾಜ್ಞಸ್ತಸ್ಯೈನ ಪಶ್ಯತಃ | 


ಸಚ ರಾಜಾ ಬಲೀ ತೂರ್ಣಂ ಸಸಾರ ಕರಭಂ ಪ್ರತಿ Hen 
ತತೋ ನಿನ್ನುಸ್ಸಲಂ ಚೈನ ಸ ಚೋಷ್ಟ್ರೋದ್ರವದಾಶುಗಃ | 
ಮುಹೂರ್ತೇನ ತತೋ ದೇವಿ ಯೋಜನಾನಿ ಬಹೂನ್ಯಸಿ 1೯॥ 
ತತಃ ಸ ರಾಜಾ ತಾರುಣ್ಯಾದೌರಸೇನ ಬಲೇನ ಚ । 

ಸಸಾರ ಬಾಣಾಸನಧೃಕ್ಸಖಡ್ಗಃ ಸಹಯೋ ನೃಪಃ Hoon 
ತತೋ ನದಾನ್ನದೀಶ್ಚೈನ ಪಲ್ಪಲಾಸಿ ವನಾನಿ ಚ । 
ಅನಶಿಕ್ರಮ್ಯಾಂನತಿಕ್ರಮ್ಯ ಸಸಾರೈವ ನನೇಚರಂ ॥೧೧॥ 





೬ ಮೃಗಗಳಿಂದಲೂ, ಪಕ್ಷಿಗಳಿಂದಲೂ, ಪಶುಗಳಿಂದಲೂ ಭರಿತವಾಗಿದ್ದ 
ಆ ವನವೆಲ್ಲವೂ ಅಲ್ಲಕಲ್ಲೋವಾಯಿತು, ಮಹಾರಾಜನ ದೆಸೆಯಿಂದ ಸಕಲ 
ಒಂಸ್ರಜಂತುಗಳಿಂದಲೂ ರಹಿತವಾಯಿತು. 

೭. ಗಹನವಾದ ಆ ಅಡವಿಯಲ್ಲಿ ಯಾವ ಹಿಂಸ್ರಜಂತುವೂ ಕಾಣದಂತೆ 
ಆಗಲು ರಾಜನು ಬಲವಾದ ಬಾಣದಿಂದ ಒಂದು ಒಂಟಿಯನ್ನು ಹೊಡೆದನು. 

೮. ದೇವಿಯೆ! ಆ ಒಂಟೆಯು ಪೆಟ್ಟನ್ನು ತಿಂದರೂ ಆ ಬಾಣವನ್ನು 
ಧರಿಸಿಕೊಂಡು ರಾಜನು ನೋಡುತ್ತಿದ್ದಂತೆಯೇ ವೇಗವಾಗಿ ಓಡತೊಡಗಿತು. 
ಮಹಾ ಪರಾಕ್ರಮಿಯಾದ ಆ ರಾಜನೂ ಒಂಟಿಯನ್ನೇ ಹಿಂಬಾಲಿಸಿ ಹೊರಟನು. 

೯ ಬಳಿಕ ಆ ಒಂಬೆಯು ಹಳ್ಳಗಳನ್ನೂ, ಗುಡ್ಡಗಳನ್ನೂ ದಾಟಿಕೊಂಡು 
ಓಡುತ್ತ ವೇಗದಿಂದ ಮುಹೂರ್ತಮಾತ್ರದಲ್ಲಿಯೆ ಅನೇಕ ಯೋಜನಗಳ ದೂರಕ್ಕೆ 
ಓಡಿಹೋಯಿತು 

೧೦. ಯೌವನದಿಂದಲೂ, ದೇಹಶಕ್ತಿಯಿಂದಲೂ ಕೂಡಿದ್ದ ರಾಜನಾದರೊ 
ಬಿಲ್ಲುಕತ್ತಿಗಳನ್ನು ತೆಗೆದುಕೊಂಡು ಕುದುರೆಯನ್ನೇರಿ ಆ ಒಂಟಿಯನ್ನೇ ಅಟ್ಟಿಸಿ 
ಕೊಂಡುಹೋದನು. 

೧೧. ಆತನು ದಾಟಲಸಾಧ್ಯವಾದ ಅನೇಕ ನದಿಗಳನ್ನೂ, ಕುಂಟಿಗಳನ್ನೂ, 
ವನಗಳನ್ನೂ ದಾಟಕೊಂಡು ಆ ಕಾಡುಮೃಗವನ್ನೇ ಬೆನ್ನಟ್ಟಿ ಬರುತ್ತಿದ್ದನು. 


ತ್ರಿಸಸ್ತತಿತತೋಂಧ್ಯಾಯಃ ೬೫೯5 


ಸ ಚಾಪಿ ಕರಭೋ ದೇನಿ ಆಸಾದ್ಯಾಸಾದ್ಯ ತಂ ನೃಪಂ । 

ಪುನರಸ್ಯೇತಿ ಜನನೋ ಜವೇನ ಮಹತಾ ತತಃ ॥ ೧೨॥ 
ಸ ತಸ್ಯ ಬಾಣೈರ್ಬಹುಭಿಃ ಕರಭೋ ವಿಹ್ವಲೀಕೃತಃ । 

ಪೃಷ್ಠತಃ ಸಾರ್ಶ್ವತಕ್ಚೈನ ಪುನರಭ್ಯೇತಿ ಚಾಂತಿಕಂ । 


ಪುನಶ್ಚ ಜನಮಾಸ್ಥಾಯ ಪಾರ್ಕ ಚಾಗ್ರೇ ಚ ದೃಶ್ಯತೇ ॥ ೧೩ ॥ 
ಅಥಾಃರಣ್ಯಂ ಮಹಾರೌದ್ರಂ ಪ್ರನಿಷ್ಟಃ ಕರಭಸ್ತದಾ। 

ಅಂತರ್ಧಾನಂ ಜಗಾಮಾಶು ಸ ಚ ರಾಜಾ ನನೇವಿಶತ್‌ ॥ ೧೪॥ 
ಪ್ರನಿಶ್ಯ ಚ ಮಹಾರಣ್ಯಂ ತಾಪಸಾನಾಮಥಾಶ್ರಮಂ | 

ಆಸಸಾದ ತತೋ ರಾಜಾ ಶ್ರಾಂತಾಶ್ಟೋಪಾವಿಶತ್ಸುನಃ ॥ ೧೫ W 
ತಂ ಕಾರ್ಮುಕಕರಂ ದೃಷ್ಟ್ಯಾ ಶ್ರಮಾರ್ತಂ ಕ್ಸುಧಿತಂ ತದಾ । 
ಸಮಭ್ಯೇತ್ಯರ್ಷಯಸ್ತಸ್ಮೈ ಪೂಜಾಂ ಚಕ್ರುರ್ಯಥಾನಿಧಿ ॥ ೧೬ ॥ 


ಸ ಪೂಜಾಮೃಷಿಭಿರ್ದತ್ತಾಂ ಪ್ರತಿಗೃಹ್ಯ ಯಥಾನಿಧಿ । 
ಅಪೃಚ್ಛತ್ತಾಸಸಾನ್‌ ಸರ್ವಾಂಸ್ತಪಸೋ ವೃದ್ಧಿಮುತ್ತಮಾಂ ॥ ೧೭॥ 





೧೨ ಪಾರ್ವತಿಯೆ ! ಆ ಒಂಟಿಯಾದರೊ ರಾಜನ ಹತ್ತಿರಕ್ಕೆ ಬಂದಂತೆ 
ಕಾಣಿಸಿಕೊಳ್ಳುತ್ತ ಪುನಃ ಪುನಃ ಮಹತ್ತರವಾದ ವೇಗದಿಂದ ಓಡಿಹೋಗು 
ತ್ರಿದ್ದಿತು 

೧೩ ಅದು ರಾಜನ ಅನೇಕ ಬಾಣಗಳಿಂದ ಬೆನ್ನಿನಲ್ಲಿಯೂ ಪಕ್ಕಗಳಲ್ಲಿಯೂ 
ಗಾಯಗಳನ್ನು ತಾಳಿದ್ದರೂ ಮತ್ತೆ ಮತ್ತೆ ಹತ್ತಿರಕ್ಕೆ ಬರುತ್ತಲೂ, ಮತ್ತೆ ಮತ್ತೆ 
ಓಡಿಹೋಗಿ ಪಕ್ಕದಲ್ಲಿಯೊ, ಎದುರಿನಲ್ಲಿಯೊ ಕಾಣಿಸುತ್ತಲೂ ಇದ್ದಿತು 

೧೪ ಕಡೆಗೆ ಆ ಒಂಟೆಯು ಮಹಾ ಭಯಂಕರವಾದ ಒಂದು ಅರಣ್ಯವನ್ನು 
ಪ್ರವೇಶಿಸಿ ಅಲ್ಲಿ ರಾಜನ ಕಣ್ಣುಗಳಿಗೆ ಕಾಣಿಸದಂತಾಯಿತು. ರಾಜನೂ 
ಆ ಕಾಡನ್ನು ಪ್ರವೇಶಿಸಿದನು 

೧೫ ಆ ಅರಣ್ಯವನ್ನು ಪ್ರವೇಶಿಸಿ ಬರುತ್ತ ಮಹಾ ತಪಸ್ವಿಗಳ ಒಂದು 
ಆಶ್ರಮವನ್ನು ಕಂಡು ತನ್ನ ಕುದುರೆಯು ಬಹಳ ಆಯಾಸಗೊಂಡಿರಲು ಅಲ್ಲಿ 
ಕುಳಿತುಕೊಂಡನು 

೧೬ ಬಿಲ್ಲನ್ನು ಕೈಯ ಲ್ಲಿಹಿಡಿದು ಆಯಾಸಗೊಂಡಿರುವವನೂ, ಕ್ಸುಧಾರ್ತನೂ 
ಆಗಿ ಕುಳಿತಿರುವ ರಾಜನನ್ನು ಕಂಡು ಆಶ್ರಮದ ಮಹರ್ಷಿಗಳೆಲ್ಲರೂ ಯಧಾನಿಧಿ 
ಯಾಗಿ ಆತನಿಗೆ ಅತಿಧಿಪೂಜೆಯನ್ನು ಮಾಡಿದರು. 

೧೭. ಆತನೂ ವಿಧ್ಯುಕ್ತರೀತಿಯ ಆ ಪೂಜೆಯನ್ನು ಸ್ವೀಕರಿಸಿ ಮಹರ್ಸಿಗಳೆಲ್ಲ 
ರನ್ನೂ "ನಿಮ್ಮ ತಸಸ್ಸು ಉತ್ತಮರೀತಿಯಿಂದ ವೃದ್ಧಿಹೊಂದುತ್ತಿರುವುದೇ 9೨> 
ಎಂದು ಪ್ರಶ್ನೆಮಾಡಿದನು. 


೩೬೦ ಶ್ರೀ ಸ್ಕಾಂಡಮುಹಾಪುರಾಣಂ 


ತೇ ತಸ್ಯ ರಾಜ್ಞೋ ವಚನಂ ಪ್ರತಿಗೃಹ್ಯ ತಪೋಧನಾಃ । 


ಖುಷಯೋ ರಾಜಶಾರ್ನೂಲಂ ಪಪ್ಪ್ರಚ್ಛುಸ್ತತ್ಛ್ರಯೋಜನಂ ॥ ೧೮ ॥ 
ಕೇನ ಭದ್ರ ಸುಖಾರ್ಥೇನ ಸಂಪ್ರಾಪ್ತೋಂಸಿ ತಪೋವನಂ । 
ಪದಾತಿರ್ಬದ್ಧನಿಸ್ತಿಂಶೋ ಧನ್ವೀ ಬಾಣೇ ನರೇಶ್ವರ ॥೧೯॥ 
ಏತದಿಚ್ಛಾಮಹೇ ಶ್ರೋತುಂ ಕುತಃ ಪ್ರಾಪ್ತೋಃಸಿ ಮಾನದ । 
ಹಸ್ಮಿನ್ಮುಲೇ ಚ ಜಾತಸ್ಸಂ ಕಿಂ ನಾಮಾ ಬ್ರೂಹಿ ಸಾರ್ಥಿನ ॥ ೨೦ 
ತತಃ ಸ ರಾಜಾ ಸರ್ವೇಭ್ಯೋ ದ್ವಿಜೇಭ್ಯಃ ಪುರುಷರ್ಷಭಃ 1 

ಆಚಖ್ಯೌ ತದ್ಯಥಾನ್ಯಾಯಂ ಕುಲಂ ಗೋತ್ರಂ ಚ ತತ್ತ್ವತಃ ॥ ೨೧॥ 
ಇಕ್ಸ್ಟ್ವಾಕೂಣಾಂ ಕುಲೇ ಜಾತೋ ವೀರಕೇತುದ್ಧಿಜರ್ಷಭಾಃ । 

ಚರಾಮಿ ಮೃಗಯೂಥಾನಿ ನಿಘ್ನನ್‌ ಬಾಣೈಃ ಸಹಸ್ರಶಃ ॥ ೨೨ ॥ 


ಬಲೇನ ಮಹತಾ ಯುಕ್ತಃ ಸಾಮಾತ್ಯಃ ಸಪರಿಚ್ಛದಃ । 

ಯದಾನ ಲಬ್ಲೋ ಗಹನೇ ಮೃಗೋ ವಾ ಸೂಕರೋಂಪಿ ವಾ ॥ ೨೩॥ 
ಮಹಿಷಶ್ಲಿತ್ರ್ತಲೋವಾಪಿ ಶಕೋ ವಾ ಶಂಬಕೋ ವನೇ! 

ತದಾ ಮೇ ಕರಭೋ ನಿದ್ಧೋ ಬಾಣೇನಾನತಪರ್ವಣಾ ॥ ೨೪ ॥ 


೧೮ ರಾಜನ ಕುಶಲಪ್ರಶ್ನೆಯನ್ನು ಅಂಗೀಕರಿಸಿ, ಆ ತಪೋನಿರತರೂ 
ಮಹಾರಾಜನನ್ನು ವನಕ್ಕೆ ಬಂದ ಕಾರಣವನ್ನು ಕೇಳತೊಡಗಿದರು 

೧೯ ""ಮಂಗಳಕರನಾದ ಓ ಮಹಾರಾಜನೆ! ಯಾವ ಸುಖವನ್ನಪೇಕ್ಸಿಸಿ 
ನೀನು ಪಾದಚಾರಿಯಾಗಿ ಕವಚವನ್ನು ತೊಟ್ಟ ಧನುರ್ಬಾಣಗಳನ್ನು ಹಿಡಿದು 
ಇಲ್ಲಿಗೆ ಬರುವನನಾದೆ? 

೨೦. ಭೂಪತಿಯೆ ! ನಿನ್ನ ಆಗಮನಕ್ಕೆ ಕಾರಣವನ್ನು ಕೇಳಲು ನಾವು 
ಕುತೂಹಲಿಗಳಾಗಿರುವೆವು. ನೀನು ಯಾವ ಕುಲದಲ್ಲಿ ಜನಿಸಿದವನು? ನಿನ್ನ 
ಹೆಸರೇನು??? 

೨೧. ಆಗ ರಾಜನು ಆ ಬ್ರಾಹ್ಮಣರನ್ನು ನಮಸ್ಕರಿಸಿ ನಡೆದ ವೃತ್ತಾಂತ 
ವನ್ನು ತಿಳಿಸಿ ತನ್ನ ಕುಲಗೋತ್ರ ಗಳನ್ನೂ ಹೇಳಿದನು. 

೨೨ ""ಬ್ರಾಹ್ಮಣೋತ್ತ ಮರಿಕಾ!" ನಾನು ಇಕ್ಲಾ ಫ್ಲಿಕುವಂಶದಲ್ಲಿ ಜನ್ಮವನ್ನು 
ತಾಳಿದ ನೀರಕೇತುವೆಂಬ ಮಹಾರಾಜನು NE ಸಾವಿರಾರು ಕಾಡು 
ಮೃಗಗಳನ್ನು ಕೊಲ್ಲುತ್ತ ಅರಣ್ಯದಲ್ಲಿ ಸಂಚರಿಸುತ್ತಿದ್ದೆನು. 

೨೩... ೨೪ ಅಸಾರವಾದ ಸೈನ್ಯದಿಂದಲೂ, ಮಂತ್ರಿ ಸಮೂಹದಿಂದಲೂ, 
ಸಕಲ ಸಾಧನಗಳಿಂದಲೂ ಕೂಡಿ ನಾನು ಬೇಟಿಯಾಡುತ್ತಿ, ರಲು, ಆ ದಟ್ಟಡವಿ 
ಯಲ್ಲಿ ಜಿಂಕೆಯಾಗಲಿ, ಹಂದಿಯಾಗಲಿ, ಎಮ್ಮೆಯಾಗಲಿ, ಚಿರತೆಯಾಗಲಿ, 
ಮೊಲವಾಗಳಿ, ಕಾಡುಕೋಣವಾಗಲಿ ಸಿಕ್ಕಲಿಲ್ಲ. ಆದುದರಿಂದ ನಾನು a 
ವಾದ ಬಾಣದಿಂದ ಒಂದು ಮುರಿಯೊಂಟಿಯನ್ನು ಹೊಡೆಡೆನು. 


ತ್ರಿಸಸ್ತತಿತತೋ$ಧ್ಯಾಯಃ ೬೬೧ 


ಸ ಪ್ರಣಷ್ಟಃ ಕ್ಸಣೇನೈನ ಸ ಬಾಣೋ ಮಮ ಪಶ್ಯತಃ । 
ತಂ ದ್ರ ನಂತನುನುಪ್ರಾಪ್ತೋ ನನಮೇತದ್ಯದೃ ಚ್ಛ ತ | 


ಭವತ್ಸ ಕಾಶಂ ನಷ್ಟಶ್ರಿ ಇರ್ಹತಾಶಃ ಶ್ರ ಮಕರ್ಕಿತಃ' ॥ ೨೫ ॥ 
ಭನತಾಂ ವಿದಿತಂ ಸರ್ವಂ ಸರ್ವಜ್ಞಾ ಹಿ ತಪೋಧನಾಃ । 

ಭನಂತಃ ಸುಮಹಾಭಾಗಾಸ್ತ್ಯಸ್ಮಾತೃಟ್ಟಾನಿ ಸಂಶಯಂ ॥ ೨೬ ॥ 
ಕ್ವ ಗತಃ ಕರಭೋ ನಿದ್ಧೋ ಮಯಾ ಬಾಣೇನ ಸಾಂಪ್ರತಂ । 

ಕ್ಸ ಚ ಪ್ರಾಸ್ಸ್ಯಾಮಿ ಸಹಸಾ ಬ್ರೂತ ತತ್ಸು ಸಮಾಹಿತಾಃ ॥ ೨೭॥ 
ತತಸ್ತೆ €ಹಾಂ ಸಮಸ್ತಾನಾಮೃ ಸೀಣಾಮೃ ಸಿಸತ್ತ ಮಃ! 

ಜುಸಚೋ ದೇವಿ ಕರಭಂ ಸ್ಮರಸ್ಸಿದಮಥಾ ಬ್ರನೀತ್‌ n ೨೮ 
ಗತಃ ಸ ಕರಭೋ ಭೂಪ ಮಹಾಕಾಲವನೇ ಶುಭೇ । 

ಗಚ್ಛ ತ್ವಂ ಚ ಮಹಾರಾಜ ಮಹಾಕಾಲವನನೇ ಶುಭೇ ॥೨೯॥ 


ಯತ್ರ 'ಔವೋ ಮಹಾದೇವಃ ಕಾರಭಂ ರೂಪಮಾಸ್ಥಿ ತಃ । 
ವಿನೋವಾರ್ಥಂ ಚ ದೇವಾನಾಂ ಲಿಂಗಮೂರ್ತಿರಭೂತ್ಬು ರಾ ಭ0೩೦॥ 


೨೫. ಆ ಒಂಟೆಯು ಬಾಣವನ್ನು ಮೈಯಲ್ಲಿ ಸಿಕ್ಕಿ ಸಿಕೊಂಡೇ ಕ್ಲಣಮಾತ್ರ 
ದಲ್ಲಿ ಓಡಿಹೋಯಿತು. ಅದನ್ನು ಅಟ್ಟಿ ಸಿಕೊಂಡು “ಬರುತ್ತ ಆಕಸ್ಮಿಕವಾಗಿ 
ಈ | ತಪೋವನನನ್ನು ಸೇರಿದೆನು ವೈಭವರಹಿತನೂ, ಆಶಾಹೀನನೂ, ಆಯಾಸ 
ದಿಂದ ಬಸವಳಿದವನೂ ಆಗಿ ಈಗ ನಿಮ್ಮನ್ನು ಹೊಂದಿರುವೆನು. 

೨೬. ಥಿಮಗೆಲ್ಲವೂ ತಿಳಿದೇ ಇರುವುದು. ಶಪೋನಿರತರು ಸರ್ವಜ್ಞರೇ 
ಅಲ್ಲವೆ. ನೀವೆಲ್ಲರೂ ಮಹಾ ಪುಣ್ಯವಂತರಾಗಿರುವಿರಾದುದರಿಂದ ನಿಮ್ಮಲ್ಲಿ 
ಒಂದು ಸಂದೇಹವನ್ನು ತಿಳಿಸುತ್ತೇನೆ. 

೨೭. ಈಗ ನಾನು ಬಾಣದಿಂದ ಹೊಡೆದ ಆ ಒಂಟೆಯು ಎಲ್ಲಿಗೆ ಹೋಯಿತು? 
ಅದನ್ನು ನಾನೆಲ್ಲಿ ಸಡೆಯುನೆನೆಂಬುದನ್ನು ಏಕಾಗ್ರಚಿತ್ರದಿಂದ ತಿಳಿದು ನನಗೆ 
ಹೇಳಿರಿ.” p 

೨೮. ಪಾರ್ವತಿಯೆ! ಆಗ ಆ ಮಹರ್ಷಿಗಳಿಗೆಲ್ಲ ಮುಂದಾಳೆನಿಸಿದ್ದ 
ಬುಷಭನೆಂಬ ತಾಪಸೋತ್ತಮನು ಆ ಒಂಟಿಯನ್ನೇ ಜ್ಞಾಪಿಸಿಕೊಂಡು ರಾಜನಿಗೆ 
ಹೇಳಲುಪಕ್ರಮಿಸಿದನು. 

೨೯. "ಮಹಾರಾಜ! ಆ ಕರಭವು ಮಹಾಕಾಲವನವೆಂಬ ಪವಿತ್ರ 
ಕ್ಸೇತ್ರಕ್ಕೆ ಹೋಗಿರುವುದು. ನೀನೂ ಅಲ್ಲಿಗೇ ಹೋಗು. 

೩೦. ದೇವತೆಗಳ ನಿನೋದಕ್ಕಾಗಿ ದೇವೋತ್ತಮನಾದ ಮಹಾದೇವನು 
ಹಿಂದೆ ಒಂಟಿಯ ರೂಪವನ್ನು ತಾಳಿದ ಸ್ಥಳದಲ್ಲಿ ಲಿಂಗವಾಗಿ ನೆಲಸಿರುವನು. 


೬೬೨ ಶ್ರೀ ಸ್ಕಾಂದಮಹಾವಪುರಾಣಂ 


ಪಶ್ಚಿಮೇ ಕ್ಷೇತ್ರಸಾಲಸ್ಯ ಕೈಲಾಸಸ್ಯ ಮಹೀಪತೇ । 

ಸಮಾಪೇ ತಸ್ಯ ವಿಫ್ಲೇಶೋ ಮೋಡಕಸಪ್ರಿಯಸಂಜ್ಹ ಕಃ 8೩೧೫ 
ಬ್ರಹ್ಮಣಾ ಪೂಜಿತೋ ರಾಜನ್ಹೇವಾನಾಮರ್ಥಸಿದ್ಧಯೇ | 

ಸಚ ಧರ್ಮಧ್ವಜೋ ರಾಜಾ ಹೈಹಯಾನಾಂ ಕುಲೋದ್ವಹಃ ॥೩೨॥ 
ತುರಗೇಣ ಕದಾಚಿತ್ತು ನೀತೋ ಬದರಿಕಾಶ್ರಮಂ ! 

ಪ್ರಸಿದ್ಧಂ ತ್ರಿಷು ಲೋಕೇಷು ನರನಾರಾಯಣಾಶ್ರಮಂ ॥ 4೩ 
ತತ್ರ ವೀರಾಃಜಿನಧರಂ ಕೃಶಂ ವಿಪ್ರಂ ದದರ್ಶ ಪ । 

ಶರೀರಮಸಿ ರಾಜೇಂದ್ರ ನ ಕೇನಾಪಿ ಸಮಂ ತದಾ । 


ದೃಷ್ಟ್ವಾ ಚ ಹಸಿತೋ ವಿಪ್ರಸ್ತೇನ ರಾಜ್ಞಾ ಪ್ರಮಾದತಃ navn 
ಯಸ್ಮಾದೃಸಸಿ ಮಾಂ ದೃಷ್ಟ್ಯಾ ತಸ್ಮಾದುಷ್ಟ್ರೋ ಭವಿಷ್ಯಸಿ । 
ಲಂಬೋಷ್ಕೋ ಲಂಬದಂತಶ್ಚ ವಿಸ್ಟರೋ ವಿಕೃತಾಕೃತಿಃ 1 ೩೫॥ 
ಇತ್ಯುಕ್ತಸ್ತೇನ ವಿಪ್ರೇಣ ಶಪ್ರೋಂಪಿ ನೃಪಸತ್ತಮಃ । 

ತಂ ವಿಪ್ರಂ ಪ್ರಾರ್ಥಯಾಮಾಸ ಸಚ ತುಷ್ಟೋ ಬ್ರನೀದಿದಂ 1 ೩೬॥ 


೩೧. ಮಹಾರಾಜನೆ! ಆ ಲಿಂಗವು ಕ್ಷೇತ್ರಪಾಲಕನಾದ ಕೈಲಾಸೇಶ್ವರನಿಗೆ 
ಪಶ್ಚಿಮದಲ್ಲಿರುವುದು ಅದರ ಬಳಿಯಲ್ಲಿಯೇ ಮೋದಕಸ್ರಿಯನೆಂಬ ಹೆಸರಿನ 
ಗಣಪತಿಯಿರುವನು. 

೩೨. ರಾಜೇಂದ್ರ! ದೇವತೆಗಳ ಕಾರ್ಯಸಿದ್ಧಿಗಾಗಿ ಬ್ರಹ್ಮದೇವನೂ 
ಆ ಲಿಂಗವನ್ನು ಪೂಜಿಸಿದನು ಹಿಂದೆ ಹೈಹೆಯರಾಜನ' ವಂಶದಲ್ಲಿ ಧರ್ಮಧ್ವಜ 
ನೆಂಬವನು ಧೊರೆಯಾದನು. 

೩೩. ಆತನನ್ನೊಮ್ಮೆ ಆತನ ಕುದುರೆಯು ಆಕಸ್ಮಿಕವಾಗಿ ನರನಾರಾಯಣರ 
ನಿವಾಸವೆಂದು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧ ವಾದ ಬದರಿಕಾಶ್ರಮಕ್ಕೆ 
ಕರೆದುಕೊಂಡುಹೋಯಿತು. 

೩೪. ಮಹಾರಾಜನೆ! ಅಲ್ಲಿ ಜಿಂಕೆಯ ಚರ್ಮವನ್ನು ಹೊದ್ದವನೂ, 
ಅಸ್ಥಿ ಚರ್ಮಾವಶಿಷ್ಟನೂ ಆದ ಬ್ರಾಹ್ಮಣೋತ್ತಮನನ್ನು ಕಂಡನು ಆತನ ಅಂತಹ 
ಕೃಶದೇಹವನ್ನು ಯಾವುದಕ್ಕೂ ಹೋಲಿಸಲಾಗುತ್ತಿರಲಿಲ್ಲ. ಆತನನ್ನು ಕಂಡು 
ರಾಜನು ಪ್ರಮಾದಕ್ಕೊಳಗಾಗಿ ಅಪಹಾಸ್ಯಮಾಡಿ ನಕ್ಕನು. 

೩೫. ""ನೀನು ನನ್ನನ್ನು ಕಂಡು ನಕ್ಕೆ ಯಾದುದರಿಂದ ಜೋಲುವ ತುಟಿ 
ಗಳುಳ್ಳದುದೂ, ಉದ್ದವಾದ ಹಲ್ಲುಗಳಿಂದ ಕೂಡಿ ಅಸಹ್ಯಧ್ವನಿಯುಕ್ತವೂ, 
ಕಾ ರೂಪವುಳ್ಳ ದುದೂ ಆದ ಒಂಟೆಯಾಗು.' 

೩೬. ಇ ಆ ತಪಸ್ವಿ ಯು ರಾಜೇಂದ್ರನಿಗೆ ಶಾಪವಸ್ಸೀಯಲು ರಾಜನು 
ಬಹಳವಾಗಿ ಆತನಿಗೆ ಮೊರೆಯಿಟ್ಟನು. ಆತನೂ ಕ್ಲಿಪ್ರಗಲ್ಲಿಯೇ ಸಮಾಹಿತ 
ಮನಸ್ಯನಾಗಿ ಇಂತೆಂದನು. 


ತ್ರಿಸಸ್ತತಿತನೋ8ಧ್ಯಾಯಃ ೬೬ಎ 


ನ ಮೇ ವಾಗನೃತಾ ಭೂಪ ಕದಾಚಿದನಿ ವಿದ್ಯತೇ । 


ಅವಶ್ಯಂ ಕರಭೋ ಭೂತ್ವಾ ಸಶ್ಚಾನ್ಮುಕ್ತಿಮವಾಪ್ಸ್ಯಸಿ ॥೩೭॥ 
ಯದಾ ತ್ವಂ ಕರಭೋ ಭೂತ್ವಾ ನಿದ್ಭೋ ವೈ ನೀರಕೇತುನಾ । 
ಅಯೋಧ್ಯಾಂಧಿಸಭೂಪೇನ ಗಮಿಷ್ಯಸಿ ಶರಾಹತಃ ॥೩೮॥ 
ಮಹಾಕಾಲವನಂ ದಿವ್ಯಂ ತತ್ರ ತ್ವಂ ಲಿಂಗದರ್ಶನಾತ್‌ | 

ಗಮಿಷ್ಯಸಿ ಪರಂ ಸ್ಥಾನಂ ಯತ್ರ ದೇವೋ ಮಹೇಶ್ವರಃ ॥೩೯॥ 
ಸ ಚೇಕ್ಸ್ರಾಕುಕುಲೋದ್ಯೂತೋ ನೀರಕೇತುರ್ಮಹಾಬಲಃ । 
ಲಿಂಗದರ್ಶನತೋ ಭೂಪ ಚಕ್ರವರ್ತಿತ್ವಮಾಪ್ಯಸಿ ॥೪೦॥ 


ಇತ್ಯುಕ್ತೋ ನೃಪ ಭೂಸಾಲಃ ಕರಭತ್ವಂ ಸಮಾಗತಃ । 
ಸ ತ್ತಯಾಂಭಿಹತೋ ಭೂಪ ಬಾಣೇನಾನತಸರ್ವಣಾ । 


ಪ್ರಶ್ನ್ಯಸಿತ್ವ ತಂ ವಿಮಾನಸ್ಸ ೦ ವಿಮುಕ್ತಂ ಲಿಂಗದರ್ಶನಾತ್‌ nu von 
ಇತ್ಯುಕ್ತೊ ನೃಪತಿಸ್ತೆ ನ ಯಷಭೇಣ ದಿ ದ್ವಿಜೇನ ತು 
ಆಜ ಗಡ ತ್ವ 'ಕಾಯಾಕ್ತೂ ಸುಹಾನ ಶುಭಂ ॥ ೪೨ ॥ 


೩೭. ""ಭೂಪಾಲಕನೆ! ನನ್ನ ಈ ಮಾತೆಂದಿಗೂ ಸುಳ್ಳಾಗುವುದೇ ಇಲ್ಲವು 
ನೀನು ಖಂಡಿತವಾಗಿಯೂ ಒಂಟಿಯಾಗುವೆ ಆದರೆ ಅದರಿಂದಲೂ ನಿನಗೆ 
ಬಿಡುಗಡೆಯಾಗುವುದು 

೩೮. ನೀನು ಒಂಟಿಯಾಗಿರಲು ಅಯೋಧ್ಯಾನಗರಕ್ಕೆ ಅಧಿಪತಿಯಾದ ವೀರ 
ಕೇತುವು ನಿನ್ನನ್ನು ಬಾಣಗಳಿಂದ ಹೊಡೆಯುವನು ಆ ಪೆಟ್ಟುಗಳಿಂದ ನೀನು 
ಓಡಿಹೋಗುವೆ 

೩೯-೪೦. ನೀನು ದಿವ್ಯಕ್ಸೇತ್ರವಾದ ಮಹಾಕಾಲವನವನ್ನು ಸೇರಿ ಅಲ್ಲಿರುವ 
ಮಹಾಲಿಂಗದ ದರ್ಶನದ ಪುಣ್ಯದಿಂದ ಮಹಾದೇವನ ಸ್ರಿಯಾವಾಸನೆನಿಸಿದ 
ಕೈಲಾಸವನ್ನು ಸೇರುವೆ” ಎಲ್ಳೆ ರಾಜನೆ! ಇಕ್ಸ್ಟ್ವಾಕುವಂಶಸಂಭೂತನಾದ 
ಆ ವೀರಕೇತು ಮಹಾರಾಜನೂ ಅಲ್ಲಿಗೆ ಬಂದು ಆ ಲಿಂಗವನ್ನು ನೋಡುವುದರಿಂದ 
ಚಕ್ರವರ್ತಿ ಪದವಿಯನ್ನು ಹೊಂದುವನು. 

೪೧. ವೀರಕೇತುವೆ! ಇಂತು ಆ ರಾಜನು ಒಂಟೆಯ ಜನ್ಮನನ್ನು ತಾಳಿ 
ಬಂದನು. ಆತನನ್ನು ನೀನು ಲಕ್ಷ್ಮ್ಯಭೇದಕವಾದ ಬಾಣದಿಂದ ಹೊಡೆದೆ 
ನೀನು ಮಹಾಕಾಲವನಕ್ಕೆ ಹೋದರೆ ಲಿಂಗದರ್ಶನದಿಂದ ಆತನು ಮೋಕ್ಷವನ್ನು 
ಹೊಂದಿ ದಿವ್ಯವಿಮಾನದಲ್ಲಿ ಕುಳಿತಿರುವುದನ್ನು ನೋಡುವೆ.” 

೪೨. ಇಂತೆಂದ ಖುಷಭಮಹರ್ಷಿಯ ಮಾತನ್ನು ಕೇಳಿ ವೀರಕೇತು 
ಮಹಾರಾಜನು ತಾನೂ ವೇಗದಿಂದ ಪವಿತ್ರಕ್ಸೇತ್ರವಾದ ಮಹಾಕಾಲವನವನ್ನು 
ಸೇರಿದನು. 


೬೬೪ ಶ್ರೀ ಸ್ಕಾಂವನುಹಾಪುರಾಣಂ 


ದದರ್ಶ ತತ್ರ ತಲ್ಲಿಂಗಂ ಪೂಜಿತಂ ತ್ರಿದಶೈಃ ಸದಾ । 

ಏತಸ್ಮಿನ್ನಂತರೇ ವಾಣೀ ಶ್ರುತಾ ತೇನ ಮಹೀಭೃತಾ 1 ೪೩॥ 
ವಿಮಾನಸ್ಥೆ €ನ ಯಾ ಪ್ರೋಕ್ತಾ ತೂಪ್ರೇಣ ಮಧುರಸ್ವರಾ । 

ಭೋ ಭೋ ರಾಜೇಂದ್ರ ಮಾಂ ಪಶ್ಯ ನಿಮಾನೇ ಚೋದ್ಯ ತೇ ಶುಭೇ। 
ದರ್ಶನಾದಸ್ಯ ಲಿಂಗಸ್ಯ ಪ್ರಾಪ್ತಾ ಮೇ ಪರಮಾ ಗತಿಃ ॥ ೪೪0 
ತ್ವಯಾ ಹಹಃ ಬಾನ ತೇನಾಃಹಂ ತ್ವಾಗತೋ ವನೇ! 
ಸಮಿಸಾಪಮಸ್ಯ ಲಿಂಗಸ್ಯ ತ್ವಂ ಮೇ ಬಂಧುಃ ಪರೋ ಯತಃ ॥ ೪೫ ॥ 
ಇತ್ಯುಕ್ತ್ವಾ ಸ ನೃಪಂ ದೇನಿ ವಚಃ ಸ ಮಧುರಾಕ್ಸರಂ । 


ಗತಸ್ತು ಪರಮಂ ಸ್ಥಾ ನಂ ನಿತ್ಯಮವ್ಯಯಮಕ್ಸಯಂ ॥ ೪೬ ॥ 
ತತೋ ದೇವಗಣಾ ವ್ಯೋಮ್ನಿ ಸಕಿನ್ನರನುಹೋರಗಾಃ । 
ಯಕ್ಚರಾಕ್ಚಸಗಂಧರ್ವಾಃ ಸ ಪಿಶಾಚಾಪ್ಸರೋಗಣಾಃ ॥೪೭॥ 


ಬ್ರ ಹೆ ಮಂದ್ರ ಹರಿಮುಖ್ಯಾ ಶ್ಚ ನಿಮಾನೈರ್ಜಿನಿ ಸಂಸ್ಥಿ ತಾಃ । 
ಆಜನ್ಮ ವ ೯ದಿತಾಸ ತ್ತ 'ದ್ರಷ್ಟುಂ ಕೌತುಕಮಾನಸಾಃ ॥೪೮॥ 


೪೩. ಅಲ್ಲಿ ದೇವತೆಗಳಿಂದ ಪೂಜೆಯನ್ನು ಸ್ವೀಕರಿಸುತ್ತಿ ದ್ದ ಮಹಾಲಿಂಗ 
ವನ್ನು ನೋಡುತ್ತಿ ದ್ಹಂತೆಯೇ ಆತನು ಒಂದು ಅಶರೀರವಾಣಿಯನ್ನು ಕೇಳಿದನು. 

ಛಲ. ಕರಭನು ವಿಮಾನದಲ್ಲಿ ಕುಳಿತು ಮಧುರವಾದ ಧ್ವನಿಯಿಂದ ಹೇಳ 
ತೊಡಗಿತು. ""ಎಲ್ಫೆ ರಾಜೇಂದ್ರನೆ! ಆಕಾಶದಲ್ಲಿರುವ ದಿವ್ಯವಿಮಾನದಲ್ಲಿ 
ಕುಳಿತಿರುವ ನನ್ನನ್ನು ನೋಡು. ಈ ಲಿಂಗವನ್ನು ನೋಡುವುದರಿಂದಲೇ ನನಗೆ 
ಉತ್ತಮಗತಿಯು ಲಭಿಸಿತು 

೪೫. ನಿನ್ನಿಂದ ಬಾಣದ ಪೆಟ್ಟನ್ನು ತಿಂದು ಆರ್ತನಾಗಿ ಓಡುತ್ತ ನಾನು 
ಈ ಮಹಾಕಾಲವನದಲ್ಲಿ ಲಿಂಗದ ಸಾನ್ನಿಧ್ಯವನ್ನು ಸೇರಿದೆನು. ನೀನೇ ನನಗೆ 
ಪರಮಮಿತ್ರನಾಗಿರುವೆ.?' 

೪೬. ಪಾರ್ವತಿಯೆ! ಉಷ್ಟವು ಮೃದುಮಧುರವಾದ ವಾಣಿಯಿಂದ 
ಇಂತೆಂದು ಹೇಳಿ ಶಾಶ್ವತವೂ, ಅನಾದಿನಿಧನವೂ ಆದ ಪರಮಪದವನ್ನು ಕುರಿತು 
ಹೊರಟುಹೋಯಿತು. 

೪೭. ಬಳಿಕ ದೇವತೆಗಳೂ, ಕಿನ್ನರರೂ, ನಾಗಪ್ರಮುಖರೂ, ಯಕ್ಷ 
ಶ್ರೇಷ್ಠರೂ, ರಾಕ್ಚಸರೂ, ಗಂಧರ್ವರೂ, ಹಿಶಾಚರೂ, ಅಸ್ಸರೋಗಣಗಳೂ 
ಆಕಾಶದಲ್ಲಿ ಸೇರಿದರು. 

೪೮. ಬ್ರಹ್ಮ, ಮಹೇಂದ್ರ, ನಾರಾಯಣಾದಿ ಮುಖ್ಯದೇವತೆಗಳೂ. 
ಕುತೂಹಲಿತಮನಸ್ಸುಳ್ಳವರಾಗಿ ತಮ್ಮ ವಿಮಾನಗಳಲ್ಲಿ ಕುಳಿತು ಆ ಲಿಂಗವನ್ನು 
ನೋಡಲು ಸಂತೋಷದಿಂದ ಬಂದರು. 


ತ್ರಿಸಪ್ರತಿತಮೋತಧ್ಯಾಯಃ ೬೬೫ 


ವಿಲೋಕ್ಯ ಕರಭಂ ಮುಕ್ತಂ ನಿಮಾನಸ್ಥಂ ವಿರಾಜಿತಂ । 


ಲಿಂಗದರ್ಶನಮಾತ್ರೇಣ ಸಂಸ್ತುತಂ ವಿವಿಧೈಃ ಸ್ತವೈಃ uF 
'ಅಚ್ಛರತ್ನಸಮೂಹೇನ ಮುಕುಟೀನೋಜ್ಚ್ಚ್ಟಲತ್ತ್ಮಿಷಾ | 

ಭಾಸಂತಂ ರನಿಕೋಟೀನಾಂ ಜಗದಾನಂದಕಾರಕಂ ॥೫೦॥ 
ನಾಮ ಚಕ್ರುಸ್ತತೋ ದೇವಾ ದೃಷ್ಟ್ವಾ ಮಾಹಾತ್ಮ್ಯಮುತ್ತಮಂ । 
ವರ್ಶನಾದಸ್ಯ ಲಿಂಗಸ್ಯ ಮುಕ್ತೋಯಂ ಕರಭೋ ಯತಃ ॥೫೧॥ 
ತಸ್ಮಾತ್ರಿಸ್ವಪಿ ಲೋಕೇಷು ವಿಖ್ಯಾತಃ ಕರಭೇಶ್ವರಃ । 

ಭವಿಷ್ಯತಿ ನ ಸಂದೇಹಃ ಪಶುಯೋನಿನಿಮೋಚಕಃ ॥ ೫೨ ॥ 
ಇತ್ಯುಕ್ತ್ವಾ ತ್ರಿದಶಾಃ ಸರ್ವೇ ಗತಾಃ ಸ್ವಂ ಧಿಷ್ಕ್ಯಮುತ್ತಮಂ | 
ಅಯೋಧ್ಯಾಂಧಿಪತಿರ್ನೀರೋ ವೀರಕೇತುಃ ಸ್ವಮಾಲಯಂ | 

ಸಮೃದ್ಧಂ ನಿಃಸಪತ್ನಂ ಚ ತತೋ ರಾಜ್ಯಂ ಚಕಾರ ಸಃ 1 ೫೩॥ 


ಯಃ ಪಶ್ಯತಿ ನರೋ ದೇನಿ ಕರಭೇಶ್ವರಸಂಜ್ಞಕಂ | 
ಸ ಪ್ರಯಾತ್ಯಕ್ಟಯಾಂಲ್ಲೋಕಾನ್ಫೂಜ್ಯ ಮಾನೋ ಗಣಾಧಿಷೈಃ ॥ ೫೪ ॥ 

೪೯ ಆ ಮಹಾಲಿಂಗವನ್ನು ನೋಡಿದಮಾತ್ರದಿಂದಲೇ ಮೋಕ್ಬ್ಸವನ್ನು 
ಪಡೆದು ವಿರಾಜಿಸುತ್ತ ಬಹು ವಿಧ ಸ್ತೋತ್ರಗಳಿಂದ ಹೊಗಳಿಸಿಕೊಳ್ಳುತ್ತಿದ್ದ 
ಆ ಕರಭವನ್ನು ಎಲ್ಲರೂ ಕಂಡರು. 

೫೦ ಸ್ವಚ್ಛವಾದ ನವರತ್ಸಗಳ ರಾಶಿಯಿಂದ ಮಾಡಲ್ಪಟ್ಟ ಕಿರೀಟದ 
ಕಾಂತಿಯಿಂದ ಕೋಟಸೂರ್ಯರಂತೆ ಉಜ್ಜ್ವಲವಾದ ತೇಜಸ್ಸಿನಿಂದ ಕೂಡಿ 
ಆ ಕರಭವು ಲೋಕಕ್ಕೇ ಆನಂದವನ್ನುಂಟುಮಾಡುತ್ತಿದ್ದಿತು 

೫೧-೫೨೨. ಈ ಮಹಾಲಿಂಗದ ಅಮೋಘವಾದ ಮಾಹಾತ್ಮ್ಯವನ್ನು ಕಂಡು 
ದೇವತೆಗಳು ಅದಕ್ಕೆ ಹೆಸರನ್ನು ಕೊಟ್ಟರು. ""ಈ ಲಿಂಗದ ದರ್ಶನದಿಂದ ಕರಭನು 
ಮೋಕ್ಸಭಾಗಿಯಾದನು. ಆದುದರಿಂದ ಈ ಮಹೇಶ್ವರನು ಮೂರು ಲೋಕ 
ಗಳಲ್ಲಿಯೂ ಕರಭೇಶ್ವರನೆಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆಯುವುದರಲ್ಲಿ 
ಸಂಶಯವಿಲ್ಲವು. ಇದನ್ನು ನೋಡಿದವರಿಗೆ ಸಶುಯೋನಿಗಳಲ್ಲಿ ಜನ್ಮವಾಗುವುದಿಲ್ಲ'' 

೫೩. ಇಂತು ನುಡಿದು ದೇವತೆಗಳೆಲ್ಲರೂ ತಮ್ಮ ತಮ್ಮ ಉತ್ತಮಲೋಕ 
ಗಳಿಗೆ ಹೊರಟುಹೋದರು. ಅಯೋಧ್ಯಾನಾಧನೂ, ಮಹಾ ಪರಾಕ್ರಮಿಯೂ ಆದ 
ವೀರಕೇತುವು ತನ್ನ ರಾಜಧಾನಿಗೆ ಬಂದು ಸರ್ವಭೋಗಸಹಿತವೂ, ನಿಷ್ಠಂಟಕವೂ 
ಆದ ರಾಜ್ಯವನ್ನು ಪಾಲಿಸುತ್ತಿದ್ದನು. 

೫೪. ದೇವಿಯೆ! ಯಾವನು ಈ ಕರಭೇಶ್ವರಮಹಾಲಿಂಗವನ್ನು ನೋಡು 
ವನೊ, ಅವನು ಗಣನಾಯಕರಿಂದಲೂ, ಸಮಸ್ತ ದೇವತೆಗಳಿಂದಲೂ ಪೂಜಿತ 
ನಾಗಿ ಶಾಶ್ವತಲೋಕಗಳನ್ನು ಸೇರುವನು. 





೬೬೬ ಶ್ರೀ ಸ್ಕಾಂದೆನು ಹಾಪುರಾಣಂ 


ಯದಾ ಕಾಲಾದಿಹಾಯಾತೋ ರಾಜರಾಜೇಶ್ವರೋ ಮಹಾನ್‌ । 
ಪೃಫಿವ್ಯಾಮೇಕರಾಡ್‌ ಭೂತ್ವಾ ಕ್ರಮಾನ್ಮ್ಕೋಕ್ಸಮವಾಪ್ಲುಯಾತ್‌ ॥೫೫॥ 
ನ ದುಃಖಂ ಜಾಯತೇ ತಸ್ಯ ವ್ಯಾಧಿಶೋಕಭಯಂ ತಥಾ । 


ಯೇ ಪಶ್ಯಂತಿ ಪ್ರಸಂಗೇನೆ ತಲ್ಲಿಂಗಂ ಕರಭೇಶ್ಚರಂ ॥ ೫೬ ॥ 
ಸರ್ವಮೇಢೇಷು ಯತ್ಪುಣ್ಯಂ ಸರ್ವದಾನೇಷು ಯತ್ಛಲಂ | 
ತತ್ಫಲಂ ತ್ವಧಿಕಂ ಡೇವಿ ಕರಭೇಶ್ಚರದರ್ಶನಾತ್‌ 1 ೫೭8 


ವ್ಯಾಧಯೋ ನೋಪಜಾಯಂತೇ ದಾರಿದ್ರ್ಯಂ ನ ಕದಾಚನ । 

ಐಶ್ವರ್ಯಂ ಚಾಂತುಲಂ ತೇಷಾಂ ಜಾಯತೇ ದರ್ಶನಾತ್ಸದಾ ॥ ೫೮॥ 
ಪಶುಯೋನಿಗತಾ ಯೇ ಚ ಪಿತರೋ ದುಃಖಿತಾಸ್ತು ಯೇ । 

ತಿಷ್ಠಂತಿ ಚಾಂಂಬರೇ ತೇ ತು ಚಿಂತಯಂತಃ ಸ್ವಗೋತ್ರಜಂ 1೫೯॥ 
ಆಗಮಿಷ್ಯತಿ ನಃ ಪುತ್ರೋ ನಪ್ತಾ ವಾ ಸಂತತಾನಿಹ । 

ಕದಾ ಪಶ್ಯತಿ ದೇನೇಶಂ ಕರಭೇಶ್ವರನಿಖಾಶ್ವರಂ । 

ತೇನ ದರ್ಶನಮಾಶ್ರೇಣ ಮುಕ್ತಿರ್ನೋ ಭವಿತಾ ಧ್ರುವಂ ॥೬೦॥ 


೫೫ ರಾಜನಾಗಲಿ, ಮಹಾರಾಜನಾಗಲಿ ಯಾವನು ಕಾಲಕ್ರಮದಲ್ಲಿ 
ಇಲ್ಲಿಗೆ ಬರುವನೊ, ಅವನು ಭೂನ.ಂಡಲಕ್ಕೆಲ್ಲ ನಿಶಚ್ಛತ್ರಾಧಿಪತಿಯೆಸಿಸಿ 
ಕ್ರಮವಾಗಿ ಮೋಕ್ಷವನ್ನೂ ಸಡೆಯುವನು 

೫೬-೫೭. ಅವನಿಗೆ ದುಃಖನಾಗಲಿ, ರೋಗಶೋಕಗಳ ಭಯಗಳಾಗಲಿ 
ಸಂಭವಿಸುವುದಿಲ್ಲ ಪ್ರಸಂಗದಿಂದಾದರೂ ಯಾರು ಈ ಕರಭೇಶ್ವರಲಿಂಗವನ್ನು 
ನೋಡುವರೊ, ಅವರಿಗೆ ಸಮಸ್ತ ಯಜ್ಞಗಳನ್ನೂ, ಸಕಲ ದಾನಗಳನ್ನೂ ಮಾಡಿ 
ದುದಕ್ಕಿಂತಲೂ ಅಧಿಕವಾದ ಫಲವು ಲಭಿಸುವುದು. 

೫೮ ಅವನಿಗೆ ವ್ಯಾಧಿಗಳು ಬರುವುದಿಲ್ಲ ದಾರಿದ್ರ್ಯವೆಂದಿಗೂ ಉಂಟಾಗ 
ಲಾರದು ಲಿಂಗದರ್ಶನದಿಂದ ನಿತ್ಯವೂ ಅವರ ಐಶ್ವರ್ಯವು ಅಭಿವೃದ್ಧಿಯನ್ನೇ 
ಹೊಂದುತ್ತಿರುವುದು 

೫೯. ಪಶುಜನ್ಮಗಳನ್ನು ಪಡೆದವರೂ, ದುಃಖಪೀಡಿತರಾದವರೂ ಆದ 
ಸಿತೃಗಳೆಲ್ಲರೂ ತಮ್ಮ ಗೋತ್ರದಲ್ಲಿ ಯಾವನಾದರೂ ಹುಟ್ಟುವನೇ ಎಂದೇ 
ಚಿಂತಿಸುತ್ತ ಅಂತರಿಕ್ಷದಲ್ಲಿ ಕಾದು ನಿಂತಿರುವರು. 

೬೦. ""ನಮ್ಮ ಮಗನೊ, ಮೊಮ್ಮಗನೊ, ನಮ್ಮಸಂತತಿಯಲ್ಲಿ ಯಾವನಾ 
ದರೂ ಇಲ್ಲಿಗೆ ಬಂದು ಕರಭೇಶ್ವರಮಹಾಲಿಂಗವನ್ನು ಯಾವಾಗ ನೋಡುವನೊ! 
ಅವನು ಈ ಮಹಾಲಿಂಗವನ್ನು ನೋಡಿದಮಾತ್ರದಿಂದಲೇ ನಮಗೆ ಮೋಕ್ಸವು 
ಸಿದ್ಧಿಸುವುದು ಖಂಡಿತವು. 


ತ್ರಿಸಪ್ತತಿತಮೋ9ಧ್ಯಾಯಃ ೬೬೭ 


ಯೋ ಯಮುದ್ದಿಶ್ಶ ವೈ ಕಾಮಂ ದರ್ಶನಂ ತು ಕರಿಷ್ಯತಿ । 


ತಸ್ಯ ತಜ್ಜಾಯತೇ ಸರ್ವಂ ಮೃತಸ್ಯ ಪರಮಾಗತಿಃ ॥೬೦॥ 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
ಕರಭೇಶಸ್ಯ ದೇವಸ್ಯ ಶೃಣು ರಾಜಸ್ಥ ಲೇಶ್ವರಂ 1&೨ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ತ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
ಉವಹಾಮಹೇಶ್ವರ ಸಂವಾದೇ 4" ಕರಭೇಶ್ವರಮಾಹಾತ್ಮ್ಯ ನರ್ಣನಂ'' ನಾಮ 
ತ್ರಿಸಸ್ತತಿತಮೋಂಧ್ಯಾಯಃ 





೬೧. ಯಾವನು ಯಾವ ಉದ್ಜೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು 
ಕರಭೇಶ್ವರನ ದರ್ಶನವನ್ನು ಮಾಡುವನೊ, ಅವನ ಇಷ್ಟಾರ್ಥವೆಲ್ಲವೂ ನೆರವೇರು 
ವುದಲ್ಲದೆ ಡೇಹವನ್ನು ಬಿಡುವಾಗ ಸದ್ಗತಿಯನ್ನೂ ಪಡೆಯುವನು 

೬೨ ದೇವಿಯೆ! ಇಂತು ನಿನಗೆ ಪಾಪನಾಶಕವಾದ ಕರಭೇಶ್ವರನ 
ಮಾಹಾತ್ಮ್ಯದೋತಕವಾದ ಚರಿತ್ರೆಯನ್ನು ಹೇಳಿದೆನು ಇನ್ನು ರಾಜಸ್ಥಲೇಶ್ವರನ 
ಮಹಿಮೆಯನ್ನು ಕೇಳು 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯ ದಲ್ಲಿ 66 ಕರಭೇಶ್ವರಮಾಹಾತ್ಮ್ಯನರ್ಣನ''ವೆಂಬ 
ಎಪ್ಪತ್ತಮೂರನೆಯ ಅಧ್ಯಾಯವು ಮಂಗಿದುದು 


! ಶ್ರೀಃ ॥ 


ಅಧ ಚತು8ಸಪ್ತತಿತಮೋಂಧ್ಯಾಯಃ 


ರಾಜಸ್ಥಲೇಶ್ವರಮಾಹಾತ್ಮ್ಯವರ್ಣನಂ 


ಶ್ರೀ ಹರ ಉವಾಚ; 
ಚತುಃಸಪ್ತ ತಿಕಂ ವಿದ್ಧಿ ಶಿವಂ ರಾಜಸ್ಥಲೇಶ್ವರಂ । 
ಯಸ್ಯ ದರ್ಶನಮಾತೆ ೀಣ ಸರ್ವಸಾಫೈಃ ಸ್ರ ಮುಚ್ಯತೇ non 
ನಿಷ್ಣು ಕಲ್ಪೇ ಪುರಾನ: ತ್ರೀ ಮನ್ಸ ಂತರಮುಷೇ ಪ್ರಿ | 
ಅರಾಜಕ ಮಹೀಪೃ ಷೆ € ಬ್ರಹ್ಮಾ ಚಿಂತಾಪರೋಭವತ್‌ ॥೨॥ 
ನ ಮನುಷೆ ರ್ನಿನಾ' ದೇವಾಃ ಸಮರ್ಥಾ ಲೋಕಧಾರಣೇ । 
ದಾನೇಜ್ಯಾ ಜನತೋ ದೇವಾ ಭಜಂತೇ ಪುಷ್ಟಿಮುತ್ತಮಾಂ nan 
ಯೋಗೋ ರಾಜಾ ಪ್ರಜಾಪಾಲಃ ಕೋ ಭವೇಜ್ವನವತ್ಸ ವಃ । 
ಸೋಃಪಶ್ಯದಥ ರಾಜರ್ಷಿಸ್ತಪಸ್ಯಂತಂ ರಿಪುಂಜಯಂ nen 
ಪೃಥ್ವ್ಯಾಂ ಸರ್ವಗುಣಾಕೀರ್ಣಂ ಧರ್ಮನಿಷ್ಮಂ ಮಹಾವ್ರತಂ ] 
ತಮುವಾಚಾಂಥ ದೇವೋಶೋ ಬ್ರಹ್ಮಾ ಲೋಕಸಿತಾಮಹಃ un 


ಕನ್ನಡದ ಅನುವಾದ 
ರಾಜಸ್ಥ ಲೇಶ್ವೈರವಾಹಾತ್ಮ 4ನರ್ಣನ 

೧ ಮಹಾದೇವನು ಹೇಳುತ್ತಾನೆ -ಪಾರ್ವತಿಯೆ! ಎಪ್ಪತ್ತನಾಲ್ಕನೆಯ 
ಶಿವಲಿಂಗವೇ ರಾಜಸ್ಥಲೇಶ್ವರವೆಂದು ತಿಳಿ ಅದನ್ನು ನೋಡುವುದರಿಂದಲೇ 
ಮನುಜನು ಸಮಸ್ತ ಪಾತಕಗಳಿಂದಲೂ ಮುಕ್ತನಾಗುವನು 

೨. ಹಿಂದೆ ವಿಷ್ಣುಕಲ್ಪದಲ್ಲಿ ಮನ್ವಂತರಗಳ ಸಂಧಿಕಾಲವೊದಗಲು 
ಭೂಲೋಕವೆಲ್ಲವೂ ಅರಾಜಕವಾದುದನ್ನು ಕಂಡು ಚತುರ್ಮುಖನು ಚಿಂತಾ 
ಕ್ರಾಂತನಾದನು. 

೩ ""ಮನುಷ್ಯರ್ಲಿದೆ ದೇವತೆಗಳು ಲೋಕಗಳನ್ನು ಪರಿಪಾಲಿಸಲು ಶಕ್ತ 
ರಾಗುವುದಿಲ್ಲ. ದಾನ, ಯಜ್ಞ, ಜಪಗಳಿಂದಲೇ ದೇವತೆಗಳು ಉತ್ತಮವಾದ 
ಪುಷ್ಟಿಯನ್ನು ಪಡೆಯುವರು 

೪. ಪ್ರಜೆಗಳನ್ನು ಪರಿಪಾಲಿಸುವವನೂ, ಅವರಲ್ಲಿ ಅನುರಾಗವನ್ನು 
ಸಂಪಾದಿಸುವವನೂ ಆದ ಯೋಗ್ಯನಾದ ಚಕ್ರವರ್ತಿಯೆಲ್ಲಿರುವನು'? ಎಂದು 
ಚಿಂತಿಸುತ್ತಲೇ ಆ ಬ್ರಹ್ಮನು ತಪಸ್ಸಿನಲ್ಲಿ ನಿರತನಾಗಿದ್ದ ರಿಪುಂಜಯನೆಂಬ 
ರಾಜರ್ಷಿಯನ್ನು ಕಂಡನು 

೫. ಭೂಮಂಡಲದಲ್ಲೆಲ್ಲ ಆತನು ಸಕಲಸದ್ದುಣಭರಿತನೂ, ಧರ್ಮ 


ಚಠುಃಸಪ್ತತಿತಮೋ9ಧ್ಯಾಯಃ ೬೬೯ 
ಬ್ರಹ್ಮೋವಾಚ: 

ರಿಪುಂಜಯ ನಿಜೋಫೇದಂ ನಚನಂ ಮಮ ಪುತ್ರಕ । 
ರಾಜ್ಯಂ ಚ ಪಾಲ್ಯತಾಂ ವತ್ಸ ಏಕಕಲ್ಪೇನ ಚೇತಸಾ ॥೬॥ 
ಅಲಂ ತೇ ತಪಸಾ ತಾತ ಕಷ್ಟೇನಾನೇನ ಸಾಂಪ್ರತಂ । 
ಧರ್ಮೇಣ ನಿಜಿಕಾಃ ಸರ್ವೇ ತ್ವಯಾ ಲೋಕಾ ನರೋತ್ತಮ 1೭0 
ಕ್ರಿಯತಾಮಧುನಾ ಲೋಕಪಾಲನಂ ತು ಮಮಾಜ್ಞಯಾ । 
ಯತಃ ಪರೋಪಕಾರೋ ಹಿ ಫಲಂ ದೇಹಸ್ಯ ದೇಹಿನಃ nes 
ನ ಧರ್ಮಸ್ತಾದೃಶೋನ್ಯೋಸ್ತಿ ನ ಚಾಾನ್ಯೋಂರ್ಥಸ್ಯ ಸಾಧಕಃ । 
ನಿರಯಾಪ್ತಿರಪಿ ಶ್ರೇಯ ಉಪಕೃತ್ಯ ಪರಸ್ಯ ವೈ nen 
ನಾಃ ಪಕಾರೇಣ ಭೂತಾನಾನುಪಿ ಸ್ಯಾದ್ಭುವನೇಶತಾ । 
ಸತತಂ ಲೋಕಕಾರ್ಯಾರ್ಥಂ ಮದಾಜ್ಞಾಗೌರನೇಣ ಚೆ। 
ಪೃಥ್ವೀಂ ಸಮುದ್ರವಸನಾಂ ಪ್ರಜಾಕ್ರೈನ ಪ್ರಷಾಲಯ noon 
ಇತ್ಯುಕ್ತಃ ಸ ತು ರಾಜರ್ಹಿರ್ಬ್ರಹ್ಮಣಾ ಪರ್ವತಾತ್ಮಜೇ 1 
ಪ್ರೋವಾಚ ಪ್ರಾಂಜಲಿರ್ಭೂತ್ವಾ ಬ್ರಹ್ಮಾಣಂ ತು ರಿಪುಂಜಯಃ ॥ ೧೧ ॥ 


ತತ್ಸರನೂ, ಮುಹಾವ್ರತಧಾರಿಯೂ ಆದ ಆತನಿಗೆ ಲೋಕಪಿತಾಮಹನಾದ 
ಬ್ರಹ್ಮನಿಂತೆಂದನು. 

೬ ಬ್ರಹ್ಮನು ಹೇಳುತ್ತಾನೆ "ಪುತ್ರ! ರಿಪುಂಜಯ! ನನ್ನ ಮಾತನ್ನು 
ಕೇಳು ನೀನು ಪ್ರಕೃತದಲ್ಲಿ ಏಕಾಗ್ರ ವಾದ ಮನಸ್ಸಿನಿಂದ ರಾಜ್ಯಭಾರವನ್ನು 
ಮಾಡುತ್ತಿರು 

೭-೯. ರಾಜೇಂದ್ರ! ಬಹಳ ಕಷ್ಟದಿಂದ ಆಚರಿಸುತ್ತಿರುವ ಈ ತಪಸ್ಸನ್ನು 
ಇನ್ನು ಸಾಕುಮಾಡು ನೀನು ಈವರೆಗೆ ಮಾಡಿದ ತಸಸ್ಸಿನಿಂದಲೇ ಸಕಲ ಲೋಕ 
ಗಳನ್ನೂ ಜಯಿಸಿರುವೆ ಈಗ ನನ್ನ ಅಪ್ಪಣೆಯಂತೆ ರಾಜ್ಯಸರಿಪಾಲನವನ್ನು 
ಮಾಡು ಜೀವನಿಗೆ ದೇಹವು ಬಂದಿಗಲು ಪರೋಪಕಾರವನ್ನೇ ಫಲವನ್ನಾಗಿ 
ತಿಳಿದು ಸಾಧಿಸಬೇಕು ಅದಕ್ಕೆ ಸಮಾನವಾದ ಬೇರೊಂದು ಧರ್ಮವಾಗಲಿ, 
ಪುರುಷಾರ್ಥಸಾಧಕವಾದ ಕಾರ್ಯವಾಗಲಿ ಬೇರೊಂದಿಲ್ಲ. ಪರರಿಗೆ ಉಪಕಾರ 
ವನ್ನು ಮಾಡುವುದಕ್ಕಾಗಿ ನರಕವನ್ನು ಪಡೆಯುವುದೂ ಶ್ರೇಯಸ್ಕರವೇ. 

೧೦. ಪ್ರಾಣಿಗಳಿಗೆ ದ್ರೋಹವನ್ನು ಮಾಡಿ ಸಂಪಾದಿಸಿದ ಲೋಕಾಧಿಪತ್ಯವೂ 
ನಿಂದ್ಯವಾದುದು ಲೋಕವನ್ನು ಸಂರಕ್ಸಿಸುವುದಕ್ಕೆ ನನ್ನ ಅನುಜ್ಞೆಯನ್ನು 
ಅಂಗೀಕರಿಸಿ ಸಮುದ್ರಪರ್ಯಂತವಾದ ಭೂಮಂಡಲವನ್ನೂ, ಅದರಲ್ಲಿನ ಜನ 
ರನ್ನೂ ಪಾಲಿಸುತ್ತಿರು.'' 

೧೧. ಪರ್ವತರಾಜಪುತ್ರಿಯೆ! ಇಂತೆಂದ ಬ್ರಹ್ಮದೇವನಿಗೆ ರಾಜರ್ಷಿಶ್ರೇಷ್ಠ 
ನಾದ ಆ ರಿಪುಂಜಯನು ಕೈಗಳನ್ನು ಮುಗಿದುಕೊಂಡು ಬಿನ್ನವಿಸಿದನು. 


1೬೭೦ ಶ್ರೀ ಸ್ಕಾಂಡಮಹಾಪುರಾಣಂ 


ಸ್ವಭಾನೇನಾಃಚಲಾ ಪೃಥ್ವೀ ತ್ವಯಾ ಪೂರ್ವಂ ವಿನಿರ್ಮಿಕಾ । 


ವಿನೈನ ಸಾಲಕಂ ಹ್ಯೇಷಾ ಕುತ್ರ ಯಾಸ್ಕತಿ ಮೇದಿನೀ ॥ ೧೨ ॥ 
ಯದ್ಯವಶ್ಯಂ ಮಯಾ ಪೃಥ್ವೀ ಪಾಲನೀಯಾ ಪಿತಾಮಹ । 

ಹೇಹಿ ಮೇ ನಗರೀಂ ರಮ್ಯಾಮವಂತೀಂ ಸಪ್ತಕಲ್ಪಗಾಂ ॥ ೧೩ ॥ 
ಮನುಷ್ಯಲೋಕೇ ವಿಖ್ಯಾತಾ ಸಕಲೇ ಸಾಂಮರಾವತೀ | 
ಷ್ಚರ್ಗಚ್ಯುತಾನಾಂ ದೇವಾನಾಂ ನಿವಾಸಾರ್ಥಂ ಪ್ರತಿಷ್ಠಿತಾ ॥ ೧೪ ॥ 


ಮರ್ಯ್ಯಾದಾಮನುವರ್ತೇಯುರ್ಯದಿ ಮೇ ನಾಕವಾಸಿನಃ । 

ಅವತ್ತೇ ಚ ಮಯಾ ಸ್ಥಾನೇ ನ ವಾಸಃ ಕಸ್ಕಚಿದೃವೇತ್‌ । 

ಅನೇನ ವಿಧಿನಾ ಪೃಥ್ವೀಂ ಸಾಲಯಿಷ್ಕಾಮ್ಯಹಂ ಪ್ರಭೋ ॥ ೧೫ ॥ 
ಬ್ರಹ್ಮೋವಾಚ: 

'ಭವಿಷ್ಯತ್ಯೇಷ ತೇ ಕಾಮೋ ಯಸ್ತ್ವ್ಯಯೋಕ್ತೋ ನರೋತ್ತಮ । 

ಯೇ ಕೇಚಿತ್ರಿದಶಾಃ ಸಂತಿ ಮದ್ದೌರವವಶೇನ ತೇ । 

ತವಾದೇಶಂ ಕರಿಸ್ಯಂತಿ ಸದಾ ತ್ವದ್ವಂಶವರ್ತಿನಃ ॥ ೧೬ ॥ 





೧೨. "'ನೀನು ಹಿಂದೆಯೇ ಭೂಮಿಯನ್ನು ನಿಶ್ಚಲವಾದ ಸ್ವಭಾವವುಳ್ಳದ 
ನ್ನಾಗಿಯೇ ಮಾಡಿರುವೆ ಇದು ರಕ್ಬಶನಿಲ್ಲದಿದ್ದಮಾತ್ರಕ್ಕೆ ಎಲ್ಲಿಗೆ ಹೋಗ 
ಲಾದೀತು? 

೧೩. ಅಯ್ಯಾ ಚತುರ್ಮುಖನೆ! ನಾನೇ ಭೂಮಂಡಲವನ್ನು ಪಾಲಿಸ 
ಬೇಕೆಂಬುದು ಅವಶ್ಯಕವಾಗಿದ್ದರೆ ಏಳುಕಲ್ಪಗಳಿಂದ ನೆಲಸಿರುವ ಅವಂತೀಕ್ಬೇತ್ರ 
ವನ್ನು ನನಗೆ ರಾಜಧಾನಿಯನ್ನಾಗಿ ದೊರಕಿಸಿಕೊಡು. 

೧೪ ಅಮರಾವತಿಯೆಂದು ಪ್ರಸಿದ್ಧವಾಗಿರುವ ಈ ನಗರವು ಮನು 
ಲೋಕದಲ್ಲಿಯೇ ಪ್ರಖ್ಯಾತವಾಗಿರುವುದು ಸ್ವರ್ಗಚ್ಯುತರಾದ ದೇವತೆಗಳ 
ಸಿನಾಸಕ್ಕಾಗಿ ಇದನ್ನು ಸ್ಥಾನಿಸಲಾಯಿತು 

೧೫ ಸ್ವರ್ಗವಾಸಿಗಳಾದ ದೇವತೆಗಳೂ ನಾನು ಮಾಡಿದ ಕಟ್ಟಳೆಗಳನ್ನು 
ಅನುಸರಿಸಿ ನಡೆಯಬೇಕು ನಾನು ಕೊಡದಿರುವ ಸ್ಥಾನದಲ್ಲಿ ಯಾವ 
ಪ್ರಾಣಿಯೂ ವಾಸಮಾಡಲಾಗದು. ಎಲ್ಫೆ ಬ್ರಹ್ಮನೆ! ಈ ಒಪ್ಪಂದಗಳಿಗೆ ನಿನ್ನ 
ಅನುಮತಿಯಿರುವುದಾದಕೆ ನಾನು ಈ ಭೂಮಂಡಲದ ರಾಜ್ಯಭಾರವನ್ನು 
ಸ್ಟೀಕರಿಸುವೆನು.'' 

೧೬. ಬ್ರಹ್ಮನು ಹೇಳುತ್ತಾನೆ -""ಮಹಾರಾಜನೆ! ನೀನು ಹೇಳಿದಂತೆಯೇ 
ಎಲ್ಲವೂ ನಡೆಯುವುದು. ದೇವತೆಗಳು ಎಷ್ಟು ಮಂದಿ ಇರುವರೊ, ಅವರೆಲ್ಲರೂ 
ನನ್ನ ಮಾತಿನಲ್ಲಿಯ ಗೌರವದಿಂದ ನಿನ್ನ ಅಧೀನದಲ್ಲಿದ್ದು ಕೊಂಡೆ ನಿನ್ನ ಅಪ್ಪಣೆ 
ಯಂತೆ ನಡೆದುಕೊಳ್ಳುವರು. 


ಚತು $ಸಪ್ತ್ರತಿತಮೋತಧ್ಯಾಯಃ ೬೭೧ 


ದೇವನಾಥೇತಿ ನೈ ನಾಮ ಭವಿಷ್ಯತಿ ಚ ಸುವ್ರತ । 

ಇತ್ಯುಕ್ತಾ 9 ಂತರ್ದಥೇ ಬ್ರ ಬ್ರಹ್ಮಾ ಹಾಸಯಾತು ಸಮಾಸ್ಥಿ ತಃ ॥ ೧೭ % 
ಅಥ ರಾಜಾ ಪ್ರತಿಜ್ಞಾಯ ಬ್ರಹ್ಮಣಾ ಭೂಮಿಪಾಲನ€ | 
ಸೃಥ್ವ್ಯಾಮುಡ್ಛೊ ಷೆಯಾಮಾಸ ಪ್ರೋನಾಚ ತ್ರಿ ದಿವೌಕಸಾಂ ॥ ೧೮ ॥ 
ಭವತಾಂ ನಿಹಿತಃ ಸ್ವರ್ಗೋ ಮನುಜಾನಾಂ ಚ ಭೂತಲಂ । 

ಯೇ ಚಾತ್ರ ಕಂದರರತಾಃ ಸ್ಥಲೇ ವಾ ಭೂಧರೇಷು ಚ? 

ಯೇ ಸ್ಥಿತಾ ಯಾಂತು ತೇ ದೇವಾ ಮನುಜಾನಾವಿಂಯಂ ಧರಾ ॥ ೧೯೫ 
ತಚ್ಚು ತ್ವಾ ಘೋಷಿತಂ ತಸ್ಯ ರಾಜ್ಞೋ ಭಯನಿಸೀಡಿತಾಃ । 


ತ್ರಿದಶಾ ಬ್ರಹ್ಮಣೋ ನಾಕ್ಯಾದ್ಗೌರವಾತ್ರ್ರಿದಿವಂ ಗತಾಃ ॥ ೨೦೫ 
ಅಥ ಪ್ರಜಾಃ ಸ ನೃಪತಿರ್ಧರ್ಮೇಣಾಃ ವರ್ಧಯತ್ತದಾ । 
ಪುತ್ರನತ್ಸ್ಪೇಹಯುಕ್ತೇನ ಹೃದಯೇನಾತಿನಿರ್ವ್ವತಾಃ H ೨0 
ಸಪ್ರಜಾಸ್ತತ್ಸುಖಸಂನೃದ್ದಾ ಜರಾಮೃತ್ಯುನಿವರ್ಜಿತಾಃ । 

ಪುತ್ರಿಣೋ ಧನಧಾನ್ಯಾಢ್ಕಾಃ ಸರ್ವಕಾಮಸಮನ್ನಿತಾಃ ॥ ೨೨ ॥ 


೧೭ ಮಹಾ ತಸಸ್ವಿಯಾದ ನಿನಗೆ ಈ ಕಾರಣದಿಂದ ದೇವನಾಧನೆಂಬ 
ಹೆಸರುಂಟಾಗುವುದು'' ಇಂತೆಂದು ನುಡಿದು ಆ ಚತುರ್ಮುಖನು ಹಂಸನಾಹನ 
ವನ್ನೇಂ ತನ್ನ ಲೋಕಕ್ಕೆ ಹೊರಟುಹೋದನು 

೧೮ ಇತ್ತ ರಾಜನು ಭೂಮಿಯನ್ನು ಪಾಲಿಸುವೆನೆಂದು ಬ್ರಹ್ಮದೇವನಿಗೆ 
ವಚನನನ್ನಿತ್ತು ಭೂಮಿಯಲ್ಲಿದ್ದ ಡೇವತೆಗಳ್ಳೆರಿಗೂ ತಿಳಿಯುವಂತೆ ಈರೀತಿ 
ಯಾಗಿ ಡಂಗುರವನ್ನು ಹೊಡಿಸಿದನು 

ಇಷ ಜ ಗ ಕ್ರರ್ಗಲೋಕವೇ ವಾಸಸ್ಥಾನವಾಗಿ ವಿಹಿತವಾಗಿರುವುದು 
ಈ ಭೂಲೋಕವು ಮನುಷ್ಯ ರಿಗೆಮಾತ್ರ ನಿವಾಸವಾಗಿರುವುದು ಬೆಟ್ಟಗಳಲ್ಲಿಯೂ, 
ಕಣಿವೆಗಳಲ್ಲಿಯೂ, ಮೈದಾನಗಳಲ್ಲಿಯೂ ಯಾವ ದೇವತೆಗಳು ವಾಸ ಸಮಾಡು 
ತ್ರಿರುವಕೊ, ಅವರೆಲ್ಲರೂ ಈಗಲೆ ಹೊರಟುಹೋಗಬೇಕು ಮನುಷ್ಯರು ಮಾತ್ರ 
ಈ ಭೂಲೋಕನನ್ನನುಭವಿಸಬೇಕು'' 

೨೦. ಮಹಾರಾಜನ ಈ ಘೋಷಣೆಯನ್ನು ಕೇಳಿ ದೇವತೆಗಳು ಬ್ರಹ್ಮ 
ಜೀವನ ಮಾತಿನಲ್ಲಿಯ ಗೌರವದಿಂದಲೂ, ಚಕ್ರವರ್ತಿಯಾದ ಆ ಪುರಂಜಯನ 
ಭಯದಿಂದಲೂ ಸ್ವರ್ಗಲೋಕಕ್ಕೆ ಹೊರಟುಹೋದರು 

೨೧ ಬಳಿಕ ಆ ರಿಪುಂಜಯನು ಪ ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುತ್ತ 
ಮಕ್ಕಳಲ್ಲಿನ ನಾತ್ಸಲ್ಯಕ್ಕೆ ಸಮಾನವಾದ 'ಮುನಸ್ಸಿ ನ ಅಭಿಮಾನದಿಂದ ನೋಡಲು 
ಅವರು ಆನಂದಭರಿತರಾಗಿದ್ದರು. 

೨೨, ಪ್ರಜೆಗಳಲ್ಲಿ ಸುಖವು ದಿನ ದಿನಕ್ಕೆ ವೃದಿ ಿಯನ್ಸೈದುತ್ತಿದ್ದಿ ದ್ಲಿತು. ಅವರಲ್ಲಿ 


ಷೂ ತ್ರೀ ಸ್ಕಾಂಡಮಹಾಪುರಾಣಂ 


ಇಯೌವನಸ್ಥಾ ಶ್ಚ ನಿರ್ದ್ವಂದ್ಪ್ರಾಃ ಸತತಂ ಧರ್ಮ್ಷುಸಂಶ್ರಯಾಃ । 

ಕಾ ತ್ರೃಥಿವ್ಯಾಂ ಕೈಲಸ್ತು "ಸ್ನ ಲೋ ವಾ ದ್ವೀಪ ನಿನ ಚ ॥ ೨೩॥ 
ಅಕೃಷ್ಟಪಚ್ಯಾ ಪೃಥಿವೀ ಸ್ಥಾ ಡುವದ್ಧಿಃ ಫಲೈ ರ್ಮ್‌ I 

ದೇವಲೋಕ ಇವಾಣಸೀದೂ ಸರ್ವಕಾಮಗುಣೋಜ್ಯ ಲಾ ॥೨೪॥ 

ಏವಂ ವ್ರಜತಿ ಕಾಲೇ ವೈ ರಾಜ್ಞಿ ರಾಜ್ಯಂ ಪ್ರಕುರ್ವತಿ । 


ಮಹಾಮರ್ಷಹರಾ ದೇವಾ ವಿಪ್ರಕಾರ್ಯಾರ್ಥಮುದ್ಯತಾಃ ॥ ೨೫ ॥ 
ಪ್ರಜಾನಾಂ ಬಹುದುಃಖಾನಿ ಮುಹುಃ ಕುರ್ವ್ಯಂತ್ಯನೇಕಶಃ । 
ಅಥಾಂನಾವೃಷ್ಟಿಮಕರೋತ್ಸುದೀರ್ಥಾಂ ಪಾಕಶಾಸನಃ ॥ ೨೬॥ 


ತಥಾ ಸಂಹ್ರಿಯಮಾಣೇಷು ಲೋಕೇಷು ನೃಪಸತ್ತಮಃ । 

ಮೇಘೋ ಭೂತ್ವಾ ದಿವಂ ಪ್ರಾಪ್ಯ ಸುವೃಷ್ಟಿಮಕರೋನ್ನೃಪಃ ॥ ೨೭॥ 
ತೇನೈ ನಾಸ್ಕಾಯಿತೋ ಲೋಕಃ ಸುಖೀ ಜಾತೋ ಯಶಸ್ವಿನಿ । 

ತತಃ ಕಾಲೇತು ಕಸ್ಮಿಂಶ್ಲಿದವರ್ಷತ್ತಾಕಶಾಸನಃ | 

ಸಂವರ್ತೋ ವಾರಿದೋ ಭೂತ್ವಾ ಮೇಘಾನ್ಪೈ ನಿನ್ಯಸಾತಯತ್‌ ॥ ೨೮ ॥ 


ಮುಪ್ಪು ಸಾವುಗಳೆಂಬುವೇ ಇರಲಿಲ್ಲ ಎಲ್ಲರೂ ಬಹುಪುತ್ರವಂತರೂ, ಧನಧಾನ್ಯ 
ಸಮೃ ದ್ವಿ ಯುಳ್ಳವರೂ, ಸಕಲಾಭೀಷ್ಟ ಗಳನ್ನು ಸಡೆದವರೂ ಆಗಿದ್ದರು 
ತೆ ಸ ರೂ ಯೌವನನಂತರೂ, ರಾಗದ್ವೆ ೇಷರಹಿತರೂ, ನಿತ್ಯವೂ 

ಧರ್ಮಕಾರ್ಯದಲ್ಲಿ ನಿರತರೂ ಆಗಿದ್ದರು ಭೂಮಿಯಲ್ಲಿ ಮಲೆನಾಡಾಗಲಿ, 
ಮೈದಾನವಾಗಲಿ, ದ್ವೀಪಗಳಾಗಲಿ ಇರಲಿಲ್ಲ 

೨೪ ಸಾಗುವಳಿಯಿಲ್ಲದೆಯೇ ಭೂಮಿಯು ಬೆಳೆಯನ್ನು ಕೊಡುತ್ತಿದ್ದಿತು 
ಮರಗಳು ರುಚಿಕರಗಳಾದ ಹಣ್ಣುಗಳಿಂದ ತುಂಬಿದ್ದುವು ಹೀಗೆ ಸಕಲಾಭೀಷ್ಟ 
ಗಳಿಂದ ತುಂಬಿದುದಾಗಿ ಭೂಲೋಕವು ದೇವಲೋಕವನ್ನೇ ಹೋಲುತ್ತಿದ್ದಿತು 

೨೫. ಹೀಗೆ ರಾಜನು ರಾಜ್ಯವನ್ನಾಳುತ್ತ ಬಹುಕಾಲವು ಕಳೆಯಲು 
ದೇವತೆಗಳು ಅಸೂಯಾಸರರಾಗಿ ಸುಖಮಯವಾದ ಈ ಸ್ತಿತಿಯನ್ನು ಕೆಡಿಸ 
ಲೆಳಸಿದರು 

೨೬. ಬಹು ವಿಧಗಳಿಂದ ಮತ್ತೆಮತ್ತೆ ಭೂಲೋಕದ ಜನರಿಗೆ ದುಃಖಗಳನ್ನು 
ತಂದೊಡ್ಡಿ ದರು. ಮಹೇಂದ್ರನೂ ಬಹಳಕಾಲದವರೆಗೂ ಮಳೆಯನ್ನು ಕರೆಯಲಿಲ್ಲ. 

೨೭. ಹೀಗೆ ಲೋಕವು ಕ್ಷಯಿಸುವ ಪ್ರಸಂಗವೊದಗಲು ಮಹಾರಾಜನೇ 
ಮೇಘವಾಗಿ ಆಕಾಶಕ್ಕೆ ಹೋಗಿ ಯಥೇಚ್ಛವಾಗಿ ಮಳೆಯನ್ನು ಸುರಿಸಿದನು. 

೨೮. ಇದರಿಂದ ಲೋಕವು ಸಮಾಧಾನವನ್ನು ಹೊಂದಿ ಆನಂದದಿಂದಿದ್ದಿತು. 
ಮತ್ತೊಮ್ಮೆ ಇಂದ್ರನು ಪ್ರಳಯಕಾಲದ ಮೇಘವಾಗಿ ಬಂದು ಅನೇಕ ಮೇಘ 
“ಗಳೊಡನೆ ಪ್ರಚಂಡನಾದ ಮಳೆಯನ್ನು ಕರೆದನು. 


ಚಳು2 ಸಸ್ತಕಿತಮೋ9ಧ್ಯಾಯ।ಃ ೩೬೭ಕ್ಕ 


ತತಸ್ತು ಮಾರಕೋ ಭೂತ್ವಾ ನೃಪತಿಸ್ತಾಮಧಾರಯತ್‌ । 


ತತೋಃನಲಃ ಪ್ರಣಸ್ಟೋಭೂತ್ಸರ್ವತಃ ಪೃಥಿನೀತಲಾತ್‌ ॥ ೨೯॥ 
ನ ಯಜ್ಞಾ ನ ಜಪೋ ಹೋಮೋ ನ ಚ ಪಕ್ತಿರವರ್ತತ। 

ಲೋಕ ಶ್ಚ ವ್ಯಾಧಿಸಂಕ್ಸುಬ್ಲಸ್ತದಾ:ಭೂದ್ವಿಷಮೇ ಸ್ಥಿತಃ ॥೩೦॥ 
ತತಃ ಸ ರಾಜಾ ತಂ ದೃಷ್ಟ್ವಾ ತ್ವಭವದ್ಭ್ಧವ್ಯವಾಹನಃ ] 
ಸೋಂಧಾರಯತ್ಪಜಾಃ ಸರ್ವಾ ಯುಜ್ಹಾಂಶ್ಚ ತ್ರಿದಿವೌಕಸಃ 1೩೧॥ 
ಏತಸ್ಮಿನ್ನಂತರೇ ದೇವಿ ತ್ವಯಾ ಸಾರ್ಧಂ ಸಮಾಗತಃ । 

ಪದರ್ಶನಾರ್ಥಂ ಸ್ವನಗರೀಮಹಂ ಭೂತಗಣೈರ್ವ್ವತಃ 1 ೩೨॥ 
ತತೋ ದೇವಗಣಾಃ ಸರ್ವೇ ಸಕಿನ್ನರಮುಹೋರಗಾಃ | 

ಸಯಕ್ಷರಕ್ಟೋ ಗಂಧರ್ವಾಃ ಸಿದ್ಧವಿದ್ಯಾಧರೋರಗಾಃ ॥ ೩೩ 
ಭೂತಾಃ ಪ್ರೇತಾಃ ಸಿಶಾಚಾಶ್ಚ ಯೇ ಚಾಂನ್ಕೇ ಗಗನೇಚರಾಃ । 

ಚತ್ವಾರಃ ಸಾಗರಾಕ್ಚೆನ ಕ್ಸಾರಕ್ಸೀರಾದಿಸಿಂದವಃ ॥ ೩೪॥ 
ಗಂಗಾಚ ಯಮುನಾ ಸಿಂಧುಶ್ಚಂದ್ರಭಾಗಾ ಸರಸ್ವತೀ । 

ಚರ್ಮದಣ್ವತೀ ಭೀಮರಥೀ ಪುಣ್ಯಾ ಗೋದಾವರೀ ನದೀ ॥ ೩೫ ॥ 


೨೯, ಆಮಹಾರಾಜನು ದೊಡ್ಡ ಬಿರುಗಾಳಿಯಾಗಿ ಆ ಮೇಘಸಬಕ್ತಿಯನ್ನು 
ಚೆದುರಿಸಿದನು ಈ ಮಹಾ ವರ್ಷದಿಂದ ಭೂನಿಯಲ್ಲೆಲ್ಲಿಯೂ ಬೆಂಕಿಯೇ 
ಕಾಣದಂತಾಯಿತ.. 

೩೦-೩೧. ಯಜ್ಞಗಳಾಗಲಿ, ಜಸಗಳಾಗಲಿ, ಹೋಮಗಳಾಗಲಿ, ಪಾಕ 
ಕರ್ಮಗಳಾಗಲಿ ನದೆಯಲಿಲ್ಲ.  ಲೋಕವೆ್ಲವೂ ರೋಗಪೀಡಿತವಾಗಿ ಬಹಳ 
ಸಂಕಟಕ್ಕೊಳಗಾಯಿ ತು ಅದನ್ನು ಕಂಡು ಮಹಾರಾಜನು ತಾನೇ ಅಗ್ನಿಯಾದನು. 
ಅಲ್ಲದೆ ತಾನೊಬ್ಬನೇ ಪ್ರಜೆಗಳನ್ನೂ, ಯಜ್ಞಯಾಗಾದಿಗಳನ್ನೂ, ದೇವತೆಗಳನ್ನೂ 
ಪೋಷಿಸುತ್ತಿದ್ದನು. 

೩೨. ಎಲೌ ಪಾರ್ವತಿಯೆ! ಈ ಸಮಯದಲ್ಲಿಯೇ ನಾನೂ ನಿನ್ನೊಡಗೂಡಿ 
ಭೂತಗಣಗಳಿಂದ ಪರಿವಾರಿತನಾಗಿ ನನ್ನ ಪಟ್ಟಣವನ್ನು ನೋಡುವುದಕ್ಕಾಗಿ 
ಅಲ್ಲಿಗೆ ಹೋದೆನು. 

೩೩-೩೭. ಆಗ ಸಮಸ್ತ ದೇವತಾಗಣಗಳೂ, ಕಿನ್ನರರೂ, ಮಹಾನಾಗರೂ, 
ಯಕ್ಸರೂ, ರಾಕ್ಬಸರೂ, ಗಂಧರ್ವರೂ, ಸಿದ್ಧರೂ, ವಿದ್ಯಾಧರರೂ, ಭೂತಗಳೂ, 
ಪಿಶಾಚರೂ, ಪ್ರೇತರೂ, ಇತರ ಆಕಾಶಸಂಚಾರಿಗಳೂ, ನಾಲ್ಕು ಸಮುದ್ರಗಳ 
ಅಧಿದೇವತೆಗಳೂ, ಲನಣ, ಕ್ಲೀರಗಳೇ ಮುಂತಾದ ಸಪ್ರಸಮುದ್ರಗಳೂ, 
ಗಂಗಾ, ಯಮುನಾ, ಸಿಂಧು, ಚಂದ್ರಭಾಗಾ, ಸರಸ್ವತಿ, ಚರ್ಮಣ್ವತಿ, 
ಭೀಮರಥಿ, ಪುಣ್ಯಪ್ರದವಾದ ಗೋದಾವರಿ, ವಿಪಾಶಾ, ದೇವಿಕಾ, ಸತಯು, 

11 


೭೪ ಶ್ರೀ ಸ್ಕಾಂದಮಹಾಪುರಾಣಂ 


ವಿಸಾಶಾ ದೇವಿಕಾ ಪುಣ್ಯಾ ಶರಯೂಃ ಕೌಶಿಕೀ ತಥಾ | 
ಗೋಮತೀ ಧೂತಪಾಪಾ ಚ ಬಾಹುದಾ ಚ ದೃಷದ್ಧತೀ ॥ ೩೬8 
ಪರಾ ವೇದಸ್ಮೃತಿಶ್ಚೈವ ವೇತ್ರಫ್ಲೀ ನರ್ಮದಾ ಶಿವಾ । 

ಶಾಸೀ ಪಯೋಷ್ಲೀ ನಿರ್ನಿಂಧ್ಯಾ ಸರ್ವಾಸ್ತತ್ರ ಸಮಾಗತಾಃ ೩೭% 


ಪುಷ್ಕರಶ್ಚ ಪ್ರಯಾಗಶ್ಚ ಪ್ರಭಾಸೋ ನೈಮಿಷಸ್ತಥಾ । 


ಪೃಥುತೀರ್ಥೊೋದಕಶ್ಚೈವ ತಧೈವಾಂಮರಕಂಟಕಃ ॥ ೩೮೫ 
ಗಂಗಾದ್ವಾರಃ ಕುಶಾನರ್ತೊೋ ಬಿಲ್ವಕೋ ನೀಲಪರ್ವತಃ। 
ವಾರಾಹಪರ್ವತಶ್ಚೈನ ತೀರ್ಥಂ ಕನಖಲಂ ತಥಾ H AFM 
ಭೃಗುತುಂಗಃ ಸುಕುಕ್ಪಶ್ವಾಪ್ಮಜಗಂಧಶ್ಚ ಪಾರ್ವತಿ । 

ಕಾಲಿಂಜರಃ ಸ ಕೇದಾರೋ ರುದ್ರಕೋಟರ್ನುಹಾಲಯಃ ॥ ೪೦18 


ಸ್ಥಾನಾನಿ ಚ ಸಮಸ್ತಾನಿ ಪುಣ್ಯಾನ್ಯಾಯತನಾನಿ ಚ । 
ಮೇರುರ್ಮುಹೇಂದ್ರೋ ಮಲಯೋ ಮಂದರೋ ಗಂಧಮಾದನಃ॥ ೪೧8 
ಮುನಯೋ ವಾಲಪಿಲ್ಯಾಶ್ಚ ನೇದಾಶ್ಚತ್ವಾರ ಏನ ಚ । 

ಏತೇ ಚಾಂನ್ಯೇ ಚ ಬಹವಃ ಸಮಾಯಾತಾ ಮಯಾ ಸಹ ॥ VSM 
ಅನಂತರಂ ಮಯಾ ಮೇರುಃ ಸ್ಥಲಾಕಾರಃ ಕೃತಸ್ತತಃ । 

ತಸ್ಮಿನ್‌ಸ್ಥಲೇ ಸ್ಥಿತೋ ದೇವಿ ಉಪನವಿಷ್ಟಃ ಸುರೈರ್ವೃತಃ। 

ನಿಯುಕ್ತಾಃ ಸಾಗರಾಃ ಪಾರ್ಶ್ವೇ ಚತ್ವಾರೋ ಲವಣಾವಯಃ ॥ ೪೩8 


ಕೌಶಿಕಿ, ಗೋಮತಿ, ಧೂತಪಾಪಾ, ಬಾಹುದಾ, ದೈಷದ್ವತಿಗಳೆಂಬ ನದಿಗಳೂ, 
ಪರಾ, ವೇದಸ್ಮ್ಮೃತಿ, ನೇತ್ರಫ್ಲೀ. ನರ್ಮದಾ, ತಾನೀ, ಪಯೋಷ್ಲಿ, ನಿರ್ನಿಂಧ್ಯಾ 
ಮುಂತಾದ ತೀರ್ಧಗಳೂ ಅಲ್ಲಿಗೆ ಬಂದು ಸೇರಿದುವು 

ಒಲ-೪೧ ಪುಷ್ಕರ, ಪ್ರಯಾಗ, ಪ್ರಭಾಸ, ನೈಮಿಷ, ಪೃಧುತೀರ್ಥ, 
ಅನುರಕಂಟಕ, ಗಂಗಾದ್ವಾರ, ಕುಶಾವರ್ತ, ಬಲ್ವಕ್ಸೇತ್ರ, ನೀಲಪರ್ವತ, 
ವರಾಹಪರ್ವತ್ಮ ಕನಹಲತೀರ್ಥ, ಭೃಗುತುಂಗ, ಸುಕುಕ್ಸೃ ಅಜಗಂಧ, 
ಕಾಲಿಂಜರ, ಕೇದಾರ, ರುದ್ರಕೋಟ, ಮಹಾಲಯ, ಮುಂತಾದ ಸಮಸ್ತ 
ಕ್ಲೇತ್ರಗಳೂ, ಪುಣ್ಯಧಾಮಗಳೂ, ನೇರು, ಮಹೇಂದ್ರ, ಮಲಯ, ಮಂದರ, 
ಗಂಧಮಾದನ ಮುಂತಾದ ಪರ್ವತಗಳೂ ಬಂದುವು 

೪೨. ಮಹಾ ಮುನಿಗಳೂ, ವಾಲಖಿಲ್ಯರೂ, ನಾಲ್ಕು ವೇದಗಳ ಅಭಿಮಾನಿ 
ದೇವತೆಗಳೂ ಬಂದರು. ಇವರೂ ಇತರ ಅನೇಕ ದೇವಪ್ರಮುಖರೂ ನನ್ನೊಡನೆ 
ಅಮರಾವತಿಗೆ ಪ್ರಯಾಣಮಾಡಿದರು. 

೪೩. ಬಳಿಕ ನಾನು ಆ ಸ್ಥಳವನ್ನೇ ಮೇರುಪರ್ವತದ ಆಕಾರವುಳ್ಳುದನ್ನಾಗಿ 
ಮಾಡಿ ಸಮಸ್ತ ದೇವತೆಗಳೊಡಗೂಡಿ ಅಲ್ಲಿಯೇ ವಾಸವನ್ನು ಮಾಡಿದೆನು. 


ಚತುಃಸಪ್ತತಿತನೋರತಧ್ಯಾಯಃ ೬೭೫ 


ಅಥ ವ್ಯಾಕುಲತಾಂ ಪ್ರಾಪ್ತಃ ಸ ಚ ರಾಜಾ ರಿಪುಂಜಯಃ | 

ಸ್ವಸ್ಥಲಸ್ಥಂ ಚ ಮಾಂ ದೃಷ್ಟ್ವಾ ಸಮಾಯಾತಸ್ತು ಮಾಂ ಪ್ರತಿ ॥ ೪೪॥ 
ತೇಜಸಾ ದಹ್ಯಮಾನೋ ಪಿ ಮದೀಯೇನ ವರಾನನೇ । 

ಭೀತೋ ಪಿ ತೋಷಯಾಮಾಸ ಕೋಸಿ ದೇವ ನಮೋಸ್ತು ತೇ ॥೪೫॥ 
ಸ್ಥಲೇಂಸ್ಮಿನ್ಸೈ ಪ ರಾಜಾಂಹಂ ಮಯಾಪ್ರ್ಯುಕ್ತಂ ನಿನೋದತಃ । 


ಚತುರ್ವರ್ಗಶ್ಚತುರ್ಮೂರ್ತಿಶ್ಚತುರ್ಧಾ ಸಂಸ್ಥಿತೋ ನೃಪಃ ॥ ೪೬ ॥ 
ತೇನಾಹಂ ಸರ್ವತೋ ದೃಷ್ಟೋ ವಾಜ್ಮಯೇ ಸಚರಾಚರೇ । 

ಅನಂತರಂ ಸ್ತುತಸ್ತೇನ ಭಕ್ತ್ಯಾ ಪರಮಯಾ ಪ್ರಿಯೇ ॥ ೪೭॥ 
ಪ್ರಭಾವಮತುಲಂ ದೃಷ್ಟ್ಯಾ ಮದೀಯಂ ವ್ಯಾಪಕಂ ಪರಂ | 

ಭಕ್ತ್ಯಾ ಪರಮಯಾ ದೇವಿ ಸ ಚ ಮಾಂ ಶರಣಂಗತಃ ॥ ೪೮ ॥ 
ಭೂಯಃ ಸ್ತ್ರತೋಪಿ ತೇನಾಂಹಂ ತುಷ್ಟೋ ವೈ ತಸ್ಯ ಭೂಪತೇಃ । 
ತೇನೋಕ್ತಂ ಯದಿ ಮೇ ದೇವ ತುಷ್ಪಸ್ತಂ ಪರಮೇಶ್ವರ ॥೪೯॥ 





ಆ ಕ್ಷೇತ್ರದ ಸಕ್ಕದಯೇ ಲವಣೋದಕನೇ ಮೊದಲಾದ ನಾಲ್ಕು ಸಮುದ್ರ 
ಗಳನ್ನೂ ನೆಲೆಗೊಳಿಸಿದೆನು 

೪೪, ಆಗ ರಾಜನಾದ ರಿಪ್ರಂಜಯನು ವಾಕುಲವನ್ನು ಹೊಂದಿದನು. 
ತನ್ನ ರಾಜಧಾನಿಯಲ್ಲಿ ನೆಲಸಿದ ನನ್ನನ್ನು ಕಂಡು ನನ್ನ ಒಳಿಗೆ ಬಂದನು. 

೪೫ ಎಲೌ ಪಾರ್ವತಿಯೆ ! ನನ್ನ ತೇಜಸ್ಸಿನಿಂದ ಸುಡಲ್ಪಡುವವನಂತಿ 
ದ್ದರೂ, ಭಯಚಕಿತನಾಗಿದ್ದರೂ ನನ್ನನ್ನು ಸಂತೋಷಪಡಿಸುವವನಾಗಿ ಕೇಳಿದನು. 
*ದೇವ! ನೀನು ಯಾರಾದರೂ ಆಗಲಿ ನಿನ್ನನ್ನು ನನುಸ್ವರಿಸುವೆನು ಯ 

೪೬, ನಾನು ವಿನೋದದ ಮಾತುಗಳಿಂದಲೇ ಉತ್ತರವನ್ನಿತ್ತೆನು. 
“ ರಿಪುಂಜಯ' ನಾನೇ ಈ ಪ್ರದೇಶಕ್ಕೆ ರಾಜನು ಧರ್ಮಾರ್ಧಕಾಮಮೋಕ್ಷ 
ಗಳನ್ನು ಕೊಡುವ ನಾಲ್ಕುರೂಸಗಳನ್ನು ಧರಿಸಿ ಇಲ್ಲಿ ನಾನು ನಾಲ್ತುಕಡೆಗಳಲ್ಲಿಯೂ 
ನೆಲಸಿರುವೆನು '' 

೪೭. ಆಗ ರಾಜನು ಆ ಮಾತಿಗೆ ವಿಷಯವಾದ ಚರಾಚರಾತ್ಮಕವೆನಿಸಿದ 
ಬ್ರಹ್ಮಾಂಡದಲ್ಲೆಲ್ಲಿಯೂ ನನ್ನನ್ನೇ ಕಾಣುತ್ತ. ಪರಮಳತ್ಕಿಯುಕ್ತನಾಗಿ ಸ್ತೋತ್ರ 
ಮಾಡತೊಡಗಿದನು 

೪೮. ದೇವಿಯೆ! ಸರ್ವವ್ಯಾವಕವೂ, ಸನ್ದೇತ್ಮಮವೂ ಆದ ನನ್ನ 
ಮಹಿಮೆಯನ್ನು ಕಂಡು ಮಹಾಭಕ್ತಿಯಿಂದ ಆತನು ನನ್ನನ್ನೇ ಶರಣು 
ಹೊಂದಿದನು. 

೪೯-೫೦. ಇಂತು ಮತ್ತೆ ಮತ್ತೆ ಸೆನ್ರ್ರೀತ್ರಮಾಡುತ್ತಿದ್ದ ಆ ಮಹಾರಾಜನಲ್ಲಿ 
ನಾನು ಸಂತುಷ್ಟನಾದೆನು. ಆಗ ಆತನಿಂತೆಂದನು. "«ಓ ಸರಮೇಶ್ವರನೆ! ನನ್ನಲ್ಲಿ 


ಶ೭೬ ಶ್ರೀ ಸ್ಕಾಂದಮಹಾವುರಾಣಂ 


ಭಕ್ತಿರ್ಮೇ ಸುದೃಢಾ ಭೂಯಾತ್ತ್ಮಯಿ ಸರ್ವೇಶ ಶಾಶ್ವತೀ । 
ತುಷ್ಟೋ ಹಂ ತೇನ ವಾಕ್ಕೇನ ಪುನಃ ಪ್ರೋಕ್ತೋ ಮಯಾ ನೃಪ॥ ೫೦೫ 
ಏವಂ ಭವಿಷ್ಯತೀತ್ಯುಕ್ತ್ವಾ ಪುನರ್ಮಾಂ ಬ್ರೂಹಿ ಪಾರ್ಥಿವ । 

ಹೃದಿ ಸ್ಥಿತಶ್ಚ ತೇ ಕಾಮಃ ಸರ್ವಕಾಲಂ ಭವಿಷ್ಯತಿ ॥೫೧॥ 
ಅಧೃಷ್ಯಃ ಸರ್ವದೇವಾನಾಂ ಸರ್ವದಾ ಸಂಭನಿಷ್ಯಸಿ । 

ತೇನಾಹಂ ಹಾ ಿರ್ಥಿತೋ ದೇವಿ ಭೂಯೋ ನರಮನುತ್ತಮಂ ॥೫೨॥ 
ಅತೀವ ರಾಜಕೇ ದೇವ ಸ್ಥ ಲೋಯಂ ತನ ಸನ್ನಿಧೌ । 


ಮೇರುರೇಷ ನ ಸಂದೇಹೋ ವಲ್ಲಭಃ ಸರ್ವದಾ ತನ ॥ ೫೩ ॥ 
ರಾಜಸ್ಥಲೇಶ್ವ ರೋಸಿ ತ್ವಂ ವಿಖ್ಯಾ ತೋ ಭುನನತ್ರಯೇ | 

ಭವಿಷ್ಯಸಿ ಯಧಾ ದೇವ “ಥಾ ತ್ವಂ ಕರ್ತುಮರ್ಹಸಿ ॥ ೫೪ ॥ 
ಅತ್ರಾಗತ್ಯ ಚ ಯೋ ದೇನ ಭಕ್ತ್ಯಾ ಪರಮಯಾ ಯುತಃ । 

ಯಾತ್ರಾಂ ಕರೋತಿ ಭಾವೇನ ಪುರಾಣೋಕ್ತನಿಧಾನತಃ ॥ ೫೫ ॥ 
ತಸ್ಯ ತ್ವಯಾ ಪ್ರದಾತವ್ಯಂ ಸರ್ವಂ ಮನಸಿ ಚಿಂತಿತಂ । 

ಅಣಿಮಾದಿಗುಣಾಃ ಸರ್ಮೇ ಘಟಕಾಸಿದ್ಧಿರಂಜನಂ ॥ ೫೬॥ 


ಭಾಭಾ ಸಹೋ ಸೂಯ ಭಾವಾ ಖಿ ಹೊಸನಂ ಸಾತ ದ, 
ನೀನು ಸಂತೋಷಗೊಂಡಿರುವೆಯಾದಕರೆ ನಿನ್ನಲ್ಲಿ ನನಗೆ ನಿಶ್ಚಲವೂ, ಶಾಶ 'ತವೂ 
ಆದ ಭಕ್ತಿಯುಂಟಾಗ.ವಂತ ಅನುಗ್ರಹಿಸು”' ಈವಾ ಕ್ಯ ೦ದ ಸಂತುಷ್ಟನಾ 
ನಾನು ಪುನಃ ಹೇಳಿದೆನು. 

೫೧. ಎಲೆ ಭೂಪುಲಕನೆ! ನಿನ್ನ ಇಷ್ಟದಂತೆಯೇ ನಡೆಯುವುದು. 
ಈಗ ಮತ್ತೆ ನಿನ್ನ ಮನಸ್ಸಿನಲ್ಲಿರುವ ಇಷ್ಟಾರ್ಥವನ್ನು ತಿಳಿಸು. ಅದು ಶಾಶ್ವತ 

ಗಿ ನದೆದುಬರುವಂತೆ ಮಾಡುವೆನು 

೫೨. ನೀನು ಯಾವಾಗಲೂ ಸಕಲದೇವತೆಗಳಿಗೂ ಜಯಿಸಲಸಾಧ,ನಾಗಿ 
ರುಪಿ” ಇಂತೆಂದ ನನ್ನಲ್ಲಿ ಆತನು ಪುನಃ ಉತ್ಕೃಷ್ಟವಾದ ವರವೊಂದನ್ನು 
ಯಾಚಿಸಿದನು 

೫೩. "" ದೇವದೇವ! ನಿನ್ನ ಸನ್ನಿಧಿಯಲ್ಲಿರುವ ಈ ಪ್ರದೇಶವು ಬಹಳವಾಗಿ 
ತೋಭಿಸುತ್ತಿರುವುದು. ಇದು ಸರ್ವಕಾಲಗಳಲ್ಲಿಯೂ ನಿನಗೆ ಪ್ರಿಯವಾದ 
ಮೇರುವೆಂಬುದರಲ್ಲಿ ಸಂದೇಹನಿ್ಲ. 

೫೪. ಈ ರಾಜಸ್ಥಳಕ್ಕೆ' ನೀನು ಅಧಿಪತಿಯಾಗಿ ಮೂರು ಲೋಕಗಳಲ್ಲಿಯೂ 
ಹೇಗೆ ಪ್ರಖ್ಯಾತಿಯನ್ನು ಸಡೆಯುವೆಯೊ, ಹಾಗೆಯೆ ಮುಂದಿನ ಕಾರ್ಯವನ್ನೂ 
ಮಾಡಬೇಕಾಗಿರುವುದು. 

೫೫-೫೬, ಮಹಾದೇವನೆ! ಇಲ್ಲಿಗೆ ಬಂದು ಯಾವನು ಅತ್ಯಂತ ಭಕ್ತಿ 
ಯುಳ್ಳವನಾಗಿ ಪುರಾಣಗಳಲ್ಲಿ ಹೇಳಿರುವ ವಿಧಿಯನ್ನನುಸರಿಸಿ ಯಾತ್ರೆಯನ್ನು 


ಶ್ಚ 
ದಿ 


ಹ 


ಚತು;ಸಸ್ತತಿತಮೋ9ಧ್ಯಾಯಃ ೩೭ 


ಖಡ್ಗಂ ಚ ಪಾದುಕಾಂ ಚೈನ ಜಲವಾಸಂ ರಸಾಯನಂ । 


ರಾಜಸ್ಥ ಲೇಶ್ವರಂ ಯಸ್ತು ಭಕ್ತ್ಯಾ ಪಶ್ಯತಿ ಮಾನವಃ ॥೫೭॥ 
ದಶಮ್ಯಾಂ ತು ವಿಶೇಷೇಣ ಕೃತ್ವಾ ನಿಯಮಪೂರ್ವಕಂ । 
ದೇವಾನಾಮಪಿ ದೇವತ್ವಂ ಸಂಪ್ರಾಪ್ಲೋತಿ ಮಹೇಶ್ವರಃ ॥ ೫೮ ॥ 


ಪೂಜನೀಯಸ್ತು ತ್ರಿದಿನೈರ್ಯಥಾ ದೇವಃ ಪುರಂದರಃ । 

ದೃಷ್ಟ್ವಾ ರಾಜಸ್ಥಲೇ ದೇನಂ ಯೋಂತ್ರ ಯಾತ್ರಾಂ ಕರಿಷ್ಯತಿ ॥೫೯॥ 
ತಸ್ಯ ಶ್ರೀರ್ನಿಜಯಶ್ಚೈನ ಭನತ್ಯೇವ ನರೋ ಮನು । 

ಶತ್ರವಃ ಸಂಕ್ಷಯಂ ಯಾಂತು ಸಂಪದ್ಯಂತಾಂ ಮನೋರಥಾಃ ॥೬೦॥ 
ವೃದ್ಧಿರ್ಭವತು ವಂಶೇ ಚ ದರ್ಶನಾತ್ತನ ಶಂಕರ । 

ಸರ್ವೇಂತ್ರ ದೇವಾಸ್ತಿಷ್ಠಂತು ಮೇರುರತ್ರೆವ ತಿಷ್ಪತು । 

ತಿಷ್ಠಂತು ಸಾಗರಾಃ ಸರ್ವೇ ತವ ದೇವ ಸಮಾಪತಃ ॥೬೧॥ 
ಇತ್ಯುಕ್ತೋಹಂ ತದಾ ತೇನ ಮಯಾ ಚೋಕ್ತಂ ವರಾನನೇ | 
ಸುದ್ಯುಮ್ನೋ ನಾನು ಭೂಸಾಲೋ ಯದಾತ್ರೆನಾಗಮಿಷ್ಯತಿ ॥ ೬೨॥ 


ಅಷ್ಟಸಿದ್ಧಿ ಗಳನ್ನೂ, ಘಟಕಾದ್ಯೌಷಧಸಿದ್ಧಿಯನ್ನೂ ಅಂಜನಪ್ರಯೋಗವನ್ನೂ 
ಅನುಗ್ರ ಹಿಸಬೇಕು. 

೫೭-೫೮. ಇಷ್ಟೆಯಲ್ಲದೆ ಖಡ್ಗಸಿದ್ಧಿಯನ್ನೂ, ಪಾದುಕಾಪ್ರಸಾದವನ್ನೂ, 
ರಸಾಯನಕಲ್ಪವನ್ನೂ ಕೃಪೆಮಾಡು. ಈ ರಾಜಸ್ಪಲೇಶ್ವರನನ್ನು ಯಾವ 
ಮಾನವನು ಭಕ್ತಿಯಿಂದ ಸಂದರ್ಶಿಸುವನೊ, ವಿಶೇಷವಾಗಿ ದಶಮಿಯ ತಿದ್ದಿಯಲ್ಲಿ 
ನಿಯಮಸಹಿತವಾದ ಪೂಜೆಯನ್ನು ಮಾಡುವನೊ ಅವನು ದೇವತೆಗಳಿಗೂ 
ದೇವತೆಯೆನಿಸಿ ಮಾಹೇಶ್ವರಸದನನ್ನು ಪಡೆಯುವನು. ಮಹೇಂದ್ರನಂತೆಯೇ 
ಅವರಿಂದ ಪೂಜೆಗಳನ್ನು ಕೈಗೊಳ್ಳುತ್ತಿರುವನು. 

೫೯. ಈ ಸ್ಥಳದಲ್ಲಿ ರಾಜಸ್ಪಲೇಶ್ವರನನ್ನು ನೋಡಿ ಯಾವನು ಯಾತ್ರಿ 
ಯನ್ನು ಮಾಡುವನೊ, ಅವನಿಗೆ ಐಶ್ವರ್ಯವೂ, ಕಾರ್ಯಜಯವೂ ಉಂಟಾಗು 
ವುನೆಂದು ನನ್ನ ವರವಿರುವುದು. 

೬೦. ಎಲ್ಲೆ ಮಹೇಶ್ವರನೆ! ನಿನ್ನ ದರ್ಶನವನ್ನು ಮಾಡಿದವರಿಗೆ ಶತ್ರುಗಳು 
ನಾಶವಾಗಲಿ. ಸಕಲಾಭೀಷ್ಟಗಳೂ ಕೈ ಗೂಡಲಿ. ಸಂತಾನವು ವೃದ್ಧಿಯನ್ನೈದಲಿ. 

೬೧. ದೇವದೇವನಾದ ನಿನ್ನ ಸಮಾಸದಲ್ಲಿಯೇ ಸಮಸ್ತ ದೇವತೆಗಳೂ 
ನೆಲಸಿರಲಿ. ಇದೇ ಮೇರುಸ್ಥಳವಾಗಲಿ. ಸಮಸ್ತ ಸಮುದ್ರಗಳೂ ಇಲ್ಲಿಯೇ 
ಸನ್ನಿಹಿತಗಳಾಗಲಿ.'' 

೬೨, ಇಂತೆಂದು ರಿಪುಂಜಯನು ನನ್ನನ್ನು ಪ್ರಾರ್ಥಿಸಿಕೊಳ್ಳಲು, ನಾನು 


ಮಾಡುವನೊ, ಅವನಿಗೆ ನೀನು ಮನಸ್ಸಿನ ಸಮಸ್ತಾಭಿಲಾಷೆಗಳನ್ನೂ, ಅಣಿಮಾದಿ 


ಕೀ ಶ್ರೀ ಸ್ಕಾಂದಮಹಾಪುರಾಣಂ 


ಪುತ್ರಾರ್ಥಂ ಭಾರ್ಯಯಾ ಸಾರ್ಧಂ ತದಾ ದಾಸ್ಯಾಮಿ ವಾಂಛಿತೆಂ । - 
ತದಾ ಸಮುದ್ರಾಶ್ಚತ್ಪಾರಃ ಸ್ಥಾಸ್ಯಂತಿ ಸಫಲಾಃ ಸ್ವಯಂ । 


ತಸ್ಕಾರಾಧನತೋ ಭೂಪ ಪುತ್ರಂ ದಾಸ್ಯಾಮಿ ಶೋಭನಂ ॥ ೬೩ ॥ 
ಯೇ ಚಾಂತ್ರ ಮಾನವಾ ರಾಜನ್ಯಾತ್ರಾಂ ಕುರ್ವಂತಿ ಭಕ್ತಿತಃ । 
ತೇಷಾಂ ಮನೋರಥಾವಾಸ್ತಿರ್ಭವಿಷ್ಯತಿ ನ ಸಂಶಯಃ ೬೪8 


ರಾಜಾ ರಿಪುಂಜಯೋ ಭಕ್ತ್ಯಾ ಗಣಾಧೀಶಃ ಕೃತೋ ಮಯಾ 1೬೫8 
ಏಷ ತೇ ಕಥಿತೋ ದೇವಿ ಪ್ರಭಾವಃ ಪಾಪನಾಶನಃ । 
'ರಾಜಸ್ಥಲೇಶ್ವರೇಶಸ್ಯ ಶ್ರೂಯತಾಂ ವಡಲೇಶ್ವರಂ 1೬೬8 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಂಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಕಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
4" ರಾಜಸ್ಕಲೇಶ್ವರಮಾಹಾತ್ಮ್ಯವರ್ಣನಂ?' ನಾಮ 
ಚತುಃಸಪ್ತತಿತತೋಂಧ್ಯಾಯಃ 


ಆತನಿಗೆ ಹೇಳಿದೆನು " ಮುಂದೆ ಮಹಾರಾಜನಾದ ಸುದ್ಯುಮ್ನನೆಂಬವನು 
ಇಲ್ಲಿಗೆ ಬರುವನು. ಪುತ್ರಕಾಮನಾಗಿ ಆತನು ಹಂಡತಿಯೊಡನೆ ಬರುವ 
ಸಮಯದಲ್ಲಿ ನಿನ್ನ ಅಭೀಷ್ಟವನ್ನು ನೆರವೇರಿಸಿಕೊಡುವೆನು 

೬೩. ಆಗ ಇಲ್ಲಿ ಚತುಸ್ಸಮುದ್ರಗಳೂ ನೆಲಸಿ ಸಜ್ಜನರಿಗೆ ಫಲದಾಯಕ 
ಗಳಾಗುವುವು. ಮಹಾರಾಜ! ಆತನ ಪೂಜೆಯಿಂದ ಸಂತೋಷಗೊಂಡು 
ಆತನಿಗೆ ಉತ್ತಮಶುತ್ರನನ್ನು ಅನುಗ್ರಹಿಸುವೆನು 

೬೪, ಯಾವ ಮಾನವರು ಭಕ್ತಿಯು ತರಾಗಿ ಈ ಸ್ಥಳಕ್ಕೆ ಯಾತ್ರೆ ಬರುವರೊ, 
ಅವಕ ಮನಸ್ಸಿನ ಬಯಕೆಗಳೆಲ್ಲವೂ ಕೈಗೂಡುವುದರಲ್ಲಿ ಸಂದೇಹನಿಲ್ಲ.'' 

೬೫. ದೇವಿಯೆ! ತನ್ನ ಭಕ್ತಿಯ ಫಲವಾಗಿ ರಾಜನಾದ ರಿಪುಂಜಯನನ್ನೂ 
ನಾನು ಗಣನಾಯಕನನ್ನಾಗಿ ಮಾಡಿದೆನು. 

೬೬. ಪಾರ್ವತಿಯೆ! ಇಂತು ರಾಜಸ್ಥ ಲೇಶ್ವರನ ಮಹಿಮೆಯನ್ನು ಕುರಿತ 
ಪಾಪನಾಶಕವಾದ ಕಥೆಯನ್ನು ಹೇಳಿದೆನು. ಇನ್ನು ವಡಲೇಶ್ವರನ ಚರಿತ್ರೆ 
ಯನ್ನು ಕೇಳು 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಥಾಂದಮ ಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗೆ 
ಮಾಹಾತ್ಮ ದಲ್ಲಿ "" ರಾಜಸ್ಕಲೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಎಸ್ಪತ್ತನಾಲ್ಕನೆಯ ಅಧ್ಯಾಯವು ಮುಗಿದುದು 


! ಶ್ರೀಃ॥ 
ಅಧ ಪಂಚಸಪ್ತತಿತಮೋಧ್ಯಾಯಃ। 
ವಡಲೇಶೃರಮಾಹಾತ್ಮ್ಯವರ್ಣನಂ 
ಈಶ್ವರ ಉವಾಚ: 
ಪಂಚಸಪ್ತತಿಕಂ ದೇವಂ ನಡಲೇಶ್ವರಸಂಜ್ಞಕಂ । 
ವಿದ್ಧಿ ಪಾಪಹರಂ ದೇವಿ ದರ್ಶನಾತ್ಕಾಮದಂ ನೃಣಾಂ Hon 
ಧನದಸ್ಯ ಸಖಾ ದೇನಿ ಮಣಿಭದ್ರೋ ಬಭೂನ ಹ । 
ಈರ್ಷ್ಯಾಪ್ರಭಾವಸ್ತತ್ತುತ್ರೋ ವಡಲೋ ನಾಮ ಕೋಪನಃ ॥೨॥ 
ರೂಪವಾನ್‌ ಸರ್ವದಾ ಕಾಮಾ ಸದಾ ಮತ್ತೋ ಬಲಾಧಿಕಃ । 


ಕದಾಚಿತ್ಸ ಗತೋ ರಮ್ಯಾಂ ನಲಿನೀಂ ಧನದಸ್ಯ ಚ Han 

ರತ್ಯರ್ಥಂ ಕಾಮಸೇವಾರ್ಥಂ ಗುಪ್ತಾಂ ರಹಸಿ ನಿರ್ಮಿತಾಂ । 

ದದರ್ಶ ಕುಸುಮೈಶ್ಸನ್ನಾಂ ವಜ್ರವೈಡೂರ್ಯಭೂಷಿತಾಂ nen 

ತಾಂ ವೈ ವಿದ್ರುಮಸಂಛನ್ನಾಂ ಮುಕ್ತಾದಾಮವಿರಾಜಿತಾಂ । 

ಸುರಮ್ಯಾಂ ವಿಪುಲಚ್ಛಾಯಾಂ ಸ್ಪರ್ಜಪಂಕಜಶೋಭಿತಾಂ HEN 
ಕನ್ನಡದ ಅನುವಾದ 


ವಡಲೇಶ್ವರಮಾಹಾತ್ಮ್ಯವರ್ಣನ 

೧. ಮಹಾದೇವನು ಹೇಳುತ್ತಾನೆ. ದೇನಿಯೆ' ಎಪ್ಪತ್ತೈದನೆಯ ಮಹಾ 
ದೇವನೇ ವಡಲೇಶ್ವರಾಭಿದಾನವುಳ್ಳ ವನು. ದರ್ಶನಮಾತ್ರದಿಂದ ಈ ಮಹಾ 
ಲಿಂಗವು ಪಾಪಗಳನ್ನು ಪರಿಹರಿಸಿ ಜನರಿಗೆ ಸಕಲಾಭೀಷ್ಟಗಳನ್ನೂ ಕೊಡುವುದು. 

೨. ಪಾರ್ವತಿಯೆ ! ಹಿಂದೆ ಕುಬೇರನಿಗೆ ಪರಮಮಿತ್ರನಾದ ಮಣಿಭದ್ರ 
ನೆಂಬವನಿದ್ದನು. ಅವನಿಗೆ ಅಸೂಯಾಪರನೂ, ಕೋಪಪ್ರ ಕೃತಿಯವನೂ ಆದ 
ವಡಲನೆಂಬ ಮಗನಿದ್ದನು. 

೩. ಆತನು ಸುಂದರನೂ, ಕಾಮಚಾರಿಯೂ, ಉನ್ಮತ್ತನೂ, ಮಹಾ 
ಬಲಶಾಲಿಯೂ ಆಗಿದ್ದನು. ಒಮ್ಮೆ ಆತನು ಕುಬೇರನ ಅಲಕಾನಗರಿಯ 
ಮನೋಹರವಾದ ಸರೋವರವನ್ನು ಹೋಗಿ ಸೇರಿದನು. 

೪. ಆ ಸರೋವರವು ಮನಸ್ಸಂತೋಷಕ್ಕಾಗಿಯೂ, ಕಾಮಸೇವನೆ 
ಗಾಗಿಯೂ ಏಕಾಂತಸ್ರದೇಶದಲ್ಲಿ ನಿರ್ಮಿತವಾಗಿ ಹೂಮರಗಳ ಮಧ್ಯದಲ್ಲಿ 
ವಜ್ರವೈಡೂರ್ಯಗಳಿಂದಲಂಕೃತವೆನಿಸಿದ್ದಿತು. 

೫. ಅಲ್ಲದೆ ಹವಳಗಳಿಂದ ತುಂಬಿದುದಾಗಿ, ಮುತ್ತುಗಳ ಸಾಲುಗಳಿಂದ 
ಎರಾಜಿಸುತ್ತ, ವಿಶಾಲವಾದ ನೆರಳನ್ನು ಕೊಡುವ ಮರಗಳಿಂದಲೂ, ಚಿನ್ನದ 
ಬಣ್ಣದ ಕಮಲಗಳಿಂದಲೂ ರಮ್ಯವಾಗಿದ್ದಿತು. 


ಸಿಆಂ ಶ್ರೀ ಸ್ಕಾಂದಮಹಾಪುರಾಣಂ 


'ಕುಬೇರಭವನಾಭ್ಯಾಶೇ ವಲ್ಲಭಾಂ ಧನದಸ್ಯ ಚ । 


ಆಕ್ರೀಡಂ ರಾಜರಾಜಸ್ಯ ಕುಬೇರಸ್ಯ ಮಹಾತ್ಮನಃ ॥೬॥ 
ರಾಕ್ಸಸೈಃ ಕಿನ್ನರೈಶ್ಚೈನ ಗುಪ್ತಾಂ ಖಡ್ಗಧರೈಃ ಸದಾ । 

ತಾಂ ದೃಷ್ಟ್ಯಾ ಪರಮಪ್ರೀತೋ ಬಭೂವ ವಡಲಸ್ತದಾ ॥೭॥ 
ಪ್ರಿಯಯಾ ಸಹಿತೋ ರೇಮೇ ಸ್ಥಾನೇ ಗುಪ್ತೇ ಮನೋಹರೇ | 

ರೇಮೇ ರಮಣಕೈರ್ಯೋಗೈರನಂಗೇನ ನಶೀಕೃತಃ NCH 
ತತ್ರ ಗುಪ್ತಾ ರಣೇ ಶೂರಾ ರಾಕ್ಚಸಾ ರಣಕೋನಿದಾಃ । 

ರಕ್ಷಂತಿ ಶತಸಾಹಸ್ರಂ ಸರ್ವಾಯುಧಪರಿಚ್ಛದಾಃ ॥೯॥ 
ತೇತು ದೃಷ್ಟ್ವೈವ ವಡಲಂ ಮಣಿಭದ್ರಸುತಂ ಪ್ರಿಯೇ । 

ಭಕ್ಸ್ಸೈ್ಯಃ ಸಂಪೂರಿತಮುಖಂ ದಿವ್ಯಚಂದನಭೂಷಿತಂ noon 
ಹೇತಕೀಗರ್ಭಪತ್ರಾಭೈರ್ದಂತೈರ್ದಿವ್ಯತರಾನನಂ । 

ಯುದ್ಧಾರ್ಧೆೇ ಬದ್ಧನಿಸ್ತಿಂಶಂ ಶಕ್ತಿಯುಕ್ತಮುರಿಂದಮಂ noon 


೬ ಕುಬೇರನಿಗೆ ಸರಮಪ್ರಿಯವಾದ ಆ ಸರೋವರವು ಆತನ ಅರಮನೆಯ 
ಸಮಾಪದಲ್ಲಿಯೇ ಇದ್ದು ಯಕ್ಸಾಧಿಸತಿಯಾದ ಆತನಿಗೆ ಕ್ರೀಡಾಸ್ಥಾನ 
ವಾಗಿದ್ದಿತು 

೭. ಖಡ್ಗಧಾರಿಗ-ಇದ ರಾಕ್ಷಸರಿಂದಲೂ, ಕಿನ್ನರರಿಂದಲೂ ಪರಿಪಾಲಿತ 
ವಾಗಿದ್ದ ಆ ಸರಸ್ಸನ್ನು ಕಂಡು ವಡಲನು ತನ್ನಲ್ಲಿಯೇ ಅತಿಶಯವಾದ ಪ್ರೀತಿ 
ಯನ್ನು ತಾಳಿದನು 

೮, ಅವನು ಪ್ರಿಯಪತ್ನಿಯೊಡಗೂಡಿ ಕಾಮಪರವಶನಾಗಿ ಕಳಾಶಾಸ್ತ್ರದ 
ಅನೇಕ ಬಂಧಾದಿಗಳಿಂದ ಏಕಾಂತಗಳೂ, ಮನೋಹರಗಳೂ ಆದ ಸ್ಥಾನಗಳಲ್ಲಿ 
ರಮಿಸುತ್ತಿದ ನು. 

೯. ಆ ಪ್ರದೇಶವನ್ನು ಕಣ್ಣಿಗೆ ಕಾಣದವರೂ, ಪರಾಕ್ರಮಿಗಳೂ, ಯುದ್ಧ 
ಕುಶಲರೂ, ಸರ್ವಾಯ.ಧಧಾರಿಗಳೂ ಆದ ಒಂದುಲಕ್ಷ ಮಂದಿ ರಾಕ್ಚಸರು 
ಕಾಯುತ್ತಿದ್ದರು. 

೧೦. ಪ್ರಿಯಳೆ! ಅವರು ಬಾಯಿತುಂಬ ಭಕ್ರ್ಯ್ಯಗಳನ್ನು ತಿನ್ನುತ್ತಿರುವವನೂ, 
ದಿವ್ಯವಾದ ಚಂದನದ ಲೇಪದಿಂದ ಕೂಡಿದವನೂ, ಮಣಿಭದ್ರನ ಪುತ್ರನೂ ಆದ 
ಆ ವಡಲನನ್ನು ಕಂಡರು 

೧೧ ಕೇದಿಗೆಯ ಹೂನಿನ ಒಳಗಣ ಪತ್ರಗಳನ್ನು ಹೋಲುವ ಶುಭ್ರ 
ದಂತಪಜಕ್ಕಿಯಿಂದ ಶೋಭಿಸುವ ಮುಖವುಳ್ಳ ವನೂ, ಯುದ್ಧಕ್ಕಾಗಿ ಕವಚ 
ವನ್ನು ತೊಟ್ಟು ಮಹಾ ಪರಾಕ್ರಮಿಯೂ ಆಗಿರುವ ಆತನನ್ನು ರಾಜಭಟರು 
ನೋಡಿದರು 


ಸಂಚನಪ್ತತಿತಮೋ9ಭ್ಯಾಯ3 ೩೪೪ 


ಭಾರ್ಯಾಸಹಾಯಮುನ್ಮತ್ತಂ ಪರ್ಯಂಕೇ ಚ ಸ್ಥಿತಂ ಸದಾ । 


ರತ್ಯರ್ಥಮಾಗತಂ ಜ್ಞಾತ್ವಾ ಅನ್ಯೋನ್ಯಮಭಿಚುಕ್ರುಶುಃ H ೧೨॥ 
ಮಾ ವೀರಾಾನೇನ ಮಾರ್ಗೇಣ ಸಭಾರ್ಯೋ ಗಂತುಮುರ್ಹಸಿ । 
ಆಕ್ರೀಡೋಂಯಂ ಕುಬೇರಸ್ಯ ಧನದಸ್ಯ ಮಹಾತ್ಮನಃ ॥ ೧೩ ॥ 
ದೇವಾ ದೇವರ್ಷಯೋ ಯಕ್ಸಾ ಗಂಧರ್ವಾಃ ಕಿನ್ನರಾಸ್ತಥಾ । 

ಆಮಂತ್ರ್ಯ ಯಕ್ಸಪ್ರವರಂ ವಿಹರಂತಿ ರಮಂತಿ ಚ 1 ೧೪॥ 
ನೇಹ ಶಕ್ಕಂ ನಿನಾಃಂದೇಶಾದ್ವಿಹರ್ತುಂ ಕ್ರೀಡಿತುಂ ಚಿರಂ । 
ಭ್ರಾತ್ರಾಂಃಮಾಶ್ಯೇನ ಸುಹೃದಾ ಕೇನಾಃಸಿ ಚ ಸುತೇನ ಚ Hu ೧೫ ॥ 
ಯೇನ ಕೇನಚಿದನ್ಯಾಯಾದವಮನ್ಯ ಧನೇಶ್ವರಂ 1 

ವಿಹಾರಃ ಕ್ರಿಯತೇ ದರ್ಸಾತ್ಸ ನಿನಶ್ಕೇದಸಂಶಯಂ ॥ ೧೬ ॥ 
ಏನಂ ಸ ರಾಕ್ಚಸೈರ್ಫೊೋರೈರ್ನಡಲೋ ವಿನಿವಾರಿತಃ । 

ಮಾನೆ ವಮಿತಿ ಸಕ್ರೋಧಂ ಭರ್ತ್ವಯದ್ಧಿಃ ಸಮಂತತಃ ॥ ೧೭॥ 
ಕದರ್ಥೀಕೃತ್ಯ ತುಸ ತಾನ್ರಾಕ್ಸಸಾನ್ಸೀಮನಿಕ್ರಮಃ | 

ವ್ಯಗಾಹತ ಮಹಾತೇಜಾಸ್ತೇ ಸರ್ವೇ ತಂ ನ್ಯನಾರಯನ್‌ ॥ ೧೮ ॥ 


೧೨ ಹೆಂಡತಿಯೊಡನೆ ದಿವ್ಯಪರ್ಯಂಕದನ್ಲಿ ಕುಳಿತಿರುವ ಆತನನ್ನುಕಂಡು 
ವನವಿಹಾರಕ್ಕೆ ಬಂದಿರುವನೆಂಬುದನ್ನು ತಿಳಿದು ಅವರು ಆತನನ್ನು ಕೂಗಿ 
ಹೇಳಿದರು. 

೧೧೩. "" ಎಲೈ ವೀರನೆ! ಭಾರ್ಯಾಸಮೇಶನಾಗಿ ನೀನು ಈ ಮಾರ್ಗದಿಂದ 
ಹೋಗಬಾರದು. ಐಶ್ವರ್ಯಾಧಿಪತಿಯೂ, ಮಹಾತ್ಮನೂ ಆದ ಕುಬೇರನಿಗೆ 
ಇದು ವಿಹಾರವನವಾಗಿರುವುದು 

೧೪, ದೇವತೆಗಳೂ, ದೇವರ್ಷಿಗಳೂ, ಯಕ್ಸರೂ, ಗಂಧರ್ವರೂ, ಕಿನ್ನರರೂ 
ಯಕ್ಸೇಶ್ವರನಾದ ಕುಬೇರನ ಅಸ್ಪಣೆಯಿಂದಲೇ ಇಲ್ಲಿ ವಿಹರಿಸಿ ಸಂತೋಷ 
ಗೊಳ್ಳುವರು 

೧೫. ಆತನ ಅಪ್ಪಣೆಯಿಲ್ಲದೆ ಬಹಳಕಾಲ ಇಲ್ಲಿ ವಿಹರಿಸುವುದಕ್ಕಾಗಲಿ 
ಕ್ರೀಡಿಸುವುದಕ್ಕಾಗಲಿ ಯಾರಿಗೂ ಸಾಧ್ಯವಿಲ್ಲ ಆತನ ಸಹೋದರರೂ, 
ಮಂತ್ರಿಯೂ, ಸ್ನೇಹಿತನೂ, ಮಗನೂ ಅಸ್ಪ್ರಣೆಯಿಲ್ಲದೆ ಇಲ್ಲಿಗೆ ಬರಲಾರರು. 

೧೬. ಆ ಧನಪತಿಯನ್ನು ಅಲ್ಲಗಳೆದು ದರ್ಪದಿಂದ ಇಲ್ಲಿ ಯಾವನೇ 
ಆಗಲಿ ಕ್ರೀಡಿಸಿದರೆ ಅವನು ಖಂಡಿತವಾಗಿಯೂ ನಾಶವನ್ನು ಹೊಂದುವನು. 

೧೭. ಇಂತು "ಬೇಡ ಬೇಡ?' ಎಂದು ಕೋಪದಿಂದಲೂ, ತರ್ಜನೆ 
ಗಳಿಂದಲೂ ಭಯಂಕರರಾದ ರಾಕ್ಸಸರು ಆ ವಡಲನನ್ನು ನಿವಾರಿಸಿದರು. 

೧೮. ಅವರೆಲ್ಲರನ್ನೂ ಕಡೆಗಂಡು ಮಹಾ ಪರಾಕ್ರಮಿಯಾದ ಆ ಮಹಾ 

೫ 


Pd 
೬೪೨ ಶ್ರೀ ಸ್ಯಾಂದಮಹಾಪುರಾಣಂ 


ಗೃಹ್ಞೀತೆ ಬಧ್ಗೀತ ನಿಕ್ಪಂತತೈನಂ 

ಪಿಬಾಮ ಖಾದಾಮಚ ವೃತ್ತಿಹೀನಂ ! 
ಕ್ರುದ್ಧಾ ಬ್ರುನಂತೋಹೈಪತನ್ನು ತಂ ತೇ 

ಶಾಸ್ತ್ರಾಣಿ ಚೋದ್ಯಮ್ಯ ನಿವೃತ್ತನೇತ್ರಾಃ ॥ ೧೯8 
ತತಃ ಸ ಗುರ್ವೀಂ ಯಮದಂಡಕಲ್ಪ್ಸಾಂ 

ಮಹಾಗದಾಂ ಕಾಂಚನಪಟ್ಟಿನದ್ನಾಂ | 
ಪ್ರಗೃಹ್ಯ ತಾಮಭ್ಯತರತ್ತರಸ್ವೀ 

ತತೋಂಬ್ರವೀತ್ರಿಷ್ಠತ ತಿಷ್ಮತೇತಿ ॥೨೦॥ 
ತೇ ತಸ್ಯ ನೀರ್ಯಂ ಚ ಬಲಂ ಚ ದೃಷ್ಟ್ವಾ 

ವಿದ್ಯಾಬಲಂ ಬಾಹುಬಲಂ ತಥೈವ I 
ನ ಶಕ್ನುವಂತಃ ಸಹಿತುಂ ಸಮೇತಾ 

ಹತಾಃ ಪ್ರನೀರಾಃ ಸಹಸಾ ನಿನೃತ್ತಾಃ ॥ ೨೧೫8 
ವಿದಾರ್ಯಮಾಣಾಸ್ತತ ಏನ ತೂರ್ಣ 

ಮಾಕಾಶಮಾಸ್ಥಾಯ ವಿಮೂಢಸಂಜ್ಞಾಃ | 
ಕೈಲಾಸ ಶೃಂಗಾಣ್ಯಭಿದುದ್ರುಪುಸ್ತೇ 

ಯಕ್ಸಾರ್ದಿತಾ ರಕ್ಟಸಾಲಾಃ ಪ್ರಭಗ್ನಾಃ ॥ ೨೨ 


ತೇಜಸ್ವಿಯು ಮುನ್ನುಗ್ಗಿ ಬರುತ್ತಿರಲು ಅವರೆನ್ಲರೂ ಒಟ್ಟಿಗೆ ಅವನನ್ನು ಮುತ್ತಿ 
ತಡೆದರು. 

೧೯. "ಹಿಡಿಯಿರಿ; ಕಟ್ಟಿರಿ, ಕತ್ತರಿಸಿಹಾಕಿರಿ, ದುರಾಚಾರಪರೆ 
ನಾಗಿರುವ ಇವನನ್ನು ತಿಂದು ರಕ್ತವನ್ನು ಕುಡಿಯೋಣ?” ಎಂದು ಕೂಗುತ್ತ 
ಕೋಪದಿಂದ ಅರಳಿದ ಕಣ್ಣುಗಳುಳ್ಳ ವರಾಗಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ತೆಗೆದು 
ಕೊಂಡು ಮೇಲೆರಗಿದರು. 

೨೦. ಆಗ ವಡಲನು ಮಹಾಭಾರವೂ, ಯಮದಂಡಸದೃಶವೂ, ಚಿನ್ನದೆ 
ಪಟ್ಟಿಗಳಿಂದಲಂಕೃತವಾದುದೂ ಆದ ಮಹಾಗಡೆಯನ್ನು ತೆಗೆದುಕೊಂಡು 
“ ನಿಲ್ಲಿರಿ, ಸಿಲ್ಲಿರಿ'' ಎನ್ನುತ್ತ ವೇಗದಿಂದ ಆ ರಾಕ್ಷಸ ಸೈನ್ಯದಮೇಲೆ ಬಿದ್ದನು. 

೨೧ ಅವರ: ಆತನ ನೀರ್ಯವನ್ನೂ, ಧೈರ್ಯವನ್ನೂ, ಯುದ್ಧ ವಿದ್ಯೆಯ 
ಕುಶಲತೆಯನ್ನೂ, ಬಾಹ,ಬಲವನ್ನೂ ಕಂಡು ಆತನ ಸರಾಕ್ರಮವನ್ನು ಸಹಿಸ 
ಲಾರದೆ ಗುಂಪು ಗುಂವಾಗಿ ಸದೆಒಡಿಯಲ್ಬಟ್ಟು ಅಲ್ಲಿಂದ ಹಿಂದಿರುಗಿದರು 

೨೨ ಆ ಯಕ್ಸಕುಮಾರನ ವೆಟ್ಟುಗಳಿಂದ ಛಿನ್ನಭಿನ್ನರಾಗಿ ಸ್ವಲ್ಪಹೊತ್ತಿನ 
ವರೆಗೂ ಮೂರ್ಛೆಗೊಂಡಿದ್ದು ಬಳಿಕ ಆಕಾಶಮಾರ್ಗವನ್ನು ಸೇರಿ ಆ ರಾಕ್ಚಸ 
ವನಪಾಲಕರು ಕೈಲಾಸಪರ್ವತದ ಕಡೆಗೆ ಓಡಿಹೋದರು. 


ಪಂಚಸಪ್ತತಿತಮೋ$ಧ್ಯಾಯಃ ೩೮4 


ಸ ಶಕ್ರವದ್ದಾನವದೈತ್ಯಸಂಘಾ 
ನ್ವಿಕ್ರಮ್ಯ ಜಿತ್ವಾ ಮದನಾಭಿತಪ್ತಃ । 
ವಿಗಾಹ್ಯತಾಂ ಪುಷ್ಕರಿಣೀಂ ಸಮರ್ಥಃ 
ಕಾಮಂ ಸ ಚಿಕ್ರೀಡತಿ ಯಕ್ಷ ಪುತ್ರಃ ॥ ೨೩೫ 
ತತಸ್ತು ತೇ ರಕ್ಷ್ಪಸಾಲಾಃ ಸಮೇತ್ಯ 
ಧನೇಶ್ವರಂ ನೈ ವಡಲೇನ ನುನ್ನಾಃ । 
ಯಕ್ಚಸ್ಯ ಧೈರ್ಯಂ ಸುಬಲಂ ಚ ಸಂಖ್ಯೇ 


ಯಥಾನವಾಚಖ್ಯುರತೀನ ಭೀತಾಃ ॥ ೨೪ ॥ 
ತೇಷಾಂ ತು ನಚನಂ ಶ್ರುತ್ವಾ ಮಣೆಭದ್ರೋ ಮಹಾಯಶಾಃ । 
ಶಶಾಪ ಪುತ್ರಂ ದಯಿತಂ ನಡಲಂ ಪ್ರಭುಕಾರಣಾತ್‌ ॥ ೨೫ ॥ 
ಯಸ್ಮಾತ್ಸಾ ನಲಿನೀ ರಮ್ಯಾ ಸೇವಿತಾ ವಡಲೇನ ತು । 
ದಯಿತಾ ಧನದಸ್ಯಾಂಪಿ ಯಥಾ ಮಾತಾ ತಥೈನ ಸಾ ॥ ೨೬ ॥ 
ತಸ್ಮಾತ್ಸುತ್ರೋ ಮುದೀಯಸ್ತು ಸರ್ವಭೋಗನಿವರ್ಜಿತಃ । 
ಪಂಗೃಂಭಧೋ ಬಧಿರೋ ದೀನಃ ಕ್ಷಯರೋಗನುವಾಪ್ಯ್ಯತಿ ॥ 2೭ 1 





೨೩. ಆ ವಡಲನೂ ಮಹೇಂದ್ರನಂತೆ ರಾಕ್ಬಸಕುಲವನ್ನು ಜಯಿಸಿ 
ಫರಾಕ್ರಮದಿಂದಲೂ, ಮದನತಾಪದಿಂದಲೂ ಕೂಡಿದವನಾಗಿ ಆ ಸರೋವರದಲ್ಲಿ 
ಜಲಕ್ರೀಡೆಗಳನ್ನಾಡಿ ಉದ್ಯಾನವನದಲ್ಲಿಯೂ ವಿಹರಿಸುತ್ತಿದ್ದನು. 

೨೪. ವಡಲನಿಂದ ಪರಾಜಿತರಾದ ರಾಕ್ಸಸಪಾಲಕರು ಕುಬೇರನ ಬಳಿಗೆ 
ಬಂದು ಅವನ ಧೈರ್ಯವನ್ನೂ, ಯುದ್ಧದಲ್ಲಿ ಅಜೇಯವಾದ ಅವನ ಪರಾಕ್ರಮ 
ವನ್ನೂ ಭಯಕಂಪಿತಧ್ವನಿಯಿಂದ ಬಿನ್ನನಿಸಿಕೊಂಡರು. 

೨೫. ಅವರ ಮಾತನ್ನು ಕೇಳಿ ಕುಬೇರನ ಆಸ್ಥಾನದಲ್ಲಿದ್ದ ಮಣಿಭದ್ರನು 
ಪ್ರಭುವಿನ ಅಪಮಾನವನ್ನು ಸಹಿಸಲಾರದೆ ಪ್ರಿಯಪುತ್ರನಾಗಿದ್ದರೂ ವಡಲನಿಗೆ 
ಶಾಪವನ್ಸಿತ್ತನು. 

೨೬, " ಮನೋಹರವಾದ ಆ ಸರೋವರವು ಕುಬೇರನಿಂದ ಸೇವಿತವಾಗಿ 
ಆತನಿಗೆ ತಾಯಿಯಂತೆ ಅತಿ ಪ್ರಿಯನಾಗಿದ್ದಿತು. ಅದನ್ನು ವಡಲನು ಅನುಭವಿ 
ಸಿದನು. 

೨೭. ಆದುದರಿಂದ ನನ್ನ ಮಗನಾದ ಇವನು. ಸಕಲ ಭೋಗಗಳಿಗೂ 
ಮೂರವಾಗುವಂತೆ ಕುಂಟಿನೂ, ಕುರುಡನೂ, ಕಿವುಡನೂ, ನಿರ್ವೀರ್ಯನೂ, 
ಕ್ಷಯರೋಗಪೀಡಿತನೂ ಆಗುವನು.” 


೬೮೪. ಶ್ರೀ ಸ್ಥಾಂದಮಹಾಪುರಾಣಂ 


ಇತಿ ಶಪ್ತಸ್ತದಾ ಜಾತೋ ವಡಲೋ ಭೋಗನರ್ಜಿತಃ। 
ಪತಿತೋ ಭೂತಲೇ ಚೈವ ತಸ್ಮಿನ್‌ ಸ್ಥಾನೇ ಗತೋಃಪಿ ಸನ್‌ ॥ ೨೮ ॥ 
ಪೀಡಿತಃ ಕ್ಲಯರೋಗೇಣ ನ ಶಶಾಕ ನಿಚೇಷ್ಟಿತುಂ । 


ಅಂಥೋಥ ಬಧಿರೋ ಜಾತೋ ಗುರುಶಾಪಹತಸ್ತದಾ HF 
ಚಿಂತಯಾಮಾಸ ಸಹಸಾ ಶಾಪಮತ್ಯದ್ಭುತಂ ಮಹತ್‌ । 

ಶಪ್ರೋಂಹಂ ಕೇನ ಸಹಸಾ ಜೀವನ್ಯೋನ್ಯಂತರಂ ಗತಃ ॥೩೦॥ 
ಕಥಂ ಶಪ್ರ್ರೋಂಸ್ಮಿ ತಾತೇನ ಮಣಿಭದ್ರೇಣ ವಲ್ಲಭಃ । 

ಪುತ್ರೋ ಯುವಾ ಚ ಶೂರಶ್ಚ ಶತ್ರುಪಕ್ಬಕ್ಸಯಂಕರಃ ॥ ೩೧॥ 
ಧನ್ಯೋಂಸೌ ಮಣಿಭದ್ರೋ ಪಿ ಮತ್ತಾತೋ ಯೇನ ಭೂತಲೇ । 
ಪ್ರಭುಭಕ್ಕ್ಯಾ ನಿಜಃ ಪುತ್ರಃ ಶಪ್ತಸ್ಕ್ಯಕ್ತಶ್ವ ತತ್ಕೃಣಾತ್‌ ॥ ೩೨ ॥ 
ವಡಲೇನ ಪುನಃ ಪ್ರೋಕ್ತಂ ಧನ್ಯೋಹಂ ಪ್ರಭುಕಾರಣಾಶ್‌ । 

ಉತ್ಸವೋ ನಿಧನಂ ನಾಮ ಭರ್ತೃಪಿಂಡೋಪಜೀನಿನಾಂ ॥ ೩೩೫ 


೨೮. ಇಂತು ಮಣಿಭದ್ರನು ಶಾಪವಿತ್ತ ಕ್ರಣದಲ್ಲಿಯೇ ವಡಲನು ಸಕಲ 
ಭೋಗಗಳನ್ನು ಕಳೆದುಕೊಂಡು ಆ ಮಹಾಸ್ಕಾನದಿಂದ ಭೂಲೋಕಕ್ಕೆ ಬಂದು 
ಬಿದ್ದನು 

೨೯. ತಂದೆಯ ಶಾಪದಿಂದ ಪೀಡಿತನಾಗಿ ಕುರುಡನೂ, ಕಿವುಡನೂ, 
ಆದುದರಿಂದಲೂ, ಕ್ಷಯರೋಗಪೀಡಿತನಾಗಿದ್ದು ದರಿಂದಲೂ ಓಡಾಡುವುದಕ್ಕೂ 
ಕೈಲಾಗದವನಾಗಿ ಬಿದ್ದಿದ್ದನು. 

೩೦. ಅಲ್ಲದೆ ಅತ್ಯದ್ಭುತವಾದ ಈ ಶಾಪವನ್ನು ಕುರಿತು ತನ್ನಪ್ಪಕ್ಕೆ ತಾನೆ 
ಈ ರೀತಿ ಚಿಂತಿಸುತ್ತಿದ್ದನು. ""ಯಾರ ಶಾಸದ ಪರಿಣಾಮದಿಂದ ನಾನು 
ಬದುಕಿರುವಾಗಲೇ ಕ್ಸಣಮಾತ್ರದಲ್ಲಿ ಹೀಗೆ ಅನೃಜಾತಿಯಲ್ಲಿ ಹುಟ್ಟಿದವನಂತೆ 
ಆದೆನು? 

೩೧. ನಾನು ಮಣಿಭದ್ರನಿಗೆ ಪ್ರೀತ್ಯಾಸ್ಸ ದನೂ, ಯೌವನನಂತನೂ, 
ಶೂರನೂ, ಶತ್ರುಪಕ್ಬವನ್ನು ನಿರ್ಮೂಲಗೊಳಿಸುವವನೂ ಆದ ಪುತ್ರನಾಗಿದ್ದೆನು. 
ಅಂತಿದ್ದ ನನ್ನನ್ನು ಆ ತಂದೆಯು ಹೇಗೆ ಶಸಿಸಿದಹೋ? 

೩೨. ಪ್ರಭುವಿನಲ್ಲಿನ ತನ್ನ ಭಕ್ತಿಯಿಂದ ಔರಸಸ್ರತ್ರನನ್ನೇ ಶಾಪಕ್ಕೀಡ 
ಮಾಡಿದ ನನ್ರ ತಂದೆಯಾದ ಮಣಿಭದ್ರನೇ ಪರಮಧನ್ಯನು 13 

೩೩. ವಡಲನು ಪುನಃ ಇಂತೆಂದನು ಪ್ರಭುವಿನ ಕಾರ್ಯದಿಂದ 
ಕಷ್ಪಕ್ಕೀಡಾದ ನಾನೂ ಧನೃನೇ. ಭರ್ತೃಪಿಂಡದಿಂದ ಜೀವಿಸುವವರಿಗೆ ಮರಣವೂ 
ಒಂದು ಮಹೋತ್ಸವವಾಗಿರುವುದು. 


ಪಂಚಸಪ್ತತಿತಮೋರ6ಧ್ಯ್ಮಾಯಃ ೬೮೫ 


ಅನ್ಯಾಯೇನ ಯಥಾಕಾಮಂ ಪ್ರಾರಬ್ಭಃ ಸಂಚಿತಶ್ಚಿರಂ । 

ತೇನಾಂಹಂ ಶಾಪತಾಂ ಪ್ರಾಪ್ತೋ ಯಾಸ್ಯಾಮಿ ನರಕಂ ಧ್ರುವಂ ॥ ೩೪ ॥ 
ಏನಂ ನಿಲಪತಸ್ತಸ್ಯ ವಡಲಸ್ಯ ವರಾನನೇ । 

ಆಜಗಾಮ ತಮುದ್ದೇಶಂ ಮಣಿಭದ್ರೋ ಮಹಾಬಲಃ । 

ದದರ್ಶ ಪುತ್ರಂ ಪಂಗೃಂಧಂ ಕ್ಷಯರೋಗಪ್ಪಪೀಡಿತಂ ॥ ೩೫ ॥ 
ಸಿಃಶ್ವಸಂತಂ ಸುದುಃಖಾರ್ತಂ ವಿಲಪಂತಂ ಪುನಃ ಪುನಃ । 

ಪ್ರತ್ಯುವಾಚ ಸುತಂ ಯಕ್ಸೋ ಮಣಿಭದ್ರೋತತಿದುಃಖಿತಃ | 


ಮಯಾ ಕುಪಿತ್ರಾ ಹಾವತ್ಸ ಶಪ್ತಸ್ತ್ಯ್ಯಂ ಪ್ರಭುಕಾರಣಾತ್‌ ॥ ೩೬ ॥ 
ತ್ವಯೇಯಂ ನಲಿನೀ ರಮ್ಯಾ ಧನದಸ್ಯಾತಿವಲ್ಲಭಾ । 
ಸೇನಿತಾ ಕಾಮತಸ್ತೇನ ಪ್ರನರಾ ರಾಕ್ರಸಾ ಹತಾಃ ॥೩೭॥ 


ತಸ್ಮಾತ್ಸುತ್ರ ಮಯಾ ಶಸ್ರ್ರೋ ನ ಮಿಥ್ಯಾ ಸ ಭವಿಷ್ಯತಿ । 
ಪ್ರಭುರ್ದೇವಃ ಪ್ರಭುಃ ಸ್ವಾಮಿ ಪ್ರಭುರ್ಮಾತಾ ಪ್ರಭುಃ ಪಿತಾ ॥ ೩೮೫ 
ಹ್ವಾಮ್ಯರ್ಧೇ ಯಃ ಪ್ರಿಯಾನ್ರ್ರಾಣಾನ್ಸರಿತ್ಯಜತಿ ಸಂಗರೇ । 
ಸ ಯಾತಿ ಪರಮಂ ಸ್ಥಾನಂ ಬ್ರಹ್ಮಲೋಕಂ ಸನಾತನಂ Han 


೩೪ ಅನ್ಯಾಯದಿಂದ ಸ್ವೇಚ್ಛೆಯಾಗಿ ವರ್ತಿಸ.ತ್ತ ಬಹುಕಾಲದಿಂದ 
ಪ್ರಾರಬ್ಧವನ್ನು ಕೂಡಿಸಿರುವೆನು ಆದುದರಿಂದಲೇ ಶಾಪಕ್ಕೆ ಗುರಿಯಾಗಿ 
ನರಕಕ್ಕೆ ಹೋಗುವುದು ಫಿಶ್ಚಯವು '' 

೩೫. ಎಲೌ ಪಾರ್ವತಿಯೆ! ಇಂತು ಪ್ರಲಾಸನನ್ನು ಮಾಡುತ್ತಿರುವ 
ಮಗನ ಬಳಿಗೆ ಮಹಾಬಲನಾದ ಮಣಿಭವ್ರನು ಪ್ರಾಸ್ತನಾಗಿ ಕುರುಡನೂ, 
ಕಿವುಡನೂ, ಕ್ಷಯಸೀಡಿತನೂ ಆಗಿದ್ದ ಅವನನ್ನು ಕಂಡನು. 

೩೬. ಅವನು ನಿಟ್ಟುಸಿರುಗಳನ್ನುಬಿಡುತ್ತ ಬಹಳವಾದ ಸಂಕಟಕ್ಕೊಳಗಾಗಿ 
ಮತ್ತೆ ಮತ್ತೆ ವಿಲನಿಸುತ್ತಿದ್ದನು. ಅವನನ್ನು ಕಂಡು ಯಕ್ಸನಾದ ಮಣಿಭದ್ರನೂ 
ಮನಮರುಗಿ ಇಂತೆಂದನು "ವತ್ಸ! ರಾಜನ ಸಲುವಾಗಿ ನೀಚಪಿತೃವಾದ 
ನಾನು ನಿನಗೆ ಶಾಸವನ್ನಿತ್ತೆನು 

೩೭ ಕಾಮನೀಡಿತನಾದ ನೀನು ರಮ್ಯವೂ, ಕುಬೇರನಿಗೆ ಪರಮಪ್ರಿಯವೂ 
ಆದ ಸರೋವರದಲ್ಲಿ ಕ್ರೀಡಿಸುತ್ತ ಅನೇಕ ರಾಕ್ಸಸಮುಖ್ಯರನ್ನು ಕೊಂದೆ 

೩೮. ಆದುದರಿಂದ ನಾನು ನಿನ್ನನ್ನ ಶಸಿಸಿದೆನು ನನ್ನ ಮಾತು ಸುಳ್ಳಾಗು 
ವುದಿಲ್ಲ ರಾಜನೇ ದೈನವು ಆತನೇ ಸ್ವಾಮಿಯು, ತಂದೆಯು, ತಾಯಿಯು. 

೩೯. ಸ್ವಾಮಿಯ ಹಿತಕ್ಳಾಗಿ ಯಾವ ಸೇವಕನು ಯುದ್ಧರಂಗದಲ್ಲಿ ಪ್ರಾಣ 
ಗಳನ್ನು ಬಿಡುವನೊ, ಅವನು ಪರಮಸವವೆಥಿಸಿನ ಸನಾತನವಾಡ ಬ್ರಹ್ಮಲೋಕ 
ವನ್ನು ಸೇರುವನು. 


ತಿ೮೬ ಶ್ರೀ ಸ್ಯಾಂದಮಹಾಪುರಾಣಂ 


ನ ಮಂತ್ರಸಾಧ್ಯಃ ಶಾಪೋಂಯಂ ನೌಷಧೇನ ವ್ರತೇನ ಚ 


ನಿಯಮೇನ ಚ ದಾನೇನ ತಸ್ಮಾನ್ಮದ್ವಚನಂ ಕುರು ೪೪೦% 
ಮಯಾ ಶ್ರುತಂ ಶಕ್ರಲೋಕೇ Hh ಸ್ವಂದಕೀರ್ತಿತಂ । 

ಬ್ರುವತೋ ನಾರದಸ್ಕೈವ ದೇವಾನಾಂ ಸನ್ನಿಧೌ ಪುರಾ ॥ ೪೧8 
ಪ್ರಭಾವೋ ವರ್ಣಿತಸ್ತೇನ ಮಹಾಕಾಲವನಸ್ಯ ಚಃ 

ಶ್ಪೇತ್ರೇ ಹ್ಯಸ್ಮಿನ್ನಹಾಲಿಂಗಂ ಸ್ವರ್ಗದ್ವಾರಸ್ಯ ದಕ್ಷಿಣೇ ॥ ೪೨ 8 


ವಿದ್ಯತೇ ವ್ಯಾಧಿಶಮನಂ ರೂಪಸೌಭಾಗ್ಯದಾಯಕಂ । 
ತತ್ರಾ ಹಂ ತ್ವಾಂ ನೇಷ್ಯಾಮಿ ನಿಮಾನೇನಾಶುಗಾಮಿನಾ H ೪೩॥ 
ಇತ್ಯುಕ್ತ್ವಾ ಮಣಿಭದ್ರೇಣ ಸಮಾನೀತಃ ಸುತಸ್ತದಾ । 


ಯತ್ರ ದೇವಾಂಧಿದೇವೋಸೌ ಸ್ವರ್ಗದ್ವಾರಸ್ಯ ದಕ್ಷಿಣೇ 1 ೪೪ ೫ 
ಸ್ಪರ್ಶನಾತ್ತಸ್ಯ ಲಿಂಗಸ್ಯ ಚಕ್ಸುಷಾ ಮನ್ರೂ ಸವಾಸ್ಪಲೀ | 
ಸುಪಾದಃ ಶ್ರುತಿಸುಯುಕ್ತಸ್ಪತ್ಯ ಎಸಾದಭವತ್ತದಾ 8 ೪೫ 0 


೪೦. ಈ ಶಾಸವನ್ನು ಫಿವಾರಿಸಲು ವಂತ ಗಳಿಂದಾಗಲಿ, ಔಷಧಗಳಿಂದಾ 
ಗಲಿ. ವ್ರತೋಪನಾಸಗಳಿಂದಾಗರಿ, ನಿಯ ಮುಮಗಳಿಂದಾಗಲಿ, ದಾನಗಳಿಂದಾಗಲಿ 
ಸಾಧ್ಯವಿಲ್ಲ ಆದುದರಿಂದ ನಾನು ಹೇಳಿದಂತೆ ಮಾಡು. 

೪೧. ಹಿಂದೆ ನಾನು ಇಂದ್ರಲೋಕದಲ್ಲಿದ್ದಾಗ ಷಣ್ಮುಖವಿರಚಿತವಾದ 
ಪುರಾಣವನ್ನು ನಾರವಮಹಾಮ:ನಿಯು ದೇವತೆಗಃ ಸಪ್ಟಿಧಿಯಲ್ಲಿ ಹೇಳುತ್ತಿರು 
ವುದನ್ನು ಕೇಳಿದೆನು. 

೪೨, ಆತನು ಮಹಾಕಾಲವನಕ್ಷೇತ್ರದ ಪ್ರಭಾವವನ್ನು ವರ್ಣಿಸುತ್ತಿ ದ್ದನು. 
ಆ ಕ್ಷೇತ್ರದಲ್ಲಿ ಸ್ವರ್ಗದ್ವಾರೇಶ್ವರ ರಿಗೆ ದಕ್ಷಿಣದಲ್ಲಿ ಒಂದು ಮಹಾಲಿಂಗ 
ವಿರುವುದು 

೪೩. ಅದು ಸರ್ವನ್ಯಾಧಿಸಿವಾರಕವೂ. ಸೌಂದರ್ಯಸೌ ಭಾಗ್ಯದಾಯಕವೂ 
ಆಗಿರುವಂತೆ ನಿನ್ನನ್ನು ವೇಗಗಾ ಪಿ. ಯಾಗಿರುವ ವಿಮಾನದಲ್ಲಿ ಕುಳ್ಳ ರಿಸಿ ನಾನೇ 
ಅಲ್ಲಿಗೆ ಕರಿದುಕೊಂಡುಹೋಗ.ವೆನು.”' 

೪೪. ಇಂತೆಂದು ಆ ಕ್ಷಣದಲ್ಲಿಯೇ ಮಣಿಭದ್ರನು ತನ್ನ ಮಗನನ್ನು 
ಸ್ವರ್ಗದ್ವಾರದ ದಕ್ಷಿಣದಲ್ಲಿ ನೆಲಸಿದ್ದ ಮಹಾಪೇವನ ಸನ್ನಿಧಿಗೆ ಕರೆದುಕೊಂಡು 
ತೋದನು. 

೪೫. ಆ ಲಿಂಗವನ್ನು ಮುಟ್ಟದ ಮಾತ್ರದಿಂದಲೇ ವಡಲನು 
ಚಕ್ಸುಸ್ಮಂತನೂ, ಸುಂದರರೂಸನೂ, ಒಖಶಾಲಿಯೂ, ಕಾಲುಗಳುಳ್ಳ ವನೂ 
ಎಲ್ಲವನ್ನೂ ಕೇಳಬಬ್ಲವನೂ ಆದನು 


ಪಂಚಸಿಪ್ತತಿತನೋ9ಧ್ಯಾಯಃ ೬೮೫ 


ದೃಷ್ಟ್ವಾ ಸುಮಹದಾಶ್ಚರ್ಯಂ ಮಣಿಭದ್ರೇಣ ಪಾರ್ವತಿ । 
ಕೃತಂ ನಾಮ ಸುಹೃಷ್ಟೇನ ಸ್ತ್ರೀಯಪುತ್ರಸ್ಕ ಸ ನಾಮತಃ । 


ಚಕ್ಸುಸ್ಮಾನ್ವಡಲೋ ಜಾತೋ ಲಿಂಗಸಾ ಸ್ಮ ಪ,ಭಾವತಃ ೪ ೪೬॥ 
ಅದ್ಯ ಪ್ರಭೃತಿ ದೇಷ್ಟೋಂ:೨ಂ ವಡಲೇಶ್ವರಸಂಭ್ವ ಕಃ | 
ಭವಿಷ್ಯತಿ ತ್ರಿ ಲೋಕೇಷು ವಿಖ್ಯಾ ತೋ ನೇತ್ರದಾಯಕಃ 1೪೭ 


ಪೂಜಯಿಷ್ಯ ೦ತಿ ಯೇ ದೇವಂ ನಡಲೇಶ್ವ ರೆಸಂಜ ಸ್ವಕಂ । 

ಲಿಂಗಂ ಲೋಕೇಷು ವಿಖ್ಯಾತಂ ತೇ ಪ್ರಾ "ಇ ್ಸ್ಯೈಂತಿ ಮನೋರಥ ॥ ೪೮ ॥ 
ದೃಷ್ಟೋ ಹರತಿ ಪಾಪಾನಿ ಸ್ಪೃಷ್ಟೋ `ಾಜ್ಯಂ ಪ್ರಯಚ್ಛತಿ | 

ಅರ್ಚಿ ಭಕ್ತಿಭಾವೇನ ಮೋಕ್ಬಂ ದದ್ದಾನ್ನ ಸಂಶಯಃ ॥೪೯॥ 
ಕಾರ್ತಿಕೇ ಶುಕ್ಲಪಕ್ಸಸ್ಯ ತಿಥಿರ್ನೈೆ ದ್ವಾದಶೀ ಭನೇತ್‌ । 

ತಸ್ಯಾಂ ಯೇ ಪೂಜಯಿಸ್ಯಂತಿ ವಡಲೇಶ್ವರಸಂಜ್ಹಕಂ | 


ಪಾನಂ ತೈಃ ಸತತಂ ದತ್ತಂ ತೇ ಯಾಂತಿ ಪರಮಂ ಪದಂ H ೫೦ 
ಪ್ರಯಾಗೇ ಚ ಪ್ರಭಾ ಸೇ ಚ ಗಂಗಾಸಾಗರಸಂಗಮೇ । 
ತಪಸ್ತಪ್ತಂ ಭವೇತ್ರೈಸ್ತು ಶೇ ಮುಕ್ತಾ ನಾಂತ್ರ ಸಂಶಯಃ ॥೫೧॥ 


೪೬ ಎಲೈ ಪಾರ್ಪತಿಯೆ! ಈ ಮಹಾಶ್ಶರ್ಯವನ್ನು ಕಂಡು ಮಣಿಭದ್ರನು 
ಆ ಲಿಂಗಕ್ಕೆ ತನ್ನ ಮಗನ ಹಸರನ್ನಿಟ್ಟು ಎ ಬಹ ಈಲಿಂಗದ ಪ್ರಭಾವ 
ದಿಂದ ವಡಲನು ನೇತ್ರಗಳುಳ್ಳವನಾದನು. 

೪೭. "ಇಂದು UN ಈ ಮಹಾದೇವನು ವಡಲೇಶ್ವರನೆಂಬ 
ಹೆಸರುಳ್ಳ ವನಾಗುವನು ಮೂರು ಲೋಕಗಳಲ್ಲಿಯೂ ನೇತ್ರದಾಯಕನೆಂದು 
ಪ್ರ ಸಿದ್ಧಿ ಯನ್ನು ಪಡೆಯುವನು. 

೮. ಈ ವಡಲೇಶ್ವ ರನಾಮಕನಾದ ಮಹಾದೇವನ ತ್ರಿರೋಕವಿಖ್ಯಾತ 
ವಾದ ಈ ಮಹಾಲಿಂಗವನ್ನು ಯಾರು ಪೂಜಿಸುವರೊ, ಅವರು ತಮ್ಮ ಮನೋರಧ 
ಗಳನ್ನು ನಡೆಯುವರು 


೪೯ ಈಲಿಂಗವನ್ನು ನೋಡಲು ಸಕಲ ಪಾತಕಗಳನ್ನೂ ಪರಿಹರಿಸುವುದು 
ಮುಟ್ಟ ಲು ರಾಜಾ, ೈಧಿಕಾರತನ್ನು ಕೊಡುವುದು ಭಕ್ತಿಭಾವದಿಂದ ಪೂಜಸಲು 
ಮೋಕ್ಷ ನನ್ನೇ ಕೊಡ. ಪುದರಲ್ಲಿ ಸಂದೇದನ್ನಿಪವು 

೩೦ ಕಾರ್ತಿಕಮಾಸನ ಶುಕ್ನನಕ್ಕ” ) 


pd 
ಟೆ 
ಈ ವಡಲೇಶ್ವರವ.ಹಾಲಿಂಗವಸ್ಸು ಬುಂಜೆಸುತ್ತಾರೆಖೆಇ, ಅ 

ಗಳನ್ನು ಮಾಡಿದವರಂತಾಗಿ ಪರಮನವ ಹದವನ್ನು A 


೫೧. ಅವರು ಪ್ರಯಾಗ, ಪ್ರಭಾಸ್ಕ ಗಂಗಾಸಾಗರಸಂಗಮಕ್ಸೇ fii 


ಲ 


೩೮೪ ಶ್ರೀ ಸ್ಕಾಂದಮಹಾಪುರಾಣಂ' 


ಗರ್ಭವಾಸೇ ನ ಜಾಯಂತೇ ಸರ್ವಸೌಖ್ಯಸಮನ್ಸಿತಾಃ 1 


ಗಾಣಪತ್ಯಾ ಭವಿಷ್ಯಂತಿ ಶಂಕರಸ್ಯ ಸದಾ ಪ್ರಿಯಾಃ 1೫೨೫8 
ಸೌಭಾಗ್ಯರೂಪಸಂಪನ್ನಾಃ ಪುತ್ರಸೌತ್ತೈಶ್ಚ ಸಂಯುತಾಃ। 

ಜಾಯಂತೇ ಮಾನವಾ ಲೋಕೇ ನಡಲೇಶ್ವರದರ್ಶನಾಕ್‌ 1 ೫೩0 
ಗರ್ಭವಾಸೇ ಮಹಾಕಷ್ಟೇ ಯಸ್ಯ ವಾಸೋ ನ ರೋಚತೇ । 
ಸೋಂಭ್ಯರ್ಚಯತು ಭಾನೇನ ನಡಲೇಶ್ವರನಿಸಾಶ್ವರಂ ॥ ೫೪ 01 


ನ ಲಿಂಗಂ ವಿನಾ ಸಿದ್ಧಿರ್ದುರ್ಲಭಂ ಪರಮಂ ಸದಂ | 
ಗತಿರ್ನಜಾಯತೇ ಸ್ವ ರೀ ಯಾವಲ್ಲಿಂಗಂ ತು ನಾರ್ಚಯೇತ್‌ ॥ ೫೫ 0 
ಲಗಾರ್ಚನನಹೀನಾನ್‌ಂ ಸಿದ್ಧಿ ಶ್ವಾಂಪಿ ಸುದುರ್ಲಭಾ । 


ಮಮ ಪುತ್ರೇಣ ಸಂಪ್ರಾಪ್ತ ಮಿಸಾನ್ಸಿ 3 ಲಿಂಗತೋ ಯತಃ ॥ ೫೬ 0 
ಇತ್ಯುಕ್ತ್ವಾ “ಮುಣಿಭಜ್ರೊ, ಆಪಿ ಸುತೇನ ಸಹಿಶೋ ಯಯೌ । 
ಯತ್ರ ದೇವೋ ಧನಾಧಕ್ಚಃ ಸ್ಥಾನಂ ಸ್ವಂ ಪರಮಂ ಗತಃ ॥ ೫೭॥ 


ತಪಸ್ಸನ್ನು ಮಾಡಿದ ಫಲಕ್ಕೆ ಭಾಗಿಗಳಾಗುವರು. ಅವರು ಮುಕ್ತರೇ ಆಗುವ 
ರೆನ್ನುವುದರಲ್ಲಿ ಸಂದೇಹವಿಸ್ಲವು 

೫೨ ಆವರು ಪುನಃ ಶಾಯಿಯ ಗರ್ಭವನ್ನು ಪ್ರವೇಶಿಸುವುದಿಲ್ಲ. ಸಕಲ 
ಸೌಖ್ಯಗಳಿಂದಲೂ ಕೂಡಿದವರಾಗಿ ಮಹಾದೇವನಿಗೆ ನಿತ್ಯವೂ ಬೇಕಾದವರೆನಿಸಿ 
ಗಣನಾಯಕರಾಗುವರ.. 

೫೩. ಭೂಲೋಕದಲ್ಲಿ ಮನು ಷ್ಕ ರೂ ವಡಲೇಶ್ವ ಸ ದರ್ಶ ನವನ್ನು ಪಡೆಯು 
ವುದರಿಂದ ಸರ್ವೈಶ್ವರ್ಯಸೌಂದರ್ಯ ಸಮಸಿ ತರಾಗಿ ಪುತ್ರಪೌತ್ರಾದಿ ಸಂತತಿ 
ಯಿಂದ ಕೂಡಿರುವರು. 

೫೪. ಯಾವನಿಗೆ ಮಹಾಕಷ ತ್ವದಾಯಕವಾದ ಗರ್ಭವಾಸವು ರ.ಚಿಸು 
ವುದಿಲ್ಲವೊ, ಅವನು ಭಕ್ತಿಯುಕ್ತನಾಗಿ. ವಡಲೇಶ್ವರಮಹಾಲಿಂಗವನ್ನು ಪೂಜಿಸಲಿ. 

೫೫. ಲಿಂಗಪೂಜೆಯಿಸ್ಥದೆ ಕಾರ್ಯಸಿದ್ಧಿ ಯಾಗುವುದಿಬ್ಲ. ಪರಮಪದವೂ 
ಲಭಿಸಲಾರದು. ಲಿಂಗವನ್ನು ಪೂಜಿಸುವವರೆಗೂ ಸ್ವರ್ಗದಲ್ಲಿಯೂ ಉತ್ತಮ 
ಗತಿಯು ಸಿಕ್ಕಲಾರದು 

೫೬. ಲಿಂಗಾರ್ಚನೆಯನ್ನು ಮಾಡದವಂಗೆ ಯ ಅತಿ ದುರ್ಲಭವಾಗು 
ವುದು. ನನ್ನ ಮಗನೂ Phe ¢ ತನ್ನ ಮನೋಭೀಷ, ವನ್ನು 
ಪಡೆದನು.” 

೫೭. ಇಂತೆಂದು ಮಣಿಭದ್ರನು ತನ್ನ ಮಗನೊಡಗೂಡಿ ವ.ತ್ತೆ ಕುಬೇರನ 
ಲೋಕಕ್ಕೆ ಹೋದನು. ಲ್ಲಡೆ ಅತನು ಮತ್ತೆ, ತನ್ನ ಉತ್ತಮಸ್ಕಾನನನ್ನು 
ಸಡೆದನು. 


ಪಂಚಸಪ್ತತಿತಮೋ$ಧ್ಯಾಯಃ ೬೮೯ 


ಏಸ ತೇ ಕಥಿತೋ ದೇವಿ ಪ್ರಭಾನಃ ಪಾಪನಾಶನಃ । 
ವಡಲೇಶ್ವರದೇವಸ್ಯ ಶ್ರೂಯತಾಮರುಣೇಶ್ವರಂ 8 ೫೮ ೫: 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸುಹಸ್ಪ್ರ್ಯಾಂ ಸಂಹಿತಾಯಾಂ 
ಪಂಚಮಃ ಆನಂತ್ಯ ಖಂಡೇ ದ್ವಿತೀಯೇ ಚತುರಶೀತಿಕಂಗಮಾಹಾತ್ಮೆ 1 
46 ವಡಲೇಶ್ವ ರಮಾಹಾತ್ಮ 4ನರ್ಣನಂ >> ನಾಮ 
ಪಂಟ ್ರ ತಿತವೆನೀಂಧ್ಯಾಯಃ 





೫೮. ದೇವಿಯೆ! ಇಂತು ನಿನಗೆ ವಡಲೇಶ್ವರಮಹಾಲಿಂಗದ ಪ್ರಭಾವ- 
ದ್ಯೋತಕವೂ, ಪಾಸನಾಶಕವೂ ಆದ ಕಥೆಯನ್ನು ಹೇಳಿದೆನು. ಇನ್ನು ಅರುಣೇ 
ಶ್ವರನ ಚರಿತ್ರೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಆನಂತ್ಮಖಿಂಡದ ಎರಡನೆಯ ಚತುರಶೀತಿಲಿಂಗೆ: 
ಮಾಸಾತ್ಮೃದಲ್ಲಿ ಮ ವಡಲೇಶ್ವರಮಾಶಾತ್ಮ್ಯವರ್ಣನ''ವೆಂಬ 
ಎಸ್ಪತ್ತೈದನೆಯ ಅಧ್ಯಾಯವು ಮುಗಿದುದು 


8 ಶ್ರೀಃ 
ಅಧ ಷಟ್‌ಸಪ್ತತಿತಮೋಂಧ್ಯಾಯಃ 
ಅರುಣೇಶ್ವರಮಾಹಾತ್ಮ್ಯ ವರ್ಣನಂ 
ಈಶ್ವರ ಉವಾಚ :-- 

ಷಟ್‌ ಸಪ್ತತಿತಮಂ ದೇವಮರುಣೇಶ್ವ ರಸಂಜ್ಹಕಂ । 
ವಿದ್ಧಿ ಷಾಪಹರಂ ದೇವಿ ದರ್ಶನಾತ್ಯ್ಯಾಮುದರ ನೃಣಾಂ nou 
ಪುರಾ ದೇವಯುಗೇ ದೇವಿ ಪ್ರಜಾಪತಿಸುತೇ ಶುಭೇ! 
ಆಸ್ತಾಂ ಭಗಿನ್ಯೌ ರೂಪೇಣ ಸಹಿತೇಂಷ್ಟು ತೇಂನಫೇ ॥೨॥ 
ತೇ ಭಾರ್ಯೆೇ ತಕ್ಕಸೆ ಪಸ್ಯಾಸ್ತಾಂ ಕದ್ರೂ ತ ನಿನತಾ ತಥಾ । 
ಪ್ರಾದಾತ್ತಾಭ್ಯಾಂ ಹರಂ ಫಿ ತಃ ಪ್ರ ಜನಪತಿಸಮಃ ಪತಿಃ | ೩॥ 
ಕಠ್ಶಪೋ ಧರ್ಮ ಪತ್ನೀಭ್ಯಾಂ ಮಾ ಪರಮಯಾ ಯುತಃ। 
ವರಾತಿಸರ್ಗಂ ಶ್ರುತ್ವೈವ ಕಶ್ಯಸಾದುತ್ತಮಂ ತುತೇ nn 
ಹರ್ಷಾದಭ್ಯಧಿಕಾಂ ಪ್ರೀತಿಂ ಪ್ರಾಪತುಃ ಸ್ಮ ವರಸ್ತ್ರಿಯೌ | 
ವವ್ರೇ ಕದ್ರೂಃ ಸುತಾನ್ನಾಗಾನ*್‌ ಸಹಸ್ರಂ ತುಲ್ಕವರ್ಚಸಃ ॥೫॥ 





ಕನ್ನಡದ ಅನುವಾದ 
ಅರುಣೇಶ್ವರವ ಮಾಹಾತ್ಮ 8ನರ್ಣನ 

೧. ಮಹಾದೇವನು ಜೇಳುತ್ತಾನೆ — ಎಲೌ ಗಿರಿಜಾತೆಯೆ! ಎಪ್ಪತ್ತಾರ 
ನೆಯ ಮಹಾದೈವವೇ ದರ್ಶನದಿಂದ ನರರಿಗೆ ಸರ್ವಾಭೀಷ್ಟಗಳನ್ನು ಅನುಗ್ರಹಿಸು 
ವುದೂ, ಪಾಪನಾಶಕವೂ ಆದ ಅರುಣೇಶ್ವರನೆಂದು ತಿಳಿ, 

೨. ದೇವಿಯೆ ! ಹಿಂದೆ ಕೃತಯುಗದಾದಿಯಲ್ಲಿ ಬ್ರಹ್ಮದೇವನ ಮಕ್ಕಳೂ, 
ರೂಪಸಂಪನ್ನರೂ, ಅದ್ಭುತಚರಿತ್ರರೂ, ಫಿಷ್ಪಾಪರೂ ಆದ ಇಬ್ಬರು ಅಕ್ಕತಂಗಿ 
ಯರಿದ್ದರು 

೩. ಕದ್ರೂ ಮತ್ತು ವಿನತೆಯೆಂಬ ಹೆಸರುಗಳುಳ್ಳ ಆವರು ಕಶ್ಯಸನಿಗೆ 
ಪತ್ಲಿಯರಾದರು ಆ ಧರ್ಮಪತ್ನಿಯರ ನಡೆನ.ಡಿಗಳಿಂದ ಪರಮಸಂತುಷ್ಠ ನೂ, 
ಪ್ರಜಾಪತಿಸದೃಶನೂ ಆದ ಕಶ್ಯಪನು ಇಬ್ಬರಿಗೂ ಒಂದೊಂದು ವರನನ್ನು 
ಬೇಡುವಂತೆ ಹೇಳಿದನು 

೪ ಅವರು ಕಶ್ಕ ಪನಿತ್ತ ಉತ್ತಮ ವರಗಳನ್ನು ಪಡೆಯುವೆವೆಂಬ ಸಂಗತಿ 
ಯನ್ನು ಕೇಳಿ ಸಂತೋಷವನ್ನೂ ಪ್ರಿ (ತಿಯ ನ್ನೂ ಹೂಂದಿದ್ದ ರು 

೫. ಕದ್ರೂದೇನಿಯು ಸಮಾನಬಲರಾದ ಒಂದುಸಾವಿರ ನ ನಾಗರು ಮಕ್ಕ 
ಳಾಗಬೇಕೆಂದು ಬೇಡಿದಳು. ವಿನತೆಯು ಕದ್ರುವಿನ ಮಕ್ಕಳಿಗಿಂತಲೂ ಅಧಿಕ 
ಬಲಶಾಲಿಗಳಾದ ಇಬ್ಬರು ಪುತ್ರರನ್ನು ಕೇಳಿಕೊಂಡಳು. 


ಷಟ೯್ಗಸಪ್ತತಿತಮೋ$ಧ್ಯಾಯಃ। ೬೯೧೮ 


ದ್ವೌ ಪುಶ್ರೌ ನಿನತಾ ನನ್ರೇ ಕದ್ರೂಪುತ್ರಾಧಿಕೌ ಬಲೇ । 
ಓಜಸಾ ತೇಜಸಾ ಚೈನ ವಿಕ್ರ ಮೇಣಾಧಿಕೌ ಚ ತೌ। 


ತಸ್ಯೈ ಭರ್ತಾ ನರಂ ಸ್ರಾದಾಲ್ಲ ಸ್ಸ್ಯಸೇ ಪುತ್ರಕೋತ್ತಮೌ 1೬0 
ಏವನುಸ್ತ್ಹಿತಿ ತಾಂ ಚಾಹ ಕಶ್ಯಪೋ ವಿನತಾಂ ತದಾ । 

ಯಥಾ ಚ ಪ್ರಾರ್ಥಿತಂ ಲಜ್ಧ್ಯಾ ನರಂ ತುಷ್ಟಾ ಭವತ್ತ ದಾ Haw 
ಕೃತಕೃತ್ಯಾ ತು ನಿನತಾ ಅಬಾ. “ ನೀರ್ಯಾಧಿಕಾ ಸುತೌ । 

ಕದ್ರೂ ಶ್ತ ಅಬ್ಬಾ ಪುತ್ರಾ ಣಾಂ "ಸಹಸ್ರ ೦ ತುಲ್ಯತೇಜಸಾಂ 1೮8 
ಧಾರ್ಯಾ ಗಜ ಪ್ರ ಯತ್ನ ನ ಇತ್ತು ಕ್ರಾ ಸ ಮಹಾತಪಾಃ । 

ತೇ ಭಾರ್ಯೇ ವರಸಂಪೃವ್ನೆ ಷ್ಟೇ ಕಠ ಪೋ 'ನೇಮಾವಿಕತ್‌ up 
ಕಾಲೇನ ಮಹತಾ ಕಷ್ರೂ ನಾಗಾನಾಂ ಸಾ ಶತೀರ್ದಶ ! 

ಜನಯಾಮಾಸ ಚಾರ್ವಂಗೀ ದ್ವೇ ಚಾಂಡೇ ವಿನತಾ ತದಾ 1೧೦೪ 
ತಯೋರಂಡಾನಿ ನಿದಧುಃ ಪ್ರಹೃಷ್ಟಾ ಪರಿಚಾರಿಕಾಃ । 

ಸೋಪಸ್ವೇದೇಷು ಭಾಂಡೇಷು ಪಂಚವರ್ಷಶತಾನಿ ಚ HOO 
ತತಃ ಪಂಚಶತೇ ಕಾಲೇ ಕದ್ರೂಪುತ್ರಾ ವಿನಿರ್ಗತಾಃ । 

ಅಂಡಾಭ್ಯಾಂ ವಿನತಾಯಾಸ್ತು ಮಿಥುನಂ ನ ವ್ಯದೃಶ್ಯತ ॥ ೧೨ ॥ 


೬. ವೀರ್ಯದಿಂದಲೂ, ತೇಜಸ್ಸಿನಿಂದಲೂ, ಪರಾಕ್ರಮದಿಂದಲೂ 
ಅತ್ತ ಶೈಧಿಕರಾದ ಪುತ್ರರನ್ನು ಬೇಡಿದ ಆಕೆಗೆ ಕಶ್ಯವನ., “ ನಿನಗೆ ಬೇಕಾದಂತಹ. 
ಈ ತ್ತವ.ಪುತ್ರರನ್ನೇ ಪಡೆಯುವೆ? ಎಂದು ವರೆವನ್ನಿತ್ರನು. 

೭. ವಿನತೆಯು ಪ್ರಾರ್ಧಿಸಿದಾಗಲೂ ಹಾಗೆಯೇ ಆಗಲೆಂದು ಕಶ್ಯಸನು- 
ಹೇಳಲು ತನ್ನ ಅಭೀಷ್ಟವನ್ನು ಪಡೆದ ಆಕೆಯೂ ಸಂತುಷ್ಟಳಾದಳು. 

೮. ಇಂತು ವಿನತೆಯು ಮಹಾ ಸರುಕ್ರಮಿಗಳಾದ ಇಬ್ಬರು ಮಕ್ಕಳನ್ನೂ, 
ಕದ್ರುವು ಒಂದುಸಾವಿರ ನಾಗರನ್ನೂ ವಡೆದು ಕೃತಕೃತ್ಛ ಯು: 

೯. ವರಗಳಿಂದ ಲಾ ಅವರಗೆ ನ ತಪಸ್ಸಂಪನ್ನನಾದ 
ಕಶ್ಯಪನು, "ಜಾಗರೂಕತೆಯಿಂದ ನಿಮ್ಮ ಗರ್ಭಗಳನ್ನು ಕಾಪಾಡಿಕೊಳ್ಳಿ ರ್ರಿ? 
ಎಂದು ಹೇಳಿ ಅರಣ್ಯಕ್ಕೆ ಹೊರಟುಹೋದನು. 

೧೦-೧೧ ಬಳಿಕ ಕೆಲವು ಕಾಲವು ಕಳೆಯಲು ಸುಂದರಿಯಾದ ಕದ್ರುವು 
ಒಂದುಸಾವಿರ ನಾಗರನ್ನು ಹಣೆದಳು ವಿನತೆಯು ಎರಡು ಅಂಡಗಳನ್ನು 
ಪ್ರಸವಿಸಿದಳು. ಅನರ ದಾಸೀಜನರು ಆನಂದತುಂದಿಲರಾಗಿ ಇಬ್ಬರೂ ಪ್ರಸವಿಸಿದ. 
ಅಂಡಗಳನ್ನೂ ಸುಖೋಷ್ಣಗಳಾದ ಭಾಂಡಗಳಲ್ಲಿರಿಸಿ ಐದುನೂರು ವರ್ಷಗಳ 
ವರೆಗೂ ಸಂರಕ್ಸಿಸುತ್ತಿದ್ದರು. 

೧೨. ಆ ಐದುನೂರು ವರ್ಷಗಳು ಕಳೆದಮೇಲೆ ಕದ್ರುವಿನ ಮಕ್ಕಳು. 


ರ್ಷ೨ ಶ್ರೀ ಸ್ಮಾಂದಮಹಾಪುರಾಣಂ 


ತತಃ ಪುತ್ರಾರ್ಥಿನೀ ದೇವೀ ವ್ರೀಡಿತಾ ಸಾ ತಪಸ್ವಿನೀ । 


ಅಂಡಂ ಬಿಭೇದ ವಿನತಾ ತತ್ರ ಪುತ್ರಂ ದದರ್ಶಹ ॥ ೧೩ ॥ 
ಪೂರ್ವಾರ್ಧಕಾಯಸಂಪನ್ನವಿಂತರೇಣಾಪ್ರಕಾಶಿತಂ | 

ಸ ಪುತ್ರೋ ರೋಷಸಂರಬ್ಧಃ ಶಶಾಸೈನಾಮಿತಿ ಶ್ರುತಂ ॥ ೧೪॥ 
ಯೋ ಹಮೇವಂ ಕೃತೋ ಮಾತಸ್ತಯಾ ಲೋಭಪರೀತಯಾ । 
ಪರೀರೇಣಾಂಸಮಗ್ರೇಣ ತಸ್ಮಾದ್ದಾಸೀ ಭವಿಷ್ಯಸಿ 1 ೧೫ ॥ 
ಪಂಚವರ್ಷಶಶಾನ್ಯಸ್ಕಾ ಯಯಾ ನಿಸ್ಪರ್ಧಸೇ ಸದಾ । 

ಏಷ ತೇ ಚ ಸುತೋ ಮಾತರ್ದಾಸ್ಯಾದ್ವೈ ಮೋಕ್ಷ ಯಿಷ್ಯತಿ ॥ ೧೬ ॥ 
ಯದ್ಯೇನಮಪಿ ಮಾತಸ್ತ್ಯಂ ಮಾಮಿವಾಂಡನಿಭೇದನಾತ್‌ | 

ನ ಕರಿಸ್ಕಸ್ಯನಂಗಂ ವಾ ಪುತ್ರಂ ಚಾತಿತರಸ್ವಿನಂ ॥ ೧೭॥ 
ಪ್ರತಿಸಾಲಯಿತನ್ಯಸ್ತೇ ಜನ್ಮಕಾಲೋಸ್ಯ ಧೀರಯಾ । 
ವಿಶಿಷ್ಟಬಲಮಿಸಾಪ್ಸಂತ್ಯಾ ಪಂಚನರ್ಷಶತಾನ್ಯತಃ 1 ೧೮॥ 





ಅಂಡಗಳಿಂದ ಹೊರಬಿದ್ದರು. ಆದರೆ ವಿನತೆಯ ಎರಡು ಅಂಡಗಳಿಂದ ಏನೂ 
ಉದ್ಭ್ಬವಿಸಲಿಲ್ಲ. 

೧೩. ಆಗ ಪುತ್ರಲಾಲಸೆಯಿಂದ ಕೂಡಿ ತಪೋನಿರತಳಾಗಿದ್ದ ವಿನತಾ 
ದೇವಿಯು ಕದ್ರುವಿನ ಸಂತತಿಯನ್ನು ಕಂಡು ನಾಚಿಕೆಗೊಂಡು ಒಂದು ಅಂಡವನ್ನು 
ಒಡೆದು ಒಳೆಗಿದ್ದ ಪುತ್ರನನ್ನು ನೋಡಿದಳು 

೧೪ ಆತನ ಮೇಲಿನ ಅಂಗಗಳೆ್ಲಿವೂ ರೂಪುಗೊಂಡಿದ್ದುವು. ಕಾಲುಗಳು 
ಮಾತ್ರ ಇರಲಿಲ್ಲ ಆ ಪುತ್ರನು ಕ್ರೋಧಮೂರ್ಛಿತನಾಗಿ ತಾಯಿಯನ್ನು 
ಶವಿಸಿದನೆಂದು ಕೇಳಿದೆನು 

೧೫. "ತಾಯೆ! ಪುತ್ರಲೋಭದಿಂದ ಪ್ರೇರಿತಳಾಗಿ ಇಂತು ನೀನು 
ನನ್ನನ್ನು ಅರ್ಧಶರೀರದವನನ್ನಾಗಿ ಮಾಡಿದೆಯಾದುದರಿಂದ ದಾಸಿಯಾಗಿ 
ಖಾಳುವೆ. 

೧೬ ಯಾವ ಸವತಿಯೊಡನೆ ನಿತ್ಯವೂ ಕಲಹಿಸುತ್ತಿರುವೆಯೊ, ಅವಳಲ್ಲಿಯೇ 
ಐದುನೂರು ವರ್ಷಗಳಕಾಲ ದಾಸ್ಯವನ್ನನುಭವಿಸುವೆ. ಈ ನಿನ್ನ ಇನ್ನೊಬ್ಬ 
ಮಗನೇ ನಿನ್ನನ್ನು ದಾಸ್ಯದಿಂದ ಬಿಡಿಸುವನು. 

೧೭ ಆದರೆ ನೀನು ನನಗೆ ಮಾಡಿದಂತೆ ಅಂಡವನ್ನೊಡೆಯಡಜೆ ಮಹಾ 
ಪರಾಕ್ರಮಿಯಾದ ಇನನು ಅಂಗಹೀನನಾಗದಂತೆ ಕಾಪಾಡಬೇಕು. 

೧೮. ಈತನು ಸರ್ವಬಲಸಂಪನ್ನನಾಗಬೇಕೆಂಬ ಬಯಕೆಯು ನಿನಗೆ 
ಇದ್ದರೆ ಇನ್ನು ಐದುನೂರು ವರ್ಷಗಳವರೆಗೂ ಧೈರ್ಯದಿಂದ ಈತನ ಜನ್ಮಕಾಲ 
ವನ್ನು ನಿರೀಕ್ಷಿಸುತ್ತಿರು.'' 


ಷಟ್‌ಸಸ್ತತಿತರೋ6ಧ್ಯಾಯಃ ೬೯4 


ಏವಂ ಶಸ್ತ್ಯಾ ತತೋ ದೇನಿ ವಿನತಾಂ ಮಾತರಂ ಸ್ವಕಂ । 

ಅರುಣೋ ನಿಲಲಾಸಾಃಥ ಬಾಸ್ಟಶೋಕಸಪರಿಪ್ಲುತಃ 1 orn 
ಹಾಹಾ ಮಯಾ ನೃಶಂಸೇನ ಮಾತಾ ಸ್ವಜನನೀ ಸಕಾ । 

ಶಸ್ತಾ ನಿನಾಪರಾಧೇನ ಕಥಂ ಯಾಸ್ಯಾಮಿ ಸದ್ಗತಿಂ 1 


ಮಾತಾ ದೇಹಾರಣಿಃ ಪುಂಸಾಂ ವಾತಾ ದುಃಖಸಹಾ ಪರಾ ॥ ೨೦ 
ಗರ್ಭಕ್ಲೇಶೇ ಪರಂ ದುಃಖಂ ಮಾತಾ ಜಾನಾತಿ ಯಾದೃಶಂ | 
ವಾತ್ಸಲ್ಯಂ ಚಾಧಿಕಂ ಮಾತುರ್ದ್ಯಶ್ಯತೇ ನತು ಪೈತೃಕಂ 1೨೧ 
ಗುರೂಣಾಮೇವ ಸರ್ವೇಷಾಂ ಮಾತಾ ಗುರುತರಾ ಸ್ಮೃತಾ | 
ಏಕಸ್ಕಾಪಿ ಸುತಸ್ಕೈವ ನ ದೃಷ್ಟಾ ನಿಸೃತಿಃ ಶ್ರುತೌ ॥ ೨೨ ॥ 


ಯದಿ ಪಿಂಡಪ್ರದಾನಂ ತು ಗಯಾಯುಾಂ ಕುರುತೇ ಸುತಃ । 
ಗತೇ ಪಿತರಿ ಪಂಚತ್ವಂ ಮಾತಾ ಪುತ್ರಸ್ಯ ನಿರ್ವೃತಿಃ | 
ನಚ ಮಾತೃನಿಹೀನಸ್ಕ ಮನುತ್ತಂ ಕುರುತೇ ಪಿತಾ H ೨೩8 





೧೯. ಎಲೌ ಪಾರ್ವತಿಯೆ ! ಇಂತು ಅರುಣನು ತಾಯಿಯಾದ ವಿನತೆಗೇ 
ಶಾಪವನ್ನಿತ್ತು ಕಣ್ಣೀರಿನಿಂದ ಶೋಕಪೂರಿತನಾಗಿ ಬಹುವಾಗಿ ಪ್ರಲಾಪವನ್ನು 
ಮಾಡಿದನು. 

೨೦. "ಅಯ್ಯೊ! ನೀಚನಾದ ನಾನು ಹಡೆದ ತಾಯಿಯನ್ನೇ ಶಾಪಕ್ಕೀಡು 
ಮಾಡಿದೆನಲ್ಲ! ಆಕೆಯಲ್ಲಿ ಯಾವ ಅಸಪರಂಧವೂ ಇರಲಿಲ್ಲ ಇನ್ನು ನನಗೆ 
ಸದ್ಗತಿಯು ಲಭಿಸುವುದು ಹೇಗೆ? ಪ್ರಾಣಿಗಳ ದೇಹಗಳಗೆ ತಾಯಿಯೇ 
ಅರಣಿಯು ಉತ್ಪತ್ತಿ ಸ್ಥಾನಭೂತಳು. ಬಹುಕ್ಲೇಶಗಳನ್ನು ಸಹಿಸುವ ಉತ್ತಮಳೂ 
ಆಕೆಯೇ. 

೨೧. ಗರ್ಭಧಾರಣದಲ್ಲಿಯೂ, ಪ್ರಸವದಲ್ಲಿಯೂ ತಾಯಿಯು ಯಾವ 
ದುಃಖವನ್ನನುಭವಿಸುವಳೊ, ಮಗುವಿನಲ್ಲಿ ಯಾವ ವಾತ್ಸಲ್ಯವನ್ನಿಟ್ಟಿರುವಳ್ಳೊ, 
ಅದನ್ನು ತಂಡೆಯಲ್ಲಿಯೂ ನಾವು ಕಾಣಲಾರೆವು. 

೨.೨, ಪೂಜ್ಯವಸ್ತುಗಳಲ್ಲೆಲ್ಲ ತಾಯಿಯೇ ಪರಮ ಪೂಜ್ಯಳೆಂದು ಸ್ಮೃತಿಗಳು 
ಹೇಳುತ್ತಿರುವುವು. ಯಾವ ಮಗನಿಗೂ ತಾಯಿಯ ಖುಣದಿಂದ ಮುಕ್ತಿಯನ್ನು 
ಶೃತಿಗಳು ಹೇಳಿರುವುದಿನ್ಲ. 

೨೩ ತಂದೆಯು ಸಾಯಲು ಮಗನು ಗಯಾಸ್ಲೇತ್ರದಲ್ಲಿ ಪಿಂಡಸ್ರದಾನ 
ವನ್ನು ಮಾಡಿದರೆ ತಂಡೆಯ ಖುಣದಿಂದ ಮುಕ್ತನಾಗುನನು ಅವನಿಗೆ 
ತಾಯಿಯು ಸೌಖ್ಯದಾಯಕಳಾಗಿರುವಳು. ತಾಯಿಯಿಲ್ಲದನನಲ್ಲಿ ತಂಜಿಯೂ 
ಅಭಿಮಾನವನ್ನಿಡುವುದಿಲ್ಲ. 


೩೯೪ ಶ್ರೀ ಸ್ಥಾಂದಮಹಾಪುರಾಣಂ 


ವಿಕಲೋ ಮಾತೃಹೀನಸ್ತು ಪುತ್ತೋ ಹಿ ಪ್ರೋಚ್ಯತೇ ತದಾ : 

ಯದಾ ಸ ವೃದ್ಧೋ ಭವತಿ ತದಾ ಭವತಿ ದುಃಖಿತಃ । 

ತದಾ ಶೂನ್ಯಂ ಜಗತ್ಸರ್ವಂ ಯದಾ ಮಾತಾ ವಿಯುಜ್ಯತೇ ॥ ೨೪8 
ಸೋಹಂ ಸಾಪಸಮಾಚಾರೋ ಜಾತೋ ಮಾತೃವಿಹಿಂಸಕಃ । 
ಮರಿಷ್ಕಾಮಿ ನ ಸಂದೇಹಃ ಸಾಧಯಿತ್ವಾ ಹುತಾಶನಂ ॥ ೨೫ 8 
ಜಾತೋಃಹಂ ನಿಕಲಾಂಗಸ್ತು ಪ್ರಾಕೃತೇನೈವ ಕರ್ಮಣಾ । 

ನ ಮಾತಾ ಕಾರಣಂ ಯಸ್ಮಾತ್‌ಸ್ವಕೀಯಂ ಕರ್ಮ ಭುಜ್ಯತೇ ॥ ೨೬೫8 
ಏವಂ ವಿಲಪತಸ್ತಸ್ಯ ಕಠ್ಯಪಸ್ಯ ಸುತಸ್ಯ ಚ । 


ಅರುಣಸ್ಯ ವಿಶಾಲಾಕ್ಸಿ ನಾರದಃ ಸಮುಪಾಗತಃ ॥ ೨೭ 8 
ವೃಷ್ಟ್ರಾಃರುಣಂ ಸುದುಃಖಾರ್ತಂ ವಿಲಪಂತಂ ಪುನಃ ಪುನಃ । 
ಪ್ರತ್ಯುವಾಚ ಪ್ರಸನ್ನಾತ್ಮಾ ನಾರದಃ ಪ್ರಹಸನ್ನಿವ ॥ ೨೮8 


ಅರುಣೋಂಯಮಹೋ ರೌತಿ ಕಶ್ಯಪಸ್ಯಾತ್ಮಸಂಭವಃ । 
ವಿನತಾಯಾಃ ಸುತೋ ಜ್ಯೇಷ್ಠಃ ಸಂಭೂತಸ್ತಪಸಾಂನಿಧಿಃ ' ೫೨೯೫ 





೨೪. ತಾಯಿಯಿಲ್ಲದವನು ವಿಕಲನಾದ ಪುತ್ರನೆಂದು ಕರೆಯಲ್ಪಡುವನು. 
ಅವನು ವೃದ್ಧನಾದಾಗ ದುಃಖಗಳನ್ನನುಭವಿಸುವನು ಪ್ರತಿಯೊಬ್ಬನಿಗೂ. 
ತಾಯಿಯನ್ನು ಕಳೆದುಕೊಂಡಾಗ ಪ್ರಪಂಚವೇ ಶೂನ್ಯವಾಗಿ ತೋರುತ್ತಿರುವುದು. 

೨೫. ಆಂತಹ ತಾಯಿಯನ್ನು ನೋಯಿಸಿದ ನಾನು ಪರಮಪಾತಕಿ 
ಯಾದೆನು. ಈಗ ದೊಡ್ಡ ಬೆಂಕಿಯನ್ನು ಹೊತ್ತಿಸಿ ಅದರಲ್ಲಿ ಬಿದ್ದು ಸಾಯುವೆನು. 
ಇದೇ ನನಗೆ ಶ್ರೇಯಸ್ಕ್ಥರವು ಇದರನ್ಲಿ ನನಗೆ ಯಾವ ಸಂಕೋಚವೂ 
ಇರುವುದಿಲ್ಲ. 

೨೬. ನನ್ನ ಪೂರ್ವಾರ್ಜಿತಕರ್ಮದ ಫಲವಾಗಿಯೇ ನಾನು ಅಂಗಹೀನ. 
ನಾಗಿ ಜನಿಸಿಡೆನು ಇದಕ್ಕೆ ನನ್ನ ತಾಯಿಯು ಕಾರಣಳಲ್ಲ ಪ್ರತಿಯೊಂದು 
ಪ್ರಾಣಿಯೂ ತಾನು ಮಾಡಿದ ಕರ್ಮದ ಫಲವನ್ನೇ ಅನುಭವಿಸುವುದಷ್ಟೆ.?' 

೨೭. ವಿಶಾಲಾಕ್ಸಿಯೆ ' ಇಂತು ಪ್ರಲಾನನನ್ನು ಮಾಡುತ್ತಿರುವ ಕಶ್ಯಪನ. 
ಮಗನಾದ ಆ ಅರುಣನಿದ್ದೆಡೆಗೆ ನಾರದವ. ಹರ್ಷಿಯು ಯಾದೃಚ್ಛಿಕವಾಗಿ ಪ್ರಾಪ್ತ 
ನಾದನು. 

೨೮. ಅರುಣನ. ಪತ್ತೆ ಮತ್ತೆ ದುಃಖದಿಂದ ಅಳುತ್ತಿರುವುದನ್ನು ಕಂಡು. 
ಪ್ರಶಾಂತಮಾನಸನಾದ ಆತನು ಮುಗುಳ್ನಗೆಯಿಂದ ಅರುಣನಿಗಿಂತೆಂದನು. 

ys "" ಆಶ್ಚರ್ಯವು! ಕಶ್ಯಪಬ್ರಹ್ಮನ, ಪ್ನ್ರನೂ, ವಿಶಿತಾದೇವಿಯ 
ಜ್ಯೇಷ್ಠಪುತ್ರನೂ, ತಪೋರಾಶಿಯೆನಿಸಿದವನೂ ಆದ ಅರುಣನು ರೋದನವನ್ನು 
ಮಾಡುತ್ತಿರುವನಲ್ಲ. 


ಸರ್ಟ್‌ಸಪ್ತತಿತಮೋ6ಧ್ಮಾಯಃ ೬೯೫ 


ಉತ್ಸಾದಿತೋ:ಯಮಲ್ಪಾಹೈರರ್ಥಕಾಯೋ ಮಹಾಬಲಃ ! 
ಏಸಮಾಶ್ವಾಸಯಿಷ್ಯಾಮಿ ನಿನತಾಗರ್ಭಸಂಭವಂ । 

ಮೋಹೇನ ವಿಲಪಂತಂ ಚ ಶ್ರೇಯೋ ಮೇ ಭವಿತಾ ಧ್ರುವಂ 1೩೦8 
ಇತಿ ಸಂಚಿಂತ್ಯ ಮನಸಿ ವಾಕ್ಕೈರ್ಮುಧ್ವನು ತೋಪಮೈಃ I 


ಪ್ರತ್ಕುವಾಚಾಂರುಣಂ ತತ್ರ ನಾರದೋ ದ್ವಿಜಸತ್ತಮಃ ॥೩೧॥ 
ತಾತ ಕೆಶ್ಯಸದಾಯಾದ ವಿನತಾಗರ್ಭಸಂಭವ । 

ತೇಜೋರಾಶೇ ದುರಾಧರ್ಷ ಸಂತಾಪಂ ಮಾಕೃಥಾ ವೃಥಾ ॥ ೩೨ ॥ 
ಭಾವಿನೋಂರ್ಥಾ ಬನಂತೀಹ ದುಃಖಸ್ಯ ಚ ಸುಖಸ್ಯ ಚ । 

ಯತ್ತ್ವಯಾ ವಿನತಾ ಶಸ್ತಾ ರಹಸ್ಯಂ ದೇವನಿರ್ಮಿತಂ ॥ ೩೩ ॥ 
ಯದಿ ತೇಸ್ತಿ ಫೃಣಾ ಚಿತ್ತೇ ಶಸ್ತಾತ್ಮಜನನೀತ್ವಯಾ । 

ತದಾಗಚ ಮಮಾದೇಶಾನ್ಮಹಾಕಾಲವನಂ ಶುಭಂ Hav 
ಉತ್ತರೇ ದೇವದೇವಸ್ಯ ಯಾತ್ರೇಶಸ್ಯ ಚೆ ಪುಣ್ಯದ । 

ವಿದ್ಯತೇ ತ್ರಿದಶೈಃ ಪೂಜ್ಯಂ ಸರ್ವದಾ ಸರ್ವದಂ ಶಿವಂ ೩೫ ॥ 


೩೦. ಮಹಾ ಪರಾಕ್ರಮಿಯಾದ ಈತನು ಪೂರ್ಣಕಾಲಕ್ಕೆ ಮೊದಲೇ 
ಹುಟ್ಟಿದುದರಿಂದ ಅರ್ಧಶರೀರನಾದನು ವಿನತಾತನಯನೂ, ಮೋಹದಿಂದ 
ವಿಲಪಿಸುತ್ತಿರುವನನೂ ಆದ ಈತನನ್ನು ಸಮಾಧಾನಗೊಳಿಸಿದರೆ ನನಗೂ ಮುಂದೆ 
ಶ್ರೇಯಸ್ಸುಂಟಾಗುವುದು ನಿಜವು'' 

೩೧. ಇಂತೆಂದು ಚಿಂತಿಸಿ ಮುರಿವರ್ಯನಾದ ನಾರದನು ಜೇನುತುಪ್ಪ 
ವನ್ನೂ, ಅಮ್ಭತವನ್ನೂಹೋಲುವ ಮಾತುಗಳಿಂದ ಅರುಣನಿಗೆ ಹೇಳತೊಡಗಿದನು. 

೩೨. ""ಅಪ್ಪಾ ! ಕಶ್ಯಪಪುತ್ರನೆ! ವಿನತಾಗರ್ಭಸಂಭೂತನೆ! ತೇಜೋ 
ಲಾಶಿಯೂ, ಅಜೇಯನೂ ಆದ ನೀನು ವ್ಯರ್ಥವಾಗಿ ಇಂತು ಶೋಕವನ್ನು 
ಮಾಡಬೇಡ. 

೩೩. ದುಃಖಗಳೂ, ಸುಖಗಳೂ ಮನುಷ್ಯನಿಗೆ ಆವಶ್ಯಕವಾಗಿ ಬರುತ್ತಲೇ 
ಇರುವುವು. ನೀನು ವಿನತೆಯನ್ನು ಶಪಿಸಿದು ರಲ್ಲಿಯೂ ದೇವಕಾರ್ಯಸಾಧಕ 
ವಾದ ಒಂದು ರಹಸ್ಯವಿರುವುದು. 

೩೪. ಇನ್ನೂ `"ನನ್ನ ತಾಯಿಗೆ ಶಾಪವನ್ನು ಕೊಟ್ಟಿ ನಲ್ಲ'' ಎಂಬ 
ಚಿಂತೆಯು ನಿನ್ನ ಮನಸ್ಸಿನಲ್ಲಿದ್ದರೆ ನನ್ನ ಸಲಹೆಯನ್ನನುಸರಿಸಿ ಮಹಾಕಾಲ 
ವನವನ್ನು ಸೇರು 

೩೫ ಮಹಾದೇವನಾದ ಯಾತ್ರೇಶ್ವರನಿಗೆ ಉತ್ತರದಲ್ಲಿ ಪುಣ್ಯಸ್ರದವೂ, 
ದೇವತೆಗಳಿಗೂ ನಿತ್ಯವೂ, ಪೂಜ್ಯವೂ, ಸರ್ವಾಭೀಷ್ಟದಾಯಕವೂ, ಮಂಗಳ 
ಮಯವೂ ಆದ ಮಹಾಲಿಂಗವೊಂದನ್ನು ಕಾಣುವೆ.?' 


ಷಿ ಶ್ರೀ ಸ್ಕಾಂದಷುಹಾಪುರಾಣಂ 


ಅರುಣಸ್ತೇವಮುಕ್ತಸ್ತು ನಾರದೇನ ಮಹಾತ್ಮನಾ ॥ * 
ಆಜಗಾಮ ಕ್ಪಣಾಂರ್ಥೇನ ಮಹಾಕಾಲವನಂ ಶುಭಂ 14೬8 


ದದರ್ಶ ತತ್ರ ತಲ್ಲಿಂಗಂ ತೇಜಃಕೂಟೋಪನುಂ ಶುಭಂ ) 
ಪೂಜಯಾಮಾಸ ವಿಧಿವತ್ತುಷ್ಪೈರ್ಭಾವಸಮಸ್ವಿತಃ "ack 


ಲಿಂಗೇನೋಕ್ತೋರುಣೋ ದೇವಿ ಸಾರಥ್ಯಂ ಕುರು ಸರ್ವದಾ ಃ 
ಸೂರ್ಯಸ್ಯ ಭ್ರಮತಸ್ತಸ್ಯ ತೃತ್ತುಲ್ಕೋ ನಾಸ್ತಿ ಸಾರಥಿಃ Rags 
ಮಯಾ ದತ್ತಂ ತು ಸಾಮರ್ಥ್ಯಂ ಸೂರ್ಯಸ್ಯ ಪುರತಃ ಸದಾ । 
ಉದಯಸ್ತೋರುಣಃ ಪ್ರಾಗ್ವೈ ಪಶ್ಚಾತ್ಸೂರ್ಯ ಉದೇಷ್ಯತಿ 8೩೯8 


ಆ 
ತ್ವನ್ನಾಮ್ನಾ ತ್ರಿಷು ಲೋಕೇಪು ಖ್ಯಾತೋ ಹಮರುಣೇಶ್ವರಃ । 
ಭವಿಷ್ಯಾಮಿ ನ ಸಂದೇಹೋ ನೃಣಾಮರ್ಥಪ್ರದಾಯಕಃ 8 ೪೦8 
ಯೇ ಮಾಂ ಪಶ್ಯಂತಿ ಸತತಂ ತ್ವನ್ನಾಮ್ನಾ ಚಾ ರುಣೇಶ್ವರಂ | 
ತೇ ಯಾಸ್ಯಂತಿ ಪರಂ ಸ್ಥಾನಂ ದಾಹಸ್ರಲಯನರ್ಜಿತಂ 1೪೧8 


೩೬. ಮಹಾತ್ಮನಾದ ನಂರದನಾಡಿದ. ಈ ಮಾತುಗಳನ್ನು ಕೇಳಿ 
ಅರುಣನು ನಿಮಿಷಾರ್ಧದಲ್ಲಿಯೇ ಪವಿತ್ರಕ್ಷೇತ್ರವಾದ ಮಹಾಕಾಲವಕಕ್ಕೆ 
ಬಂದನು. 

೩೭. ನಾರದನು ನಿರೂಸಿಸಿದ್ದ ಸ್ಥಳದನ್ಲಿಯೇ ತೆೇಹೋರಾಶಿಯಂತೆ ಕಾಣು 
ಕ್ರಿರುವ ಮಂಗಳಕರವಾದ ಆ ಮಹಾಲಿಂಗವನ್ನು ಕಂಡು ಆತನು ಭಕ್ತಿಭರಿತ 
ನಾಗಿ ವಿನಿಧ ಪುಷ್ಪಗಳಿಂದ ಅದಕ್ಕೆ ವಿಧಿವಿಹಿತ ಪೂಜೆಯನ್ನು ಮಾಡಿದನು. 

೩೮. ಆ ಲಿಂಗವು ಪ್ರಸನ್ನನಾಗಿ ಆರುಣನಿಗಿಂತೆಂದಿತ. “ಅ 
ಅರುಣನೆ! ನೀನು ಆಕಾಶದಲ್ಲಿ ಸಂಚರಿಸುತ್ತಿರುವ ಸೂರ್ಯನಿಗೆ ಸಾರಥ್ಯವನ್ನು 
ಮಾಡುತ್ತಿರು. ನಿನ್ನಂತಹ ಸಾರಥಿಯು ಆತನಿಗೆ ದೊರೆಯಲಾರನು. 

೩೯. ಅರುಣ! ನಾನು ನಿನಗೆ ಸುಮರ್ಥ್ಯವನ್ನಿತ್ತಿರುವೆನು. ನೀನು 
ಯಾವಾಗಲೂ ಸೂರ್ಯನಿಗೆ ಮುಂದಾಗಿಯೇ ಇರುವೆ ಆತನಿಗೆ ಮೊದಲೇ 
ಉದಯಿಸಿ ಆತನ ಬಳಿಕ ಆಸ್ತಮಿಸುವೆ 

೪೦. ನಿನ್ನ್ನ ಹಸರಿನಿಂದಲೇ ನಾನು ಮೂರು ಲೋಕಗಳಲ್ಲಿಯೂ 
ಅರುಣೇಶ್ವರನೆಂದು ಪ್ರಖ್ಯಾತನಾಗುವೆ. ಇದರಲ್ಲಿ ಸಂದೇಹನಿಲ್ಲ. ನಾನು ಇಲ್ಲಿದ್ದು 
ಕೊಂಡೇ ಭಕ್ತಜನರಿಗೆ ಸಕಲಾರ್ಧಗಳನ್ನೂ ಕೊಡುತ್ತಿರುನೆನು. 

೪೧. ನಿನ್ನ ಹೆಸರಿನ ಈ ಅರುಣೇಶ್ವರಲಿಂಗನನ್ನು ಯಾರು ನೋಡುವಕ್ಕೊ 
ಅವರು ದಾಹನಾಶಗಳಿದ ಶಾಶ್ವತಸದನಿಯನ್ನು ಹೊಂದುವರು. 


ಸಟ್‌ಸಿಪ್ಪತಿತತೋರಿಧ್ಯಾಯಃ ೬೯೭ 


ಮೋದಿಷ್ಯ ತಿ ಕುಲೈಃ ಸಾರ್ಧಂ ಹಿತೃಮಾತೃ ಸಮುದ್ಧ ನೈಃ । 


ತಲ್ಲ ಣಿ ಕೋಟಸಹಸ್ಪ ಂತುಯೇ ಸಕ್ಕ 0ತಿ ಸಜ 1 ೪೨ ॥ 
ನ ದುಃಖಂ ಜಾಯತೇ ಕಿ ತೇಷಾಂ ಯೇ ಪಶ್ಯಂತಿ ರನೇರ್ದಿನೇ । 
ಸಂಸಾರಸಾಗರೋತ್ಸ ೦ ವೈ ಯಾನದಿಂದ್ರಾ ಶ್ಚ ತುರ್ದಶ ॥ ೪೩೫ 
ಯಃ ಪಶ್ಯತಿ ಚತುರ್ದೆಕ್ಕಾ ೦ಕೃ ಷ್ಣ ಯಾವುರುಣೇಶ್ವ ರಂ। 

ಸ ನೇಷ್ಯ ತ ಪಿತ್ಳೂನ್‌ ಸ್ವ Ar [ "ನರಥಸ್ಮಾನ್ಹ ಸಂಶಯಃ ॥ ೪೩॥ 
ಸಂಕ್ರಾಂತೌ ಕವಿರಾಜ ಚ ಯಃ ಪಶ್ಶೇಚರುಣೇಶ್ವರಂ | 
ತುಂಡೀರಸ್ವಾನಿನೋ ಯಾತ್ರಾ ಕೃತಾ ತೇನ ನ ಸಂಶಯಃ ॥ ೪೫ 
ಇತ್ಯುಕ್ತಸ್ತೇಸ ಲಿಂಗೇನ ನಿನತಾನಂದನಸ್ತದಾ । 

ಆಗತಃ ಕೃತಕೃತ್ಯಾತ್ಮಾ ಯತ್ರ ದೇವೋ ದಿವಸ್ಪತಿಃ ॥ ೪೬ ॥ 
ಅಸ್ಕ ಲಿಂಗಸ್ಯ ಮಾಹಾತ್ಮ್ಯಾತ್ಮಶ್ಯಪಸ್ಯಾತ್ಮಸಂಭವಃ | 

ಅರುಣೋ ದೃಶ್ಯತೇ ವ್ಯೋಮ್ನಿ ಸೂರ್ಯಸ್ಯ ಪುರತಃ ಸದಾ ॥ ೪೭॥ 





೪೨. ಯಾರು ಸ ರ್ರಶಾಂತಮನಸ್ಸಿನಿಂದ ಈ ಲಿಂಗವನ್ನು ಸಂದರ್ಶಿಸುವರೊ, 
ಅವರು ಒಂದುಸಾನಿರಕೋಟಿ ಕಲ್ಪಗಳನರೆಗೂ ತಾಯಿತಂದೆಯರ ಕುಲಜರೊಡನೆ 
ಸೌಖ್ಯದಿಂದಿರುವರು 

೪೩ ಭಾನುವಾರದ ದಿನದಲ್ಲಿ ಯಾರು ಈ ಮಹಾಲಿಂಗದ ದರ್ಶನವನ್ನು 
ಮಾಡುವರೊ, ಅವರು ಹದಿನಾಲ್ಕು ಇಂದ್ರಕಲ್ಪಗಳವರೆಗೂ ಸಂಸಾರಸಮುದ್ರ 
ದಲ್ಲಿ ತೊಳಲುವ ದುಃಖಕ್ಕೆ ಭಾಗಿಗಳಾಗುವುದಿಸ್ಲ 

೪೪ ಯಾವ ಮಾಸದ ಕೃಷ್ಣಪಕ್ಷದ ಚತುರ್ದಶಿಯಲ್ಲಿ ಅರುಣೇಶ್ವರನನ್ನು 
ದರ್ಶನ ಮಾಡಿದರೂ ಮಾನವನು ನರಕಗಳಲ್ಲಿರುವ ತನ್ನ ಪಿತೃಗಳೆಲ್ಲರನ್ನೂ 
ಸ್ವರ್ಗಲೋಕಕ್ಕೆ ಕಳುಹಿಸುವನು 

೪೫. ಸಂಕ್ರಮಣದ ದಿನಗಳಲ್ಲಿಯೂ, ಭಾನುವಾರಗಳಲ್ಲಿಯೂ ಯಾವನು 
ಈ ಅರುಣೇಶ ರನ್ನು ನೋಡುವನೊ, ಅವನು ಸುಬ ಬ್ರಹ್ಮಣ್ಯಸ್ವಾ ಮಿಯ ಯಾತ್ರೆ 
ಯನ್ನು ಮಾಡಿದನನೆಂಬುದರಲ್ಲಿ ಸಂದೇಹವಿರುವುದಿಲ್ಲ'' 

೪೬. ಇಂತೆಂದು ಆ ಲಿಂಗವು ಅಭಯವಚನಗಳನ್ನಾಡಲು, ವಿನತಾ 
ಸೂರುವಾವ ಆ ಅರುಣನು ಕೃತಕೃತ್ಯನಾಗಿ ಸೂರ್ಯನಿದ್ದಲ್ಲಿಗೆ ಬಂದು 
ಸೇರಿದನು. 

೪೭. ಈ ಮಹಾಲಿಂಗದ ಮಾಹಾತ್ಮ್ಯದಿಂದ ಇಂದಿಗೂ ಕಶ್ಯಸಪುತ್ರನಾದ 
ಅರುಣನು ನಿತ್ಯವೂ ಆಕಾಶದಲ್ಲಿ ಸೂರ್ಯನು ಹುಟ್ಟುವುದಕ್ಕೆ ಮುಂಚೆಯೆ 
ಕಾಣುತ್ತಿರುವನು. 


ತಲ ಶ್ರೀ ಸ್ಕಾಂದಮಹಾಪುರಾಣಂ 


ಏಷತೇ ಕಥಿತೋ ದೇವಿ ಪ್ರಭಾವಃ ಸಾಸನಾಶನಃ 
ಅರುಣೇಶ್ವರದೇನಸ್ಕ ಪುಷ್ಪದಂತೇಶ್ವರಂ ಶೃಣು ॥ ೪೮ 8 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 4ರ ಸಂಹಿತಾಯಾಂ 
ಪಂಚಮೇ' ಆವಂತ್ಯ ಖಂಡೇ ದ್ವಿತೀಯೇ ಚತುರತೀತಿರಿರಿಗಮಾಹಾತ್ಮೆ 3" 
46 ಆರುಣೇಶ್ವ ರಮಾಹಾತ್ಮ 3ವರ್ಣನಂ??ನಾಮ 
ಷಟ್‌ ಸಪ್ತ ತತವೆನೀಂಧ್ಯಾ ಯಃ 





೪೮ ಪಾರ್ವತಿಯೆ! ಇಂತು ನಿನಗೆ ಅರುಣೇಶ್ವರಮಹಾದೇವನ ಚರಿತ್ರೆ 
ಯನ್ನು ಹೇಳಿದೆನು. ಇನ್ನು ಪ್ರಷ್ಪದಂತೇಶ್ವರನ ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಅವಂತ್ಮಖಂಡದ ಎರಡನೆಯ ಚತು ರಶೀತಿಲಿಂಗೆ 
ಮಾಹಾತ್ಮ [ದಲ್ಲಿ "" ಅರು ಜೀಶ್ಚರಮಾಹ್ಮ್ಯವರ್ಣನ'' ವೆಂಜ 
ಎಪ್ಪತ್ತಾರನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಧ ಸಪ್ತಸಪ್ತತಿತಮೋಂಧ್ಯಾಯಃ 


ಪುಷ್ಪದಂತೇಶ್ವರಮಾಹಾತ್ಮ್ಯವರ್ಣನಂ 


ಶ್ರೀ ಮಹಾಜೀವ ಉವಾಚ:- 
ಸಪ್ತಸಪ್ತತಿಕಂ ವಿದ್ಧಿ ಪುಷ್ಪದಂತೇಶ್ವರಂ ಶೃಣು । 


ಯಸ್ಯ ದರ್ಶನಮಾತ್ರೇಣ ಗರ್ಭವಾಸೋ ನ ಜಾಯತೇ HOM 
ತಿತಿರ್ನಾಮ ದ್ವಿಜೋ ದೇನಿ ಸ ಚಾ ಪುತ್ರೋ ಭವತ್ತುರಾ । 

ಪುತ್ರಾರ್ಥಂ ಚಿಂತಯಾಮಾಸ ಸ ತಪಾಂಸಿ ಬಹೂನಿ "ಹ Hn 
ವಾಯುಭಕೊ ಸ್ಲಾಆಂಬುಭಕ್ಸಶ್ವ ನಿರಾಹಾರೋರ್ಧ್ಯಬಾಹುಕಃ । 
ತಾಳಮೂಲಫಲಾಹಾರಃ ಪರ್ಜಸ್ಯೇಕದ್ವಿಪರ್ಣಭುಕ್‌ nan 
ಏವಮಾದೀನಿ ಚಾನ್ಯಾನಿ ತಪಾಂಸಿ ಶ್ರೇಯಸೇ ಪರಂ । 

ಏತೇಷಾಂ ತಪಸಾಂ ಮಧ್ಯೇ ತಪ ಏಕಂ ಸಮಾಶ್ರಯೇ ॥ಳ೪॥ 


ಪರಂ ವಿಘ್ನೋಪಶಾಂತ್ಯರ್ಥಂ ತೋಷಯಿಷ್ಯೇಂಹಮಿಶ್ಚರಂ ! 
ಏವಂ ಸಂಚಿಂತ್ಯ ಮನಸಾ ಊರ್ಧ್ವಬಾಹೂರ್ಥ್ವಬಾಹುಕಃ । 
ಆಭ್ಯಾಂನಸ ದುರಾಸಾದ್ಯೋ ನಾಂಪರಾಧೋ ಭವಿಷ್ಯತಿ ॥೫॥ 


ಕನ್ನಡದ ಅನುವಾದ 


ಪುಷ್ಪದಂತೇಶ್ವರಮಾಹಾತ್ಮ ೂನರ್ಣ ನ 


೧. ಮಹಾದೇವನು ಹೇಳುತ್ತಾನೆ —ಮಹೇಶ್ವ ರಿಯೆ! ಎಪ ತ್ತೆ ತೇಳನೆಯ 
ಮಹಾಲಿಂಗವಾದ ಪ್ರಷ್ಟದಂತೇಶ್ವರನನ್ನು ನೋಡುವ "ಮಾತ್ರ ದಿಂದ ಮನುಜನಿಗೆ 
ಪುನಃ ಗರ್ಭವಾಸವು ಸಂಭವಿಸುವುದಿಲ್ಲವೆನ್ನುವರು 

೨ ಹಿಂದೆ ಶಿನಿಯೆಂಬ ಬ್ರಾಹ್ಮಣನೊಬ್ಬನು ಸಂತತಿಯಿಲ್ಲದವನಾಗಿದ್ದನು. 
ಆತನೊನ್ಮೆ ಪುತ್ರ ಲಾಭಕ್ಕಾ ಗಿ ಆನೇಕ ತಪಸ್ಸು ನಗಳನ್ನು ಕುರಿತು ಚಿಂತಿಸಿದನು. 

೩ "ವಾಯುಭಕ್ಷಣ, ಜಲಪಾನ, ನಿರಾಹಾರ, ಊರ್ಧ್ವಬಾಹುವಾಗಿ 
ನಿಂತಿರುವುದು, ಶಾಕ, ಮೂಲ, ಫಲಗಳನ್ನು ಸೇವಿಸುವುದು, ಪರ್ಣಭೋಜನ, 
ದಿನಕ್ಕೊಂದೆರಡು ತರಗೆಲೆಗಳನ್ನು ತಿನ್ನುವುದು-- ಇವೇ ಮೊದಲಾದ ಅನೇಕ 
ತಪಸ್ಸು ಗಳು ಪರಮಶ್ರೇಯಸ್ಸಿ ಗೆ ಕಾರಣವಾಗಿರುವುವಷ್ಟೆ 

೪. ಈ ತಪಸ್ಸು “ಗಳಲ್ಲಿ 'ಯಾವುದಾಡಕೊಂದನ್ನು “ಮಾಡುವುದರಿಂದ ನನ್ನ 
ಪುತ್ರಸಂತಾನಕ್ಕೆ ಒದಗಿರುವ ವಿಫ್ಲುವನ್ನು ಕಳೆದುಕೊಂಡು ಪರಮೇಶ್ವರನನ್ನು 
ಸಂತೋಷಗೊಳಸುತ್ತೆ (ಷೆ. 

೫. ಇಂತೆಂದು ಮನಸ್ಸಿನಲ್ಲಿಯೇ ಯೋಚಿಸಿಕೊಂಡು ಊರ್ಧ್ವಬಾಹುವೂ, 
ಊರ್ಧ್ವಪಾದನೂ ಆಗಿ, "" ಇದರಿಂದ ಪರವೆ: 'ಶ್ವರನ ಪ್ರಸಾದವು ಸಿಕ್ಕದಿರುವುದು 


೩೦೦ ಶ್ರೀ ಸ್ಕಾಂದಮಹಾಪುರಾಣಂ 


ತಥಾ ಚಕಾರ ಸ ಮುನಿರ್ವರ್ಷಾಣಾಂ ದ್ವಾದಶೈವಹಿ! 
ತಪಸ್ಯಂತಂಚತಂ ದೃಷ್ಟ್ವಾ ನಿಯನೇ ಪರಮೇ ಸ್ಥಿತಂ ೪೩೬8 
ವಿಜ್ಞಪ್ರೋಂಹಂ ತ್ವಯಾ ದೇವಿ ಮಂದರೇ ಚಾರುಕಂದರೇ ! 
ಕರೋತ್ಯೇಷ ತಪಃ ಕ್ರೂರಂ ಪುತ್ರಹೇತೋರ್ಮುನಿರ್ಮಹಾನ್‌ 1೭೫8 
ತೇಜಸಾ ದೀಸಯಂಛೈ ಲಂ ಶೋಷಯನ್‌ ಸಲಿಲಾಶಯಾನ್‌ 1 
ತಪಸಾ ದುಷ್ಕರೇಣೈನ ಕ್ಸುಭಿತಾ ನಾಕವಾಸಿನಃ ೪೮೪ 
ವ್ಯಾಲೇಂದ್ರಾ ವ್ಯಾಕುಲೀಭೂತಾ ಲುಲಿತಾಶ್ಚಾಂಚಲೇಶ್ವರಾಃ । 
ಮುನಯೋ ವಿಸ್ಕೃತಿಂ ಪ್ರಾಪ್ತಾಃ ಕಂಪೇತೇಚಾಪಿ ರೋದಸೀ 8೯% 
ಅಯೋನಿಜಃ ಶಿನಿರ್ನಿಪ್ರಃ ಪುತ್ರಮಿಚ್ಛತ್ಯಯೋನಿಜಂ | 
ತ್ವಂ ಯೋನಿರ್ಗುಣಸಂಘಾನಾಂ ತ್ವಂ ಯೋನಿಸ್ತಪಸಾಮಪಿ ॥ ೧೦॥ 
ತ್ವಂ ತಪಸ್ತ್ಯಂ ಪರಂಧಾಮ ಶಿಖಿಚಂದ್ರಾ೯ರ್ಕಲೋಚನ । 

ರ್ನೇಶ್ವರ ಸುತೋಇಭೀಷ್ಟಃ ಕಿಂ ನ ವಿಪ್ರಾಯ ದೀಯತೇ H ೧೧॥ 





ಆಸಂಭವವು, ಮತ್ತ ಇದರಿಂದ ಯಾವ ಅಸರಾಧವೂ ಆಗುವುದಿಬ್ಲ'' ಎಂದು 
ನಿಶ್ಚಯಿಸಿದನು. 

೬-೭. ಇಂತು ಆ ಮುನಿಯು ಹನ್ನೆರಡ, ವರ್ಷಗಳಕಾಲ ತಪಸ್ಸನ್ನು 
ಮಾಡುತ್ತಿದ್ದುದನ್ನೂ, ಉಗ್ರವಾದ ನಿಯವ, ವನ್ನ ಸ್ಥಿ ೇಕರಸಿರುವುದನ್ನೂ ಕಂಡು 
ನೀನೊಮ್ಮೆ ಸುಂದರಕಂದರಗಳಿಂದೊಡಗೂಡಿದ ಮಂದರಪರ್ವತದಲ್ಲಿ ನನ್ನಲ್ಲಿ 
ವಿಜ್ಞಾನಿಸಿಕೊಂಡೆ "ನಾಧ! ಈ ಮಹಾಮುನಿಯು ಪುತ್ರನನ್ನು ಪಡೆಯಲು 
ಕ್ರೂರವಾದ ತಪಸ್ಸನ್ನು ಮಾಡುತ್ತಿರುವನು, 

೮. ಈತನ ತೇಜಸ್ಸಿನಿಂದ ಪರ್ವತವೆಸ್ಲವೂ ಬೆಳಗುತ್ತಿರುವುದು ಸಮುದ್ರ 
ಗಳೆನ್ಸವೂ ಬತ್ತಿಹೋಗುತ್ತಿರುವುವು. ದುಷ್ಕರವಂದ ಈ ತಪಸ್ಸಿನಿಂದ ಸ್ವರ್ಗ 
ಲೋಕನಿವಾಸಿಗಳೂ ತಳಮಳಿಸುತ್ತಿರ.ವರು. 

೯ ಪಾತಾಳದ ನಾಗಶ್ರೇಷ್ಕರೂ ವ್ಯಾಕುಲಗೊಂಡಿರುವರು. ಪರ್ವತಗಳೂ 
ಚಲಿಸುತ್ತಿರುವುವು ಇತರ ಮುನಿಗಳಿಗೆ ಬುದ್ಧಿಭ್ರಮಣೆಯುಂಟಾಗುತ್ತಿರು 
ವುದು. ಭೂಮ್ಯಂತರಿಕ್ಸಗಳು ಕಂಪಿಸುತ್ತಿರುವುವು. 

೧೦. ಅಯೋನಿಜನಾದ ಶಿನಿಯೆಂಬ ಈ ಬ್ರಾಹ್ಮಣೋತ್ತಮನು ಆಯೋನಿಜ 
ನಾದ ಪುತ್ರನನ್ನೇ ಅಪೇಕ್ಸಿಸುತ್ತಿರುವನು. ಗುಣಗ್ರಾಮಗಳಿಗೂ, ಸಕಲ 
ತಪಸ್ಸುಗಳಿಗೂ ನೀನೇ ಉತ್ಪತ್ತಿಕಾರಣನಾಗಿರುವೆಯಬ್ಲವೆ. 

೧೧. ಚಂದ್ರಸೂರ್ಯಾಗ್ನಿನೇತ್ರನೆ!.. ನೀನೇ. ತಪೋಮೂರ್ತಿಯು, 
ನೀನೇ ಪರಮಪದವು. ಸರ್ವೇಶ್ವರ! ಈ ವಿಸ್ರನಿಗೆ ಅಪೇಕ್ಸಿತನಾದ ಮಗನನ್ನೇಕೆ 
ಕೂಡಲೊಲ್ಲೆ? 


ಸಿಪ್ತಸಪ್ತತಿಶಕನೋ$ಧ್ಯಾಯಃ ೭೦೧ 


ಸುರಾಃಸುರಗುರೋ ಕಿಂ ನ ಪುತ್ರಮಸ್ಮೈ ಪ್ರಯಚ್ಛಸಿ | 


ತಪಸಾ ಕ್ಸೀಣದೋಷಸ್ಕ ಬ್ರಹ್ಮತ್ವೇ ಭಾವಿತಾತ್ಮನಃ 8 ೧೨೫ 
ಶಿನೇಃ ಪುತ್ರಪ್ರದಾನಂ ತ್ವಂ ಕುರು ಮದ್ವಚನಾಚ್ಛಿವ । 

ತಪಸಾ ದುಷ್ಕರೇಣೈವ ಗಾಢಂ ಕ್ಲಿಷ್ಟೋ ಮಹಾಮುನಿಃ 1 ೧೩ ೧0 
ತೇಜಾಂಸಿ ಜ್ಯೋತಿಷಾಮೇನ ಮಹತಾಂ ಚ ವಿಧಿಸ್ಥಿ ತಃ ) 

ಅಹರತ್ತೇಜಸಾ ಸ್ಟೇನ ತಮಾಂಸೀವ ದಿವಾಕರಃ Hove 
ತ್ವದ್ಭಕ್ತಸ್ಯ ಚ ದೇವೇಶ ವ್ಯರ್ಥಃ ಕಸ್ಮಾತ್ಸರಿಶ್ರಮಃ । 

ಉದಿತೇಂರ್ಕೇ ತಮಾಂಸೀಹ ನ ಭವಂತಿ ಕದಾಚನ ॥ ೧೫೪ 
ತ್ವತ್ಸರಸ್ಯ ನ ದೇವೇಶ ಯುಕ್ತಾ ದುಃಖನಿಭೀಸಿಕಾ । 

ಇತ್ಯಹಂ ಪ್ರಾರ್ಥಿತೋ ದೇನಿ ತ್ವಯಾ ಪರ್ವತಪುತ್ರಿಕೇ ॥ ೧೬ ॥ 
ನಿಪ್ರಾರ್ಥಮನುಕಂಪಾರ್ಥಂ ಪುತ್ರಾರ್ಥಂ ಚ ವಿಶೇಷತಃ ' 

ಆಕಾರಿತಾ ಮಯಾ ದೇವಿ ಗಣಾಸ್ತೃದ್ಲೌರನೇಣ ತು ॥ ೧೭ ॥ 


ರುದ್ರಾಶ್ಚ ಹರಭಕ್ತಾಶ್ಚ ಕೂಷ್ಮಾಂಡಾ ಗಗನೇಚರಾಃ । 
ಕರೋಮರೌದ್ರಾ ಮಹಾನೀಲಾಃ ಶಿಖಾವಂತಃ ಸಕೋಕಿಲಾಃ ॥ ೧೮ ॥ 


೧೨, ದೇವರಾಕ್ಸಸಗುರುವೆ! ತಪಸ್ಸಿನಿಂದ ದೋಷಗಳನ್ನು ಕಳೆದುಕೊಂಡು 
ಪರಬ್ರಹ್ಮದಲ್ಲಿಯೇ ಮನಸ್ಸನ್ನು ಲಯಗೊಳಿಸಿರುವ ಈತನಿಗೇಕೆ ಪುತ್ರನನ್ನು 
ಕೊಡುವುದಿಲ್ಲ? 

೧೩. ಪರಮಶಿವನೆ! ನನ್ನ ಬೇಡಿಕೆಯನ್ನು ಅಂಗೀಕರಿಸಿ ಶಿನಿಬ್ರಾ ಹ್ಮಣನಿಗೆ 
ಮಗನನ್ನು ಕರುಣಿಸು ದುಸ್ಸಾಧ್ಯವಾದ ತಪಸ್ಸಿನಿಂದ ಈ ಮಹರ್ಷಿಯು. 
ಬಹಳವಾಗಿ ಕ್ಲೇಶಗೊಂಡಿರ. ವನು 

೧೪ ಉಗ್ರನಿಯವ.ದಲ್ಲಿ ನಿಷ್ಕಾವಂತನಾಗಿ ಈತನು ತನ್ನ ತೇಜಸ್ಸಿನಿಂದ 
ಸೂರ್ಯನು ಕತ್ತಲೆಯನ್ನೋಡಿಸುವಂತೆ ಸಕಲಜ್ಯೋತಿಗಳ ಬೆಳಕುಗಳನ್ನೂ 
ಸೆಳೆದಿರುವನು. 

೧೫-೧೬. ದೇವಾಧಿದೇವನೆ! ನಿನ್ನ ಭಕ್ತನಿಗೆ ವ್ಯರ್ಥವಾಗಿ ಇಷ್ಟು ಕಷ್ಟ 
ವೇತಕ್ಕೆ? ಸೂರ್ಯನು ಹುಟ್ಟುತ್ತಲೇ ಕತ್ತಲೆಗಳೆಲ್ಲವೂ ಕಾಣದಾಗುವುವಷ್ಟೆ. 
ಮಹೇಶ್ವರ ! ನಿನ್ನ ಭಕ್ತನಾದವನಿಗೆ ದುಃಖದಿಂದ ಭಯಸಂಭವವು ಯುಕ್ತವಲ್ಲ.'' 
ಸರ್ವತರಾಜಪುತ್ರಿಯೆ! ಇಂತೆಂದು ನಾನು ನಿನಿಂದ ಪ್ರಾರ್ಥಿತನಾದೆನು 

೧೭. ಬ್ರಾಹ್ಮಣನಲ್ಲ ನಿನಗಿದ್ದ ಆನುಕಂಪದಿಂದಲೂ, ವಿಶೇಷವಾಗಿ ಆತನಿಗೆ 
ಪ್ರತ್ರನನ್ನು ಕೊಡಬೇಕೆಂಬ ನಿನ್ನ ಮಾತಿನಲ್ಲಿ ಗೌರವದಿಂದಲೂ ನಾನು ಗಣ. 
ಗಳೆಲ್ಲವನ್ನೂ ಕರೆದೆನು. 

೧೮-೧೯. ರುದ್ರರು, ಶಿವಭಕ್ತರು, ಕೂಶ್ಮಾಂಡರು, ಆಕಾಶಸಂಚಜಾರಿಗಳು,, 


೩೦೨ ಶ್ರೀ ಸ್ಕಾಂದಮಹಾಪುರಾಣಂ 


ಅನ್ಯೇ ಚ ನಿನಿಧಾಕಾರಾಃ ಕಾಲಾಸ್ಯಾ ಹರಿಪಿಂಗಲಾಃ । 


ಜಟಾಜೂಟಧರಾಶ್ಚಿತ್ರಾ ನೀಥಿನಕ್ಸುತ್ರ ಚಾರಿಣಃ ॥ ೧೯॥ 
ಸನೀಲಗ್ರೀವಾಃ ಕೃಷ್ಣಮುಖಾಃ ಪಿಂಗಧೌತಜಟಾಸಟಾಃ । 
ಜ್ವರೋ ಡಿಂಡಿರ್ಮಹಾಕಾಲೋ ಲಂಗುಲಿಶ್ಚ ಮಹೇಶ್ವರಃ ॥ ೨೦॥ 
ಘಂಬಾಕರ್ಣೋ ನಿಶಾಖಶ್ಚ ಪರಿಶೇಷಾ ಗಣಾಶ್ಚಯೇ । 
ವೃಷಾರೂಢಾಃ ಕಾಮತುಲ್ಯಾಃ ಕಾಮರೂಪಬಲಾಸ್ತಥಾ ॥೨೧॥ 


ಶೂಲಚಂದ್ರಧರಾಃ ಸರ್ವೇ ಸರ್ವೇ ತುಲ್ಕಪರಾಕ್ರಮಾಃ | 
ಮಮಾದೇಶಾತ್ಸಮಾಯಾತಾಃ ಕೃತಾಂಜಲಿಪುಟಾಃ ಸ್ಥಿತಾಃ ॥ ೨೨ ॥ 
ಸ್ತುವಂತೋ ವಿವಿಧೈಃ ಸ್ತೋತ್ಸೆರೂಚುರೇವಂ ಸಮಾಹಿತಾಃ । 

ಕಂ ಕರ್ತವ್ಯಮಿಹಾಂಸ್ಮಾಭಿರಾದೇಶೋ ದೀಯತಾಂ ಪ್ರಭೋ ॥ ೨೩॥ 
ಗಣಾನಾಂ ವಚನಂ ಶ್ರುತ್ವಾ ಜ್ಞಾತ್ವಾ ಭಕ್ತಿಂಚ ತಾದೃಶೀಂ । 
ಮಹಾತಪಃಪ್ರಭಾವೋ ಯಂ ಶಿನಿವಿಪ್ರಸ್ಯ ಕೀರ್ತಿತಃ ॥ ೨೪ ॥ 


ಕೋಮರೌದ್ರರು, ಮಹಾನೀಲಕಾಯರು, ಶಿಖಾನಂತರು, ಸಕೋಕಿಲರು 
ಮುಂತಾದ ಬಹುವಿಧರೂಪಗಳುಳ್ಳವರೂ, ಕಪ್ಪು ಮುಖದವರೂ, ಹಳದಿ ಮತ್ತು 
ಕೆಂಪುಬಣ್ಣದವರೂ, ಜಡೆಗಳ ಕಿರೀಟಿಗಳನ್ನೂ ಧರಿಸಿದ ವಿಚಿತ್ರರೂಸರೂ, 
ನಕ್ಸತ್ರನಧಗಳಲ್ಲಿ ಸಂಚರಿಸುವವರೂ ಎನ್ಲಿರೂ ಬಂದು ಸೇರಿದರು 

೨೦-೨೧. ಎಲ್ಲರೂ ನೀಲಕಂರತೇ, ಕಪ್ಪು ಮೊಗದವರೇ, ಕೆಂಪು ಮತ್ತು 
ಬಿಳಿಯ ನಿಡುಜಡೆಗಳಿಂದಲಂಕ್ಟ ತರೇ ಜ್ವರ, ಡಿಂಡಿ, ಮಹಾಕಾಲ, ಲಾಂಗುಲಿ, 
ಮಹೇಶ್ವರ, ಘಂಟಾಕಣ್ಣ೯, ನಿಶಾಖ ಮುಂತಾದ ಸವ, ಸ್ತ ಗಣಸಮೂಹಗಳೂ, 
'ವೃಷಭವಾಹನರಾಗಿ ಸಮಾನಾಭಿಲಾಷಗಳನ್ನು ಹೊಂದಿ, ಯಥೇಚ್ಛವಾದ 
ರೂಪಗಳನ್ನೂ ಬಲವನ್ನೂ ಪಡೆದಿದ್ದರು. 

೨೨. ಎಲ್ಲರೂ ತ್ರಿಶೂಲಗಳನ್ನೂ ಬಾಲಚಂದ್ರನನ್ನೂ ಧರಿಸಿದ್ದರು. ಎಲ್ಲರೂ 
ಸಮಾನ ಬಲಶಾಲಿಗಳೇ ಆಗಿದ್ದರು ನನ್ನ ಅಪ್ಪಣೆಯಂತೆ ಎಲ್ಲರೂ ಬಂದು ಸೇರಿ 
ಸೈಗಳನ್ನು ಮುಗಿದುಕೊಂಡು ನಿಂತಿದ್ದರು 

೨೩. ನನ್ನನ್ನು ಅನೇಕವಿಧ ಸ್ತೋತ್ರಗಳಿಂದ ಸ್ತುತಿಸುತ್ತ, "" ಸ್ವಾಮಿಯೆ! 
ನಾವು ಇಲ್ಲಿ ಈಗ ಮಾಡಬೇಕಾಗಿರುವ ಕರ್ತವ್ಯವಾವುದು? ನಮಗೆ ಅಪ್ಪಣೆ 
'ಯನ್ನು ಕೊಡು'' ಎಂದು ಕೇಳಿದರು. 

೨೪. ಗಣಗಳ ಮಾತನ್ನು ಕೇಳಿ ಅವರಿಗೆ ನನ್ನಲ್ಲಿರ.ವ ಅಪಾರವಾದ ಭಕ್ತಿ 
ಯನ್ನು ಮನಗಂಡು ನಾನು ಹೇಳಿದೆನು. "ಶಿನಿಯೆಂಬ ವಿಪ್ರೋತ್ತಮನ ತಪಸ್ಸಿನ 
ಪ್ರಭಾವವು ಮಹತ್ತರವಾದದ್ದೆಂದು ನಾವು ಕೇಳಿರುನೆವು. 


ಸಿಪ್ತ್ರಸಿಪ್ತತಿತಮೋರಧ್ಯಾಯಃ ೭೦೩ 


ಪುತ್ರಾರ್ಥಂ ತಪ್ಯತಿ ತಪಃ ಶಿನಿರ್ಬ್ರಾಹ್ಮಣಸತ್ತಮಃ। 


ಮದ್ವಾಕ್ಕಾತ್ಕೋನು ವಿಪ್ರಸ್ಯ ಪುತ್ರತ್ವಂ ಸಂಪ್ರದಾಸ್ಯತಿ 1೨೫೧ 
ತಸ್ಯಾಂಹಂ ಸಂಪ್ರದಾಸ್ಕಾಮಿ ಸರ್ವಾನ್ಯಾಮಾನ್ಯಥೇಸ್ಸಿತಾನ್‌ । 

ಅಮರಂ ಚಾಂಜರಂ ಪುತ್ರಂ ಮುನಿರ್ವಾಂಛತಿ ಸಾಂಪ್ರತಂ ॥ ೨೬% 
ಮದ್ವಾಕ್ಯಂ ಕ್ರಿಯತಾಂ ಸದ್ಯೋ ವಿಪ್ರಃ ಕ್ಲೆ ಶಾದ್ವಿಮುಚ್ಯತಾಂ | 
ಮದ್ಭಕ್ತಸ್ಯ ನ ಸಂಕಲ್ಪೋ ಮಿಥ್ಕಾಭವಿತುಮರ್ಹತಿ 1೨೭೧ 


ಮದೀಯಂ ವಚನಂ ಶ್ರುತ್ವಾ ಸರ್ವೇ ಕಂಪಿತಕಂಥರಾಃ । 
ಸರ್ವೇ ಚಾಂವಾಜ್ಮುಖಾ ಜಾತಾಃ ಸರ್ವೇ ಧ್ಯಾನಪರಾಯಣಾಃ ॥ ೨೮ ॥ 
ನ ಕಶ್ತಿದ್ದಾಸತೇ ಕಿಂಚಿನ್ನ ಕಶ್ಚಿದ್ದೀಶ್ಚತೇ ತದಾ । 


ಅಥೋಕ್ತಂ ಪುಷ್ಪದಂತೇನ ರಭಸಾನ್ಮಾನಿತೇನ ತು HFK 
ಮಮ ಚಿತ್ತಮನಿಜ್ಞ್ಞಾಯ ಗಣಾನಾಮನುಕಂಪಯಾ । 
ನ ಯಾಸ್ಯಂತಿ ಗಣಾ ದೇವ ತ್ವಾಂ ನಿಹಾಯ ಮಹೀತಲಂ 1೩೦8 


ಇತಃ ಸ್ಥಾಸ್ಯಂತಿ ಸತತಂ ತ್ವತ್ಸನಿನಾಸೇ ನ ಸಂಶಯಃ । 
ಕಥಂ ಯೋನಿಂ ಪ್ರಯಾಸ್ಯಂತಿ ಸಂಪ್ರಾಪ್ತಮುದಮುತ್ತಮಾಂ ॥ ೩೧8 








೨೫. ಬ್ರಾಹ್ಮಣಶ್ರೇಷ್ಠನಾದ ಆತನು ಪುತ್ರನನ್ನು ಪಡೆಯಲು ತಪಸ್ಪನ್ನಾಾ 
ಚರಿಸುತ್ತಿರುವನು. ನಿಮ್ಮಲ್ಲಿ ಯಾರು ನನ್ನ ಅಪ್ಪಣಯಂತೆ ಹೋಗಿ ಆತನಿಗೆ 
ಮಗನಾಗಳಲೆಳಸುವಿರಿ? 

೨೬. ಅಂತಹವನಿಗೆ ನಾನು ಮನಸ್ಸಿನಲ್ಲಿರುವ ಅಭಿಲಾಷೆಗಳನ್ನೆಲ್ಲ ಈಡೇರಿ 
ಸುವೆನು. ಆ ಮುನಿಯು ಈಗ ಜರಾಮರಣವರ್ಜಿತನಾದ ಪುತ್ರನನ್ನು ಅಫೇಕ್ಸಿ 
ಸುತ್ತಿರುವನು. 

೨೭. ನನ್ನ ಮಾತನ್ನು ಕೇಳಿ ಈಗಲೇ ಬ್ರಾಹ್ಮಣನನ್ನು ಕಷ್ಟದಿಂದ ಕಡೆ 
ಹಾಯಿಸಿರಿ. ನನ್ನ ಭಕ್ತನಾದ ಆತನ ಸಂಕಲ್ಪವು ಸುಳ್ಳಾಗದಂತೆ ಮಾಡಿರಿ.” 

೨೮ ನನ್ನ ಈ ಮಾತನ್ನು ಕೇಳಿ ಎಲ್ಲ ಗಣಗಳೂ ಗದ್ದದಿತಕಂಠರೂ, 
ಅವನತಮುಖರೂ. ಧ್ಯಾನಾಸಕ್ತಮಾನಸರೂ ಅಗಿ ನಿಂತಿದ್ದರು. 

೨೯ ಆಗ ಯಾವೊಬ್ಬನೂ ಮಾತಾಡಲಿ ಯಾವನೂ ನನ್ನ ಮುಖ 
ವನ್ನೂ ನೋಡಲಿಲ್ಲ. ಆದರೆ ಮಹು ಗರ್ನಿಯಾದ ಪುಸ್ಪದಂತನೆಂಬಾತನು. 
ಮಾತ್ರ ಸಂಭ್ರಮದಿಂದ ಹೇಳಿದನು. 

೩೦. ಗಣಗಳಲ್ಲಿ ಅಭಿಮಾನದಿಂದ ನನ್ನ ಅಭಿಪ್ರಾಯವನ್ನು ತಿಳಿಯಲಾರಡೆ. 
ಆತನಿಂತೆಂದನು. "" ಮಹೇಶ್ವರನೆ! ಈ ಗಣಗಳು ನಿನ್ನ ಸನ್ನಿಧಿಯನ್ನು ಬಿಟ್ಟು 
ಭೂಲೋಕಕ್ಕೆ ಹೋಗಲಾರರು. 

೩೧. ಎಲ್ಲರೂ ಯಾವಾಗಲೂ ಇಲ್ಲಿ ನಿನ್ನ ಸಮಾಸದಲ್ಲಿಯೇ ನಿಲ್ಲುವ 


ಷಂ೪ ಶ್ರೀ ಸಾರಿದವು ಹಾಪುರಾಣಿಂ 


ಹೀನಾಂ ರಜೋಧಿಕಾಂ ದೀನಾಂ ತನೋಬಹುಲಧಾರಿಣೀಂ 1 

ಕಥಂ ಸ್ವರ್ಗಂ ಪರಿತ್ಯಜ್ಯ ಯಾಸ್ಕಾನೋ ನರಕಂ ಪರಂ 1೩೨ 
ಬ್ರುವನ್ನೇನಂ ಭ್ರಮೇಣೈನ ಭಾವ್ಯರ್ಥೇನ ಪ್ರಣೋದಿತಃ। 

ಉಕ್ತೋ ಮಯಾ ವಿಶಾಲಾಕ್ಸಿ ಪುಷ್ಪದಂತೋ ಗಣಾಂಗ್ರಣೀಃ ॥ ೩೩1 
ಪತ ತ್ವಂ ಮಾನುಷೇ ಲೋಕೇ ಯಸ್ಮಾನ್ಮೇ ವಿಪ್ರಿಯಂ ಕೃತಂ । 
ಶಸ್ತ್ವಾತಂ ಪುಸ್ಪದಂತಂ ತು ವೀರಕಃ ಪ್ರೇರಿತೋ ಮಯಾ ॥ ೩೪॥ 
ವಿಪ್ರಸ್ಯ ಪುತ್ರತಾಂ ತೂರ್ಣಂ ಪುತ್ರ ಗಚ್ಛ ಮಮಾಜ್ಞಯಾ । 


ತತಸ್ತೇ ಸಂಪ್ರದಾಸ್ಕಾನಿ ಸರ್ವಾನ್ಯಾಮಾನ್ಯಥೇಪ್ಸಿತಾನ್‌ ॥ ೩೫] 
ಇತ್ಯುಕ್ತೋ ವೀರಕೋ ದೇನಿ ಗತೋ ವಿಪ್ರಸ್ಯ ಪುತ್ರತಾಂ । 
ಪುಷ್ಪದಂತೋಸಸಿ ಕರುಣಂ ನಿಲಲಾಪ ಸುದುಃಖಿತಃ 1 ೩೬॥ 
ಪಶ್ಚಾತ್ತಾಸೇನ ಸಂಯುಕ್ತೋ ನಿಃಶ್ಚಸ್ಯ ಚ ಪುನಃ ಪುನಃ । 

ಅಹೋ ತತ ತೃಫಲಂ ಜನ್ಮ ಯದಾಜ್ಞಾ ಕ್ರಿ ಯತೇ ನರೈಃ 1 ೩೭॥ 





ರೆಂಬುದು ನಿಸ್ಪಂದೇಹವು ಇಲ್ಲಿನ ಉತ್ತಮ ಸೌಖ್ಯವನ್ನು ಅನುಭವಿಸಿದ 
ಯಾರುತಾನೆ ಮತ್ತೆ ತಾಯಿಯ ಜರರವನ್ನು ಪ್ರವೇಶಿಸುವರು 9 

೩೨. ಭೂಲೋಕದಲ್ಲಿ ಜನ್ಮವು ನೀಚವೂ, ರಜೋಗುಣಭೂಯಿಸ್ಸವೂ, 
ಅಜ್ಜಾ ಸ ನತಮಸ್ಸಿನಿಂದ ಕೂಡಿದುದೂ ಆಗಿರುವುದು. ಸ _ರ್ಗವನ್ನು ಬಿಟ್ಟು 
ಬೇರೊಂದು ನರಕವನ್ನು ಹೋಲುವ ಭೂಮಿಗೆ ಹೇಗೆ ಕಗ ೫ 

೩೩. ಮಹೇಶ್ವ ರಿಯ! ಭವಿತವ್ಯತಯಿಂದ ಚೋದಿತನಾಗಿ ಪುಷ್ಪದಂತನೆಂಬ 
ಆ ಗಣನಾಧನು ಇಂತು ಭ್ರಾಂತನಾಗಿ ಹೇಳುತ್ತಿರಲು ನಾನು ಆತನಿಗೆ ಶಾಸ 
ವಸ್ಸಿತ್ತೆನು. 

೩೪. ""ನನಗೆ ಅಪ್ಪಿಯನನ್ನಾಡಿದ ನೀನು ಮನುಷ್ಯಲೋಕದಲ್ಲಿಯೇ 
ಹೋಗಿ ಬೀಳು?” ಇಂತೆಂದ. ಅವನನ್ನು ಶಪಿಸಿ ವೀರಕನನ್ನು ಹೋಗುವಂತೆ 
ಫ್ರೇರಿಸಿದೆನು. 

೩೫. ""ವತ್ಸನೆ! ನನ್ನ ಅಸ್ಪಣೆಯಂತೆ ನೀನು ಬ್ರಾಹ್ಮಣನಿಗೆ ಪುತ್ರನಾಗಿ 
ಜನಿಸು. ನಿನ್ನ ಮನೋಭೀಸೂ ಗಳಲ್ಲ ಲಭಿಸುವಂತೆ ನಿನಗೆ ವರನನ್ನಿ (ಯುವಕನು. 33 

೩೬. ಪಾರ್ವತಿಯೆ ! ಜಂತೆಂದ ನನ್ನ ಅಸ್ಪ ಣೆಯಂತೆ ವೀರಕನು 

ಬ್ರಾಹ್ಮಣನಿಗೆ ಪುತ್ರನಾಗಿ ಜನ್ಮವದ್ದು ತಳೆದನು. ಪುನ್ಪದಂತನು ಪಶ್ಚಾತ್ತಾಪ 
ದಿಂದ ಕೂಡಿ ದುಃಖಿತನಾಗಿ ಮತ್ತೆ ಮತ್ತೆ ನಿಟ್ಟುಸಿರುಗಳನ್ನು ಬಿಡುತ್ತ ಕರುಣೆ 
ಯುಂಟಾಗುವಂತೆ ಪ್ರಲಾಸವನ್ನು ಮಾಡಲುಪಕ್ರಮಿಸಿದನು. 

೩೭. ಪ್ರಭುಗಳ ಆಜ್ಞೆಯನ್ನು ತದೇಕನಿಸ್ಕೆಯಿಂದ ನೆರವೇರಿಸುವ 
ಮಾನವರ ಜನ್ಮವೇ ಸಫಲನಾದುದು ಅಂತಹ ಸೇವಕರು ದುರ್ಲಭರೆಂದು 
ಹೇಳುತ್ತಿರುವರು. 


ಸಪ್ತಸಪ್ತತಿತನೋಳ9ಧ್ಯಾಯಃ ೭೦೫ 


ಪ್ರಭೂಣಾಮೇಶಚಿತ್ತೇನ ತೇ ಭೃತ್ಯಾ ದುರ್ಲಭಾಃ ಸ್ಮೃತಾಃ । 
ತೇಷಾಮರ್ಥಶ್ಚ ಧರ್ಮಶ್ಚ ಕುಲಂ ಚೈವ ಚ ತಾರಿತಂ । 
ಪ್ರಸನ್ನಾಸ್ತ್ರಿಷಶಾಸ್ತ್ರೇಷಾಂ ಪ್ರಭುಭಕ್ತಾಶ್ಚ ಯೇ ನರಾಃ ॥ ೩೮॥ 
ಸೇವಾಧರ್ಮೋ ಹಿ ಗಹನೋ ಯೋಗಿನಾಮಪಿ ದುಷ್ಕರಃ। 

ನ ಚ್ಲೇಯಃ ಕೇನ ತತ್ತ್ವೇನ ದುರಾರಾಧ್ಯಃ ಪ್ರಭುರ್ಭನವೇತ್‌ Harn 
ಏಕೇನಾಪ್ಯಪರಾಧೇನ ಪ್ರಕೋಪಂ ಕುರುತೇ ಪ್ರಭುಃ । 


ಫಿನಶ್ಯಂತ್ಯುಪಕಾರಾಣಿ ತಸ್ಮಾತ್ಸೇನಾ ಸುದುಷ್ಕರಾ ॥೪೦॥ 
ಸ್ವಾನಾ ಸರ್ಪಶ್ಚ ವಹ್ನಿಶ್ಚ ತಪ್ಪಭಾನಂ ವ್ರಜಂತಿ ಹಿ । 

ತಸ್ಮಾದ್ಯತ್ನೇನ ಸಂಸೇವ್ಯಾ ಆತ್ಮರಕ್ಸಣತತ್ಪರೈಃ Hou 
ಸೋಹೆಂ ಭೂಮೌ ನಿಪತಿತಃ ಪ್ರಭೋರಾದೇಶಭಂಜಕಃ 1 

ಕಾಂಸ್ತು ಲೋಕಾನ್ಗಮಿಷ್ಯಾನಿ ಕಲುಷೀ ಭ್ರೂಣಹಾ ಇವ ॥ ೪೨॥ 
ಏನಂ ನಿಲಷ್ಕ ಬಹುಶೋ ಮಾಮೇವ ಶರಣಂ ಗತಃ! 


ಉವಾಚ ದೀನಯಾ ವಾಚಾ ಪ್ರಣಿಪತ್ಯ ಪುನಃ ಪುನಃ ॥ ೪೩॥ 


೩೮. ಅವರಿಗೆ ಐಶ್ವರ್ಯವೂ, ಧರ್ಮವೂ ಲಭಿಸುವುವು, ಅವರ ಕುಲವು 
ಉದ್ಭೃತವಾಗುವುದು. ಸ್ವಾಮಿಭಕ್ತರಾಗಿರುವ ಮನುಷ್ಯರಲ್ಲಿ ದೇವತೆಗಳೂ 
ಸುಮುಖರಾಗಿರುವರು 

೩೯. ಸೇವಾಧರ್ಮವು ಬಹಳ ದುರ್ಗಮವಾದುದು ಯೋಗಿಗಳಿಗೂ 
ದುಸ್ಸಾಧ್ಯವಾದುದು. ಸ್ವಾಮಿಯು ಯಾವ ಕಾರ್ಯದಿಂದ ದುರಾರಾಧ್ಯ 
ನಾಗುವನೆಂಬುದನ್ನು ತಿಳಿಯಲಾಗುವುದಿಲ್ಲ. 

೪೦. ಯಾವೊಂದು ಅಪರಾಧಕ್ಕಾದರೂ ಸ್ವಾಮಿಯು ಕೋಪಿಸಿಕೊಳ್ಳು 
ವನು. ಸೇವಕನು ಮಾಡಿದ ಉಪಕಾರಗಳೆಲ್ಲವೂ ಅದರಿಂದ ನಾಶವಾಗುವುವು. 
ಆದುದರಿಂದ ಸೇವೆಯು ಬಹಳ ಕಷ್ಟಗಳಿಂದ ಕೂಡಿದುದಾಗಿರುವುದು. 

೪೧. ಸ್ವಾಮಿ, ಸರ್ಪ ಮತ್ತು ಅಗ್ನಿ--ಇವರು ನಿಮಿಷಮಾತ್ರದಲ್ಲಿ ಕೋಪ 
ಗೊಳ್ಳು,ವರಾದುದರಿಂದ ಆತ್ಮರಕ್ಸೃಣೆಯಲ್ಲಿ ದೃಷ್ಟಿಯನ್ನಿಟ್ಟು ಜನರು ಇವರನ್ನು 
ಜಾಗರೂಕತೆಯಿಂದ ಸೇವಿಸಬೇಕು. 

೪೨. ಸ್ವಾಮಿಯ ಆಜ್ಞೆಯನ್ನುಲ್ಲಂಫಿಸಿದ ನಾನು ಭೂಲೋಕಕ್ಕೆ ಬಂದು 
ಬಿದ್ದೆನು. ಶಿಶುಹತ್ಯೆಯನ್ನು ಮಾಡಿದವನಂತೆ ಮತ್ತಾವ ಲೋಕಗಳಿಗೆ ಪಾಪಿ 
ಯಾದ ನಾನು ಹೋಗುವೆನೊ!?? 

೪೩. ಇಂತೆಂದು ಬಹಳವಾಗಿ ಪ್ರಲಾಪಿಸಿ ಪುನಃ ನನ್ನನ್ನೇ ಶರಣುಹೊಂದಿ 
ಮತ್ತೆ ಮತ್ತೆ ನಮಸ್ಕರಿಸುತ್ತ ಕರುಣಾಜನಕವಾದ ಧ್ವನಿಯಿಂದ ಬೇಡಿ 
ಹೊಂಡನು. 


12 


೭೦೬ ಶ್ರೀ ಸ್ಕಾಂದೆಮೆಹಾಪುರಾಣಂ 


ದೀನೋಃ ಸ್ಮಿಜ್ಞಾ ನಹೀನೋ ಸ್ಮ ಪ್ರಜತೋಃ ಸ್ಮಿ ಚ ಶಂಕರ। 


ಕುರು ಪ್ರಸಾದಂ ದೇನೇಶ ಅಪರಾಧಂ ಕ್ಲಮಸ್ವ ಮೇ ॥ ೪೪ 0 
ನ ಹಿ ನಿರ್ವಹಣಂ ಯಾಂತಿ ಪ್ರಭೂಣಾಮಾಶ್ರಿತಾ ರುಷಃ । 

ಪ್ರಸೀದ ದೇವದೇನೇಶ ದೀನಸ್ಯ ಕೃಪಣಸ್ಯ ಚ ॥ ೪೫ ॥ 
ಅಪಿ ಕೀಟಿಪತಂಗತ್ವಂ ಗಚ್ಛೇಯಂ ತವ ಶಾಸನಾತ್‌ । 

ಭಕ್ತೋಹಂ ಸರ್ವದಾ ದೇನ ಪುತ್ರತ್ಸೇ ಹಿ ಪ್ರತಿಷ್ಠಿತಃ ॥ ೪೬1 
ಇತಿ ತಸ್ಯ ನಚಃ ಶ್ರುತ್ವಾ ಪುಷ್ಸದಂತಸ್ಯ ಸಾರ್ವತಿ । 

ಮಮತ್ತೇನ ತದಾ ದೇನಿ ಪ್ರೋಕ್ತಮಿತ್ಥಂ ತ್ವಯಾ ವಚಃ ॥ ೪೭8 
ಗಚ್ಛ ಪುತ್ರ ಮಮಾದೇಶಾನ್ಮಹಾಕಾಲವನಂ ಶುಭಂ! 

ಲಿಂಗಮಾರಾಧಯ ಕ್ಲಿಪ್ರಂ ತತ್ತ್ವನ್ನಾಮ್ನಾ ಭವಿಷ್ಯತಿ ॥ ೪೮ ॥ 
ಕೀರ್ತಿಸ್ತೇ ಭವಿತಾ ಪುತ್ರ ಯಾನದಾಭೂತಸಂಪ್ಣ್ಲವಂ | 

ಇತ್ಯುಕ್ತೇ ತು ತ್ವಯಾ ದೇವಿ ಮುಯಾಪ್ಯಕ್ತಂ ವರಾನನೇ ॥೪೯॥ 
ನಮೇಮಿಫಥ್ಯಾ ವಚಃ ಪುತ್ರ ಭವಿಷ್ಯತಿ ಕಥಂಚನ । 

ದರ್ಶನಾದೇನ ಲಿಂಗಸ್ಕ ಮಮಾಭೀಷ್ಟೋ ಭವಿಷ್ಯಸಿ ॥೫೦॥ 





೪೪, ""ಓ ಶಂಕರ! ನಾನು ದೀನನಾಗಿರುವೆನು, ಬುದ್ಧಿ ಯಿಲ್ಲದವನು ; 
ನಿನ್ನನ್ನೇ ಶರಣುಹೊಕ್ಕಿರುವೆನು. ನನ್ನಲ್ಲಿ ಅನುಗ್ರಹವನ್ನು ತೋರಿ ನನ್ನ 
ಅಪರಾಧವನ್ನು ಕ್ಪಮಿಸು. 

೪೫, ಆಶ್ರಿತರಾದವರು ಒಡೆಯರ ಕೋಪಗಳನ್ನು ತಡೆದುಕೊಳ್ಳಲು ಶಕ್ತ 
ರಾಗಿರುವುದಿಲ್ಲ. ಆದುದರಿಂದ ದೀನನೂ, ಕೃಪಣನೂ ಆದ ನನ್ನಲ್ಲಿ ಪ್ರಸನ್ನನಾಗು. 

೪೬. ನಿನ್ನ ಅಪ್ಪಣೆಯನ್ನು ಅನುಸರಿಸಿ ನಾನು ಕೃಮಿಕೀಟಗಳ ಜನ್ಮಗಳನ್ನು 
ಪಡೆದರೂ ಯಾವಾಗಲೂ ನಿನ್ನ ಭಕ್ತನೇ ಆಗಿರುವೆನಲ್ಲದೆ, ಪುತ್ರನೆಂದೂ ಪ್ರತಿಸ್ಮಿ 
ಸಿರುವೆನು.?' 

೪೭ ಪರ್ವತರಾಜಪುತ್ರಿಯೆ! ಇಂತೆಂದ ಆ ಪುಷ್ಪದಂತನ ಮಾತುಗಳನ್ನು 
ಹೇಳಿ ನೀನು ಸುತಾಭಿಮಾನದಿಂದ ಜೋದಿತಳಾಗಿ ಆತನಿಗೆ ಹೇಳಿದೆ. 

೪೮. "ಪುತ್ರ! ನನ್ನ ಮಾತನ್ನು ಕೇಳಿ ಪವಿತ್ರಕ್ಷೇತ್ರವಾದ ಮಹಾಕಾಲ 
ವನಕ್ಕೆ ಹೋಗಿ ನೀನು ಒಂದು ಲಿಂಗವನ್ಸರ್ಚಿಸು. ಅದು ನಿನ್ನ ಹೆಸರಿನಿಂದಲೇ 
ಪ್ರಖ್ಯಾತವಾಗುವುದು. 

೪೯ ಅದರಿಂದ ಮಹಾಪ್ರಳಯವಾಗುವನರೆಗೂ ನಿನ್ನ ಕೀರ್ತಿಯೂ. 
ನಿಂತಿರುವುದು.'' ಇಂತೆಂದು ನೀನು ಹೇಳಲು ನಾನೂ ಅವನಿಗೆ ಅಭಯವತ್ಪಿತ್ತೆನು. 

೫೦. ಎಲೈ ಪುತ್ರನೆ! ನನ್ನ ಮಾತೆಂದಿಗೂ ಸುಳ್ಳಾಗಲಾರದು. ನೀನು 
ಆ ಲಿಂಗವನ್ನು ನೋಡುವುದರಿಂದಲೇ ಪುನಃ ನನ್ನ. ಪ್ರೀತಿಗೆ ಪಾತ್ರನಾಗಿ ಇಲ್ಲಿಗೆ 
ಬರುವೆ. 


ಸಪ್ತಸಪ್ತತಿತನೋ9ಧ್ಯಾಯಃ ೭೦೭ 


ವಿಮಾನೇ ಪುಸ್ಪಸಾದೇ ತು ಸಮಾರೂಢೋ ಭವಿಷ್ಯಸಿ 1 


ಪುಸ್ಪೈಃ ಸಂಪೂಜ್ಯ ಮಾನಸ್ತು ಪದಂ ಪ್ರಾಪ್ಸ್ಯಸಿ ಶಾಶ್ವತಂ ॥೫೧॥ 
ಗಣೈಃ ಸಾರ್ಧಂ ಮಯಾ ಚೈನಮುದಿತೋ ನಿಚರಿಷ್ಯಸಿ | 

ಮಮಾಿನ ರತಿರ್ನತ್ಸ ಭವಿಷ್ಯತಿ ತ್ವಯಾ ನಿನಾ H ೫೨ ॥ 
ಅಹಂ ತತ್ರಾಗಮಿಷ್ಯಾನಿ ಮಹಾಕಾಲವನೇ ಶುಭೇ । 

ತುಷ್ಟೋ ಹಂ ಸರ್ವದಾ ವತ್ಸ ಗಣಾನಾಮಗ್ರಣೀಃ ಕೃತಃ ॥ ೫೩8 
ಅನಯಾ ಶುದ್ಧಯಾ ಭಕ್ತ್ಯಾ ಲೋಕಾನಾಮುಪಕಾರಕಃ । 

ಭವಿಷ್ಯಸಿ ನ ಸಂದೇಹಸ್ವಸ್ಥಿನ್ಸೇತ್ರೇ ಗತೋ ಧ್ರುವಂ ॥ ೫೪ ॥ 


ಇತ್ಯುಕ್ತೋ ಹಿ ಮಯಾ ದೇನಿ ಪುಷ್ಪದಂತೋ ಗಣಾಗ್ರಣೇಃ। 

ಮಾನೀ ಮಮಾಜ್ಞಯಾ ಮೌನೀ ಮಹಾಕಾಲನನೇ ಶುಭಂ | 
ಲಿಂಗಮಾರಾಧಯಾಮಾಸ ದುರ್ವಾಸೇಶಾದಥೋತ್ತರೇ 1 ೫೫ ॥ 
ಲಿಂಗೇನೋಕ್ತಸ್ತು ಸಹಸಾ ತುಷ್ಟೋಃಹಂ ಗಣಸತ್ತಮ । 

ತೃನ್ನಾನ್ನಾ ಖ್ಯಾತಿಮೇಷ್ಯಾಮಿ ಪ್ರಸಾದಸ್ತೇ ಕೃತೋಂಧುನಾ ॥ ೫೬॥ 


೫೧. ಅಲ್ಲದೆ ಪುಷ್ಪಶಯ್ಕೆಯಿಂದೊಡಗೂಡಿದ ವಿಮಾನದಲ್ಲಿ ಕುಳಿತು 
ಪುಷ್ಪಗಳಿಂದಲೇ ಪೂಜೆಯನ್ನು ಕೈಗೊಳ್ಳುತ್ತ ಶಾಶ್ವತಪದವಿಯನ್ನೂ ಪಡೆಯುವೆ. 

೫೨. ಇದೂ ಅಲ್ಲದೆ ನೀನು ಸಂತೋಷಗೊಂಡು ಗಣಗಳೊಡನೆ ನನ್ನ 
ಸನ್ಸಿಧಿಯಲ್ಲಿಯೇ ಸಂಚರಿಸುತ್ತಿರುವೆ. ನೀನಿಲ್ಲದಿದ್ದರೆ ನನಗೂ ಸಂತೋಷ 
ವಾಗಿರುವುದಿಲ್ಲ. 

೫೩. ನಾನೂ ಶುಭಸ್ರದೇಶವಾದ ಆ ಮಹಾಕಾಲನನಕ್ಕೆ ಬರುವೆನು. 
ನಿನ್ನಲ್ಲಿ ನಾನು ಯಾವಾಗಲೂ ಸಂತುಷ್ಟನಾಗಿ ಥಿನ್ನನ್ನು ಗಣಗಳಿಗೆ ನಾಯಕ 
ಸನ್ನಾಗಿ ಮಾಡಿರುವೆನು. 

೫೪. ಆ ಕ್ಷೇತ್ರಕ್ಕೆ ನೀನು ಹೋದೊಡನೆಯೇ ನಿನ್ನ ಈ ಶುದ್ಧಭಕ್ತಿಯ 
ಫಲವಾಗಿ ಲೋಕೋಪಕಾರಕನಾಗುವೆಯೆಂಬುದರಲ್ಲಿ ಸಂದೇಹವಿಲ್ಲವು. ಇದು 
ನಿಜವು. ಕ 

೫೫. ದೇವಿಯೆ! ಇಂತೆಂದು ನಾನು ಗಣನಾಥನಾದ ಪುಸ್ಪದಂತನಿಗೆ 
ಹೇಳಿದೆನು. ಅಭಿಮಾನಧನನಾದ ಆತನು ನನ್ನ ಅಪ್ಪಣೆಯಂತೆ ಮೌನವ್ರತ 
ವನ್ನವಲಂಬಿಸಿ ಪವಿತ್ರವಾದ ಮಹಾಕಾಲವನಕ್ಕೆ ಹೋಗಿ ದುರ್ವಾಸೇಶ್ವರನಿಗೆ 
ಉತ್ತರದಿಕ್ಕಿನಲ್ಲಿರುವ ಮಹಾಲಿಂಗವನ್ನು ಪೂಜಿಸಿದನು 

೫೬. ಆ ಲಿಂಗವು ಹೇಳಿತು. ""ಎಲ್ಫ ಗಣೋತ್ತಮನೆ! ನಾನು ಸಂತುಷ್ಟ 
ನಾಜಿನು. ಇನ್ನುಮೇಲೆ ನಿನ್ನ ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಪಡೆಯುವೆನು. 
ಇಲ್ಲಿ ನಾನು ನಿನ್ನಲ್ಲಿ ಪ್ರಸನ್ನನಾಗಿರುವೆನು.'' 


೭೦೮ ಶ್ರೀ ಸ್ಕಾಂದನುಹಾಪುರಾಣಂ 


ಏತಸ್ಮಿನ್ನಂತರೇ ಡೇನಿ ತ್ವಯಾ ಸಾರ್ಧಮಹಂ ಗತಃ ! 

ಶಕ್ರಾದ್ಯೈಸ್ತ್ರಿದಶೈಃ ಸಾರ್ಧಂ ಗಣೈರ್ನಾನಾನಿಧೈಸ್ತಥಾ ॥ ೫೭6 
ಹೃಷ್ಟಸ್ತು ಪುಷ್ಪದಂತೋಇಖಪಿ ಪುಸ್ಪಪಟ್ಟಾಸನೇ ಶುಭೇ! 

ಪುಸ್ಸೈಃ ಪ್ರಕೀರ್ಯಮಾಣೋಪಿ ಪುನಃ ಪ್ರಾಪ್ತೋ ಮಮಾಂಂತಿಕಂ॥೫೮% 


ಮಯಾ ಸಂಶ್ಲೇಷಿತಃ ಸ್ನೇಹಾದುತ್ಸಂಗೇಃ ಪೃಧಿರೋಪಿತಃ ] 


ಸ್ಥಾನಂ ದತ್ತಂ ನಿಶಾಲಾಕ್ಸಿ, ಇದಮುಕ್ತಂ ಮಯಾ ತದಾ ॥ ೫೯ ॥ 
ಯೇ ಪಶ್ಯಂತಿ ನರಾ ಲಿಂಗಂ ತ್ವಯಾ ಸಂಪೂಜಿತಂ ಭುನಿ । 

ತೇ ಯಾಸ್ಯಂತಿ ಪುಷ್ಪಕೇಣ ಕ್ರೀಡಂತೋ ವೈ ತ್ರಿನಿಷ್ಟಪಂ ೪೬೦ ॥ 
ಗಣಾಂಧ್ಯಕ್ಸಾ ಭವಿಷ್ಯಂತಿ ಸರ್ವಕಾಮೈರಲಂಕೃತಾಃ । 

ಮನು ಲೋಕೇ ಗಣಾಧ್ಯಕ್ಷಾ ಯಾವದಿಂದ್ರಾಶ್ಚತುರ್ದಶ ॥೬೧॥ 
ದರ್ಶನಾತ್ಮೀಯತೇ ಪಾಪಮೈಹಿಕಂ ಪೂರ್ವಕಂ ತಥಾ !। 

ತತಃ ಪ್ರಸಾದಾನ್ಮೇ ಸರ್ವಂ ಜ್ಞಾನಂ ಸಮ್ಯಗೃವಿಷ್ಯತಿ ॥ ೬೨ ॥ 


೫೭. ದೇವಿಯೆ! ಇಷ್ಟರಲ್ಲಿಯೇ ನಿನ್ನನ್ನೂ, ದೇವತೆಗಳನ್ನೂ, ಅನೇಕ 
ವಿಧಗಳಾದ ಗಣನಾಯಕರನ್ನೂ ಪರಿವಾರವಾಗಿ ಕರೆದುಕೊಂಡು ನಾನೂ ಅಲ್ಲಿಗೆ 
ಬಂದೆನು. 

೫೮ ಪುಷ್ಪದಂತನೂ ಆನಂದಭರಿತನಾಗಿ ಪುಷ್ಪ ಮಯವಾದ ಪಟ್ಟಾಸನ 
ದಲ್ಲಿ ಕುಳಿತು ಪುಷ್ಪವರ್ಷಗಳು ಸುರಿಯುತ್ತಿರಲು ಮತ್ತೆ ನನ್ನ ಬಳಿಗೆ ಬಂದು 
ಸೇರಿದನು. 

೫೯ ನಾನು ಅವನನ್ನು ಆಲಿಂಗಿಸಿ ತೊಡೆಯಮೇಲೆ ಕುಳ್ಳಿರಿಸಿಕೊಂಡು. 
ಉತ್ತಮಸ್ಹಾನವನ್ನು ಆವನಿಗೆ ಕೊಟ್ಟಿನು. ಎಲೌ ವಿಶಾಲಾಕ್ಷಿಯೆ | ಆಗ ಆತನಿಗೆ. 
ನಾನು ಇಂತೆಂದೆನು. 

೬೦. ""ಅಯ್ಯಾಪುಷ್ಪದಂತನೆ! ಯಾರು ನಿನ್ಲಿಂದ ಪೂಜಿಸಲ್ಪಟ್ಟ ಈ ಲಿಂಗ 
ವನ್ನು ನೋಡುತ್ತಾರೆಯೋ ಅವರು ಪುಷ್ಟ ಕನಿಮಾನಗಳಲ್ಲಿ ಕುಳಿತು ಕ್ರೀಡಿಸುತ್ತ 
ಸ್ವರ್ಗವನ್ನು ಸೇರುವರು. 

೬೧. ಅವರು ಸರ್ವಾಭೀಷ್ಟಗಳನ್ನೂ ಸಡೆಯುವುದಲ್ಲದೆ ನನ್ನ ಲೋಕದಲ್ಲಿ 
ಹದಿನಾಲ್ಕು ಇಂದ್ರಕಲ್ಪಗಳವಕೆಗೂ ಗಣನಾಯಕರ ಅಧಿಕಾರವನ್ನು ಪಡೆಯು. 
ವರು. 

೬೨. ಇದನ್ನು ನೋಡುವುದರಿಂದಲೇ ಮನುಷ್ಯರಿಗೆ ಈ ಜನ್ಮದಲ್ಲಿಯೂ. 
ಜನ್ಮಾಂತರಗಳಲ್ಲಿಯೂ ಮಾಡಿದ ಪಾಪವೆಲ್ಲವೂ ನಶಿಸಿಹೋಗಿ ಬಳಿಕ ನನ್ನ್ನ 
ಅನುಗ್ರಹದಿಂದ ಪೂರ್ಣಜ್ಞಾನವು ಲಭಿಸುವುದು. 


ಸಪ್ತಸಪ್ತತಿತನೋ9ಧ್ಯಾಯಃ ೭೦೯ 


ಯಃ ಪೂಜಯೇಚ್ಚತುರ್ದಶ್ಯಾಮಷ್ಟಮ್ಯಾಂ ಸೋಮವಾಸರೇ । 

ಅಮರೈಃ ಸಹ ಸಂಹೃಷ್ಟೋ ನೋದತೇ ದಿನಿ ಸರ್ವದಾ । 
ಪೈತೃಕೈರ್ಮಾತೃಕೈೆಃ ಸಾರ್ಧಂ ಕುಲೈಸ್ತು ಸಪ್ತಭಿರ್ಯುತಃ ॥ ೬೩ 0 
ನ ವಡೇತೆ ೇನಚಿತ್ದಾ ರ್ಧಂ ನರೋ ky ಪ್ರಾ ತರುತ್ನಿ ತಃ! 

ಪುಷ್ಪ ದಂತೇಶ್ವ ರಂ ಡೆ ಸ್ಟಾ ಸೋಂಶ್ವ ಮೇಥಫಲಂ "ಅಬೇತ್‌ ॥ ೬೪ 1 
ಮುಚ್ಯತೇ ಪಾತಕಾದ್ಯೆ ತ್ತೆ ಯಃ ಕಾಕ್ಕೆ ನಾಪಿ ಪಶ್ಯತಿ । 

ಮೃತೋ ER ಯಾಃ ನಿದ್ಯಾಢಕೈರ್ನೃತಃ ॥ ೬೫ 0 
ನ ತಸ್ಯ ಸಂತತಿಚ್ಛೇದೋ ಯಃ ಪಶ್ಯತಿ ದಿನೇ ದಿನೇ । 


ನಿಯಮೇನ ಗಣಾಂಧ್ಯಕ್ಷು ಜಾಯತೇ ಬ್ರಹ್ಮಣೋ ದಿನಂ ॥ ೬೬॥ 
ಐಶ್ವರ್ಯಂ ಸಪ್ತಲೋಕೇಷು ಭುಕ್ತ್ವಾ ಭೋಗಾನ್ಯಥಾಕ್ರಮಂ । 
ಪೃಥಿವ್ಯಾಮೇಕರಾಡ್ಫೂತ್ವಾ ಮಮಾಂಗೇ ಸಂಭವಿಷ್ಯತಿ ॥೬೭॥ 


೬೩ ಯಾವ ನರನು ಸೋಮವಾರದ ದಿನ ಬರುವ ಅಷ್ಟಮಿ ಮತ್ತು 
ಚತುರ್ದಶಿಯ ದಿನಗಳಲ್ಲಿ ಈ ಮಹಾಲಿಂಗವನ್ನು ಪೂಜಿಸುವನೊ, ಅವನು 
ಯಾವಾಗಲೂ ಡೇವತೆಗಳೊಡನೆ ಸಂತೋಷದಿಂದ ಸ್ವರ್ಗಲೋಕದಲ್ಲಿ ವಾಸ 
ಮಾಡುತ್ತಿರುವನು. ತಾಯಿತಂದೆಗಳ ಉಭಯ ವಂಶದವರ ಸಪ್ತಕುಲದವರೊಡನೆ 
ಅಲ್ಲಿಗೆ ಹೋಗುವನು. 

೬೪. ಯಾವನು ಪ್ರಾತಃಕಾಲದಲ್ಲಿ ಎದ್ದಕೂಡಲೆ ಯಾವನೊಡನೆಯೂ 
ಮಾತನಾಡದೆ ಮೊದಲು ಪುಷ್ಪ ದಂತೇಶ್ವರನನ್ನು ನೋಡುವನೊ, ಅವನು 
ಅಶ್ವಮೇಧಯಜ್ಞದ ಫಲವನ್ನು ಹೊಂದುವನು. 

೬೫. ಶಾರ್ಯದಿಂದಾದರೂ ಯಾವ ಮನುಜಶ್ರೇಷ್ಠನು ಈ ಮಹಾಲಿಂಗವನ್ನು 
ನೋಡುವನೊ, ಅವನು ಸಮಸ್ತ ಮಹಾಪಾತಕೋಪಪಾತಕಗಳೆಲ್ಲವನ್ನೂ ಕಳೆದು 
ಕೊಂಡು ದೇಹಾವಸಾನದಲ್ಲಿ ನಿದ್ಯಾಧರರಿಂದೊಡಗೂಡಿ ಗಂಧರ್ವಲೋಕವನ್ನು 
ಸೇರಿ ಸುಖಿಸುವನು. 

೬೬, ಎಲೈ ಗಣನಾಯಕನೆ! ಯಾವನು ರಿತ್ಯದಲ್ಲಿಯೂ ನಿಯಮದಿಂದ 
ಈ ಪುಸ್ಪದಂತೇಶ್ವರನನ್ನು ನೋಡುತ್ತಿರುವನೊ, ಅವನಿಗೆ ಬ್ರಹ್ಮನ ಒಂದು ದಿನದ 
ವರೆಗೂ ಸಂತಾನವಿಚ್ಛೇದವುಂಟಾಗುವುದಿಲ್ಲ. 

೬೭. ಮಹಾ ೬... ೫೬ ಅಂಧ ಮಾನವಶ್ರೇಷ್ಠನು ಏಳು ಊರ್ಧ್ವ 
ಲೋಕಗಳ ಸಕಲೈಶ್ಚರ್ಯವನ್ನೂ ಕ್ರಮವಾಗಿ ಅನುಭವಿಸಿ ಭೂಮಿಯನ್ನೆಲ್ಲ 
ಏಕಚ್ಛ ತ್ರದಿಂದಾಳಿ ಕಡೆಯಲ್ಲಿ ನನ್ನಲ್ಲಿ ಐಕ್ಯವನ್ನು ಪಡೆಯುವನು. 


೬೧೦ ಶ್ರೀ ಸ್ಕಾಂದಮಹಾಪುರಾಣಂ 


ಏಸ ತೇ ಕಥಿತೋ ದೇವಿ ಪ್ರಭಾವಃ ಸಾಪನಾಶನಃ । 
ಪುಸ್ಸದಂತೇಶ್ವರೇಶಸ್ಯ ಅನಿಮುಕ್ತೇಶ್ವರಂ ಶೃಣು ॥ ೬೮॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
4«ಪುಷ್ಪದಂತೇಶ್ವರಮಾಹಾತ್ಮ್ಯವರ್ಣನಂ?' ನಾಮ 
ಸಪ್ತಸಪ್ತತಿತಮೋಂಧ್ಯಾಯಃ 


೬೮. ದೇವಿಯೆ! ಇಂತು ನಿನಗೆ ಪುಷ್ಪ ದಂತೇಶ್ವರಮಹಾದೇವನ ಪ್ರಭಾವ 
ವನ್ನು ಹೇಳಿದೆನು. ಪಾಪನಾಶಕವಾದ ಈ ಚರಿತ್ರೆಯಾದಮೇಲೆ ಅವಿಮುಕ್ತೇಶ್ವರನ 
ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮ ಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಪುಷ್ಪದಂತೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಎಪ್ಪತ್ತೇಳನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ 
ಅಧಾಷ್ಟಸಪ್ತತಿತಮೋಂಧ್ಯಾಯಃ 
ಅನಿಮುಕ್ತೇಶ್ವರಮಾಹಾತ್ಮ್ಯನರ್ಣನಂ 

ಈಶ್ವರ ಉವಾಚ:- 
ಅಷ್ಟಸಪ್ತತಿಕಂ ವಿದ್ಧಿ ಅನಿಮುಕ್ತೇಶ್ವರಂ ಸ್ರಿಯೇ । 
ಯಸ್ಯ ದರ್ಶನಮಾತ್ರೇಣ ಶೀರ್ಥಯಾತ್ರಾಫಲಂ ಲಭೇತ್‌ non 
ಶಾಕಲೇ ನಗರೇ ದೇವಿ ಚಿತ್ರಸೇನೋ ಮಹೀಪತಿಃ । 
ಬಭೂನ ಭುವಿ ನಿಖ್ಯಾತೋ ರೂಪನಾನ್ಮನ್ಮಥಾಂ ಧಿಕಃ 1೨॥ 
ತಸ್ಯ ಚಂದ್ರಪ್ರಭಾ ಭಾರ್ಯಾ ಪ್ರಾಣೇಭ್ಯೋ ಪಿ ಗರೀಯಸೀ | 
ಪತಿವ್ರತಾ ಧರ್ಮಶೀಲಾ ರೂಪಯೌವನಶಾಲಿನೀ 1೩॥ 
ಅಪುತ್ರಸ್ಕಾಪಿ ನೃಪತೇಃ ಪುತ್ರೀ ಜಾತಾ ಮನೋರಮಾ । 
ತಸ್ಯಾ ನಾನು ತದಾ ಚಕ್ರೇ ಪಿತಾ ಪಾರ್ಥಿನಸತ್ತಮಃ nen 
ಸರ್ವಲಕ್ಸಣಸಂಪನ್ನಾ ಕನ್ಯಾ ಲಾವಣ್ಯವತ್ಯಸಿ । 
ಸಾಃಪಿ ಜಾತಿಸ್ಮರಾ ದೇವಿ ಸಸ್ಮಾರ ಚ ಪುರಾತನಂ ॥೫॥ 


ಕನ್ನಡದ ಅನುವಾದ 
ಅವಿಮು ಕ್ರೇಶ್ವರಮಾಹಾತ್ಮ್ಯವರ್ಣನ 

೧ ಮಹಾದೇನನು ಹೇಳುತ್ತಾನೆ. ಸ್ರಿಯಳೆ! ಎಪ್ಪತ್ತೆಂಟನೆಯ 
ಮಹಾಲಿಂಗವಾದ ಅವಿಮುಕ್ತೇಶ್ವರನನ್ನು ನೋಡಿದಮಾತ್ರದಿಂದಲೇ ಸಮಸ್ತ 
ತೀರ್ಧಗಳಲ್ಲಿಯೂ ಯಾತ್ರೆಗಳನ್ನು ಮಾಡಿದ ಫಲವು ಲಭಿಸುವುದು. 

೨. ಹಿಂದೆ ಶಾಕಲನಗರದಲ್ಲಿ ಭೂಮಂಡಲದಲ್ಲಿಯೆ ಪ್ರಖ್ಯಾತನೂ, ಮನ್ಮದ 
ನನ್ನು ಮಾರಿಸುವ ಸೌಂದರ್ಯಶಾಲಿಯೂ ಆದ ಚಿತ್ರಸೇನನೆಂಬ ರಾಜನೋರ್ವ 
ನಿದ್ದನು. 

೩. ಆತನಿಗೆ ಪ್ರೂಣಗಳಿಗಿಂತಅಧಿಕಳೂ, ಸತಿಪ್ರತೆಯೂ, ಧರ್ಮಶೀಲಳೂ, 
ರೂಪಯೌವನಸಂಪನ್ನಳೂ ಆದ ಚಂದ್ರಪ್ರಭೆಯೆಂಬ ಮಹಿಸಿಯಿದ್ದಳು. 

೪. ಬಹಳಕಾಲ ಸಂತಾನಹೀನನಾಗಿದ್ದ ಆತನಿಗೊಬ್ಬ ಸುಂದರಿಯಾದ 
ಮಗಳು ಜನಿಸಿದಳು. ಮಹಾರಾಜನಾದ ಆ ಚಿತ್ರಸೇನನು ಆ ಮಗುವಿಗೆ 
ನಾಮಕರಣವನ್ನು ಮಾಡಿದನು. 

೫. ಸಮಸ್ತ ಶುಭಲಕ್ಸಣಗಳಿಂದ ಕೂಡಿದ್ದ ಆಕೆಗೆ ಲಾನಣ್ಯವತಿಯೆಂಬ 
ಹೆಸರನ್ನಿಟ್ಟನು. ಆ ಕೈಯು ಜನ್ಮಾಂತರಸ್ಮರಣೆಯುಳ್ಳವಳಾಗಿ ತನ್ನ ಹಿಂದಿನ 
ನಡತೆಯೆಲ್ಲವನ್ನೂ ಜ್ಞಾಪಿಸಿಕೊಂಡಳು. 


ತಿಂತ ಶ್ರೀ ಸ್ಥಾಂದಮಹಾಪುರಾಣಂ 


ವೈರಾಗ್ಯಾಪ್ಪ ೨ಹ್ಮಚರ್ಯಂ ಚ ಚಚಾರ ತನುಮಧ್ಯಮಾ | 


ಕದಾಚಿದ್ಯೌವನಂ ಪ್ರಾಪ್ತಾ ಸಾ ಚೆ ಸೃಷ್ಟಾ ನೃಸೇಣ ವೈ ॥೬॥ 
ಉತ್ಸಂಗೇ ಚ ನಿಜೇ ಕೃತ್ವಾ ಮೂರ್ಥಿ ಚಾಘ್ರಾಯ ಹರ್ಷಿತಃ । 
ಪುತ್ರಿ ಸ್ರದಾನಕಾಲಸ್ತೇ ಕಸ್ಮೈ ದೇಯಾ ನರಾಯ ಚ nan 


ನೃಪಾಯ ನೃಪಪುತ್ರಾಯ ಸಮ್ಮ ತಾಯ ದ್ವಿಜಾಯ ವಾ 

ವೃದ್ಧಾಯ ಬಹುಭಾರ್ಯಾಯ ಗ್ರಾಮಾಣಾಯ ಚ ಪುತ್ರಿಣೇ 
ಪರ್ಷೇಣ ಚಾಂಂವೃತೋ ರಾಜಾ ಪುನಃ ಪಪ್ರಚ್ಛ ತಾಂ ಸುತಾಂ ॥1೮॥ 
ಪೃಷ್ಟಾ ಚ ಸಾ ಯದಾ ದೇನೀ ನಚೋನಾಚ ನೃಪಂ ಪ್ರತಿ। 


ಅಧೋಮುಖೀ ಚ ಸಂಜಾತಾ ಪುನಃ ಪ್ರೋಕ್ತಾ ನೃಪೇಣ ತು ॥೯॥ 
ಯದಿ ಮದ್ವಚನಂ ಪುತ್ರಿ ಪ್ರತಿಭಾತಿ ನ ಸಾಂಪ್ರತಂ । 

ವರಣಂ ಸ್ವೇಚ್ಛಯಾ ಪುತ್ರಿ ಕುರು ತರ್ಹಿ ಸ್ಪಯಂವರಂ ॥ oon 
ಇತ್ಯುಕ್ತಾ ಸಾ ನೃಪತಿನಾ ಪಿತ್ರಾ ಪ್ರೋಕ್ತಾ ಪುನಃ ಪುನಃ । 

ರುರೋದ ಸಾನೈ ಕರುಣಂ ಶ್ರುತ್ವಾ ತಾಂ ಕುತ್ಸಿತಾಂ ಗತಿಂ ॥ ೧೧8 


೬. ಬಡುನಡುವಿನವಳಾದ ಆಕೆಯು ವೈರಾಗ್ಯದಿಂದ ತಪಸ್ಸನ್ನಾಚರಿಸು 
ತ್ರಿದ್ದಳು. ಕಾಲಾನುಕ್ರಮದಲ್ಲಿ ಯೌವನಾವಸ್ದೆ ಯನ್ನು ತಾಳಿದ ಆಕೆಯನ್ನು 
ರಾಜನು ಕೇಳಿದನು. 

೭. ಅವಳನ್ನು ತೊಡೆಯಮೇಲೆ ಕುಳ್ಳಿರಿಸಿಕೊಂಡು ಆನಂದದಿಂದ ತಲೆ 
ಯನ್ನು ಮೂಸಿನೋಡುತ್ತ ಇಂತೆಂದನು "ಪುತ್ರಿಯೆ! ನಿನ್ನನ್ನು ಮದುವೆ 
ಮಾಡಿಕೊಡುವ ಕಾಲವೊದಗಿತು. ಯಾವ ವರನಿಗೆ ನಿನ್ನನ್ನು ಕೊಡಲಿ? 

ಆ. ಆನಂದಭರಿತನಾದ ರಾಜನು ಮತ್ತೆ ಆಕೆಯನ್ನು ಪ್ರಶ್ನೆಮಾಡಿದನು. 
*" ರಾಜನಿಗೊ, ರಾಜಪುತ್ರನಿಗೊ, ನೀನೊಪ್ಪಿದ ಬ್ರಾಹ್ಮಣನಿಗೊ,ವಿದ್ಯಾವೃದ್ಧನಿಗೊ, 
ಬಹುಜನ ಹೆಂಡಿರುಳ್ಳವನಿಗೊ, ಪುತ್ರಸಂತಾನವಂತನಾದ ಅನಾಗರಿಕನಿಗೊ 
ಯಾರಿಗೆ ಕೊಡಲಿ?” 

೯. ಇಂತೆಂದು ಕೇಳಲ್ಪಟ್ಟ ರಾಜಕುಮಾರಿಯು ತಂದೆಗೆ ಯಾವ 
ಪ್ರತ್ಯುತ್ತರವನ್ನೂ ನೊಡಲಾರದೆ ತಲೆಯನ್ನು ತಗ್ಗಿ ಸಿರಲು ಆತನು ಮತ್ತೆ 
ಹೇಳಿದನು. 

೧೦ «ಮಗಳೆ! ಈಗ ನನ್ನ ಮಾತು ನಿನಗೆ ಸರಿದೋರದಿದ್ದರೆ ಹೋಗಲಿ. 
ಸ್ವಯಂವರವನ್ನು ನಡೆಸಿ ನಿನಗೆ ಬೇಕಾದ ವರನನ್ನೇ ಮದುವೆಯಾಗುವಿಯಂತೆ!?? 

೧೧. ಇಂತೆಂದು ತಂದೆಯಾದ ಮಹಾರಾಜನು ಮತ್ತೆ ಮತ್ತೆ ಕೇಳುತ್ತಿರಲು 
ಆ ಕನ್ಯೆಯು ತನ್ನ ಪರೋಪಜೀವನದ ನೀಚಗತಿಯನ್ನು ಕೇಳಿ ಬಹುವಾಗಿ 
ಅತ್ತಳು. 


ಅಸ್ಟಸಪ್ತತಿತಮೋ5ಧ್ಯಾಯಃ ೭೧೩ 


ಜಹಾಸ ಚಾತಿಹಾಸೇನ ಪುನಃ ಶ್ವಾಸಾಂಶ್ಚ ಮುಂಚತಿ । 
ಪ್ರಹರ್ಷಂ ಚ ಪುನಃ ಕ್ಸಿಪ್ರಂ ಪ್ರಾಪ್ಯ ಬಾಷ್ಸಂ ಚ ಮುಂಚತಿ ॥ ೧೨॥ 
ತಾಮವಸ್ಥಾಂ ಗತಾಂ ದೃಷ್ಟ್ಯಾ ಪುತ್ರೀಮುನ್ಮತ್ತತಾಂ ಗತಾಂ । 


ಕಿಮೇತದಿತಿ ಭೂಸಾಲೋ ಗ್ರಸಿತಾ ಕಂ ಗ್ರಹೇಣ ವೈ ॥ ೧೩ ॥ 
ಭೂತೇನ ನಾ ಪಿಶಾಚೇನ ಮತ್ತುತಾ ಲಕ್ಪ್ಷ್ಮಣೈರ್ಯುತಾ। 

ಇತಿ ಚಿಂತಾಪರೋ ರಾಜಾ ಯದಾ ಜಾತೋ ಯಶಸ್ವಿನಿ ॥ ೧೪ ॥ 
ತದಾ ಪ್ರೋಕ್ತಸ್ತಯಾ ಪುತ್ರ್ಯಾ ಮಾ ತಾತ ವಿಮನಾ ಭನ । 

ನಾಂಹಂ ಗ್ರಸ್ತಾ ಗ್ರಹೇಣೇಹ ನ ಭೂತೇನ ನ ರಕ್ಬಸಾ ॥ ೧೫ ॥ 
ನ ಪಿಶಾಚೇನ ಯಕ್ಸೇಣ ತವ ಕನ್ಯಾ ಮಹೀಪತೇ । 

ಜಾತಿಸ್ಮರಾಾ ಹಮುತ್ಸನ್ನಾ ಶ್ರೂಯತಾಂ ಮಮ ಜನ್ಮ ಚ ॥ ೧೬ ॥ 
ಪ್ರಾಗ್ದೋತಿಷೇ ಪುರೇ ನಿಪ್ರೋ ಹರಸ್ಕ್ಮಾಮಾ ಬಭೂನ ಹ । 
ಭಾರ್ಯಾಃಹಂ ದುರ್ಭಗಾ ಜಾತಾ ತಸ್ಯ ವಿಪ್ರಸ್ಯ ವಾರ್ಥಿವ ॥ ೧೭ ॥ 
ರೂಸಯೌವನಸಂಪನ್ನಾ ತಸ್ಯ ನಾಂಹಂ ಪ್ರಿಯಾ ನಿಭೋ । 

ಸದಾ ನಿದ್ದೇಷಸಂಯುಕ್ತೋ ಮಯಿ ನಿಷ್ಠುರಜಲ್ಸಕಃ ॥ ೧೮ 





೧೨ ಬಳಿಕ ಅವಳು ಗಟ್ಟಿಯಾಗಿ ನಕ್ಕಳು ಮತ್ತೆ ನಿಟ್ಟುಸಿರುಗಳನ್ನು 
ಬಿಡುತ್ತಿದ್ದಳು ಕ್ಸಿಪ್ರದಲ್ಲಿಯೇ ಹರ್ಷಭರಿತಳಾಗಿ ಮತ್ತ ಕಣ್ಣೀರನ್ನು ಸುರಿಸ 
ತೊಡಗಿದಳು 

೧೩. ಇಂತು ಪುತ್ರಿಯು ಉನ್ಮಾದಾವಸ್ತೆಯಲ್ಲಿದ್ದುದನ್ನು ಕಂಡು ರಾಜನು 
ಇದೇನೆಂದು ಚಿಂತಾಕ್ರಾಂತನಾದನು "“ ಇವಳಿಗೆ ಯಾವುದಾದರೂ ಗ್ರಹವು 
ಹಿಡಿಯಿತೆ? 

೧೪ ಸರ್ವಲಕ್ಸಣಸಂಪನ್ನೆಯಾದ ನನ್ನ ಮಗಳಿಗೆ ಭೂತಪಿಶಾಚಗಳ 
ಆವೇಶವೇನಾದರೂ ಆಯಿತೆ?” ಎಂಬುದಾಗಿ ರಾಜನು ಬಹಳ ಚಿಂತೆಗೊಳ 
ಗಾದನು. 

೧೫ ಆಗ ಪುತ್ರಿಯು ತಂದೆಗೆ ಹೇಳಿದಳು "" ತಂಡೆಯೆ ! ನೀನು ಖನ್ನ 
ಮನಸ್ವನಾಗಬೇಡ. ನಾನು ಗ್ರಹಗಳಿಂದಲೂ, ಭೂತಗಳಿಂದಲ್ಕೂ ರಾಕ್ಸಸ 
ರಿಂದಲೂ ಪೀಡಿತಳಾಗಿಲ್ಲ 

೧೬ ಮಹಾರಾಜ! ನಿನ್ನ ಮಗಳಾದ ನನ್ನನ್ನು ಯಾವ ಸಿಶಾಚಗಳೂ, 
ಯಕ್ಸರೂಹಿಡಿದಿಲ್ಲ ನಾನು ಹುಟ್ಟುತ್ತಲೇ ಜನ್ಮಾಂತರಸ್ಥೃತಿಯುಳ್ಳವಳಾಡೆನು. 
ನನ್ನ ಜನ್ಮದ ಕಥೆಯನ್ನು ಕೇಳು 

೧೭ ರಾಜೇಂದ್ರ! ಪ್ರಾಗ್ಲ್ಯೋತಿಷವೆಂಬ ಪಟ್ಟಣದಲ್ಲಿ ಹರಸ್ವಾಮಿಯೆಂಬ 
ಒಬ್ಬ ಬ್ರಾಹ್ಮಣನಿದ್ದನು. ನೀಚಳಾದ ನಾನು ಆತನಿಗೆ ಪತ್ನಿಯಾಗಿದ್ದೆನು. 

೧೮. ರೂಪಯೌವನಗಳಿಂದ ಕೂಡಿದ್ದರೂ ನಾನು ಆತನಿಗೆ ಪ್ರಿಯಳಾಗಿ 

F 


೩೭೧೪ ಶ್ರೀ ಸ್ಕಾಂದನುಹಾಪುರಾಣಂ 


ನಾನ್ಯಸ್ಯ ಕಸ್ಕಚಿದ್ದ್ವೇಷ್ಟಾ ಮುಕ್ತ್ವಾ ಮಾಂ ಪೃಥಿವೀಪತೇ । 
ಪಾಣಿಗ್ರಹಣಕಾಲೇ ತು ಗ್ರಹೈಃ ಸಾಸೈರ್ನಿಲೋಕಿತಾ | 


ಅಹಮೂಢಾ ಕುಲೀನೇನ ದ್ವಿಜೇನಾಂತಿಗುಣೇನ ಚ ॥೧೯॥ 
ಸ ಚಾಂವಲೋಕಿತೋ ವಿಪ್ರೋ ಗ್ರಹೈಃ ಪುಣ್ಕೈರ್ನರಾಂಧಿಪ । 

ತೇನ ಮೇ ನಲ್ಲಭೋ ರಾಜನ್ನ ಚಾಹಂ ತಸ್ಯ ವಲ್ಲಭಾ ॥ ೨೦॥ 
ಸ ಸದಾಚಾರಸಂಯುಕ್ತೋ ವೇದಾಂಧ್ಯಯನತತ್ಪರಃ । 

ನಾಃನ್ಯತ್ರ ಕುರುತೇ ಭಾವಂ ಬ್ರಹ್ಮಚರ್ಯವ್ರತೇ ಸ್ಥಿ ತಃ 1೨೧॥೫ 
ತತೋಹಂ ಕ್ರೋಧಸಂಯುಕ್ತಾ ವಶೀಕರಣಲಂಪಟಾ । 

ಅಪೃಚ್ಛಂ ಪ್ರಮದಾಸ್ತಾತ ಯಾಸ್ಕ್ಯಕ್ತಾಃ ಪತಿಭಿಃಕಿಲ ॥ ೨೨ ॥ 
ತಾಭಿರುಕ್ತಾ ಹೃಹಂ ಭೂಪ ನಶ್ಯೋ ಭರ್ತಾ ಭವಿಷ್ಯತಿ । 

ಅಸ್ಮಾಕಂ ಪ್ರತ್ಯಯೋ ಜಾತಸ್ತಸ್ಮಾತ್ತ್ವಂ ಕರ್ತುಮರ್ಹಸಿ ॥ ೨೩ 
ಭೇಷಜೈರ್ನಿನಿಧೈಶ್ಹೂರ್ಣೈೈರ್ಮಂತ್ರೈರ್ನೋಹಕಕೈಃ ಪರೈಃ । 

ತೈಸ್ತೈಸ್ತು ಕೃತಲೇಪೋಃಸಿ ಭವಿತಾ ದಾಸವತ್ಪತಿಃ ॥ ೨೪॥ 


ಇರಲಿಲ್ಲ. ಆತನು ನನ್ನಲ್ಲಿ ಯಾವಾಗಲೂ ದ್ವೇಷಬುದ್ಧಿಯುಳ್ಳವನಾಗಿ ನಿಷ್ಟುರ 
ವಾಕ್ಯಗಳನ್ನಾಡುತ್ತಿದ್ದನು. 

೧೯. ಭೂನಾಧನೆ! ನನ್ನನ್ನುಳಿದು ಆತನು ಯಾರನ್ನೂ ದ್ವೇಸಿಸುತ್ತಿರಲಿಲ್ಲ. 
ಪಾಣಿಗ್ರಹಣಕಾಲದಲ್ಲಿ ನಾನು ಪಾಸಗ್ರಹೆಗಳ ವೀಕ್ಸಣೆಗೊಳಗಾಗಿದ್ದೆನು. 
ಆದರೂ ಕುಲೀನನೂ, ಸಕಲ ಸದ್ಗುಣಭರಿತನೂ ಆದ ಆ ಬ್ರಾಹ್ಮಣನನ್ನೇ ಮದುನೆ 
ಮಾಡಿಕೊಂಡೆನು. 

೨೦. ನರವರ! ಆ ಬ್ರಾಹ್ಮಣನಾದರೊ ಶುಭಗ್ರಹಗಳ ಅವಲೋಕನಕ್ಕೆ 
ಪಾತ್ರನಾಗಿದ್ದನು. ಆದುದರಿಂದಲೇ ಆತನು ನನಗೆ ಪ್ರಿಯನಾದರೂ ನಾನು 
ಮಾತ್ರ ಆತನಿಗೆ ಬೇಕಾದವಳೆನಿಸಲಿಲ್ಲ. 

೨೧ ಆತನು ಸದಾಚಾರನಿರತನೂ, ವೇದಾಧ್ಯಯನತತ್ಪರನೂ, ಬ್ರಹ್ಮ 
ಚರ್ಯವ್ರತಪಾಲಕನೂ ಆಗಿದ್ದುಕೊಂಡು ಬೇರೆ ಸ್ತ್ರೀಯರಲ್ಲಿ ಮನಸ್ಸನ್ನಿಟ್ಟರಲಿಲ್ಲ. 

೨೨ ತಂದೆಯೆ' ಆಗ ನಾನು ಕೋಪಗೊಂಡವಳಾಗಿ ಗಂಡನನ್ನು ಹೇಗಾ 
ದರೂ ವಶಮಾಡಿಕೊಳ್ಳಲೆಳಸಿ ಗಂಡಂದಿರು ತೃಜಿಸಿದ್ದ ಕೆಲವರನ್ನು ಕೇಳಿದೆನು. 

೨೩. ಅವರು ನನಗೆ ಹೇಳಿದರು. ""ಖಂಡಿತವಾಗಿಯೂ ನಿನ್ನ ಪತಿಯು 
ನಿನಗೆ ವಶನಾಗುವನು ಇದರಲ್ಲಿ ನಮಗೆ ನಂಬುಗೆಯುಂಟು ಆದುದರಿಂದ 
ನೀನೂ ತಕ್ಕ ಉಪಾಯವನ್ನು ಮಾಡು 

೨೪. ಅನೇಕ ವಿಧಗಳಾದ ಔಷಧೆಗಳಿಂದಲೂ, ಚೂರ್ಣಗಳಿಂದಲೂ, 
ಪರರನ್ನು ಮೋಹಗೊಳಿಸುವ ಮಂತ್ರಗಳಿಂದಲೂ, ಆಯಾ ಅಂಗಗಳಲ್ಲಿ ಮಾಡುವ 
ಲೇಪಗಳಿಂದಲೂ ಗಂಡನು ವಶವಾಗುವನು.?' 


ಅಸ್ಪಸಪ್ತತಿತನೋ5ಧ್ಯಾಯಃ ೭೧೫ 


ತತೋಃಹಂ ತ್ವರಿತಾ ಗತ್ವಾ ತಾಸಾಂ ವಾಕ್ಕೇನ ಭೂಪತೇ । 

ಚೂರ್ಣಂ ಮಂತ್ರಂ ಗೃಹೀತ್ವಾ ಚ ಪ್ರಾಪ್ತಾ ಭರ್ತೃಗೈಹಂ ಪುನಃ ॥ ೨೫ ॥ 
ಪ್ರದೋಷೇ ಪಯಸಾ ಯುಕ್ತಶ್ಹೂರ್ಣೋ ಭರ್ತರಿ ಯೋಜಿತಃ । 
ಗ್ರೀವಾಯಾಂ ಚ ಮಯಾ ಮಂತ್ರೋ ನ್ಯಸ್ತಃ ಸರ್ವಾಂಗಸಂಧಿಷು ॥೨೬ಗ 
ಯದಾ ಪೀತಶ್ಚ ಚೂರ್ಣಸ್ತು ಮಂತ್ರೇಣಾಂತೀವಗುಂಠಿತಃ । 
ವಶಗಸ್ತತ್ಕೃಣಾಜ್ಞಾತೋ ಮಂತ್ರಚೂರ್ಣಪ್ರಭಾವತಃ ॥ ೨೭॥ 
ದ್ವಾರದೇಶೇ ಸ್ಥಿತಃ ಕ್ರಂದನ್ಹಾಸೋಂಸ್ಕ್ಮಿ ತನ ಶೋಭನೇ 1 

ತ್ರಾಹಿ ಮಾಂ ಶರಣಂ ಪ್ರಾಪ್ತಂ ತ್ವದ್ವಶೋಃಹಂ ಚ ಶೋಭನೇ ॥ ೨೮ ॥ 
ತ್ತ ಸ್ಯ ರುದಿತಂ ಜ್ಞಾತ್ವಾ “ನಂತ್ರ ಮಾಹಾತ್ಮ ತೋ ನೃಪ । 


ಸ್ವ ಇ  ಕರಣಯೋಗ£ನ pr ಸ ಸ್ಮ ಕೃ ಸ 1s ॥೨೯॥ 
ತೇ ಪ್ರಭೃತಿ ಕಾಂತೋ ಮೇ ವಕ್ಕೋಂಭೂದ್ಭ ವನೇ ಸ್ಥಿತಃ | 
ಪಂಚತ್ವಂ ಚ ಗತಾ ಕಾಲೇ ತಥಾ MS Hao 


ತಾಮ್ರಭ್ರಾಷ್ಟ್ರೇ ಚೆ ದಗ್ಮಾಂ:ಹಂ ಯುಗಾನಿ ದಶಸಂಚ ಚೆ। 
ಸೂಕ್ಸ್ಟ್ಮಾಣಿ ತಿಲಮಾತ್ರಾಣಿ ಕೃತ್ವಾ ಖಂಡಾನ್ಯನೇಕಶಃ । 
ಛೇದಿತಾ ಕಾಲಸೂತ್ರೇಣ ಸೀಡಿತಾ ಘ್ರಾಣಯಂತ್ರಕೇ 1೩೧॥ 


೨೫ ಭೂಪಾಲಕ! ಆವರ ಮಾತನ್ನು ಕೇಳಿ ನಾನು ಬೇಗನೆ ಹೋಗಿ 
ಒಂದು ಚೂರ್ಣವನ್ನೂ ಮಂತ್ರವನ್ನೂ ಸ್ವೀಕರಿಸಿ ಪುನಃ ಗಂಡನಮನೆಗೆ ಬಂದೆನು. 
೨೬. ಪ್ರದೋಷಕಾಲದಲ್ಲಿ ಹಾಲಿನೊಡನೆ ಆ ಚೂರ್ಣವನ್ನು ಬೆರಸಿ 
ಆತನಿಗೆ ಕೊಟ್ಟಿನು ಕುತ್ತಿಗೆಯಲ್ಲಿಯೂ, ದೇಹದ ಕೀಲುಕೀಲುಗಳಲ್ಲಿಯೂ 
ಮಂತ್ರದಿಂದ ಅಭಿಮಂತ್ರಿಸಿದೆನು. 
೨೭ ಆ ಚೂರ್ಣವನ್ನು ಸೇವಿಸಿ ಮ ಂತ್ರದಿಂದ ಅತ್ಕ ಸಂತ ದೀನನಾಗಿದ್ದ 
ಆತನು ಅವುಗಳ ಪ್ರಭಾವದಿಂದ ನಿಮಿಷಮಾತ್ರ ದಲ್ಲಯ ನನ್ನ ಬಾರ್‌. 
೨೮. ಎಸ «``. ಶುಭಾಂಗಿಯೆ ! ನಾನು ನಿನ್ನವನಾಗಿರ. ವೆನು ನಿನ್ನ 
ವಶಗತನಾಗಿ ಶರಣುಹೊಕ್ಕಿರುವ ನನ್ನನ್ನು ಕಾಪಾಡು?' ಎಂದು ಕೂಗುತ್ತ ನನ್ನ 
ಬಾಗಿಲಲ್ಲಿ ಬಿದ್ದಿರುತ್ತಿ ದ್ದನು. 
೨೯-೩೦ ರಾಜನೆ! ಮಂತ್ರದ ಮಾಹಾತ್ಮೃದಿಂದ ಆತನು ರೋದಿಸು 
ತ್ರಿರುವುದನ್ನು ಕಂಡು ನಾನು ಸ್ವಸ್ಟಿ ಸ್ವೀಕರಣವೆಂಬ ಯೋಗದಿಂದ ಆ ಪತಿಯನ್ನು 
ಸ್ವಸ್ಥಚಿತ್ತನನ್ನಾ ಗಿ ತನು ಅಂದಿನಿಂದ ಪ್ರಾಣನಾಧನು ನನ್ನ ನ 
ಯಾಗಿ ಮನೆಯಲ್ಲಿಯೇ ಇರುತ್ತಿದ್ದನು ನಾನೂ `ಕಾಲಾನುಕ್ರಮದಲ್ಲಿ ಮರಣ 
ವನ್ನು ಹೊಂದಿ ನರಕಯಾತನೆಗಳನ್ನನುಭವಿಸಿದೆನು. 
೩೧. ತಾಮ್ರಭ್ರಾಷ್ಟ್ರವೆಂಬ ನರಕದಲ್ಲಿ ನಾನು ಹದಿನೈದು ಯುಗಗಳಕಾಲ 


ಎ೧೬ ಶ್ರೀ ಸ್ಥಾಂದಮಹಾಪುರಾಣಂ 


'ಕ್ಹಾಥೀಭೂತಾ ತಪ್ತತೈಲೈರ್ಫಟೇ ದರ್ನ್ಯಾಥ ಲೋಡಿತಾ। 

ಪಿಷ್ಟಾ ಚೈನ ಶಿಲಾಸ್ಪಷ್ನೇ ಕುಟ್ಟಿತಾ ಲೋಹಮುದ್ಧರೈಃ ॥ ೩೨ ॥ 
ಷದಲಿತಾ ದಂತದಲನೇ ದಗ್ಭಾಂಹಂ ರೌರನೇ ಭೃಶಂ । 

ಅಧೋಮುಖೀ ವಿನಿಕ್ಸಿಪ್ತಾ ತ್ಮಮೇಧ್ಯೇ ಪೂಯಶೋಣಿತೇ ₹1 ೩॥ 
ಯಾನ್‌ ಯಾಪಿ ಯುವತೀ ತಾತ ಭರ್ತುರ್ವಶ್ಯಂ ಸಮಾಚರೇತ್‌ । 
ವೃಥಾಧರ್ಮಾ ದುರಾಜಾರಾ ಪಚ್ಛತೇ ನರಕೇ ಭೃಶಂ ॥ ೩೪॥ 
ಭರ್ತಾ ನಾಥೋ ಗುರುರ್ಭರ್ತಾ ಭರ್ತಾ ನೈ ದೈನತಂ ಪರಂ । 

ಭರ್ತಾ ಸ್ವಾನಿತಾ ಸುಹೃದ್ಧರ್ತಾ ಭರ್ತಾ ಚ ಪರಮಂ ಪದಂ 1 ೩೫॥ 
ತುಸ್ಟೇ ಭರ್ತರಿ ನಾರೀಣಾಂ ತುಷ್ಟಾಃ ಸ್ಯುಃ ಸರ್ವದೇವತಾಃ । 

ಫನಿಮುಖೇ ವಿಮುಖಾಃ ಸರ್ವೇ ತಸ್ಮಾತ್ಸೇನ್ಯಃ ಸದಾ ಪತಿಃ । 

ಭಸ್ಮೀಭವತಿ ಸಾ ನಾರೀ ಯಯಾ ಭರ್ತಾ ನ ತೋಷಿತಃ ॥ ೩೬ 


ಸುಡಲ್ಪಟ್ಟಿನು. ಕಾಲಸೂತ್ರವೆಂಬ ನರಕದಲ್ಲಿ ದೇಹವನ್ನೆಲ್ಲ ಎಳ್ಳುಕಾಳಿನ 
ಪ್ರಮಾಣದ ತುಂಡುಗಳಾಗಿ ಕತ್ತರಿಸಿದರು. ಘ್ರಾಣಯಂತ್ರಕದಲ್ಲಿ ನನ್ನನ್ನು 
ಫೀಡಿಸಿದರು. 

೩೨. ಕಾಯಿಸಿದ ಎಣ್ಣೆ ಯಲ್ಲಿ ನನ್ನನ್ನು ಕುದಿಸಿದರು. ಘಟಯಂತ್ರದಲ್ಲಿ 
ಸೌಟನಿಂದ ಹುರಿದರು. ಹಾಸುಗಲ್ಲಿನಮೇಲೆ ಅಪ್ಪಳಿಸಿದರು. ಕಬ್ಬಿಣದ ಒನಕೆ 
ಗಳಿಂದ ಕುಟ್ಟಿದರು. 

೩೩. ಚಿಮಟಗಳಿಂದ ಕಿತ್ತರು. ರೌರವ ನರಕದಲ್ಲಿ ನಾನು ಬಹುವಾಗಿ 
ಸುಡಲ್ಪಟ್ಟಿನು. ದುರ್ಗಂದಧಯುಕ್ತವಾದ ರಕ್ತ್ವಾಮೇಧ್ಯಗಳ ಮಡುವಿನಲ್ಲಿ 
ತಲೆಕೆಳಗಾಗಿ ನನ್ನನ್ನು ತಳ್ಳಿದರು. 

೩೪. ತಂದೆಯೆ ! ನನ್ನಂತೆ ಯಾವ ಸ್ತ್ರೀಯು ಗಂಡನಿಗೆ ವಶ್ಯವನ್ನು 
ಪ್ರಯೋಗಮಾಡುವಳೊ, ಅವಳ ಧರ್ಮವೆಲ್ಲವೂ ನಾಶವಾಗಿ ದುಷ್ಬಾಚಾರದಿಂದ 
ಅವಳು ನರಕದಲ್ಲಿ ಬಿದ್ದು ಸಂಕಟಿಸಡುವಳು 

೩೫. ಗಂಡನೇ ಸ್ವಾಮಿಯು. ಆತನೇ ಗುರುವು. ಆತನೇ ಪರಾತ್ಛರ 
ದೈವವು. ಆತನೇ ಒಡೆಯನು. ನ್ನೇಹಿತನು ಆತನೇ ಸದ್ಗತಿದಾಯಕನು. 

೩೬. ಗಂಡನನ್ನು ಸಂತೋಷಗೊಳಿಸಿದ ನಾರಿಯಲ್ಲಿ ಸಕಲ ದೇವತೆಗಳೂ 
ಸಂತುಷ್ಟರಾಗುವರು ಆತನು ವಿಮುಖನಾದರೇ ಅವರೂ ನಿಮುಖರಾಗು 
ವರು. ಆದುದರಿಂದ ಸ್ತ್ರೀಯು ನಿತ್ಯವೂ ಪತಿಯ ಸೇವೆಯನ್ನು ಮಾಡಬೇಕು. 
ಯಾವಳು ಗಂಡನನ್ನು ಸಂತೋಷಗೊಳಿಸುವುದಿಲ್ಲವೊ, ಅವಳು ಸುಟ್ಟು 
ಹೋಗುವಳು. 


ಅಸ್ಪಸಪ್ತತಿತನೋರಧ್ಯಾಯಃ ೭೧೭ 


ಯಸ್ಕ ಪ್ರಸಾದಾತ್ರ್ರಾಪ್ಯಂತೇ ಭೋಗಾಶ್ಚ ವಿವಿಧಾಃ ಸದಾ । 
ತಂ ನಶ್ಯಂ ಕುರುತೇ ಯಾಚ ಸಾ ಕಥಂ ಸುಖಮಾಪ್ನ್ನಯಾತ್‌ ॥೩೭॥ 
ತಿರ್ಯಗ್ಯೋನಿಶತಂ ಯಾತಿ ಕೃಮಿಪಕ್ಸಿಶತಾನಿ ಚ । 


ತಸ್ಮಾತ್ರತ್ತತ್ಸದಾ ಕಾರ್ಯಂ ಸ್ತ್ರೀಭಿರ್ಭರ್ತೃನಚಃ ಕಿಲ ॥ ೩೮॥ 
ಏವಂ ಪುನರ್ಮಯಾ ಭುಕ್ತಾ ನರಕಾ ಭೃಶದಾರುಣಾಃ । 
ತಿರ್ಯಗ್ಯೋನಿಸಹಸ್ರಂ ತು ಕರ್ಮಣಾ ಕುತ್ಸಿತೇನ ಚ ॥೩೯॥ 
ಕಿಂಚಿತ್ಸಾತಕಶುದ್ಧ್ಯರ್ಥಂ ಚಂಡಾಲಸ್ಯ ಚ ನೇಶ್ಮನಿ। 
ಜಾತಾಂಹಮತಿರೂಸೇಣ ಪೀಡಿತಾ ವಿವಿಧೈರ್ವ್ರಣೈಃ ॥೪೦॥ 


ಸಾರಮೇಯೈರ್ವ್ವತಾ ದೀನಾ ಭಕ್ರ್ಯಮಾಣಾ ಪುನಃ ಪುನಃ । 
ಮಸ್ಟಾಃಹಂ ಭಕ್ಷ್ಯ ಮಾಣಾಪಿ ಮಾರ್ಗೇ ರುದ್ಧಾ ವೃಕೈರಹಂ 1 


ತೈರಹಂ ತುಡ್ಯಮಾನಾಪಿ ಮಹಾಕಾಲನನಂ ಗತಾ ॥ ೪೧॥ 
ದೃಷ್ಟೋ ಮಯಾ ಮಹಾದೇವೋ ದೈನತೋ ಮೃಗಮಾಣಯಾ । 
ಸಮಾಪೇ ದೇವದೇವಸ್ಯ ಪಿಪ್ಪಲಾದೇಶ್ವರಸ್ಯ ಚ ॥ ೪೨ ॥ 


೩೭. ಯಾವನ ಪ್ರಸನ್ನತೆಯಿಂದ ನಾರಿಯು ಸಮಸ್ತ ವಿಧಗಳಾದ ಭೋಗ 
ಗಳನ್ನು ನಿತ್ಯವೂ ಪಡೆಯುತ್ತಿರುವಳೊ, ಅವನನ್ನು ವಶಗೊಳಿಸಿಕೊಂಡವಳು 
ಹೇಗೆ ಸುಖವನ್ನು ಹೊಂದುವಳು? 

೩೮ ಅಂತಹವಳು ನೂರಾರು ತಿರ್ಯಗ್ಹಂತುಗಳ ಜನ್ಮಗಳನ್ನೂ, ಕೃಮಿ 
ಪಕ್ಸ್ಟ್ಯಾದಿ ನೂರಾರು ಜನ್ಮಗಳ ನ್ನೂ ತಾಳುವಳಾದುದರಿಂದ ಸ್ತ್ರೀಯರು 
ಯಾವಾಗಲೂ ಗಂಡಂದಿರ ಮಾತಿನಂತೆ ನಡೆದುಕೊಂಡಿರಬೇಕು 

೩೯ ಒಂದು ಜನ್ಮದ ನೀಚವಾದ ಈ ಕಾರ್ಯದಿಂದ ನಾನು ಪುನಃ 
ಅತಿ ದಾರುಣಗಳಾದ ಅನೇಕ ನರಕಗಳಲ್ಲಿ ಯಾತನೆಗಳನ್ನನುಭವಿಸಿ ಬಳಿಕ 
ಸಾವಿರಾರು ತಿರ್ಯಗ್ಯೋನಿಗಳಲ್ಲಿ ಜನ್ಮಗಳನ್ನು ತಳೆದೆನು 

೪೦ ಪಾಪಶೇಷವನ್ನು ಕಳೆದುಕೊಳ್ಳಲು ಕಡೆಗೆ ನಾನೊಬ್ಬ ಚಂಡಾಲನ 
ಮನೆಯಲ್ಲಿ ಅತಿ ಲಾವಣ್ಯವತಿಯಾಗಿ ಹುಟ್ಟಿದರೂ ದೇಹದಲ್ಲೆಲ್ಲ ನಿಧ ವಿಧಗಳಾದ 
ವ್ರಣಗಳಿಂದ ಪೀಡಿತಳಾದೆನು 

೪೧ ದೀನಳಾದ ನಾನು, ನಾಯಿಗಳು ಮುತ್ತಿ ಮತ್ತೆಮತ್ತೆ ಕಚ್ಚು 
ತ್ರಿದ್ದರೂ ಒಡಿಹೋಗುತ್ತ ದಾರಿಯಲ್ಲಿ ತೋಳಗಳು ಬಹುವಾಗಿ ಹಿಂಸಿಸಿದರೂ 
ನಿಲ್ಲದೆ ಕಡೆಗೆ ಮಹಾಕಾಲವನವನ್ನು ಸೇರಿದೆನು 

೪೨. ಆರಾಧ್ಯದೈವವನ್ನರಸುತ್ತ ತಿರುಗುತ್ತಿದ್ದ ನನಗೆ ಪಿವ್ಸ ಲಾದೇಶ್ವರನ 
ಸಮಾಸದಲ್ಲಿದ್ದ ಮಹಾದೇವನ ಚಿಹ್ನೆಯಾದ ಲಿಂಗವೊಂದು ಕಂಡುಬಂದಿತು. 


೭೧೮ ಶ್ರೀ ಸ್ಥಾಂನಮುಹಾಪುರಾಣಂ 


ತಸ್ಯ ದರ್ಶನಮಾತ್ರೇಣ ಗತಾ ಶಕ್ರಪುರಂ ಪ್ರತಿ! 
ವಿಮಾನೇನ ಸುದೀಪ್ತೇನ ಕಂಕಿಣೇಜಾಲಮಾಲಿನಾ 1 


ದಿವ್ಯಾಂಬರಧರಾ ದಿವ್ಯಾ ದಿವ್ಯಮಾಲಾನಿಭೂಷಣಾ ॥ VAR 
ತತ್ರಾ£ಃಹಂ ಪೂಜಿತಾ ದೇವೈಃ ಸ್ತುತಾಂಹಂ ಚಾರಣೈಸ್ತಥಾ। 
ದರ್ಶನಾತ್ರಸ್ಯ ಲಿಂಗಸ್ಯ ಜಾತಾಂಹಂ ತವ ನೇಶ್ಮನಿ ॥ ೪೪ 0 


ವಲ್ಲಭಾ ರೂಪಸಂಪನ್ನಾ ಶಾಕಲೇ ನಗರೇ ಶುಭೇ! 

ಸ್ಮೃತ್ವಾ ತು ಕುತ್ಪಿತಾಂ ಯೋನಿಂ ನಿಲಾಪಶ್ಚ ಕೃತೋ ಮಯಾ । 
ಸ್ಮೃತ್ವಾ ಲಿಂಗಸ್ಕ ಮಾಹಾತ್ಮ್ಯಂ ಹರ್ಷೊ ಜಾತಸ್ತು ತತ್ಕೃಣಾತ್‌ ॥ 
ತನ್ಮೇ ನೈವ ಚ ನಾತೂಲ್ಯಂ ಗೃಹೀತಾನ ಗ್ರಹೇಣ ಚ । 


ಜಾತಾ ಜಾತಿಸ್ಮ ರಾತಾತಬ ಹ ಚರ್ಯವ್ರ ತೇ ಸ್ಥಿತಾ ॥ ೪೬ ॥ 
ಅತೋ ಯಾಸ್ಯಾ ನಿ ತಂ ದೇವಂ ದರ್ಶನಾರ್ಥಂ ಪುನಃ ಪ್ರಭೋ | 
ಯಥಾನ ಭೂರ್ಜ ಮೇ ಜನ್ಮ ಸ್ಕಾ ಚ್ಚ ಸಂಸಾಕಸಾಗಕೇ 1 ೪೭॥ 
ಇತಿ ಪುತ್ರೀನಚಃ ಶ್ರುತ್ವಾ ಚಿತ್ರಸೇನೋ ಮಹೀಪತಿಃ । 

ಸ ಭೃತ್ಯೋ ಮಂತ್ರಿಸಹಿತೋ ಮಹಾಕಾಲವನಂ ಗತಃ ॥ ೪೮ 0 


೪೩. ಅದನ್ನು ನೋಡಿದ ಮಾತ್ರದಿಂದಲೇ ನಾನು ತೇಜೋಮಯ 
ವಾದುದೂ, ಕಿರುಗಂಟೆಗಳ ಸಾಲುಗಳಿಂದ ಶೋಭಿಸುವುದೂ ಆದ ವಿಮಾನದಲ್ಲಿ 
ಶುಳಿತು ದಿವೃವಸ್ತ್ರವನ್ನುಟ್ಟು ದಿವ, ಪುಷ್ಪ ಮಾಲೆ ಯಿಂದಲಂಕೃತಳಾಗಿ ದಿವೃರೂಪ. 
ದಿಂದ ಇಂದ್ರ ಲೋಕವನ್ನು ಕುರಿತು ಹೊರಟನು. 

೪೪-೪೫, ಅಲ್ಲಿ ದೇವತೆಗಳು ನನ ನ್ನು ಪೂಜಿಸಿದರು, ಚಾರಣರು ಸ್ತೋತ್ರ 
ಮಾಡಿದರು. ಆ ಲಿಂಗದ ದರ್ಶನದ ಪುಣ್ಯದಿಂದಲೆ ೇ ನಾನು ನಿನ್ನ ಸ 
ಹುಟ್ಟಿ ಜಿನು ನಿನಗೆ-ಪ್ರೀತಿಪಾತ್ರಳೂ. ಸೌಂದರ್ಯಸಂಪನ್ನ ಳೂ ಆಗಿ ಶುಭಕ್ಸೆ 
ವಾದ. ಈ ಶಾಕಲನಗರಕ್ಕೆ ಬುಜಿನು. ಹಿಂದಿನ ನೀಚಯೋನಿಗಳನ್ನು ಇ 
ಕೊಂಡು ನಾನು ಪ್ರಲಾಸಗಳನ್ನು ಮಾಡಿದೆನು. ಆ ಮಹಾಲಿಂಗದ ಮಾಹಾತ್ಮ್ಯ 
ವನ್ನು ಜ್ಞಾ ಪಿಸಿಕೊಂಡು ಉತ್ತರಕ್ಟಣದಲ್ಲಿಯೇ ನನಗೆ ಆನಂದವುಂಟಾಯಿತು. 

೪೬, ಆದುದರಿಂದ ನನಗೆ ನಾತಕೋಗವೂ ಇಲ್ಲ. ಗ್ರಹನೀಡೆಯೂ 
ಇಲ್ಲ. ತಂದೆಯೆ' ನನಗೆ ಪೂರ್ವಜನ್ಮಗಳ ಸ್ಮರಣೆಯಿಂದೊಡಗೂಡಿಯೇ ಜನ್ಮ 
ವಾಗಿರುವುದು. ಆದ.ದರಿಂದ ನಾನು ಬ್ರಹ್ಮಚರ್ಯದಲ್ಲಿಯೇ ಇರುವವಳು. 

೪೭. ಆದುದರಿಂದೆ ನಾನು ಪುನಃ ಆ ಮಹಾದೇವನನ್ನೇ ನೋಡಲು 
ಹೋಗುವವಳಾಗಿದ್ದೇನೆ. ಅದರಿಂದ ಮತ್ತೆ ಈ ಸಂಸಾರಸಮುದ್ರದಲ್ಲಿ ಜನ್ಮ 
ವುಂಟಾಗದಿರಲಿ.?' 

೪೮. ಇಂತೆಂದ ಮಗಳ ಮಾತನ್ನು ಕೇಳಿ ಚಿತ್ರಸೇನಮಹಾರಾಜನೂ 
ಮಂತ್ರಿಸೇವಕ ಪರಿವಾರದೊಡನೆ ಮಹಾಕಾಲನನಕ್ಕೆ ಪ್ರಯಾಣನಾಡಿದನು. 


ಅಸ್ಪಸಪ್ತತಿತಮೋ5ಧ್ಯಾಯಃ ೭೧೯ 


ದದರ್ಶ ತತ್ರ ತಲ್ಲಿಂಗಂ ಪೂಜಯಾಮಾಸ ಭಕ್ತಿತಃ । 

ಸಾಃಪಿ ದೃಷ್ಟ್ಟೈವ ತಲ್ಲಿಂಗಂ ತಸ್ಮಿಂಲ್ಲಿಂಗೇ ಲಯಂಗತಾ ॥೪೯॥ 
ರಾಜಾ ಚ ಪುತ್ರವಾಂಜಾತೋ ಲಿಂಗದರ್ಶನತಃ ಸ್ರಿಯೇ। 

ಬಭೂವ ಚಕ್ರವರ್ತೀ ಸ ಯಥಾ ಸ್ವಾಯಂಭುವೋ ಮನುಃ ॥೫೦॥ 
ಏತಸ್ಮಿನ್ನಂತರೇ ದೇನಿ ದೃಷ್ಟ್ಯಾ ದೇನೇ ಲಯಂ ಗತಾಂ । 


ರಾಜಪುತ್ರೀಂ ಮಹಾದೇವಿ ಕೃತಂ ನಾಮ ಮುದಾನ್ವಿತೈಃ ॥ ೫೧8 
ಅನಿಮುಕ್ತಸ್ಯ ಲಿಂಗಸ್ಯ ದರ್ಶನಾದೇವ ತತ್ಕೃಣಾತ್‌ । 
ಅನಿಮುಕ್ತೇಶ್ವ್ಚರೋ ದೇವ ಇತಿ ಖ್ಯಾತೋ ಭವತ್ನಿತಿ ॥ ೫೨ ॥ 
ಯೋಸಸೌ ಕಾಶ್ಯಾಂ ಪ್ರಸಿದ್ಧೋಸ್ತಿ ದೇವೋ ವಿಶ್ವೇಶ್ವರಃ ಶಿವಃ । 

ಸ ಚೈವಾಂತ್ರ ಸುನಿಖ್ಯಾತೋಂವಿಮುಕ್ತೇಶ್ವರಸಂಜ್ಞಯಾ ॥ ೫೩॥ 
ವಾರಾಣಸೀ ಯಥಾ ಪುಣ್ಯಾ ತಥಾವಂತೀ ಚ ಮುಕ್ತಿದಾ । 

ತಸ್ಯಾ ದಶಗುಣಂ ಪುಣ್ಯಂ ಶ್ರೂಯತೇಂತ್ರ ವಿಶೇಷತಃ ॥ ೫೪ ॥ 





೪೯. ಆ ಮಹಾಲಿಂಗವನ್ನು ಕಂಡು ಭಕ್ತಿಯಿಂದ ಪೂಜಿಸಿದನು. 
ಆ ಕನೈೈಯು ಆ ಮಹಾಲಿಂಗವನ್ನು ನೋಡಿದ ನಿಮಿಷದಲ್ಲಿ ಅದರಲ್ಲಿಯೇ 
ಅಂತರ್ಧಾನವನ್ನು ಹೊಂದಿದಳು. 

೫೦. ಪಾರ್ವತಿಯೆ! ಮಹಾರಾಜನೂ ಆ ಲಿಂಗದರ್ಶನದ ಫಲವಾಗಿ 
ಪುತ್ರವಂತನಂಗಿ ಸ್ವಾಯಂಭುವಮನುವಿನಂತೆ ಚಕ್ರವರ್ತಿಯಾದನು. 

೫೧ ಅದೇ ಸಮಯದಲ್ಲಿಯೇ ಲಾವಣ್ಯವತಿಯು ಆ ಲಿಂಗದಲ್ಲಿ ಐಕ್ಯವನು 
ಹೊಂದಿದುದನ್ನು ನೋಡಿದವರೆಲ್ಲರೂ ಆನಂದಭರಿತರಾಗಿ ಆ ಲಿಂಗಕ್ಕೆ ಹೆಸರ 
ಸಿಟ್ಟು 

೫.೨. "" ದರ್ಶನಮಾಡಿದ ಕ್ಷಣದಲ್ಲಿಯೇ ಈಕೆಯು ಲಿಂಗವನ್ನೆಡಬಿಡದಿರು 
ವುದನ್ನು ನಾವು ನೋಡಿದೆವಾದುದರಿಂದ ಈ ಮಹಾದೇವನು ಅವಿಮುಕ್ತೇಶ್ವರ 
ನೆಂದೇ ಪ್ರಖ್ಯಾತನಾಗಲಿ. 

೫೩. ಕಾಶೀಕ್ಸೇತ್ರದಲ್ಲಿ ಯಾವ ಮಹಾದೇವನು ವಿಶ್ವೇಶ್ವರನೆಂದು ಪ್ರಸಿದ್ಧ 
ನಾಗಿರುವನೊ, ಅವನೇ ಇಲ್ಲಿ ಅವಿಮುಕ್ತೇಶ್ವರನೆಂಬ ಹೆಸರಿನಿಂದ ಪ್ರಖ್ಯಾತಿ 
ಯನ್ನು ಸಡೆದಿರುವನು. 

೫೪. ವಾರಾಣಸಿಯ ಹೇಗೆ ಪುಣ್ಯಪ್ರದವೊ, ಹಾಗೆಯೇ ಅವಂತೀ 
ಕ್ಷೇತ್ರವೂ ಪುಣ್ಯಪ್ರದವಾದುದು. ಇಲ್ಲಿ ಕಾಶಿಗಿಂತಲೂ ಹತ್ತುಮಡಿ ಪುಣ್ಯವು 
ಹೆಚ್ಚಾಗಿ ಲಭಿಸುವುದೆಂದು ಹೇಳುವರು. 


೭೨೦ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮಾದ್ವಿಶ್ವೇಶ್ವಕರೋ ದೇನಃ ಸಮಾಯಾತಃ ಕುಶಸ್ಥಲೀಂ । 
ಯತ್ರಾಗತ್ಯ ಸುವಿದ್ವಾಂಸೋ ಮಾನವಾಃ ಶಂಸಿತನ್ರ ತಾಃ ॥ ೫೫ 8 
ಪಶ್ಯ ಜ್‌ ಪರಯಾ ಭಶ್ತ್ಯಾ ಹ್ಯವಿಮುಕ್ತೇಶ್ವರಂ ಶಿವಂ | 

ತೇಷಾಂ ಮುಕಿ 5ರ್ನಸಂದೇಹೋ ಭವಿಷ್ಯ ತೆ ಸುನಿಶ್ಚಲಾ ॥ ೫೬ ॥ 


ಅನಿಮುಕ್ತಾ ನೈವ ಪಶ್ಯ ತಿ ಮುಕ್ತಾಃ ಸಕ್ಕ 9ತಿ ಸರ್ನದಾ | 
ಬ್ರಹ್ಮ ಸ ಚರ್ಯವ್ರ ತೈಃ ಸಮ್ಯ ಗಿಸೆ ್ಟೈಃ ಸರ್ವಮಖಿೆ ೈರ್ಭವೇತ್‌ ॥ ೫೭ ॥ 
ತ್ಯ ಲಂಪ್ರಾ ಪೃ ತ ಸಮ್ಯ "ವಿಮುಕ್ತ Odi } 


ನೈಃಕ್ರೆ ಯೇ ಇತಃ ಪುಣ್ಯಾ ದರ್ಶನಾಜೀವ ಜಾಯತೇ ॥೫೮॥ 
ಯಾ ಗತಿಃ ಪ್ರಾ ಪ್ಯ ತೇ ಸಾಂಜೆ ಟೈರ್ಯೋಗೈ ರ್ವಾಯಾ ಗತಿರ್ಭನವೇತ್‌ । 
ಸಾ ಗತಿಃ ಸ್ರಾ Fl ತೇ ಸಮ್ಯ ಗನಿಮುಕ್ತೇಶದರ್ಶನಾತ್‌ ॥೫೯॥ 
ಜನ್ಮನೃತು ಭಯಂ ಹಿತ್ವಾ ಸ ಯಾತಿ ಪರಮಾಂ ಗತಿಂ! 

ಯಃ ಪೂಜಯತಿ ಭಾನೇನ ಹೃನಿಮುಕ್ತೇಶ್ವರಂ ಶಿವಂ W ೬೦ 
ಬ್ರಹ್ಮಹಾಪಿ ಚ ಯೋ ಗಚ್ಛೆ (ದನಿಮುಕ್ತೆ ಶ್ವ ರಂ ಯಜೇತ್‌ । 

ತಸ್ಯ 'ಅಿಂಗಸ್ಯ ಮಾಹಾತ್ಮ್ಮಾ ತ್ಪರ್ವಪಾಪಾನ್ನಿ ವರ್ತತೇ ॥೬೧॥ 





೫೫-೫೬ ಆದುದರಿಂದಲೇ ವಿಶೆ ೇಶ್ವ ರನು ಕುಶಸ್ತ ಳಿಗೆ ಬಂದು ಸೇರಿದನು. 
ಜಾ ್ಲಾನಿಗಳೂ, ನಿಯಮಸರರೂ ಆದ ತು ಅಲ್ಲಿಗೆ ಬಂದು ಅತ್ಯಂತ ಭಕ್ತಿ 
ಯುಕ್ತ ರಾಗಿ ಅನಿಮುಕ್ತೇಶ್ನ ರಮಹಾದೇವನನ್ನು ನೋಡಲು ಅವರಿಗೆ ಶಾಶ್ವತ 
ವಾದ ಮೋಕ್ಸಪದವಿಯು ಲಭಿಸುವುದರಲ್ಲಿ ಸಂಶೆಯನಿಲ್ಲವು 

Wl ಬದ್ಧರಾದ ಜೀವರು ಈ ಲಿಂಗವನ್ನೆಂದಿಗೂ ನೋಡುವುದಿಲ್ಲವು. 
ಅದು ಮುಕ್ತಾತ್ಮರಿಗೆ "ಮಾತ್ರವೇ ಕಾಣುವುದು. ಆಜನ್ಮಬ್ರಹ್ಮಚರ್ಯದಿಂದಲೂ 
ಸಕಲ ಯಜ್ಞಗಳನ್ನು ವಿಧ್ಯುಕ್ತರೀತಿಯಿಂದ ಮಾಡುವುದರಿಂದಲೂ ಯಾವ ಫಲ 
ವುಂಟೊ, ಅದನ್ನೇ ಅವಿಮುಕ್ತೇಶ್ವರನ ದರ್ಶನದಿಂದ ಪಡೆಯಬಹುದು. ಆದನ್ನು 
ನೋಡುವುದರಿಂದಲೇ ನೋಕ್ಸಸ್ರವಾಯಕವಾದ ಪುಣ್ಯಗತಿಯು ಲಭಿಸುವುದು. 

೫೯ ಸಾಂಖ್ಯರಿಗೆ ವ್ರ ಕೃತಿಪ್ರರುಷವಿವೇಕದಿಂದಲೂ, ಪಾತಂಜಲರಿಗೆ 
ಯ್ಯೋಗಾಭ್ಯಾಸದಿಂದಲೂ ಯಾನ ಗತಿಯು ಪ್ರಾಪ್ತವಾಗುವುಡೊ, ಅದನ್ನೇ 
ಅನಿಮುಕ್ತೇಶ್ವರಲಿಂಗದ ದರ್ಶನದಿಂದಲೂ ಪಡೆಯಬಹುದು. 

೬೦, ಅವಿಮುಕ್ತೇಶ್ವರವ ಹಾಲಿಂಗವನ್ನು ಭಕ್ತಿಯಿಂದ ಪೂಜಿಸಿದವನು 
ಜನನಮರಣಗಳ ಭಯವನ್ನು ಕಳೆದುಕೊಂಡು ಪರಮಸದವನ್ನು ಹೊಂದುವನು. 

೬೧, ಬ್ರಹ್ಮಘಾತಕನಾದರೂ ಯಾವ ಮನುಜನು ಅವಿಮುಕ್ತೇಶ ಶ್ವರನಿಗೆ 
ಪೂಜೆಯನ್ನು ಮಾಡುವನೊ, ಅವನು ಆ ಲಿಂಗದ ಪ ಪ್ರಭಾವದಿಂದ ಸಕಲ: ಪಾಪ 
ಗಳನ್ನೂ ಕಳೆದುಕೊಳ್ಳು ವನು, 


ಅಸ್ಪಸಸ್ತತಿತನೋಕ$ಧ್ಯಾಯಃ ೭೨೧ 


ಶಾಕ್ಕೀನಾಪಿ ಚ ಯಃ ಪಶ್ಯೇದವಿಮುಕ್ತೇಶ್ವರಂ ಶಿವಂ । 


ಸ ಮುಂಚತಿ ಜರಾಂ ಮೃತ್ಯುಂ ಜನ್ಮಚೈತದಶಾಶ್ಚತಂ ॥ ೬೨0 
ಸ್ಮೃತಃ ಸಂಪೂಜಿತೋ ಭಕ್ತ್ಯಾ ಸ್ತುತೋ ವಾ ವಿನಿಧೈಃ ಸ್ತವೈಃ। 

ಮುಕ್ತಿಂ ದದಾತಿ ದೇನೇಶೋ ಹ್ಯನಿಮುಕ್ತೇಶ್ವರಃ ಶಿವಃ ॥ ೬೩0 
ಏಷ ತೇ ಕಥಿತೋ ದೇನಿ ಪ್ರಭಾವಃ ವಾಪನಾಶನಃ । 
ಅನಿಮುಕ್ತೇಶ್ವರೇಶಸ್ಯ ಹನುನುತ್ವೇಶ್ವರಂ ಶೃಣು ॥ ೬೪ 0 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಕಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
4«ಅನಿಮುಕ್ತೇಶ್ವರಮಾಹಾತ್ಮ್ಯವರ್ಣನಂ' 
ನಾಧರಾಷ್ಟ್ರಸಪ್ತತಿತಮೋಂಧ್ಯಾಯಃ 





೬೨ ಮೌಢ್ಯದಿಂದಲೇ ಆದರೂ ಯಾವನು ಅವಿಮುಕ್ತೇಶ್ವರನ ದರ್ಶನೆ 
ವನ್ನು ಮಾಡುವನೊ, ಅವನು ಮುಪ್ಪು, ಮರಣ, ಜನನಗಳನ್ನೂ, ನಶ್ವರವಾದ 
ಈ ಸಂಸಾರನನ್ನೂ ಕಳೆದುಕೊಳ್ಳುವನು. 

೬೩. ಅವಿಮುಕ್ತೇಶ್ವರಮಹಾದೇವನು ಸ್ಮರಣೆಯಿಂದಲೂ, ಭಕ್ತಿಯುಕ್ತ 
ವಾದ ಪೂಜೆಯಿಂದಲ್ಕೂ ಬಹು ನಿಧ ಸ್ತೋತ್ರಗಳಿಂದಲೂ ಸುಪ್ರೀತನಾಗಿ 
ಮೋಕ್ಸವನ್ನು ಕೊಡುವನು. 

೬೪. ದೇವಿಯೆ! ಇಂತು ನಿನಗೆ ಅವಿಮಕ್ತೇಶ್ವರಮಹಾದೇವನ ಪಾಳ 
ಸರಿಹಾರಕವಾದ ಕಥಯನ್ನು ಹೇಳಿದೆನು. ಇನ್ನು ಹನುಮುತ್ವೇಶ್ವರನ ಚರಿತ್ರೆ 
ಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶೀ ಸ್ಕಾಂದಮಹಾಪುರಾಣದ ಐದನೆಯ ಆನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ ದಲ್ಲಿ "" ಅನಿಮುಕ್ತೇಶ್ವರಮಾಹಾತ್ಮ ಜಬ ವರ್ಣನ''ವೆಂಬ 
ಎಪ್ಪತ್ತೆಂಟನೆಯ ಅಧ್ಯಾಯವು ಮಂಗಿದುದು 


(ಶ್ರೀಃ 
ಅಧೈ ಕೋನಾಶೀತಿತಮೋ$ಧ್ಯಾಯಃ 
ಹನುಮ ತ್ಶೇಶ್ವ ರಮಾಹಾತ್ಮ್ಯವರ್ಣನಂ 


ಶ್ರೀ ಮಹಾದೇವ ಉವಾಚ - 
ಏಕೋನೌಾಶೀತಿಕಂ ವಿದ್ಧಿ ಹನುನುತ್ವೇಶ್ವರಂ ಪ್ರಿಯೇ । 


ಯಸ್ಯ ದರ್ಶನಮಾತ್ರೇಣ ಸಮಿಾಹಿತಫಲಂ ಲಭೇತ್‌ non 
ಪ್ರಾಪ್ತರಾಜಸ್ಯ ರಾಮಸ್ಯ ರಾಕ್ಸಸಾನಾಂ ವಧೇ ಕೃತೇ 

ಆಗತಾ ಮುನಯೋ ದೇನಿ ರಾಘವಂ ಪ್ರತಿನಂದಿತುಂ ॥ ೨॥ 
ರಾಮೇಣ ಪೂಜಿತಾಃ ಸರ್ವೇ ಹ್ಯಗಸ್ತಿಪ್ರಮುಖಾ ದ್ವಿಜಾಃ । 
ಪ್ರಹೃಷ್ಟಮನಸೋ ವಿಪ್ರಾ ರಾಮಂ ವಚನಮಬ್ರುವನ್‌ Nan 
ದಿಷ್ಟ್ಯಾ ತು ನಿಹತೋ ರಾಮ ರಾವಣಃ ಪುತ್ರಸೌತ್ರವಾನ್‌ । 

ವಿಷ್ಯಾ ವಿಜಯಿನಂ ತ್ವಾಂದ್ಯ ಪಶ್ಯಾಮಃ ಸಹ ಭಾರ್ಯಯಾ ॥೪॥ 
ಹನೂಮತಾ ಚ ಸಹಿತಂ ವಾನರೇಣ ಮಹಾತ್ಮನಾ । 

ದಿಷ್ಟ್ಯಾ ಪವನಪುತ್ರೇಣ ರಾಕ್ರಸಾಂತಕರೇಣ ಚ ॥೫॥/ 


ಕನ್ನಡದ ಅನುವಾದ 
ಹಸುಮತ್ಯೇಶ್ವರಮಾಹಾತ್ಮ್ಯವರ್ಣಸ 

೧. ಮಹಾದೇವನು ಹೇಳುತ್ತಾರೆ --ಪ್ರಿಯಳೆ! ಎಪ್ಪತ್ತೊಂಬತ್ತನೆಯ 
ಮಹಾಲಿಂಗವೇ ಹನುಮತ್ಯೇಶ್ವರನೆಂದು ತಿಳಿ ಅದನ್ನು ನೋಡುವುದರಿಂದ 
ಸಕಲೇಷ್ಟಾರ್ಧಗಳೂ ಸಿದ್ಧಿ ಸುವುವು 

೨. ದೇವಿಯೆ! ರಾಕ್ಸಸರನ್ನು ಜಯಿಸಿ ಶ್ರೀರಾಮಚಂದ್ರನು ಪುನಃ ತನ್ನ 
ರಾಜ್ಯದಲ್ಲಿ ನೆಲಸಿರಲು ಮುನಿಗಳೆಲ್ಲರೂ ಆತನನ್ನು ಅಭಿನಂದಿಸಲು ಬಂದು 
ಸೇರಿದರು. 

ಫಿ ಅಗಸ್ಟ ಮುನಿಯೇ ಮೊದಲಾದ ಅವರೆಲ್ಲರನ್ನೂ ರಾಮನು ಯಧಾವಿಧಿ 
ಯಾಗಿ ಪೂಜಿಸಿದನು ಆ ಪೂಜೆಯಿಂದ ಆನಂದಗೊಂಡು ಬ್ರಾಹ್ಮಣರು 
ರಾಮನಿಗೆ ಹೇಳಿದರು. 

೪. "ರಾಮಚಂದ್ರ! ನಮ್ಮ ಸುಕೃತದಿಂದಲೇ i ಪುತ್ರಪೌತ್ರರೊಡನೆ 
ರಾವಣಾಸುರನು ಹತನಾದನು ನಮ್ಮಅದೃಷ್ಟದಿಂದ ಭಾರ್ಯಾಸಮೇತನಾಗಿ 
ಜಯಶಾಲಿಯಾಗಿ ಬಂದ ನಿನ್ನನ್ನು ನೋಡುತ್ತಿರುವೆವು 

೫. ನೀನು ವಾನರನೂ, ಮಹಾತ್ಮನೂ, ವಾಯುಪುತ್ರನೂ, ರಾಕ್ಸಸ 
ಶುಲನಾಶಕನೂ ಆದ ಹನುಮಂತನೊಡನೆ ಕೂಡಿರುವೆ. 


ಏಕೋನಾಶೀತಿತಮೋಂಧ್ಯಾಯಃ ೭೨2 


ಚಿರಂ ಜೀವತು ದೀರ್ಫಾೂಯುರ್ವಾನರೋ ಹನುಮಾನ್ಸದಾ । 
ಅಂಜನೀಗರ್ಭಸಂಭೂತೋ ರುದ್ರಾಂಶೋ ಹಿ ಧರಾತಲೇ ಗಹಿ೫ 
ಆಖಂಡಲೋಂಗ್ನಿರ್ಭಗವಾನ್ಯಮೋ ವೈ ನಿರ್ಬ್ಯತಿಸ್ತಥಾ । 

ವರುಣಃ ಪನನಶ್ಚೈನ ಧನಾಧ್ಯಕ್ಸಸ್ತಥಾ ಶಿವಃ । 


ಬ್ರಹ್ಮಣಾ ಸಹಿತಾಶ್ಚೆವ ದಿಕ್ಬಾಲಾಃ ಸಾಂತು ಸರ್ವದಾ 1೭೫ 
ಶ್ರುತ್ವಾ ತೇಷಾಂ ತು ವಚನಂ ಮುನೀನಾಂ ಭಾವಿತಾತ್ಮನಾಂ । 

ನಿಸ್ಮಯಂ ಸರಮಂ ಗತ್ವಾ ರಾಮಃ ಪ್ರಾಂಜಲಿರಬ್ರನೀತ್‌ 1೮॥ 
ಕಿಮರ್ಥಂ ಲಕ್ಷ್ಮಣಂ ತೃಕ್ತ್ವಾ ನಾನರೋಯಂ ಪ್ರಶಂಸಿತಃ 1 


ಕೀದೃಶಃ ಕಿಂ ಪ್ರಭಾವೋ ವಾ ಕಿಂ ವೀರ್ಯಃ ಕ೦ ಪರಾಕ್ರಮಃ 1೯ 
ಅಥೋಚುಃ ಸತ್ಯಮೇವೈತತ್ಕಾರಣಂ ವಾನರೋತ್ತಮೇ । 


ನತ್ವಸ್ಯ ಸದೃಶೋ ನೀರ್ಯೆ ವಿದ್ಯತೇ ಭುನನತ್ರಯೇ ॥ ೧೦೫ 
ಏಷ ದೇವ ಮಹಾಪ್ರಾಜ್ಞೋ ಯೋಜನಾನಾಂ ಶತಂ ಪ್ಲುತಃ । 
ಧರ್ಷಯಿತ್ವಾ ಪುರೀಂ ಲಂಕಾಂ ರಾವಣಾಂಂತಃಪುರಂ ಗತಃ ॥ ೧೧೪ 





೬ ಮಹಾದೇವನ ಅಂಶದಿಂದ ಭೂಲೋಕಕ್ಕೆ ಬಂದು ಅಂಜನೀದೇವಿಯೆ: 
ಗರ್ಭದಲ್ಲಿ ಹುಟ್ಟದ ಕಪಿಶ್ರೇಷ್ಠನಾದ ಈ ಹನುಮಂತನು ಚಿರಂಜೀವಿಯಾಗಿರಲಿ, 

೭ ಈತನನ್ನು ಇಂದ್ರನೂ, ಅಗ್ಲಿಯೂ, ಯಮನೂ, ನಿರ್ಬ್ಯುತಿಯೂ, 
ವರುಣನೂ, ವಾಯುವೂ, ಧನಪತಿಯಾದ ಕುಬೇರನೂ, ಸದಾಶಿವನೂ, 
ಬ್ರಹ್ಮಸಮೇತರಾದ-ದಿಕ್ಬಾಲಕರೂ ಯಾವಾಗಲೂ ಕಾಪಾಡುತ್ತಿರಲಿ ' 

ಲ ಆತ್ಮಜ್ಞಾ ನಿಗಳಾದ ಆ ಮುನಿವರ್ಯರ ಮಾತನ್ನು ಕೇಳಿ ಶ್ರೀರಾಮನ" 
ಅತ್ಯಂತ ನಿಸ್ಮಯಾನಿಷ್ಟನಾಗಿ ಆಂಜಲಿಬಂಧವನ್ನು ಮಾಡಿಕೊಂಡು ಇಂತೆಂದನು. 

೯. “ನೀವು ನನ್ನ ಸಹೋದರನಾದ ಆಕ್ಭ್ಮಣನನ್ನು ಬಿಟ್ಟು ಈ ವಾನರನನ್ನು 
ಪ್ರಶಂಸಿಸಿದಿರಿ? ಇವನಂತಹವನು? ಇವನ ಮಹಿಮೆಯೇನು? ಬಲವೇನು? 
ಪರಾಕ್ರಮವೇನು?'' 

೧೦. ಆಗ ಅವರು ಹೇಳಿದರು. ""ನಾವು ಹೇಳಿದುದು ಸತ್ಯವೇ ಈ ವಾನರ 
ಶ್ರೇಷ್ಠನಿಗೆ ಸಮನಾದ ಪರಾಕ್ರಮಿಯು. ಮೂರು ಲೋಕಗಳಲ್ಲಿಯೂ- 
ಮತ್ತೊಬ್ಬನಿಲ್ಲ. 

೧೧. ರಾಮ! ಇನನೇ ಮಹಾ ಬುದ್ಧಿ ಶಾಲಿಯು, ನೂರುಯೋಜನದ. 
ಅಗಲದ ಸಮುದ್ರವನ್ನು ದಾಟ ಲಂಕಾಸಟ್ಟಣವನ್ನೇ ಕಡೆಗಣಿಸಿ ರಾವಣಫ 
ಅಂತಃಪುರನನ್ನೂ ಹೊಕ್ಕನು. 


ಷ2೪ ಶ್ರೀ ಸ್ಕಾಂದಮ್ಮಹಾಪುರಾಣಂ 


ಪ್ರಾದೇಶಮಾತ್ರಪ್ರತಿಮಂ ಕೃತಂ ರೂಪಮನೇನ ವೈ! 


ಪೃಷ್ಟಾ ಸಂಭಾಷಿತಾ ಸೀತಾ ಪೃಖ್ವಾ ವಿಶ್ವಾಸಿತಾ ತಥಾ ॥ ೧೨ ॥ 
ಸೇನಾಗ್ರಗಾ ಮಂತ್ರಿಪುತ್ರಾಃ ಕಿಂಕರಾ ರಾನಣಾತ್ಮಜಾಃ । 
ಹತಾ ಹನುಮತಾ ತತ್ರ ತಾಡಿತಾ ರಾನಣಾಲಯೇ ॥ ೧೩॥ 
ಭೂಯೋ ಬಂಧವಿಮುಕ್ತೇನ ಸಂಭಾಷ್ಯತು ದಶಾನನಂ । 
ಲಂಕಾ ಭಸ್ಮೀಕೃತಾ ತೇನ ಸಾತಕೇನೇನ ಮೇದಿನೀ ॥ ೧೪ ॥ 
ನ ಕಾಲಸ್ಯ ನ ಶಕ್ರಸ್ಯ ನ ನಿಷ್ಣೋರ್ನೇಧಸೋಃಪಿ ವಾಟ 
ತ್ರೂಯಂತೇ ತಾನಿ ಕರ್ಮಾಣಿ ಯಾದೃಶಾನಿ ಹನೂಮತಃ ॥ ೧೫ ॥ 
ರಾಮ ಉವಾಚ: 


ಏತಸ್ಯ ಬಾಹುನೀರ್ಯೇಣ ಲಂಕಾ ಸೀತಾ ಚ ಲಕ್ಷ್ಮಣಃ। 

ಪ್ರಾಪ್ತೋ ಮನು ಜಯಕ್ಚೆವ ರಾಜ್ಯಂ ಮಿತ್ರಾಣಿ ಬಾಂಧವಾಃ ॥ ೧೬॥ 
ಷಖಾಯಂ ಮಾನರಪತಿರ್ಮುಕ್ತೈನಂ ಹರಿಪುಂಗವಂ । 

ಪ್ರನೃತ್ತಿಮಸಿ ಕೋ ವೇತ್ತುಂ ಜಾನಕ್ಕಾಃ ಶಕ್ತಿಮಾನ್‌ ಭವೇತ್‌ ॥ ೧೭ ॥ 


೧೨. ಆಗ ಇವನು ತನ್ನ ರೂಸವನ್ನು ಪ್ರಾದೇಶಮಾತ್ರವಾದದ್ದನ್ನಾಗಿ 
ಮಾಡಿಕೊಳ್ಳಲಿಲ್ಲವೆ? ಸೀತೆಯನ್ನೂ ನೋಡಿ, ಮಾತನಾಡಿ, ಕುಶಲಪ್ರಶ್ನೆಯನ್ನು 
ಮಾಡಿ ಸಮಾಧಾನವಾಕ್ಯಗಳನ್ನೂ ಹೇಳಿದನಸ್ಟೆ. 

೧೩. ಆ ರಾವಣನಗರಿಯಲ್ಲಿ ಸೇನಾನಾಯಕರೂ, ಮಂತ್ರಿಪುತ್ರರೂ, 
ರಾಶ್ಚಸಕಿಂಕರರೂ, ರಾವಣನ ಮಕ್ಕಳೂ ಹನುಮಂತನಿಂದಲೇ ಸದೆಬಡಿಯ 
ಲೃಟ್ಟರು. 

೧೪ ಬಳಿಕ ಬಂಧನದಿಂದ ಬಿಡುಗಡೆಯನ್ನು ಹೊಂದಿದಕೂಡಲೇ ಮತ್ತೆ 
ರಾವಣನನ್ನು ಮಾತನಾಡಿಸಿ ಪಾಪಗಳಿಂದ ಊಷರವಾದ ಭೂಮಿಯಂತೆ ಲಂಕೆ 
ಯನ್ನು ಸುಟ್ಟಿನು. 

೧೫. ಈ ಹನುಮಂತನು ಮಾಡಿದ ಕೆಲಸಕ್ಕೆ ಸಮಾನವಾದ ಕಾರ್ಯ 
ವನ್ನು ಕಾಲಯಮ, ಮಹೇಂದ್ರ, ವಿಷ್ಣು, ಬ್ರಹ್ಮರ ವಿಷಯದಲ್ಲಿಯೂ ನಾವು 
ಎಂದೂ ಕೇಳಿರುವುದಿಲ್ಲ.?' 

೧೬. ರಾಮನು ಹೇಳುತ್ತಾನೆ -- ಇವನ ಬಾಹುಪರಾಕ್ರಮದಿಂದಲೇ 
ನಾನು ಲಂಕೆಯನ್ನೂ, ಸೀತೆಯನ್ನೂ ಲಕ್ಷ್ಮಣನನ್ನೂ, ವಿಜಯವನ್ನ್ಯೂ 
ರಾಜ್ಯವನ್ನೂ, ಮಿತ್ರರನ್ನೂ, ಬಂಧುಗಳನ್ರೂ ಪಡೆದೆನು. 

೧೭. ಈ ಕಪೀಶ್ವರನೇ ನನಗೆ ಸರಮಮಿತ್ರನು. ಈತನಬ್ಲಜಿ ಬೇರೆ 
ಯಾವನಿಗೆ ತಾನೆ ಜಾನಕಿಯ ಯೋಗಕ್ಟೇಮನನ್ನು ತಿಳಿಯಲು ಶಕ್ಯವಾಗು 
ತ್ರಿದ್ದಿತು? 


ಏಳೋನಾಶೀತಿತಮೋರಧ್ಯಾಯ। ೭೨೫ 


ವಾಲೀ ಕಿಮರ್ಥಮೇತೇನ ಸುಗ್ರೀವಪ್ರಿಯಕಾಮ್ಯಯಾ I 


ತದಾ ವೈರೇ ಸಮುತ್ಬನ್ನೇ ನದಗೃಸ್ತೃಣವತ್ಯಥಂ ॥ ೧೮ ॥ 
ನಾಂಯಂ ವಿದಿತವಾನ್‌ ಮನ್ಯೇ ಹನುಮಾನಾತ್ಮನೋ ಬಲಂ | 
ಉಸೇಕ್ಸಿತಃ ಕ್ಲಿಶ್ಯಮಾನೇ ಕಿಮರ್ಥಂ ವಾನರಾಂಧಿಪೇ ॥೧೯॥ 
ಏನಂ ಬ್ರುವಾಣಂ ರಾಮಂ ತು ಮುನಯೋ ವಾಕ್ಯಮಬ್ರುವನ್‌ । 
ಸತ್ಯಮೇತದ್ರಘುಶ್ರೇಷ್ಠ ಯದ್ಬ್ರನೀಹಿ ಹನೂಮತಃ ॥ ೨೦॥ 


ನ ಬಲೇ ವಿದ್ಯತೇ ತುಲ್ಕೋ ನಗತೌನ ಮತಾವಫಿ। 
ಅನೋಫಘವಾಕ್ಕೈಃ ಶಾಪಸ್ತು ದತ್ತೋಸ್ಯ ಮುನಿಭಿಃ ಪುರಾ ॥೨೧॥ 
ನ ಜ್ಞಾತಂ ಹಿ ಬಲಂ ಯೇನ ಬಲಿನಾ ವಾಲಿಮರ್ದನೇ । 

ಬಾಲ್ಕೇಃ ಸ್ಯನೇನ ಯತ್ಯರ್ಮ ಕೃತಂ ನಾಮ ಮಹಾತ್ಮನಾ ॥ ೨೨ ॥ 
ತನ್ನನರ್ಣ ಯಿತುಂ ಶಕ್ಯಮೇತಸ್ಯ ತು ಬಲಂ ಮಹತ್‌ | 


ಯಡಿ ಶ್ರೋತುಂ ತವೇಚ್ಛಾಂಸ್ತಿ ನಿಶಾಮುಯ ವದಾಮಹೇ ॥ ೨೩ ॥ 
ಅಸೌ ಹಿ ಜಾತಮಾತ್ರೋಪಿ ಬಾಲಾರ್ಕಇನ ಮೂರ್ತಿಮಾನ್‌ । 
ಪ್ರಹೀತುಕಾನೋ ಬಾಲಾರ್ಕಂ ಪುಷ್ಲ್ಣಾವಾಂಂಬರಮಧ್ಯತಃ ॥ ೨೪॥ 


೧೮. ಅಣ್ಣ ತಮ್ಮಂದಿರಲ್ಲಿ ವೈರವುಂಟಾಗಲು ಸುಗ್ರೀವನಿಗೆ ಪ್ರಿಯವನ್ನು 
ಉಂಟುಮಾಡುವುದಕ್ಕಾಗಿ ಇವನು ವಾಲಿಯನ್ನು ಹುಲ್ಲುಕಡ್ಡಿ ಯಂತೆ ಸುಡದಿದ್ದು 
ಪಕ್ಕೆ ಕಾರಣವೇನು? 

೧೯. ಹನುಮಂತನು ತನ್ನ ಬಲವನ್ನು ತಾನೇ ತಿಳಿಯಲಾರನೆಂದು 
ಯೋಚಿಸುವೆರು. ಅಲ್ಲದಿದ್ದರೆ ಸುಗ್ರೀವನು ಕಷ್ಟ್ಯಪಡುತ್ತಿರಲು ಇವನು ವಾಲಿಯ 
ನ್ಲೇಕೆ ಉಪೇಕ್ಷಿಸಿದನು?'' 

೨೦. ಇಂತೆಂದು ಹೇಳುತ್ತಿದ್ದ ರಾಮನಿಗೆ ಮುನಿಗಳು ಹೇಳಿದರು. 
“ರಘುಪುಂಗವ! ಹನುಮಂತನ ವಿಷಯದಲ್ಲಿ ನೀನು ಹೇಳಿದುದೆಲ್ಲವೂ ಸತ್ಯವೇ, 

೨೧ ಬಲದಲ್ಲಾಗಲಿ, ವೇಗದಲ್ಲಾಗಲಿ, ಬುದ್ದಿಶಕ್ತಿಯಲ್ಲಾಗಲಿ ಇವನಿಗೆ 
ಸಮಾನರಾದವರು ಯಾರೂ ಕಾಣಲಿಲ್ಲ. ಹಿಂದೆ ಸತ್ಯವಾಕ್ಯಸರಾಯಣರಾದ 
ಮುನಿಗಳು ಇವನಿಗೆ ಶಾಪನನ್ನಿತ್ತರು. 

೨೨-೨೩. ಅದರಿಂದಲೇ ಪರಾಕ್ರಮಿಯಾದ ಈತನು ವಾಲಿನದೆಯ 
ಕಾಲದಲ್ಲಿ ತನ್ನ ಬಲವನ್ನು ತಿಳಿಯಲಿಲ್ಲ. ಈ ಮಹಾತ್ಮನು ಬಾಲ್ಕದಲ್ಲಿ ಮಾಡಿದ 
ಯಾವ ಕೆಲಸವುಂಟೊ, ಅದನ್ನು ವರ್ಣಿಸಲು ನಮ್ಮಿಂದ ಶಕ್ಯವ್ಲ. ಇವನ 
ಬಲವು ಅಪಾರನಾದುದು. ನಿನಗೆ ಕೇಳಲಿಬ್ಬೆಯಿದ್ದಲ್ಲಿ ಹೇಳುವೆನು, ಲಾಲಿಸು. 

೨೪. ಇವನು ಹುಟ್ಟಿದಾಗಲೇ ಬಾಲಸೂರ್ಯನಂತೆ ಹೊಳೆಯುತ್ತಿದ್ದನು. 
ಉದಯಿಸುತ್ತಿದ್ದ ಸೂರ್ಯನನ್ನು ಹಿಡಿಯಲೆಳಸಿ ಆಕಾಶಮಧ್ಯಕ್ಕೆ ಹಾರಿದರು. 


೭೨೬ ಶ್ರೀ ಸ್ಥಾಂದಮಹಾಪುರಾಣಂ 


ತೂರ್ಣಮಾಧಾವತೋ ರಾಮ ಶಕ್ರೇಣ ವಿದಿತಾತ್ಮನಾ । 

ಹನುಸ್ತೇನಾಸ್ಯ ಸಹಸಾ ಕುಲಿಶೇನೈನ ತಾಡಿತಃ ॥ ೨೫ ॥ 
ತತೋ ಗಿರೌ ಪಸಾತೈಷ ಶಕ್ರನಜ್ರಾಭಿತಾಡಿತಃ । 

ಪತತೋಸ್ಯ ಮಹಾನೇಗಾದಾನೋ ಹನುರಭಜ್ಯತ | 


ಅಸ್ಮಿಂಸ್ತು ಪತಿತೇ ಬಾಲೇ ಮೃತಕಲ್ಪೇಃ ಶನಿಕ್ಚತಾತ್‌ 8 ೨೬8 
ತತೋ ವಾಯುಃ ಸಮಾದಾಯ ಮಹಾಕಾಲನನಂ ಗತಃ | 
ಲಿಂಗಮಾರಾಧಯಾಮಾಸ ಪುತ್ರಾರ್ಧಂ ಪನನಸ್ತದಾ ॥ ೨೭ ೫ 
ಸ್ಪೃಷ್ಟಮಾತ್ರಸ್ತು ಲಿಂಗೇನ ಸಮುತ್ತಸ್ಥೌ ಪ್ಲವಂಗಮಃ । 

ಜಲಸಿಕ್ತಂ ಯಥಾ ಸಸ್ಯಂ ಪುನರ್ಜೀವಿತಮಾಪ್ತನಾನ್‌ ॥ ೨೪ ॥ 
ಪ್ರಾಣವಂತಮಿಮಂ ದೃಷ್ಟ್ಯಾ ಪನನೋ ಹರ್ಷಿತಸ್ತದಾ । 

ಪ್ರತ್ಯುವಾಚ ಪ್ರಸನ್ನಾತ್ಮಾ ಪುತ್ರಮಾದಾಯ ಸತ್ವರಂ ॥೨೯೪॥ 


ಸ್ಪ ರ್ಶನಾದಸ್ಯ ಲಿಂಗಸ್ಯ ಮೆನು: ಪುತ್ರಃ ಸಮುತ್ನಿ ತಃ | 
ಹನುಮಕ್ಕೆ ಕ ರೋ ದೇವೋ ವಿಖ್ಯಾ ತೋಯಂ ಭವಿಷ್ಯತಿ ॥೩೦॥ 





೨೫: ಎಲೈ ರಾಮನೆ! ವೇಗವಾಗಿ ಬರುತ್ತಿರುವ ಇವನ ಅಭಿಪ್ರಾಯ 
ವನ್ನು ತಿಳಿದು ಮಹೇಂದ್ರನು ತನ್ನ ವಜ್ರಾಯುಧದಿಂದ ಇವನ ಬಲಕೆನ್ಸೆಗೆ 
ಬಲವಾಗಿ ಹೊಡೆದನು 

೨೬. ಇಂದ್ರನಿಂದ ವಜ್ರಾ ಯುಧದ ಪೆಟ್ಟನ್ನು ತಿಂದು ಇವನು ಪರ್ವತದಲ್ಲಿ 
ಬಿದ್ದನು ಬಿದ್ದ ಮಹಾವೇಗಕ್ಕೆ ಇವನ ಎಡಗೆನ್ನೆಯೂ ಒಡೆಯಿತು. ಇಂತು 
ಬಾಲಕನಾದ ಜತ ವಜ್ರ ಧಾತದಿಂದ ಸತ್ತವ ನಂತೆ ಬಿದ್ದಿ ದ್ರ ನು 

೨೭ ತರುವಾಯ SS ವ.ಗುವನ್ನು ತೆಗೆದುಕೊಂಡು ಮಹಾ 


ಕಾಲವನಕ್ತೆ ಹೋಗಿ ಪುತ್ರನನ್ನು ಪ್ರನರುಜ್ಜೀವಿಸಲು ಮಹಾಲಿಂಗಪೊಂದನ್ನುು 
ಪೂಜಿಸಿದನ. 


೨೨ ಆ ಲಿಂಗವನ್ನು ಮಟ ಟ್ರದವ ಮಾತ್ರದಿಂದಲೇ ವಾನರಶಿಶುವು ಎದ್ದು 
ಹುಳಿತನು, ನೀರಿನಿಂದ ಪುಷ್ಟವಾದ ಸಸ್ಮದಂತೆ ಪುನಃ ಚೈತನ್ಯವಂತನಾದನು. 

೨೯. ಪ್ರಾ ಕತತ ಮಗನನ್ನು ಕಂಡು ವಾಂ ಯುವೂ ಆನಂದಭರಿತ 
ನಾದನು. ಫು ಪ್ರಶಾಂತವಾದ ಚಿತ್ತದಿಂದ ಅವನು ಬೇಗನೆಯೆ ಪುತ್ರನನ್ನೆತ್ತಿ 
ಕೊಂಡ. ಇಂತೆಂದನು. 

೩೦. ""ಈ ಮಹಾಲಿಂಗದ ಸ್ಪರ್ಶದಿಂದ ನನ್ನ ಪುತ್ರನು ಉಜ್ಜೀವಿತ 
ನಾದುದರಿಂದ ಈ ಲಿಂಗವು ಹನುಮತ್ಯೇಶ್ವರನೆಂದೇ ಪ್ರಖ್ಯಾತಿಯನ್ನು ಪಡೆಯು 
ವುದು.” 


ಏಕೋನಾಶೀತಿತನೋರಧ್ಯಾಯಃ ೭೨೩ 


ಏತಸ್ಮಿನ್ನಂತರೇ ಶಕ್ರಃ ಸಮಾಯಾತಃ ಸುರೈರ್ವ್ವತಃ । 

ಶತೀಲೋತ್ಸಲಮ ಯಾಂ ಮಾಲಾಂ ಸಂಪ್ರಗೃಹ್ಯೇದಮಬ್ರವೀತ್‌ ॥ ೩೧8 
ಮತ್ಕರೋತ್ಸ ಎಸ್ಟನಜ್ರೇಣ ಯಸ್ಮಾದಸ್ಯ ಹನುರ್ಹತಃ । 

ತದೇಷ ಕಪಿಶಾರ್ದೂಲೋ ಹನುಮಾಂಸ್ತು ಭವಿಷ್ಯತಿ ॥ ೩೨॥ 
ವರುಣೋಸ್ಯ ವರಂ ಪ್ರಾದಾನ್ನಾಃಸ್ಯ ಮೃತ್ಯುರ್ಭನಿಷ್ಯತಿ । 

ಯಮೋ ದಂಡಾದವಧ್ಯತ್ವಮಾರೋಗ್ಯಂ ಧನದೋ ದದೌ 1೩೩ 
ಸೂರ್ಯೆೇಣ ಚ ಪ್ರಭಾ ದತ್ತಾ ಪನನೇನ ಗತಿರ್ದ್ರುತಾ। 


ಲಿಂಗೇನ ಚ ವರೋ ದತ್ತೋ ದೇವಾನಾಂ ಸನ್ನಿಧೌ ತದಾ ॥ ೩೪ ॥ 
ಆಯುಧಾನಾಂ ಹಿ ಸರ್ವೇಷಾಮನಥ್ಯೋಂಯಂ ಭವಿಷ್ಯತಿ । 
ಅಜರಶ್ಚಾಂಮರಶ್ಚೈವ ಭವಿಷ್ಯತಿ ನ ಸಂಶಯಃ ॥ ೩೫ ॥ 


ಅಮಿತ್ರಭಯದೋ ಹ್ಯೇಷ ಮಿತ್ರಾಣಾನುಭಯಪ್ರದಃ । 

ಅಜೇಯೋ ಭನಿತಾ ಯುದ್ಧೇ ಲಿಂಗೇನೋಕ್ತಂ ಪುನಃ ಪುನಃ ॥ ೩೬॥ 
ತತ್ರೋರ್ಬಲೋತ್ಸಾದನಾಯ ರಾಘವಪ್ರೀತಯೇ ಸದಾ । 

ಕಿಯತ್ಕಾಲಂ ಬಲಂ ಸ್ವೀಯಂ ನ ಸ್ಮರಿಷ್ಯತಿ ಶಾಪತಃ ॥ ೩೭॥ 


೩೧. ಇಷ್ಟರಲ್ಲಿಯೆ ದೇವತೆಗಳಿಂದ ಪರಿವಾರಿತನಾಗಿ ನೀಲೋತ್ಸಲಗಳ 
ಮಾಲೆಯನ್ನು ಹಿಡಿದು ಮಹೇಂದ್ರನು ಅಲ್ಲಿಗೆ ಪ್ರಾಪ್ತನಾಗಿ ಹೇಳತೊಡಗಿದನು. 

೩೨. "" ನನ್ನ್ನ ಕೈಯಿಂದ ಬಿಡಲ್ಪಟ್ಟ ವಜ್ರಾಯುಧದಿಂದ ಈ ಶಸಿಶ್ರೇಷ್ಠನ 
ಶಪೋಲವು ಪೆಟ್ಟುತಿಂದಿತಾದುದರಿಂದ ಈತನು ಹನುಮಂತನೆಂದು ಕರೆಯಲ್ಪ 
ಡುವನು.' 

೩೩-೩೪. ವರುಣನು ಇವನಿಗೆ ಮರಣವಾಗದಿರುವಂತೆ ವರವನ್ನಿತ್ತನು. 
ಯಮನು ದಂಡದಿಂದ ಅವಧ್ಯತ್ವವನ್ನೂ, ಕುಬೇರನು ದೇಹಾರೋಗ್ಯನನ್ನೂ 
ಕೊಟ್ಟರು. ಸೂರ್ಯನು ತೇಜಸ್ಸನ್ನಿತ್ತನು. ವಾಯುವು ವೇಗಗಮನವನ್ನನು 
ಗ್ರಹಿಸಿದನು. ಬಳಿಕ ದೇವತೆಗಳೆಲ್ಲರ ಸನ್ನಿಧಿಯಲ್ಲಿ ಲಿಂಗವೂ ವರವನ್ನು ಕೊಟ್ಟಿತು. 

೩೫ "ಇವನು ಸಕಲ ವಿಧಗಳಾದ ಆಯುಧಗಳಿಂದಲೂ ಸಾಯತಕ್ಕ 
ವನಲ್ಲ, ಮುಪ್ಪು ಮರಣಗಳಿಲ್ಲದವನೂ ಆಗುವುದರಲ್ಲಿ ಸಂದೇಹವಿಲ್ಲ. 

೩೬. ಇವನು ಶತ್ರುಗಳಿಗೆ ಭಯಕಾರಕನೂ, ಮಿತ್ರರಿಗೆ ಅಭಯಪ್ರದನೂ 
ಆಗಿ ಯುದ್ಧದಲ್ಲಿ ಜಯಿಸಲಸಾಧ್ಯನಾಗಿರುವನು.'' ಇಂತೆಂದು ಲಿಂಗವು ಮತ್ತೆ 
ಹೇಳಿತು. 

೩೭. "ಶತ್ರುವಿನ ಬಲವನ್ನು ನಿಗ್ರಹಿಸುವುದಕ್ಕೂ, ಶ್ರೀರಾಮನ ಪ್ರೀತಿ 
ಯನ್ನು ಸಂಪಾದಿಸುವುದಕ್ಕೂ, ಶಾಪದ ಫಲವಾಗಿ ಸ್ವಲ್ಪ ಕಾಲದವರೆಗೂ ಇವನು 
ತನ್ನ ಬಲವನ್ನು ಸ್ಮರಿಸಿಕೊಳ್ಳು ವುದಿಲ್ಲ. 


೭೨೮ ಶ್ರೀ ಸ್ಕಾಂದಮಹಾಪುರಾಣಂ 


ಪತೇ ತು ರಾನಣೇ ಭೂಯೋ ರಾಮಸ್ಕಾಂನುನುತೇ ಸ್ಥಿತಃ । 
ವಿಭೀಷಣಂ ಪ್ರಾರ್ಥ ಯಿತ್ವಾ ಮಾನುತ್ರ ಸ್ಥಾಪಯಿಷ್ಯತಿ ೪೩೮8 
ತತೋ ಮಾಂ ತ್ರಿದಶಾಃ ಸರ್ವೇ ಪೂಜಯಿಷ್ಯಂತಿ ಭಾನಿತಾಃ । 
ತೇನೈವ ನಾಮ್ನಾ ನಿಖ್ಯಾತಿಂ ಪುನರ್ಯಾಸ್ಯಾಮಿ ಭೂತಲೇ (೩೯೬ 
ಅಥ ಗಂಧವಹಃ ಪುಕ್ರಂ ಪ್ರಗೃಹ್ಯ ಗೃಹಮಾನಯತ್‌ । 
ಅಂಜನಾಯ್ಕೆ ತದಾಚಖ್ಯೌ ವರಲಜ್ಜಿಂ ಚ ಲಿಂಗತಃ ॥ ೪೦ ॥ 
ಏನಂ ಲಿಂಗಪ್ರಭಾವಾಚ್ಚ ಬಲವಾನ್ಮಾರುತಾತ್ಮಜಃ । 
ಸ ಜಾತಸ್ತ್ರಿಷು ಲೋಕೇಷು ರಾಮ ತಸ್ಮಾತ್ಛ್ರಶಸ್ಯತೇ HVOF 
ಪರಾಕ್ರಮೋತ್ಸಾಹನಮತಿಪ್ರತಾಪೈಃ 
ಸೌಶೀಲ್ಯಮಾಧುರ್ಯನಯಾಡಿಕೈಶ್ಚ | 
ಗಾಂಭೀರ್ಯಚಾತುರ್ಯಸುನೀರ್ಯಧೈರ್ಯೆ 
ರ್ಹನೂಮತಃ ಕೋಂಭೃಧಿಕೋಂಸ್ತಿ ಲೋಕೇ ॥ ೪೨8 
ಮಮೇನ ವಿಕ್ಸೋಭಿತ ಸಾಗರಸ್ಕ 
ಲೋಕಾನ್ಹಿಧಕ್ಪೋರಿವ ಪಾವಕಸ್ಯ । 
ಪ್ರಜಾ ಜಿಹೀರ್ಷೋರಿವ ಚಾಂತಕಸ್ಯ 
ಹನೂಮತಃ ಸ್ಥಾಸ್ಕತಿ ಕಃ ಪುರಸ್ತಾತ್‌ ॥ ೪೩೪ 


ರಾಮನ ಅನುಜ್ಞೆ ಯಲ್ಲಿ 
ನಿಂತವನಾಗಿ ವಿಭೀಷಣನನ್ನು ಪ್ರುರ್ಧಿಸಿಕೊಂಡು ನನ್ನನ್ನಿಲ್ಲಿ ಪ್ರತಿಷ್ಠಿ ಸುವನು. 

೩೯ ಆಗ ಸಕಲ ದೇವತೆಗಳೂ ಭಕ್ತಿಯಿಂದ ನನ್ನನ್ನು ಪೂಜಿಸುವರು. 
ಮತ್ತೆ ನಾನು ಈತನ ಹೆಸರಿನಿಂದಲೇ ಪ್ರಖ್ಯಾತಿಯನ್ನು ಭೂಲೋಕದಲ್ಲಿ 
ಪಡೆಯುವೆನು *' 

೪೦ ಬಳಿಕ ವಾಯುಡೇವನು ಮಗನಸೆ 
ಬಂದು ಅಂಜನಾದೇವಿಗೆ, ಲಿಂಗವು ಇವಸಿಗೆ ವರವ 
ತಿಳಿಸಿದನು 

೪೧. ರಾವು! ಇಂತು ಆಲಿಂಗವ ಮಾಹುತ್ತ್ರ್ಯೈಯಿಂದ ವಾಯೊಪುತ್ರನಾದ 
ಈಶನು ಮಹಾ ಪರಾಕ್ರಮಿಯಾದನು ಆದುದರಿಂದಲೇ ಇವನು ಮೂರು 
ಲೋಕಗಳಲ್ಲಿಯೂ ಪ್ರಖ್ಯಾತನಾಗಿರುವನು. 

೪೨. ಪರಾಕ್ರಮ, ಉತ್ಸಾಹ, ಬುದ್ಧಿ, ಪ್ರತಾಪ, ಸೌಶೀಲ್ಯ, ಮಾಧುರ್ಯ, 
ನಯ, ಗಾಂಭೀರ್ಯ, ಚಾತುರ್ಯ, ವೀರ್ಯ, ಧೈರ್ಯಗಳಲ್ಲಿ ಹನುಮಂತರಿ 
ಗಿಂತಲೂ ಅಧಿಕನಾದವನು ಲೋಕದಲ್ಲಿ ಯಾವನಿರುವನು ? 

೪೩. ನನ್ನಂತೆ ಸಮುದ್ರವನ್ನು ಕ್ಲೋಭಗೊಳಿಸಿದವನೂ, ಅಗ್ನಿಯಂತೆ 


ಏಕೋನಾಶೀತಿತನೋತಧ್ಯಾಯಃ ೬೨೯೪ 


ಏತದ್ವೈ ಕಥಿತಂ ತುಭ್ಯಂ ಯನ್ಮಾಂ ತ್ವಂ ಪರಿಪೃಚ್ಛಸಿ I 
ಹನೂಮತೋಸ್ಯ ಬಾಲಸ್ಯ ಕರ್ಮಾಣ್ಯದ್ಭುತನಿಕ್ರಮ ॥ ೪೪ ॥ 
ದೃಷ್ಟಃ ಸಭಾಜಿತಶ್ವಾಃಪಿ ರಾನು ಗಚ್ಛಾಮಹೇ ವಯಂ | 

ಏವಮುಕ್ತಾ ಗತಾಃ ಸರ್ವೇ ಮುನಯೋಇವಂತಿಮಂಡಲಂ | 


ಪೂಜಯಾಮಾಸುರೀಶಾನಂ ಹನುಮತ್ಕೇಶ್ವರಂ ಶಿವಂ ॥ ೪೫॥ 
ಸಮರ್ಚಯಂತಿ ಯೇ ಭಕ್ತಾ ಲಿಂಗಂ ತ್ರಿದಶಪೂಜಿತಂ । 
ಹನುಮತ್ಕೇಶ್ವರಂ ದೇವಂ ತೇ ಕೃತಾರ್ಥಾಃ ಕಲೌ ಯುಗೇ ॥ ೪೬ ॥ 
ವ್ರಜಂಶ್ಯೇವ ಸುದುಷ್ಟ್ರಾಪ್ಯಂ ಬ್ರಹ್ಮಸಾಯುಜ್ಯಮವ್ಯಯಂ I 

ಸಂಪ್ರಾಪ್ಯ ತು ಪುನರ್ಜನ್ಮ ಲಭಂತೇ ಮೋಕ್ಷಮನ್ಯಯಂ ॥೪೭॥ 
ಯಃ ಪಶ್ಯತಿ ನರೋ ಲಿಂಗಂ ಹನುಮತ್ಸೇಶ್ವರಂ ಪ್ರಿಯೇ! 

ಸೋಧಿಕಂ ಫಲಮಾಪ್ನೋತಿ ಸರ್ವದುಃಖಪಿವರ್ಜಿತಃ ॥ ೪೮ ॥ 


ಸರ್ವಲೋಕೇಷು ತಸ್ಕೈನ ಗಶಿರ್ನ ಪ್ರತಿಹನ್ಯತೇ । 
ದಿನ್ಶೇನೈೆಶ್ನರ್ಯಯೋಗೇನ ಯುಜ್ಯತೇ ನಾತ್ರ ಸಂಶಯಃ ॥೪೯॥ 





ಲೋಕಗಳನ್ನು ಸುಡಲು ಶಕ್ತನೂ, ಯಮನಂತೆ ಪ್ರಜೆಗಳ ಪ್ರಾಣಗಳನ್ನು 
ತೆಗೆಯುವವನೂ ಆದ ಹನುಮಂತನ ಮುಂದೆ ನಿಲ್ಲುವುದಕ್ಕೆ ಯಾರಿಗೆ ಸಾಧ್ಯವು? 

೪೪. ಎಲ್ಫೈ ಪರಾಕ್ರಮಿಯೆ ! ನಮ್ಮನ್ನು ನೀನು ಕೇಳಿದಂತೆ ಹನುಮಂತನು 
ಬಾಲ್ಯದಲ್ಲಿಮಾಡಿದ ಕಾರ್ಯವನ್ನು ನಿನಗೆ ತಿಳಿಸಿರುವೆನ. 

೪೫ ಈತನನ್ನು ನೋಡಿ ನಾವು ಸಮ್ಮಾನಿಸಿರುವೆವು. ರಾಮ! ಇನ್ನು 
ನಾವು ಹೊರಡುವೆವು'' ಇಂತೆಂದು ಸಕಲಮುನಿಗಳೂ ಅವಂತೀಕ್ಬೇತ್ರಕ್ಕೆ 
ಹೋಗಿ ಹನುಮತ್ಯೇಶ್ವರಮಹಾಲಿಂಗನನ್ನು ಪೂಜಿಸಿದರು 

೪೬ ದೇವತೆಗಳಿಗೂ ಪೂಜ್ಯತಮವಾದ ಈ ಹನುಮತ್ಸೇಶ್ವರಲಿಂಗವನ್ನು 
ಯಾರು ಭಕ್ತಿಯಿಂದ ಪೂಜಿಸುವರೊ, ಅವರೇ ಈ ಕಲಿಯುಗದಲ್ಲಿ ಕೃತಾರ್ಧರು. 

೪೭, ಅವರು ದುರ್ಲಭವೂ, ಶಾಶ್ವತವೂ ಆದ ಬ್ರಹ್ಮಸದವಿಯನ್ನು ನಡೆಯು 
ವರು. ಅಧವಾ ಮತ್ತೊಂದು ಜನ್ಮನನ್ನು ತಳೆದು ಮೋಕ್ಬಕ್ಕೆ ಭಾಗಿಗಳಾಗುವರು. 

೪೮. ಪ್ರಿಯಳೆ! ಯಾವ ಮನುಷ್ಯನು ಹನುಮತ್ಯೇಶ್ವರಮಹಾಲಿಂಗ 
ವನ್ನು ನೋಡುವನೊ, ಅವನು ಸಮಸ್ತ ದುಃಖಗಳನ್ನೂ ಕಳೆದುಕೊಂಡು ಅಧಿಕ 
ವಾದ ಪುಣ್ಯಫಲವನ್ನು ಪಡೆಯುವನು. 

೪೯. ಅವನಿಗೆ ಸಮಸ್ತ ಲೋಕಗಳಲ್ಲಿಯೂ ತಡೆಯಿಲ್ಲದ ಸಂಚಾರವಿರು 
ವುದು. ಮತ್ತು ಅವನು ದೇವಲೋಕದ ವೈಭವಗಳಿಂದ ಕೂಡಿರುವುದರಲ್ಲಿ 
ಸಂಶಯವಿಲ್ಲ. 


೭೩೦ ಶ್ರೀ ಸ್ಕಾಂದಮಹಾಪುರಾಣಂ 


ಬಾಲಸೂರ್ಯಪ್ರತೀಕಾಶವಿಮಾನೇನ ಸುವರ್ಚಸಾ । 

ವೃತಃ ಸ್ತ್ರೀಣಾಂ ಸಹಸ್ಪೆಸ್ತು ಸ್ಪಚ್ಛಂದಗಮನಾಂಂಗಮಃ ॥ ೫೦8 
ವಿಚರತ್ಯವಿಚಾರೇಣ ಸರ್ನಲೋಕಾನ್ಹಿನೌಕಸಾಂ | 

ಸ್ಪುಹಣೀಯತಮಃ ಪುಂಸಾಂ ಸರ್ವನರ್ಣೋತ್ತ ನೋಧುನಾ ॥೫೧॥ 
ಸ ರ್ಸಾಚ್ಚು ತೆಪ್ಪ ಕ್ರೈಜಾಯೇತ ಕುಲೇ ಮಹತಿ ರೂಪವಾನ್‌ । 


ಧರ್ಮಜ್ಜೊ' ಕ ರುವ, ಪ್ರಭಕ್ತಶ್ಚ ಸರ್ವವಿದ್ಯಾರ್ಥಸಾರಗಃ ॥ ೫೨೪ 
ರಾಜಾ ವಾ `ರಾಜತುಲ್ಕೊ ವಾ ದರ್ಶನಾದಸ್ಯ ಜಾಯತೇ । 
ಸ್ಪರ್ಶನಾತ್ಸರಮಂ ಪುಣ್ಯಂ ಯಜನಾತ್ಸ ರಮಂ. ಪದಂ ॥ ೫೩ 
ಏಷ ತೇ ಕಥಿತೋ ಜೀವಿ ಪ್ರಭಾವಃ ಸಾಪನಾಶನಃ | 

ಹನುಮುತ್ಸೇಶ್ವ ಕೀಶಸ್ಯ ಸ್ವಪ್ನೇಶ್ವ ರಮಥೋ ಶೃಣು ॥ ೫೪ 7 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಶಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿ೮: ಗಮಾಹಾತ್ಮ್ಯೆ e 
64 ಹಕುಮತ್ಕೆ (ಶ್ವರಮಾಹಾತ್ಮ್ಯವರ್ಣನಂ' 
ನಾಮೆ ಕೆಪೀನಾಂಶೀತಿತಮೋಧ್ಯಾಯಃ 


೫೦. ಉದಯಾದಿತ್ಯನ ಪ್ರ ಪ್ರಕಾಶದಿಂದ ಹೊಳೆಯುವ ವಿಮಾನದಲ್ಲಿ ಕುಳಿತು 
ಸಾವಿರಾರು ಸ್ತ್ರೀಯರಿಂದ ಸೇವಿತನಾಗಿ ಹದಿನಾಲ್ಕು ಲೋಕಗಳಲ್ಲಿಯೂ ಸ್ರೆ ್ವೀಚ್ಛೆ 

ಯಿಂದಲೇ ಡು ಹೋಗುತ್ತಿರುವನು 

೫೧. ವಿಚಾರಣಯಿಲ್ಲದೆ ದೇವಲೋಕಗಳಲ್ಲಿಯೂ ಸಂಚರಿಸುತ್ತ ಅವನು 
ಭೂಲೋಕದಲ್ಲಿ ಉತ್ತಮವರ್ಣದಲ್ಲಿ ಹುಟ್ಟಿದರೆ ಸಕಲ ಜನರಿಗೂ ಬೇಕಾದವ 
ನಾಗಿರುವನು. 

೫೨ ಸ್ವರ್ಗದಿಂದ ಚ್ಯುತನಾದರೆ ಸುಂದರನೂ, ಧರ್ಮಜ್ಞನೂ, ಮಹೇಶ್ವರ 
ಭಕ್ತನೂ, ಸರ್ವವಿದ್ಯಾಪಾರಂಗತನೂಆಗಿ ಉತ್ತಮ ವಂಶದಲ್ಲಿ ಜನಿಸುವನು. 

೫೩ ಮಾನವನು ಈ ಲಿಂಗದ ದರ್ಶನದಿಂದ ರಾಜನಾಗಲಿ, ರಾಜನಿಗೆ 
ಸಮಾನನಾದವನಾಗಲಿ ಆಗುವನು ಇದನ್ಳು ಮುಟ್ಟುವುದರಿಂದ ಪುಣ್ಯಾಧಿಕ್ಯವೂ, 
ಪೂಜಿಸುವುದರಿಂದ ಮೋಕ್ಸವೂ ಲಭಿಸುವುವು. 

೫೪. ಪಾರ್ವತಿಯೆ | ಡನ ರಮಹಾದೇವನ ಪ್ರಭಾವವನ್ನು 
ನಿನಗೆ ತಿಳಿಸಿದೆನು. ಇನ್ನು ಸ್ವ ಸ್ಪಪೆ ಸ್ನೇಶ್ವರನ ಕಥೆಯನ್ನು ಕೇಳು. 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ ಕ್ರಸಿದ್ಧವಾದ 
«ಸ್ಥಾ ) ೦ದಮುಹಾಪುರಾಣದ ಐದನೆಯ 'ಅನಂತ್ಕಖುಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಹನುಮತ್ಕೇಶ್ವರಮಾಹಾತ್ಮ ಹನರ್ಣಿನ'' ನೆಂಬ 
ಎಸ್ಪಕ್ತೊ ಂಬತ್ತನೆಯ "ಅಧ್ಯಾಯವು ನುಟಿಗಿದುದು 


ಶ್ರಿ 


1 ಶ್ರೀಃ 


ಅಧ ಅತೀತಿತಮೋಧ್ಯಾಯಃ 
ಸ್ವಸ್ಸೇಶ್ವರಮಾಹಾತ್ಮ ಯವರ್ಣನಂ 


ಈಶ್ವರ ಉವಾಚ:- 
ಅಶೀತಿಕಂ ವಿಜಾನೀಹಿ ದೇವಂ ಸ್ವಪ್ಲೇಶ್ವರಂ ಪ್ರಿಯೇ । 
ಯಸ್ಯ ದರ್ಶನಮಾತ್ರೇಣ ದುಃಸ್ವಪ್ಪಂ ನಶ್ಯತಿ ಧ್ರುವಂ 1೧॥ 
ಕಲ್ಮಾಷಸಾದೇತಿ ಖ್ಯಾತೋ ಲೋಕೇ ರಾಜಾ ಬಭೂವ ಹ। 
ಇಳಕ್ಸ್ಟ್ವಾಕುವಂಶಜೋ ದೇವಿ ತೇಜಸಾ ಸೂರ್ಯನವದ್ಭುವಿ non 


ಸ ಕದಾಚಿದ್ವನೇ ರಾಜಾ ವಸಿಷ್ಮಸುತಮೌರಸಂ | 
ಶಕ್ತಿಂ ಪರಮಧರ್ಮಜ್ಞಂ ದದರ್ಶ ವಿಜಿತೇಂದ್ರಿಯಂ I 


ಮಾರ್ಗಸ್ಥಿತಂ ತಪೋನಿಷ್ಮಮಪಗಚ್ಛೇತಿ ಚಾಬ್ರವೀತ್‌ HK 
ಅಮುಂಚಂತಂ ತು ಪಂಥಾನಂ ತಮೃಷಿಂ ನೃಪಸತ್ತಮಂ ! 

ಜಘಾನ ಕಶಯಾ ಮೋಹಾತ್ತದಾ ರಾಕ್ಸಸವನ್ನುನಿಂ ॥೪॥ 
ಕಶಾಪ್ರಹಾರಾಂಭಿಹತಸ್ತೃತಃ ಸ ಮುನಿಪುಂಗವಃ । 


ತಂ ಶಶಾಪ ರುಷಾವಿಷ್ಟೋ ವಾಸಿಷ್ಮಃ ಕ್ರೋಧಮೂರ|್ಶ್ಥಿತಃ (೫॥ 


ಕನ್ನಡದ ಅನುವಾದ 
ಸ್ಪಸ್ನೇತ್ರರಮಾಹಾತ್ಮ್ಯವರ್ಣನ 

೧ ಮಹಾದೇವನು ಹೇಳುತ್ತಾನೆ --ಸ್ರಿಯಳೆ! ಎಂಬತ್ತನೆಯ ಮಹಾ 
ಲಿಂಗವೇ ಸ್ವಪ್ನೇಶ್ವರನೆಂದು ತಿಳಿ. ಇದನ್ನು ನೋಡುವುದರಿಂದ ದುಸ್ಸ್ವಪ್ನದೋಷವು 
ನಾಶವಾಗುವುದು ನಿಜವು. 

೨ ದೇವಿಯೆ ! ಇಕ್ಸ್ಟ್ವಾಕುವಂಶದಲ್ಲಿ ಸೂರ್ಯನಂತೆ ಮಹಾ ತೇಜಸ್ವಿ 
ಯಾದವನೂ, ಲೋಕದಲ್ಲಿ ವಿಖ್ಯಾತನಾದವನೂ ಆದ ಕಲ್ಮಾಸಪಾದನೆಂಬ ರಾಜ 
ನೊಬ್ಬ ನಿದ್ದನು. 

೩. "ಆತನೊಮ್ಮೆ ಅರಣ್ಯದಲ್ಲಿ ಸಂಚರಿಸುತ್ತ ದಾರಿಯ ಮಧ್ಯದಲ್ಲಿ ನಿಂತಿದ್ದ 
ವಶಿಷ್ಠಪ್ರತ್ರನೂ, ಸರಮಧರ್ಮಜ್ಞ ನೂ, ಜಿತೇಂದ್ರ ಯನೂ ರ ಶಕ್ತಿ ಮಹಾ 
ಮುನಿಯನ್ನು ಕಂಡು ತಪೋನಿರತನಾದ ಆತನನ್ನು ಕುರಿತು “ಪಕ್ಕಕ್ಕೆ ಹೋಗು”? 
ಎಂದನು. 

೪, ದಾರಿಯನ್ನು ಬಿಡದಿರುವ ಆ ಮುನಿಯ ವಿಷಯದಲ್ಲಿ ಮೋಹಗೊಂಡು 
ರಾಜನು ರಾಕ್ಟಸಭಾವವನ್ನು ತಾಳಿ ಆತನನ್ನು ಚಾನಟಯಿಂದ ಹೊಡೆದನು. 

೫. ಚಬುಕಿನ ಪೆಟ್ಟಿನಿಂದ ಸಿಟ್ಟಿಗೆದ್ದು ವಶಿಷ್ಠಪುತನಾದ ಶಕ್ತಿಯು ರೋಷ 
ದಿಂದ ಆ ರಾಜನಿಗೆ ಶಾಸವನ್ನಿತ್ತನು. 


೭೩೨ ಶ್ರೀ ಸ್ಕಾಂದನುಹಾಪುರಾಣಂ 


ಹಂಸಿ ರಾಕ್ಸಸವದ್ಯಸ್ಮಾದ್ರಾಜಾಪಸದ ತಾಪಸಂ | 
ತಸ್ಮಾತ್ತ್ವನುದ್ಯ ಪ್ರಭೃತಿ ಪುರುಷಾದೋ ಭವಿಷ್ಯತಿ 1೬॥% 
ಸತತಂ ವಿಶಿತಾಸಕ್ತಶ್ಚರಿಷ್ಯಸಿ ಮಹೀಮಿಮಾಂ | 


ಸ ತು ಶಪ್ತಸ್ತದಾ ತೇನ ತತ್ಕೃಣಾದ್ವೈ ನೃಪೋತ್ತಮಃ । 


ಜಗಾಮ ಶರಣಂ ಶಕ್ತಿಂ ಪ್ರಸಾದಯಿತುಮರ್ಹಯತ್‌ ॥೭॥ 
ಯದಾ ನ ತುಷ್ಟೋ ನಿಪ್ರರ್ಷಿಃ ಶಕ್ತಿಃ ಸರಮಕೋಪನಃ । 
ಪ್ರಸಾದ್ಯಮಾನೋ ಭೂಪೇನ ತದಾ ತೇನಾಂನ ಭಕ್ಷಿತಃ Hen 
ಶಕ್ತಿಂ ತಂ ಭಕ್ಟ್ಮಯಿತ್ವಾ ತು ವಸಿಸ್ಮಸ್ಕಾಪರಾನ್‌ ಸುತಾನ್‌ । 
ಭಕ್ತಯಾಮಾಸ ಸಹಸಾ ಸಿಂಹಃ ಕ್ಸುದ್ರಮೃಗಾನಿವ nen 
ತದಾ ಪ್ರಭೃತಿ ಸಂಜಾತಃ ಪುರುಷಾಂದೋ ನೃಪೋತ್ತಮಃ । 

ರಾತ್ರೌ ಪಶ್ಯತಿ ದುಃಸ್ಪಸ್ನಾನ್ಸಾಪಸಂಘೇನ ಮೋಹಿತಃ 1 ೧೦8 
ದೃಷ್ಟ್ವಾ ಭಯಾನಕಾನ್‌ ಸ್ವಪ್ನಾನ್‌ ಸ ರಾಜಾ ಪರ್ಯತಪ್ಯತ । 
ಪಶ್ಚಾತ್ತಾಪೇನ ಸಂಯುಕ್ತೋ ವಿಲಲಾಪ ಸುದುಃಖಿತಃ ॥ ೧೧೫ 


೬. "ಎಲೈ ನೀಚರಾಜನೆ! ತಪೋನಿಷ್ಠನಾದ ನನ್ನನ್ನು ರಾಕ್ಸಸನಂತೆ 
ಹೊಡೆದ ಕಾರಣದಿಂದ ನೀನು ಇಂದುಮೊದಲು ಮನುಷ್ಯನನ್ನು ತಿನ್ನುವ ರಾಕ್ಷಸ 
ನಾಗಿಯೇ ಇರುವೆ 

೭. ಯಾವಾಗಲೂ ಮಾಂಸದಲ್ಲಿ ಆಸಕ್ತನಾಗಿ ಈ ಭೂಮಿಯಲ್ಲಿ ಸಂಚರಿಸು 
ಕ್ರಿರುವೆ?' ಇಂತೆಂದು ಶಾಪವನ್ನು ಹೊಂದಿ ಆ ರಾಜೇಂದ್ರನು ಆ ಕ್ಷಣದಲ್ಲಿಯೇ 
ಶಕ್ತಿಮಹಾಮುನಿಯನ್ನು ಪ್ರಸನ್ನನಾಗಿ ಮಾಡಿಕೊಳ್ಳಲು ಆತನಲ್ಲಿ ಶರಣಾಗತ 
ನಾದನು. 

೮ ಪರಮಕೋಪಸ್ವಭಾವದವನಾದ ಶಕ್ತಿಯು ಪ್ರಸನ್ನನಾಗದಿರಲು 
ಪ್ರಸಾದವಿಮುಖನಾದ ರಾಜನು ಮೊದಲು ಅವನನ್ನೇ ತಿಂದುಹಾಕಿದನು 

೯ ಇಂತು ಶಕ್ತಿಮಹಾಮುನಿಯನ್ನು ಮೊದಲು ತಿಂದಬಳಿಕ ಸಿಂಹವು 
ಸಣ್ಣಮೃಗಗಳನ್ನು ಭಕ್ಸಿಸುವಂತೆ ವಶಿಷ್ಕನ ಇತರ ಪುತ್ರರನ್ನೂ ತಿಂದನು 

೧೦. ಅಂದಿನಿಂದ ಆ ಮಹಾರಾಜನು ಮನುಷ್ಯಭಕ್ಷಕನಾದನು. ತನ್ನ 
ಪಾಪಸಮೂಹದ ಫಲವಾಗಿ ನಿತ್ಯವೂ ರಾತ್ರಿಯಲ್ಲಿ ಅವನು ದುಸ್ಸ್ವಪ್ನಗಳನ್ನೇ 
ಕಾಣುತ್ತಿದ್ದನು. 

೧೧. ಭಯಂಕರಗಳಾದ ಸ್ವಪ್ನಗಳನ್ನು ಕಂಡು ಆತನು ಬಹಳವಾಗಿ 
ಪರಿತಪಿಸಿದನು. ಪಶ್ಚಾತ್ತಾಪದಿಂದ ಕೂಡಿದವನಾಗಿ ದುಃಖದಿಂದ ಪ್ರಲಾಪವನ್ನೂ 
ಮಾಡುತ್ತಿದ್ದನು. 


ಅಶೀತಿತಮೋ9ಧ್ಯಾಯಃ ೭೩೮ 


ಅಥಾ ಪ್ಯುಕ್ತಮಮಾತೈೈಶ್ಚ ಕಿಂ ಕರೋಷಿ ಮಹೀಪಶೇ । 


ಕಸ್ಮಾತ್ರೇ ನಿಷ್ಠ ಸ್ಪಭಾ ಕಾಕಿತಿರ್ನಿವರ್ಣೋ ಹರಿಣಃ ಕೃಶಃ ॥ ೧೨ ॥ 
ಸ ರಾಹಾ ಟಿ ದುಃಸ್ವಸ್ನಾನನುಪೂರ್ವ ಕಃ | 

ಸ್ಪಸ್ನೇಃಹಂ ಸಾಗರಂ ಶುಷ್ಟಂ ಚಂದ್ರಂ ಚ ಪತಿತಂ ಭುನಿ ॥ ೧೩೪ 
ಉಪರುದ್ದಾಂ ಚೆ ಜಗತೀಂ ಘನೇನ ತಮಸಾ ವೃತಾಂ । 

ಆತ್ಮಾನಂ ಚಾಂಹಮದ್ರಾಕ್ಟಂ ಮಲಿನಂ ಮುಕ್ತಮೂರ್ಧಜಂ ॥ ೧೪ 
ಪತಂತನಮದ್ರಿಶಿಖರಾತ್ಮಲುಷೇ ಗೋಮಯೇ ಪ್ರದೇ । 

ಪಿಬನ್ನಂಜಲಿನಾ ತೈಲಂ ಹಸನ್ನಿನ ಮುಹುರ್ಮುಹುಃ ॥ ೧೫೫೪ 


ತೆ ಫಲೇನಾಭ್ಯಕ್ತ ಸವೇ ಸಿ ಲನೇವಾವಗಾಹೆಯೆನ್‌ | 
ಪೀಠೇ ಕಾಷಾ ರ್ಸ್ಯ್ರಾಯಸೇ ಚೈವ ನಿಷಣ್ಣೊ ಆಹನಮುಧೋಮುಖಃ ॥ ೧೬॥ 
ಗಾಯಂತಿ ಪ್ರ; ಮದಾ ರಕ್ತಾ ರಕ್ತ ಮಾಲಾ ್ಯ8ನುಲೇಪನಾಃ । 
ಕ | ಪ್ಲಾಂಬರಢರಾಶ್ಲಾನ್ಯಾಕ ಕ. ಷ್ಣ ಮಾಲ್ಯಾ ನುಲೇಪನಾಃ 1 ೧೭॥ 


೧೨. ಒಂದು ದಿನ ಮಂತ್ರಿಗಳು ಆತನಿಗೆಂದರು ""ಭೂಪಾಲಕನೆ! ನೀನೇನು. 
ಮಾಡುತ್ತಿರುವೆ? ನಿನ್ನ ಮುಖದಲ್ಲಿ ರಾಜತೇಜಸ್ಸು ಕಾಣದೆಹೋಗಲು ಕಾರಣ 
ವೇನು? ನಿನ್ನ ಸಹಜನರ್ಣವನ್ನು ಕಳೆದುಕೊಂಡು ಹಳದಿಯ ಬಣ್ಣದ ಕೃಶವಾದ 
ಮೈಯುಳ್ಳವನಾಗಿರುವೆ 32 

೧೩. ಆಗ ರಾಜನು ತಾನು ಕಾಣುತ್ತಿರುವ ದುಸ್ಸ್ವಪ್ನಗಳನ್ನು ಅವರಿಗೆ 
ಹೇಳಿದನು. ಸ್ವಪ್ನದಲ್ಲಿ ನಾನು ಸಮುದ್ರವು ಒಣಗಿಹೋದುದನ್ನೂ, ಚಂದ್ರನು 
ಭೂಮಿಯಲ್ಲಿ ಬಿದ್ದುದನ್ನೂ ಕಂಡೆನು. 

೧೪ ಭೂಮಿಯಲ್ಲಿ ಪ್ಯಾಪಾರವು ನಿಂತು ಅಂಧಕಾರದಿಂದಾವೃತವಾಗಿದ್ದು 
ದನ್ನು ನೋಡಿದೆನು ನಾನು ಮಲಿನನಾಗಿ ಕೂದಲನ್ನು ಕದರಿಕೊಂಡಿದ್ದುದನ್ನು 
ಕಂಡೆನು 

೧೫ ಬೆಟ್ಟಿದ ತುದಿಯಿಂದ ಸಗಣಿಯ ಕುಂಟಿಯಲ್ಲಿ ಬೀಳುತ್ತಿರುವಂತೆಯೂ, 
ಕೈಗಳಿಂದ ತೈಲವನ್ನು ಕುಡಿಯುತ್ತ ಮತ್ತೆ ಮತ್ತೆ ನಿಷ್ಕಾರಣವಾಗಿ ನಗುತ್ತಿರ" 
ವಂತೆಯೂ ಕಂಡೆನು. 

೧೬ ತೈಲದಿಂದ ಲೇಸಿತನಾಗಿ ಎಣ್ಣೆಯಲ್ಲಿ ಸ್ನಾನವನ್ನು ಮಾಡಿ ಕಬ್ಬಿಣದ. 
ಆಸನದಲ್ಲಿ ದೀನನಾಗಿ ಮುಖವನ್ನು ತಗ್ಗಿಸಿ ಕುಳಿತಿದ್ದುದನ್ನು ಕಂಡೆನು. 

೧೭. ಕೆಂಪು ಹೂವುಗಳಿಂದಲೂ, ಗಂಧದಿಂದಲೂ ಅಲಂಕೃತರಾದ ಕೆಲವು. 
ಕೆಂಪುಬಣ್ಣದ ಸ್ತ್ರೀಯರು ಸುತ್ತಲೂ ಹಾಡುತ್ತಿದ್ದರು. ಮತ್ತೆ ಕೆಲವರು ಕರಿಯ. 
ಸೀರೆಗಳನ್ನುಟ್ಟು ಕರಿಯ ಹೂಮಾಲೆಗಳನ್ನು ತಾಳಿದ್ದರು. 


ಆ.2೪ ಶ್ರೀ ಸ್ಥಾಂದಮಹಾಪುರಾಣಂ 


ತಾಭಿರಾಕೃಷ್ಯಮಾಣೋಷಪಿ ನೀತೋಹಂ ದಕ್ಸಿಣಾಂ ದಿಶಂ । 

ಖಿದ್ದಾ ರಜ್ವಾ ಸುವರ್ಣಸ್ಯ ಲೋಹಸ್ಯ ರಜತಸ್ಯ ಚ ॥ ೧೮ ॥ 
ಪಾಂಸುಕರ್ದಮಯೋರ್ಮಧ್ಯೇ ಮಗ್ನೋಂಹಂ ಲೋಹಯಿಂತ್ರಿತಃ । 
ಸಪೋತೈಸ್ತುದ್ಯಮಾನೋ ಹಂ ಗೃಧ್ರೈಃ ಕಾಕ್ಕೆಶ್ಚ ದಾರುಣಃ ॥೧೯॥ 
ಸೃಗಾಲೈರ್ಭಕ್ಸ್ಯಮಾಣಶ್ಚ ಸ್ಥಿತೋ ಮದ್ದರಮಸ್ತ್ರಕೇ | 


ಯುಕ್ಸವಾನರಯಾನಸ್ನೋ ಗತೋಹಂ ದಕ್ಷಿಣಾಂ ದಿಶಂ ॥೨೦॥ 
ನದೀಂ ನಿಮಗ್ನೋ ನಿಶ್ಚೇಷ್ಟೋ ಜಲಹೀನಾಂ ಮಹೀಸಮಾಂ । 
'ದಂತೈರ್ನಿದಾರಿತೋ ರಾತ್ರೌ ರಾಸಭೇನಾಂಹಮರ್ದಿತಃ ॥೨೧॥ 
ತಾಡಿತೋ ಹೃದಯೇತ್ಯರ್ಥಂ ಚರಣೈರ್ವಜ್ರಸನ್ನಿಭೈಃ । 

'ದೃಷ್ಟಿತ್ಚ ಹನ್ಯತೇಂತ್ಯರ್ಥಂ ನೇತಾಲೈರ್ಲೋಹಶಂಕುಭಿಃ ॥ ೨೨ ॥ 
ಕರಾಲೈಃ ಕಂಟಿಕೈಃ ಕೃಷ್ಣಃ ಪುರುಷೈರುದ್ಯತಾಯುಧೈಃ । 

ಸ್ವಸ್ನೇಂಹಂ ತಾಡಿತೋಂತ್ಕರ್ಥಮಪ್ರಮಾಣೈಃ ಶಿತೈಃ ಶರೈಃ ॥ ೨೩॥ 


೧೮. ಅವರೆಲ್ಲರೂ ನನ್ನನ್ನು ಬೆಳ್ಳಿ, ಭಂಗಾರ, ಕಬ್ಬಿಣದ ಸರಪಳಿಗಳಿಂದ 
ಬಂಧಿಸಿ ಸೆಳೆದುಕೊಂಡು ದಕ್ಸಿಣದಿಕ್ಕಿಗೆ ಹೋದರು. 

೧೯. ಲೋಹದಿಂದ ಬದ್ಧ ಹ ನಾನು ದೂಳಿನಲ್ಲಿಯೂ, ಕೆಸರಿನಲ್ಲಿಯೂ 
ಬಿದ್ದಿದ್ದೆನು. ನನ್ನ ದೇಹವನ್ನು ಕಪೋತಗಳೂ, ಗೃಧ್ರಗಳೂ, ಕಾಗೆಗಳೂ 
ಭಯಂಕರವಾಗಿ ಕಿತ್ತು ತಿನ್ನುತ್ತಿದ್ದುವು. 

೨೦. ನರಿಗಳು ತಿನ್ನುತ್ತಿದ್ದ ದೇಹದೊಡನೆ ಮಾನಿನ ಮೇಲೆ ನಿಂತಿದ್ದಂತಿ 
ದ್ದಿತು ಕರಡಿ ಮತ್ತು ಕಪಿಗಳ ಮೇಲೆ ಕುಳಿತು ದಕ್ಷಿಣದಿಕ್ಕಿಗ ಪ್ರಯಾಣ 
ಮಾಡಿದೆನು. 

೨೧ ಜಲರಹಿತವೂ, ಭೂಮಿಗೆ ಸಮಾನವೂ ಆದ ನದಿಯಲ್ಲಿ ಮುಳುಗಿ 
ಸಿಶ್ಚೇಷ್ಟನಾಗಿ ಬಿದ್ದಿದ್ದೆನು ರಾತ್ರಿಯಲ್ಲಿ ಕತ್ತೆಗಳು ನುಗ್ಗಿ ನನ್ನ ಹಲ್ಲುಗಳನ್ನು 
ಉದುರಿಸಿದುವು. 

೨೨. ಅವು ವಜ್ರಸಮಾನಗಳಾದ ಹಿಂಗಾಲುಗಳಿಂದ ನನ್ನ ಎಡೆಯಲ್ಲಿ 
ಬಲವಾಗಿ ಒದ್ದುವು. ಭೇತಾಳರು ಕಬ್ಬಿಣದ ಸಲಾಕೆಗಳಿಂದ ನನ್ನ ಕಣ್ಣು 
ತಳನ್ನು ಕೀಳುತ್ತಿದ್ದರು. 

೨೩. ಭಯಂಕರರೂ, ಕಂಟಕಪ್ರಾಯರೂ, ಕಪ್ಪುಬಣ್ಣದವರೂ ಆದ 
ಭಟರು ಆಯುಧಗಳನ್ನೆತ್ತಿ ಹಿಡಿದು ಲೆಕ್ಕವಿಲ್ಲದ ತೀಕ್ಸ್ಚೃ ಬಾಣಗಳಿಂದ ನನ್ನನ್ನು 
ಹೊಡೆದರು. 


*ಆಶೀತಿಕಮೋಕಧ್ಯ್ಮಾಯಃ ೭೩೫ 


ಏನಮೇತನ್ಮಯಾ ದೃಷ್ಟನಿಮಾಂ ರಾತ್ರಿಂ ಭಯಾವಹಾಂ । 
ಸಂಖ್ಯಾಂ ಕರ್ತುಂನ ಶಕ್ಕೇತ ದುಃಸ್ಪಸ್ನಾನಪರಾನ್‌ ಬಹೂನ್‌ ॥ ೨೪ 8 
ಇಮಾಂತು ದುಃಸ್ವಪ್ನಗತಿಂ ನಿರೀಕ್ಸ್ಯನೈ 
ಹೃನೇಕರೂಸಾಮವಿಚಿಂತಿತಂ ಪುರಾ । 
ಭಯಂ ಮಹನ್ಮೇ ಹೃದಯಂ ನ ಶುಧ್ಯತಿ 


ಪ್ರಗೃಹ್ಯ ಬಾಹೂ ವಿಲಸಾಮ್ಯನಾಥನತ್‌ ॥ ೨೫ ॥ 
ನೃಸಸ್ಯ ವಚನಂ ಶ್ರುತ್ವಾ ಅಮಾತ್ಯಾ ಭೃಶದುಃಖತಾಃ । 
ಪಶ್ಯತೋ ದುರ್ನಿಮಿತ್ತಾಂಶ್ಚ ಉಲ್ಫ್ಯಾಪಾತಾದಿಕಾಂಸ್ತದಾ ॥ ೨೬ ॥ 
ಸೌರಿಸೂರ್ಯಕುಜಾಕ್ರಾಂತಂ ನಗರಂ ದೃಶ್ಯತೇಂಧುನಾ । 
ನಾಗಂ ಚತುಷ್ಪದಂ ವಿಷ್ಟಿಂ ಕಿಂಸ್ತುಘ್ನಂ ಶಕುನಿಂ ತಥಾ ॥ ೨೭೫ 
ಕರಣಾನಿ ನ ಶಸ್ಯಂತೇ ಮುಹೂರ್ತಾದಾರುಣಾಭವನ್‌ | 
ವಿದಿತ್ವಾ ನೃಪಭಂಗಂ ತು ದೇಶಭಂಗಂ ಕುಲಕ್ಸಯಂ ॥ ೨೮೫ 
ಆಶ್ವಾಸಯಂತೋ ರಾಜಾನಮಿದಂ ವಚನಮಬ್ರುನನ್‌ ! 
ಅಲಂ ಶೋಕೇನ ಕಾಕುತ್ಸ್ಸ ಸತ್ಯಾಂಸತ್ಯಾ ಹಿ ವಿಭ್ರಮಾಃ nore 





೨೪ ಈ ರೀತಿಯಾಗಿ ಕಳೆದ ರಾತ್ರಿಯು ನನಗೆ ಭಯಾನಕದೃಶ್ಯಗಳಿಂದ 
ಕೂಡಿದ್ದಿತು ಇತರ ಆನೇಕ ದುಸ್ಸ್ವಪ್ನಗಳನ್ನು ಕಂಡಿರುವುದನ್ನು ಹೇಳುವುದಕ್ಕೂ 
ಸಾಧ್ಯವಿಲ್ಲ 

೨೫. ಇಂತಹ ಬಹು ವಿಧಗಳೂ ಅನಿರೀಕ್ಸಿತಗಳೂ ಆದ ದುಸ್ಸ್ವಪ್ನಗಳೆ 
ಪರಂಪರೆಯನ್ನು ಕಂಡು ನನ್ನ ಮನಸ್ಸು ಬಹಳ ಭಯಗೊಂಡಿರುವುದು ಚಿತ್ತ 
ಶುದ್ಧಿ ಯಿಲ್ಲದೆ ನಾನು ಕೈಗಳನ್ನು ಹಿಸುಕಿಕೊಳ್ಳುತ್ತ ಅನಾಧನಂತೆ ದುಃಖಿಸು 
ತ್ರಿರುವೆನು.” 

೨೬. ಮಹಾರಾಜನ ಮಾತುಗಳನ್ನು ಕೇಳಿ ಉಲ್ಫಾಪಾತಗಳೇ ಮೊದಲಾದ 
ಅನೇಕ ದುಶ್ಶಕುನಗಳನ್ನು ಕಂಡು ಮಂತ್ರಿಗಳೂ ಸಹ ಬಹಳ ಸಂಕಟಗೊಂಡರು. 

೨೭. ಪಟ್ಟಣವು ಶನಿ, ಸೂರ್ಯ, ಕುಜರಿಂದ ಆಕ್ರಮಿಸಲ್ಪಟ್ಟಿರುವಂತೆ 
ಈಗ ಕಾಣುತ್ತಿರುವುದು. ಗಜಗಳೂ, ಚತುಷ್ಪದ ಪ್ರಾಣಿಗಳೂ ವಿಸ್ಠಿಸುತ್ತಿರು 
ವುವು ಶಕುನಿಪಕ್ಷಿಗಳು ಅಮಂಗಳಗಳನ್ನು ಸೂಚಿಸುತ್ತಿರುವುವು 

೨೮. ಕರಣಗಳು ಒಳ್ಳೆಯವಲ್ಲ. ಮುಹೂರ್ತಗಳು ಕ್ರೂರಗಳಾಗಿವೆ. 
ಇವುಗಳಿಂದ ಅವರು ಮುಂದೆ ರಾಜನಿಗೆ ಅರಿಸ್ಟವನ್ನೂ ದೇಶಕ್ಕೆ ಹಾನಿಯನ್ನೂ 
ತಿಳಿಯುವವರಾದರು. 

೨೯. ಆದರೂ ರಾಜನನ್ನು ಸಮಾಧಾನಗೊಳಿಸುವವರಾಗಿ ಇಂತೆಂದು ಹೇಳಿ 
ದರು. "" ರಾಜೇಂದ್ರನೆ! ದುಃಖವನ್ನು ಸಾಕುಮಾಡು. ಭ್ರಾಂತಿಗಳು ಸತ್ಯಾಸತ್ಯ 
ಫಲಗಳಿಂದ ಕೂಡಿರು ವುವಸ್ಥೆ, 


4೩೬ ಶ್ರೀ ಸ್ಕಾಂದಮ ಹಾವಪುರಾಟ್ಟಂ 


ದೃಶ್ಯಂತೇ ಭಾನಿತಾಃ ಪುಂಸಿ ಸ್ವನ್ನೇ ಧಾತುವಶೇನ ಹಿ । 


ತಥಾ ಸಿತ್ರಾದಿ ದೇವಾಂಶ್ಚ ಪೂಜಯ ಬ್ರಾಹ್ಮಣಾಂಸ್ತಥಾ ॥೩೦॥ 
ಏಭಿಸ್ತತೋ ಮೋಕ್ಸ್ಕ್ಯಸೇ ತ್ವಂ ಮಾನಸಾದಧಿನಿಭ್ರಮಾತ್‌ । 
'ಯಸ್ಮಾದ್ದೈ ವೋಪಘಾತಾನಾಂ ದೈನಮೇವ ಹಿ ರಕ್ಷ್ಮಣಂ ॥ ೩೧॥ 
ಏವಮಾಶ್ವಾಸಿತೋ ಭೂಪೋ ಹ್ಯಮಾತ್ಮೈರ್ಧರ್ಮಕೋಮವಿದೈಃ । 
ತತ್ಪಾಸಂ ಕಥಯಾಮಾಸ ಗುರುಪುತ್ರವಧಾದಿಕಂ ॥ ೩೨ ॥ 
ವಸಿಷ್ಮಸ್ಯ ಸುತೋ ಜ್ಯೇಷ್ಠಃ ಶಕ್ತಿರ್ವೈ ಭಕ್ತಿ ತೋ ಮಯಾ । 

ನೃಶಂಸೇನ ತಥಾಂಮಾತ್ಕಾ ಏಕೋನಂ ಭಕ್ಷಿತಂ ಶತಂ ॥೩೩॥ 


ತೇನ ಸಾಸೇನ ಸಂತಪ್ತಃ ಕಥಂ ಸ್ವಸ್ನೋ ಭವಾನಿ ವೈ । 
ಏಕಾಃಸಿ ಬ್ರಹ್ಮಹತ್ಯಾಯಾ ಸಾಃಸಿ ದೈವಾತ್ಸುದುಷ್ಕರಾ । 


ಮಯಾ ಪುನರ್ನ್ವಶಂಸೇನ ಸಾ ತಥಾ ನ ತು ವರ್ಜಿತಾ ॥ ೩೪ 
ಕಾಂಸ್ತು ಲೋಕಾನ್ನಮಿಸ್ಯಾಮಿ ಕೃತ್ವಾ ಕರ್ಮ ಸುದಾರುಣಂ | 
ರಾಕ್ಚಸೋಂಹಮನೇನೈವ ಶರೀರೇಣ ಕುಲಾಂತಕೃತ್‌ ॥ ೩೫ ॥ 





೩೦. ಮನುಷ್ಯನು ಎಚ್ಚತ್ತಿರುವಾಗ ಮನಸ್ಸಿನಲ್ಲಿ ಯೋಚಿಸಿದವುಗಳೇ 
ಶರೀರಧಾತುಗಳ ಕಾರಣದಿಂದ ಸ್ವಪ್ನಗಳಲ್ಲಿ ಕಾಣುತ್ತಿರುವುವು ಆದರೂ 
ಇದರ ಶಾಂತಿಗಾಗಿ ಪಿತೃಗಳನ್ನೂ, ದೇವತೆಗಳನ್ನೂ, ಬ್ರಾಹ್ಮಣರನ್ನೂ ಸತ್ಯರಿಸು. 

೩೧. ಈ ಕಾರ್ಯಗಳನ್ನು ಮಾಡುವುದರಿಂದ ನಿನ್ನ ಮನಸ್ಸಿನಲ್ಲಿರುವ 
ಭ್ರಮೆಗಳನ್ನು ಕಳೆದುಕೊಳ್ಳುವೆ ದೈವಿಕ ದುಃಖಗಳನ್ನು ಹೊಂದಿದವರಿಗೆ 
ದೈವವೇ ಶರಣ್ಯವಾಗಿರುವುದು ತಿ 

೩೨. ಇಂತು ಧರ್ಮಜ್ಞರಲ್ಲಿ ಮುಖ್ಯರಾದ ಅಮಾತ್ಯರು ತನ್ನನ್ನು 
ಸಮಾಧಾನಗೊಳಿಸುತ್ತಿರಲು, ರಾಜನು ಗುರುಪುತ್ರನನ್ನು ಕೊಂದುದೇ ಮೊದಲಾದ 
ತನ್ನ ಪಾಪಕೃತ್ಯವನ್ನು ತಿಳಿಸಿದನು 

೩೩. ""ಎಲ್ಫೈ ಮಂತ್ರಿಶ್ರೇಷ್ಠರಿರಾ! ಪರಮನೀಚನಾದ ನಾನು ವಶಿಷ್ಠ 
ಮಹಾಮುನಿಯ ಪುತ್ರನಾದ ಶಕ್ತಿಯನ್ನು. ಭಕ್ಷಿಸಿದೆನು. ಬಳಕ ಮಿಕ್ಕ 
ತೊಂಬತ್ತೊಂಬತ್ತುಮಂದಿಯನ್ನೂ ತಿಂದೆನು. 

೩೪ ಆ ಪಾತಕದಿಂದ ಪಶ್ಚಾತ್ತಪ್ತನಾಗಿರುವ ನನಗೆ ಹೇಗೆ ಸೌಖ್ಯ 
ವುಂಟಾದೀತು? ಒಂದು ಬ್ರಹ್ಮಹತ್ಯೆಯೂ ಸಹ ಅದೃಷ್ಟದಿಂದ ಕಳೆಯಲಸಾಧ್ಯ 
ವಾಗಿರುವುದು. ನೃಶಂಸನಾದ ನಾನಾದಕೊ ಆ ಕಾರ್ಯವನ್ನು ಅಲ್ಲಿಗೇ 
ಬಿಡಲಿಲ್ಲ. 

೩೫. ಇಂತಹ ಭಯಂಕರ ಕೃತ್ಯವನ್ನು ಮಾಡಿರುವ ನಾನು ಯಾವ 
ಲೋಕಗಳಿಗೆ ಹೋಗುವೆನೊ! ಈ ದೇಹದಿಂದಲೇ ಕುಲನಾಶಕನಾದ ರಾಶ್ಚಸ 
ಫಾಗಿರುವೆನು. 


ಅಶೀತಿತಮೋ$ಧ್ಯಾಯಃ ೭೩೭ 


ಜಾತಃ ಕುಲೇ ರಘೂಣಾಂ ವೈ ಪಾಸಾತ್ಮಾ ಸಾಪಸಂಭವಃ । 


ಸೋಂಹನಮುತ್ರ ಮರಿಷ್ಕಾನಿ ಸಾಧಯಿತ್ವಾ ಹುತಾಶನಂ ॥ ೩೬ ॥ 
ಇತಿ ತಸ್ಯ ನಚಃ ಶ್ರುತ್ವಾ ಸೌದಾಸಸ್ಯ ಸುವಿಸ್ಮಿತಾಃ । 

ಅಮಾತ್ಯಾ ವೇಡತತ್ತ್ವಜ್ಞಾಃ ಸರ್ವಶಾಸ್ತನಿಶಾರದಾಃ ॥ ೩೭ ॥ 
ಅಹೋ ಸಾಪಮಿದಂ ಭೂರಿ ಕೃತಂ ಪಾಪೇನ ಸರ್ವಥಾ । 

ಪ್ರಾಯಶ್ಚಿತ್ತಂ ನ ಜಾನೀನೋ ವಸಿಷ್ಮೇನ ವಿನಾಂಧುನಾ ॥ ೩೮ ॥ 
ತಸ್ಮಾದದ್ಯೈವ ಗಂತವ್ಯಮಸ್ಯ ಭೂಪಸ್ಯ ಕಾರಣಾತ್‌ । 

“ಯತ್ರ ತಿಸ್ಮತಿ ನಿಪ್ರರ್ಷಿರ್ವಸಿಷ್ಕೋ ಭಗವಾನ್ಮುನಿಃ ॥೩೯॥ 
ಇತ್ಯುಕ್ತ್ವಾ ಸಹಿತಾಸ್ತೇನ ತೇಂಮಾತ್ಕಾ ಭೃಶದುಃಖಿತಾಃ | 

ಸತ್ತಾ ಯತ್ರಾಶ್ರಮೇ ನಿಪ್ರೋ ನಸಿಷ್ಠೋ ಭಗವಾನೃಷಿಃ ॥ ೪೦॥ 


ಅದೃಶ್ಯಂತೀಂ ವಧೂಂ ದೀನಾಂ ಯತ್ರಾಶ್ವಾಸಯತಿ ಪ್ರಭುಃ | 
ಅದೃಶ್ಯಂತೀಂ ತುತಂ ದೃಷ್ಟ್ವಾ ಕ್ರೂರಕರ್ಮಾಣಮಗ್ರತಃ | 
ಭಯಸಂವಿಗ್ನಯಾ ವಾಚಾ ವಸಿಷ್ಠಮಿದಮಬ್ರನೀತ್‌ 1 ೪೧॥ 





೩೬. ಪಾಸಮನಸ್ಯನೂ, ಪಾಪಕರ್ಮಿಯೂ ಆದ ನಾನು ಉತ್ತಮವಾದ 
ಸಘುವಂಶದಲ್ಲಿ ಹುಟ್ಟಿರುವುದರಿಂದ ಆ ವಂಶದ ಪಾವಿತ್ರ್ಯಕ್ಕಾಗಿ ಈಗ ಅಗ್ನಿಯನ್ನು 
ಪ್ರಜ್ವಲಗೊಳಿಸಿ ಆದರಲ್ಲಿ ಬಿದ್ದು ಸಾಯುನೆನು.' 

೩೭. ಇಂತೆಂದ ಮಹಾರಾಜನ ಮಾತನ್ನು ಕೇಳಿ ವೇದಗಳನ್ನೂ, ಸಕಲ 
ಶಾಸ್ತ್ರಗಳನ್ನೂ ತಿಳಿದ ಮಹಾಮಾತ್ಯರು ವಿಸ್ಮಯಾಸ್ವಿತರಾಗಿ ಹೇಳಿದರು. 

೩೮. "ಅಯ್ಯೊ! ಪಾಹಿಯಾದ ಇವನು ಮಹತ್ತರವಾದ ಪಾತಕವನ್ನೇ 
ಮಾಡಿರುವನು. ಇದಕ್ಕೆ ವಸಿಷ್ಕಮಹರ್ಷಿಯ ಅನುಗ್ರಹವಲ್ಲದೆ ಬೇಕೆ ಪರಿಹಾರ 
ವನ್ನೇ ಕಾಣೆವು. 

೩೯. ಆದುದರಿಂದ ನಾವು ಈ ಭೂಪಾಲಕನಿಗಾಗಿ ಬ್ರಾಹ್ಮಣನೂ, 
ಸಡ್ಗುಣೈಶ್ವರ್ಯಯುತನೂ, ಮಹಾ ತನಸ್ತಿಯೂ ಆದ ವಸಿಷ್ಕನ ಆಶ್ರಮಕ್ಕೆ 
ಇಂದೇ ಹೋಗಬೇಕು.'' 

೪೦. ಇಂತೆಂದು ಆ ಮಂತ್ರಿಗಳು ಬಹಳವಾಗಿ ದುಃಖಗೊಂಡು ರಾಜನನ್ನೂ 
ಕರೆದುಕೊಂಡು ಮಹಾತ್ಮನಾದ ವಸಿಷ್ಠಮಹರ್ಷಿಯಿದ್ದ ಆಶ್ರಮಕ್ಕೆ ಹೊರಟು 
ಖಂದರು. 

೪೧. ಅಲ್ಲಿ ಆ ಮುನಿಯು ಅದೃಶ್ಯಂತಿಯೆಂಬ ತನ್ನ ಸೊಸೆಯನ್ನು ಸಮಾ 
ಧಾನಗೊಳಿಸುತ್ತಿದ್ದನು. ಕ್ರೂರಕರ್ಮಿಯಾದ ರಾಜನು ಎದುರಿಗೆ ಬಂದುದನ್ನು 
ಕಂಡು ಆಕೆಯು ಭಯದಿಂದ ಕುಗ್ಗಿದ ಧ್ವನಿಯುಳ್ಳವಳಾಗಿ ವಸಿಷ್ಕನಿಗಿಂತೆಂದಳು. 

33 


೭೩೮ ಶ್ರೀ ಸ್ಮಾಂದೆಮಹಾಪುರಾಣಂ 


ಅಸೌ ಮೃತ್ಯುರಿವೋಗ್ರೇಣ ದಂಡೇನ ಬಹುಗರ್ನಿತಃ ! 


ಪ್ರಗೃಹೀತೇನ ಕಾಷ್ಮೇನ ರಾಶ್ಸಸೋಂ್ಯೇತಿ ಭೀಷಣಃ ॥ ೪೨ ೫ 

ತನ್ನಿನಾರಯಿತುಂ ಶಕ್ತೋ ನಾನ್ಯೋ ವೈ ಭುವಿ ಕಶ್ಚನ! 

ತ್ವಾಮೃತೇಃದ್ಯ ಮಹಾಭಾಗ ಸರ್ವವೇದನಿದಾಂ ವರ ॥ ೪೩೫ 

ತ್ರಾಹಿ ಮಾಂ ಭಗವನ್‌ ಪಾಪಾದಸ್ಮಾದ್ದಾರುಣದರ್ಶನಾತ್‌ ! 

ರಾಕ್ಚಸೋಂಯಮಿಹಾಗತ್ಯ ನೂನಮಾವಾಂ ಸಮಾಹತೇ ॥ ೪೪ ॥ 
ವಸಿಷ್ಠ ಉವಾಚ - 


ಮಾಭೈಃ ಪುತ್ರಿ ನ ಭೇತವ್ಯಂ ರಾಕ್ಸಸಾತ್ತೇ ಕಥಂಚನ । 

ನೈತದ್ರಕ್ಸೋ ಭಯಂ ಯಸ್ಮಾತ್ಪಶ್ಯಸಿ ತ್ವಮುಪಸ್ಥಿತಂ | 

ರಾಜಾ ಕಲ್ಮಾಸಸಾದೋಯಮಮಾತ್ಮೈಃ ಸಹಿತೋ ವಿಭುಃ ॥ ೪೫ ॥ 
ಸ ಏಷೋಂಸ್ಮಿನ್ವನೋದ್ದೇಶೇ ಸಮಾಯಾತೋ ಮಮಾಂತಿಕಂ | 
ತಮಾಯಾಂತಮಥಾಲಕ್ಷ್ಯ್ಯ ನಸಿಷ್ಕೋ ಭಗವಾನೃಷಿಃ । 

ವಾರಯಾಮಾಸ ತೇಜಸ್ವೀ ಹುಂಕಾರೇಣ ನೃಪೋತ್ತಮಂ ॥ ೪೬ 8 
ಮಂತ್ರಪೂತೇನ ಚ ತತಃ ಸಮಭ್ಯುಕ್ಸ್ಯ ಚ ವಾರಿಣಾ। 
ಮೋಕ್ಷಯಾಮಾಸ ವೈ ಭಾವಾದ್ರಾಕ್ಸಸಾದ್ರಾಜಸತ್ತಮಂ 1೪೭ 


೪೨ "ಉಗ್ರದಂಡವನ್ನು ಕೈಯಲ್ಲಿ ಹಿಡಿದ ಮೃತ್ಯುದೇವತೆಯಂತೆ 
ಉನ್ಮತ್ತನಾಗಿ ಭೀಕರನಾಗಿರುವ ಈ ರಾಕ್ಟುಸನೊಬ್ಬನು ದಂಡವನ್ನು ಹಿಡಿದು 
ಬರುತ್ತಿರುವನು 

೪೩. ಎಲೈ ಮಹಾತ್ಮನೆ! ಸಕಲ ವೇದಗಳನ್ನು ತಿಳಿದ ನೀನಲ್ಲದೆ ಈತನನ್ನು 
ತಡೆದು ಕಳುಹಿಸಲು ಶಕ್ತನಾದವನು ಭೂಮಂಡಲದಲ್ಲಿಯೇ ಬೇರೊಬ್ಬ ನಿಲ್ಲ. 

೪೪ ಓಭಗವಂತನೆ! ಪಾಪಿಯೂ ಭಯಂಕರರೂಪನೂ ಆದ ಈ ರಾಕ್ಟಸನ 
ದೆಸೆಯಿಂದ ನನ್ನನ್ನು ಕಾಪಾಡು. ಇವನಿಲ್ಲಿಗೆ ಬಂದು ನಮ್ಮಿಬ್ಬರನ್ನೂ ತಿನ್ನಲು 
ಆತಿಸುವನಂತೆ ತೋರುತ್ತಿರುವುದು.” 

೪೫. ವಸಿಷ್ಕನು ಹೇಳುತ್ತಾನೆ "" ಪುತ್ರಿಯೆ ! ಭಯಗೊಳ್ಳಲು ಕಾರಣವಿಲ್ಲ. 
ರಾಕ್ಷಸನಿಂದ ನಿನಗೆ ಯಾವ ಭಯವೂ ಉಂಟಾಗದಿರಲಿ. ನೀನು ಭಯಗೊಂಡು 
ನೋಡುತ್ತಿರುವ ಇವನು ರಾಕ್ಷಸನಲ್ಲ. ಇವನೇ ಈ ದೇಶಕ್ಕೆ ಒಡೆಯನಾದ 
ಕಲ್ಮಾಸಪಾದನೆಂಬ ರಾಜನು. ಅಮಾತ್ಯರೊಡಗೂಡಿ ಇಲ್ಲಿಗೆ ಬಂದಿರುವನು. 

೪೬-೪೭. ಇವನು ಈ ಅರಣ್ಯಪ್ರದೇಶದಲ್ಲಿ ನನ್ನನ್ನೇ ಹುಡುಕಿಕೊಂಡು 
ಬರುತ್ತಿರುವನು.?' ಇಂತೆಂದು ಹತ್ತಿರಕ್ಕೆ ಬರುತ್ತಿರುವ ಆ ರಾಜೇಂದ್ರನನ್ನು 
ಕಂಡು ವಸಿಷ್ಠಮುನಿಯು ಹುಂಕಾರವನ್ನು ಮಾಡಿ ಅವನನ್ನು ದಾರಿಯಲ್ಲಿಯೇ 
ತಡೆದನು. ಬಳಿಕ ಅಭಿಮಂತ್ರಣದಿಂದ ಪವಿತ್ರವಾದ ಜಲವನ್ನು ಆತನ ಮೇಲೆ 
ಫ್ರೋಕ್ಟಿಸಿ ಆ ಮಹಾರಾಜನನ್ನು ರಾಕ್ಚಸಪ್ರಕೃತಿಯಿಂದ ಬಿಡುಗಡೆ ಮಾಡಿದನ್ನು 


ಅಶೀತಿತಮೋ9ಧ್ಯಾಯಃ ೭೩೯ 


ಪ್ರೆತಿಲಭ್ಯ ತತಃ ಸಂಜ್ಞಾ ಮಭಿವಾದ್ಯ ಕೃತಾಂಜಲಿಃ । 


ಉವಾಚ ನೃಪತಿಃ ಕಾಲೇ ವಸಿಷ್ಮಮೃಷಿಸತ್ತಮಂ ॥ ೪೮8 
ಸೌದಾಸೋ ಹಂ ಮಹಾಭಾಗ ದಾಸೋಹಂ ತವ ಸುವ್ರತ! 
ಅಸ್ಮಿನ್ಯಾಲೇ ಯದಿಷ್ಟಂ ತೇ ಬ್ರೂಹಿ ಕಿಂ ಕರವಾಣಿ ತೇ 1೪೯॥ 


ತಸ್ಯ ತದೃಚನಂ ಶ್ರುತ್ತಾ ನೃಪಸ್ಯ ದ್ವಿಜಸತ್ತಮಃ । 
ಜ್ಞಾತ್ವಾ ತಪೋಬಲೇನೈನ ನಿಶ್ವಾಮಿತ್ರಸ್ಯ ಚೇಷ್ಟಿತಂ । 


ರಾಜಾನಂ ಪ್ರತ್ಯುವಾಚೇದಂ ವಿನಯಾವನತಂ ತಥಾ 1೫೦8 
ಜ್ಞಾತನೇನ ಯಥಾಕಾಲಂ ಗಚ್ಛ ರಾಜನ್‌ ಕುಶಸ್ಮಲೀಂ | 
ಮಹಾಕಾಲಸನಿನಾಪೇ ತು ಲಿಂಗಂ ದುಃಸ್ವಪ್ನನಾಶನಂ H ೫೦೧ ೫ 


ರಾಜಸಂಪತ್ಯರಂ ದಿವ್ಯಂ ಪುತ್ರಸೌತ್ರವಿವರ್ಧನಂ । 
ಬ್ರಹ್ಮಹತ್ಯಾಸಹಸ್ರಾಣಾಂ ಸ್ಫೋಟನಂ ಷಾಪನಾಶನಂ | 


ತಸ್ಯ ದರ್ಶನಮಾತ್ರೇಣ ವಿಸಾಸ್ಮಾ ಚ ಭವಿಷ್ಯಸಿ ॥ ೫೨8 
ದುಃಸ್ಪಸ್ನಜಂ ಭಯಂ ಘೋರಂ ವಿನಂಕ್ಸ್ಯತಿ ನ ಸಂಶಯಃ । 
ಪ್ರಹಾಶ್ಚ ಸಾನುಕೂಲಾಸ್ತೇ ಭವಿಷ್ಯಂತಿ ನೃಪೋತ್ತಮ ॥ ೫೩॥ 





೪೮ ಸ್ವಲ್ಪಕಾಲದಮೇಲೆ ರಾಜನು ಪೂರ್ವಸ್ಮರಣೆಯನ್ನು ಹೊಂದಿ ಯಷಿ 
ಶ್ರೇಷ್ಠನಾದ ವಸಿಷ್ಠನಿಗೆ ಅಭಿವಾದನವನ್ನು ಮಾಡಿ ಕೈಗಳನ್ನು ಜೋಡಿಸಿಕೊಂಡು 
ಇಂತೆಂದನು 

೪೯. "" ತಪೋನಿಧಿಯಾದ ಓ ಮಹಾತ್ಮನೆ! ನಾನು ನಿನಗೆ ದಾಸನಾದ 
ಕಲ್ಮಾಷಪಾದರಾಜನು ಈ ಸಮಯದಲ್ಲಿ ನಿನಗೆ ಬೇಕಾದುದನ್ನು ಕೇಳು. 
ನಿನಗೆ ನಿನುಮಾಡಿಕೊಡಲಿ?'' 

೫೦. ಇಂತೆಂದ ರಾಜನ ಮಾತನ್ನು ಕೇಳಿ ಆ ಬ್ರಾಹ್ಮಣೋತ್ತಮನು 
ತನ್ನ ತಪೋಬಲದಿಂದ ಇದೆಲ್ಲವೂ ವಿಶ್ವಾಮಿತ್ರನ ಚೇಸ್ಟಿತನೆಂದರಿತುಕೊಂಡು 
ವಿನಯದಿಂದ ಬಗ್ಗಿ ನಿಂತಿರುವ ಆ ರಾಜೇಂದ್ರನಿಗೆ ಹೇಳತೊಡಗಿದನು 

೫೧. ""ಎಲೈ ರಾಜನೆ! ಹಿಂದೆ ನಡೆದುದೆಲ್ಲವನ್ನೂ ತಿಳಿದೆನು. ನೀನು 
ಶುಶಸ್ಥಳಕ್ಸ್ಟೇತ್ರಕ್ಕೆ ಹೋಗು. ಮಹಾಕಾಲೇಶ್ವರನ ಸಮಿಾಪದಲ್ಲಿಯೇ ದುಃಸ್ವಪ್ನ 
ಗಳನ್ನು ಕಳೆಯುವ ಲಿಂಗವೊಂದಿರುವುದು. 

೫೨. ಆ ದಿವ್ಯಲಿಂಗವು ರಾಜೈಶ್ವರ್ಯಪ್ರದವೂ, ಪುತ್ರಪೌತ್ರಸಂತಾನ 
ವರ್ಧಕವೂ, ಸಾವಿರಾರು ಬ್ರಹ್ಮಹತ್ಯೆಗಳನ್ನು ನಾಶಗೊಳಿಸುವುದೂ, ಸಮಸ್ತ 
ಪಾತಕಗಳನ್ನು ಕಳೆಯುವುದೂ ಆಗಿರುವುದು ಅದನ್ನು ನೋಡುವಮಾತ್ರ 
ದಿಂದಲೇ ನೀನು ಪಾಸರಹಿತನಾಗುವೆ 

೫೩. ದುಃಸ್ವಪ್ನಗಳಿಂದ ನಿನಗ ೦ಟಾಗಿರುವ ಮಹಾಭಯವೂ ನಾಶವಾಗು 





೬೪೦ ಶ್ರೀ ಸ್ಮಾಂದಮ ಹಾಪುರಾಣಂ 


ಇತ್ಯುಕ್ತೋ ಗುರುಣಾ ಭೂಯೋ ನಸಿಷ್ಕೇನ ಮಹಾತ್ಮನಾ | 

ಜಗಾಮ ತ್ವರಿತೋ ದೇನಿ ಮಹಾಕಾಲನನಂ ಶುಭಂ | 

ದದರ್ಶ ತತ್ರ ತಲ್ಲಿಂಗಂ ದುಷ್ಟದುಃಸ್ವಪ್ಪ ನಾಶನಂ ॥ ೫೪ ೫ 
ನಷ್ಟಾಃ ಸರ್ವೇಂಸಿ ದುಃಸ್ಪಪ್ನಾಃ ಸುಸ್ವಸ್ನಾಶ್ಚಾಂಭವಂಸ್ತದಾ। 

ರಾಜಾ ನಿಷ್ಕಲ್ಮಷೋ ಭೂತ್ವಾ ಪುನಃ ಪ್ರಾಪ್ನೋಸ್ನಿಜಂ ಪದಂ । 


ಅಯೋಧ್ಯಾಯಾಂ ಗತೋ ರಾಜ್ಯಂ ಚಕಾರ ಮುದಿತಸ್ತದಾ ॥ ೫೫ 0 
ತದಾಪ್ರಭೃತಿ ದೇವೋಃಯಂ ಸುಸ್ವಪ್ಲೇಶ್ವರಸಂಜ್ಞಕೆಃ 1 
ಬಭೂವ ಭುವನೇ ಖ್ಯಾತಃ ಸರ್ವದುಃಸ್ವಪ್ನನಾಶನಃ 1 ೫೬ 


ಅಸ್ಟಮ್ಯಾಂ ಚ ಚತುರ್ದಶ್ಕಾಂ ದೇವಂ ಸ್ವಪ್ನೇಶ್ವರಂ ಶಿವಂ । 
ದರ್ಶನಂ ಯೇ ಕರಿಷ್ಯಂತಿ ಸ್ನಾತ್ವಾ ಶಿಪ್ರಾಜಲೇ ಶುಭೇ 1 


ಆಜನ್ಮಪ್ರಭವಂ ತೇಷಾಂ ದುಃಸ್ವಪ್ನಂ ಚ ವಿನಶ್ಯತಿ 1 ೫೭॥ 
ಸ ಏನ ಸರ್ವದಾ ಪೂಜ್ಯ ಇಹಲೋಕೇ ಪರತ್ರ ಚ । 
ಯಃ ಪಶ್ಯತಿ ನರೋ ಭಕ್ತ್ಯಾ ದೇವಂ ಸ್ವಸ್ನೇಶ್ವರಂ ಶಿನಂ ॥ ೫೮ ॥: 


ಪುದರಲ್ಲಿ ಸಂದೇಶವಿಲ್ಲ. ಎಲ್ಫೆ ನೃಪಶ್ರೇಷ್ಠನೆ! ಗ್ರಹಗಳೂ ಸಹ ನಿನಗೆ 
ಅನುಕೂಲಗಳಾಗುವುವು '' 

೫೪. ದೇವಿಯೆ! ಇಂತೆಂದ ಗುರುವೂ, ಮಹಾತ್ಮನೂ ಆದ ವಸಿಷ್ಮ 
ಮುನಿಯ ಮಾತುಗಳನ್ನು ಕೇಳಿ ಕಲ್ಮಾಷಪಾದನು ತ್ವರೆಯಿಂದ ಶುಭಕ್ಪೇತ್ರವಾದ 
ಮಹಾಕಾಲವನಕ್ಕೆ ಹೋಗಿ ಭಯಂಕರಸ್ವಪ್ನಗಳನ್ನು ನಾಶಮಾಡುವ ಲಿಂಗವನ್ನು 
ಅಲ್ಲಿ ಕಂಡನು. 

೫೫. ಅಂದಿನಿಂದ ಆತನಿಗೆ ಸಮಸ್ತ ದುಃಸ್ವಪ್ನಗಳೂ ಕಳೆದು ಶುಭಸ್ವಪ್ನ 
ಗಳು ಕಾಣತೊಡಗಿದುವು. ಆತನು ಪಾಪರಹಿತನಾಗಿ ಪುನಃ ತನ್ನ ಸದವಿಯನ್ನು 
ಹೊಂದಿ ಆನಂದದಿಂದ ಅಯೋಧ್ಯೆಗೆ ಹೋಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. 

೫೬. ಅ ದಿನ ಮೊದಲುಗೊಂಡು ಈ ಮಹಾಲಿಂಗವು ದುಃಸ್ವಪ್ನಗಳನ್ನು 
ನಾಶಮಾಡಿ ಸುಸ್ವಪ್ನೇಶ್ವರನೆಂಬ ಹೆಸರಿನಿಂದ ಭೂಲೋಕದಲ್ಲಿ ಪ್ರಖ್ಯಾತವಾಗಿ 
ರುವುದು. 

೫೭. ಯಾನ ಮಾನವರು ಅಷ್ಟಮಿ, ಚತುರ್ದಶಿ ತಿಥಿಗಳಲ್ಲಿ ಪಾವನವಾದ 
ಶಿಪ್ರಾನದಿಯಲ್ಲಿ ಸ್ನಾನವನ್ನು ಮಾಡಿ ಸ್ಪಪ್ನೇಶ್ವರಮಹಾಡೇವನ ದರ್ಶನವನ್ನು 
ತೆಗೆದುಕೊಳ್ಳುವರೊ, ಅವರು ಜನ್ಮಾನಧಿ ಕಂಡಿರುವ ದುಃಸ್ವಪ್ನಗಳೆಲ್ಲವೂ ನಾಶ 
ವಾಗುವುವು. 

೫೮. ಯಾವ ನರನು ಭಕ್ತಿಯಿಂದ ಸ್ವಸ್ನೇಶ್ವರ ಶಿವನನ್ನು ನೋಡುವನೊ, 
ಅವನೇ ಈ ಲೋಕದಲ್ಲಿಯೂ, ನರಲೋಕದಲ್ಲಿಯೂ ಪೂಜಾರ್ಹನಾಗುವನು. 


ಅಶೀತಿತಮೋ9ಧ್ಯಾಯಃ ೭೪೧ 


ಯಂ ಯಂ ಕಾಮಭಿಧ್ಯಾಯ ಮನಸಾಭಿಮತಂ ನರಃ । 

ತಂ ತಂ ದುರ್ಲಭಮಾಪ್ಟೋತಿ ಸುಸ್ವಪ್ನೇಶ್ವರದರ್ಶನಾತ್‌ ॥೫೯॥ 
ನಿಯಮೇನ ಪ್ರಪಶ್ಯಂತಿ ದೇನಂ ಸ್ವಸ್ನೇಶ್ವರಂ ಸದಾ । 

ತೇ ಪ್ರಯಾಂತಿ ತನುಂ ತ್ಯಕ್ತ್ವಾ ಮದೀಯಂ ಭವನಂ ಪ್ರಿಯೇ ॥೬೦॥ 
ಭಕ್ತಿಹೀನಃ ಕ್ರಿಯಾಹೀನೋ ಯಃ ಪಶ್ಯತಿ ಪ್ರಸಂಗತಃ । 

ಸುಪುಣ್ಯಾಂ ಗತಿಮಾಸ್ನ್ನೋತಿ ಯೋಗಿಗಮ್ಯಾಂ ಯಶಸ್ವಿನಿ ॥೬೧॥ 
ಯೇ ಚ ಪುಷ್ಪೈರ್ನಿಚಿತ್ರೆಶ್ಚ್ವ ಪೂಜಯಂತಿ ಚ ಪರ್ವಸು । 

ತೇ ಸರ್ವಕಾಮಸಂಪನ್ನಾಃ ಶ್ರೀಬಲಾರೋಗ್ಯಸಂಯುತಾಃ । 
ದೀರ್ಫಾಯುಷಃ ಶುಭಾಚಾರಾ ಜಾಯಂತೇ ದೇಹಿನೋಮಲಾಃ॥ ೬೨ ॥ 
ಏತೇ ಚ ಬ್ರಹ್ಮನಿಷ್ಸ್ಟಿಂದ್ರಕುಬೇರದಹನಾದಯಃ । 

ಸುಸ್ಪಸ್ನಂ ಪರಮಂ ಪ್ರಾಪ್ತಾಃ ಶ್ರೀಸ್ಕಪ್ಟೇಶ್ವರದರ್ಶನಾತ್‌ ॥ ೬೩ ॥ 


೫೯ ಈ ಸುಸ್ವಪ್ನೇಶ್ವರನ ದರ್ಶನವನ್ನು ಮಾಡುವುದರಿಂದ ಮನುಷ್ಯನು 
ದುರ್ಲಭವಾದ ಯಾವುದೇ ಅಭಿಲಾಷೆಯನ್ನು ಮನಸ್ಸಿನಲ್ಲಿ ಮಾಡಿಕೊಂಡರೂ 
ಅದನ್ನು ಪಡೆದೇ ಪಡೆಯುವನು. ಇದರಲ್ಲಿ ಲೇಶಮಾತ್ರವೂ ಸಂದೇಹವಿರುವು 
ದಿಲ್ಲವು 

೬೦ ಪ್ರಿಯಳೆ! ಯಾರು ನಿಯಮದಿಂದ ನಿತ್ಯವೂ ಸ್ವಪ್ನೇಶ್ವರನ ದರ್ಶನ 
ವನ್ನು ಮಾಡುತ್ತಿರುವರೊ, ಅವರು ದೇಹವನ್ನು ಬಿಟ್ಟಾಗ ನನ್ನ ಲೋಕವನ್ನು 
ಸೇರುವರು 

೬೧. ಎಲೌ ಯಶಸ್ವಿನಿಯಾದ ಪಾರ್ವತಿಯೆ! ಭಕ್ತಿಹೀನನೂ, ಕ್ರಿಯಾ 
ರಹಿತರೂ ಆದವನು ಸಹ ಪ್ರಸಂಗವಶದಿಂದ ಈ ಲಿಂಗವನ್ನು ದರ್ಶನಮಾಡಲು 
ಯೋಗಿಗಳಿಗೆ ಲಭ್ಯವಾದ ಪುಣ್ಯಗತಿಯನ್ನು ಪಡೆಯುವನು. ಅವನಿಗೆ ಎಲ್ಲ 
ಪುಣ್ಯಲೋಕಗಳೂ ಕರತಲಾಮಲಕವಾಗಿರುತ್ತವೆಯೆಂದು ತಿಳಿಯುವವಳಾಗು. 

೬೨ ಯಾವ ಮನುಜರು ಪರ್ವದಿವಸಗಳಲ್ಲಿ ಅನೇಕ ವಿಧಗಳಾದ ಪುಷ್ಪ 
ಗಳಿಂದ ಸ್ವಪ್ನೇಶ್ವರ ನನ್ನು ಪೂಜಿಸುವಕೊ, ಅವರು ಸರ್ವಾಭೀಷ್ಟಗಳನ್ನು 
ಪಡೆದವರೂ, ಐಶ್ವರ್ಯಬಲಾರೋಗ್ಯಸಹಿತರೂ, ದೀರ್ಫಾಯುಷ್ಯವಂತರೂ, 
ಸತ್ಕರ್ಮನಿರತರೂ, ಪರಿಶುದ್ಧರೂ, ಶುಭಾಚಾರಗಳಲ್ಲಿ ನಿಷ್ಕರೂ ಆಗಿ ಹುಟ್ಟುತ್ತಿ 
ರುವರು 

೬೩. ಬ್ರಹ್ಮ, ವಿಷ್ಣು, ಮಹೇಂದ್ರ, ಕುಬೇರ, ಅಗ್ನಿಗಳೇ ಮುಂತಾದ 
ದೇವತೆಗಳೂ ಸ್ವಪ್ನೇಶ್ವರನ ದರ್ಶನದಿಂದಲೇ ಸುಖಸ್ವಪ್ನಗಳನ್ನು ಕಾಣುವವ 
ರಾದರು. 


4೪೨ ಶ್ರೀ ಸ್ಕಾಂಡಮಹಾಪುರಾಣಂ 


ಏಸ ತೇ ಕಥಿತೋ ದೇನಿ ಪ್ರಭಾವಃ ಪಾಪನಾಶನಃ ! 
ಸ್ಪಪ್ನೇಶ್ವರಸ್ಯ ದೇವಸ್ಯ ಶೃಣು ಲಿಂಗಚತುಷ್ಟಯಂ ॥೬೪॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಅವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಮೇ 
$6 ಸ್ವಪ್ಲೇಶ್ವರಮಾಹಾತ್ಮ ವರ್ಣನಂ'' 
ನಾಮಾ;ಶೀತಿತಮೋ$ಂಧ್ಯಾಯಃ 





೬೪. ದೇವಿಯೆ! ಇಂತು ನಿನಗೆ ಸ್ವಪ್ನೇಶ್ವರಮ ಹಾದೇವನ ಪ್ರಭಾವವನ್ನು 
ಹೇಳಿದೆನು. ಪಾಪನಾಶಕವಾದ ಈ ಚರಿತ್ರೆಯಾದಮೇಲೆ ಲಿಂಗಚತುಪ್ಪಯದ 
ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಆವಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಸ್ವಪ್ನೇಶ್ವರಮಹಾತ್ಮ್ಯವರ್ಣನ''ವೆಂಬ 
ಎಂಬತ್ತನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 


ಅಬ್ಬೆ ಕಾಶೀತಿತಮೋಧ್ಯಾಯಃ 
ಪಿಂಗಳೇಶ್ವರಮಾಹಾತ್ಮ್ಯನರ್ಣನಂ 
ಈಶ್ವರ ಉವಾಚ '-- 
ಚತುದ್ವಾ ೯೦ಸ್ಥಿ ತಂ ದೇವಿ ಶೃಣು ಲಿಂಗಚತುಷ್ಟ ಯಂ। 
ಯಸ್ಯ ದರ್ಶನೆನೂತ್ರೆ ಣ ಕ ತಕೃತ್ಯೋ ನರೋ ಭವೇತ್‌ 1೧೩ 
ಅಹಂ ಪೃಷ್ಟಸ್ತ ಯಾ ದೇವಿ” ಕೌತುಕಾಚ್ಚ ವರಾನನೇ । 
ಅತೀನ ರಮುಣೀಯಂ ಚ ಸ್ಮಲಂ ದರ್ಶಯ ಮೇ ಪ್ರಭೋ 3೩೨8 
ಸೇವಿತಂ ಬಹುಭಿಃ ಸಿದ್ಧೆ ತಆಪುನರಾವೃತ್ತಿಕಾಂಕ್ಸಿಭಿಃ । 
ಯದ್ಗುಹ್ಯಂ ಚ ಪವಿತ್ರಂ ಚ ಪ್ರಲಯ ಪ್ಯವಿನಾಶಿ ಯತ್‌ 144% 
ಅನನ್ಯಸದ್ಭೃಶಂ ದಿವ್ಯಂ ಯತ್ತೀರ್ಥಂ ಯತ್ತಪೋವನಂ । 


ಅಸಂಖ್ಯೇಯಗುಣೋಸೇತಂ ಭುಕ್ತಿಮುಕ್ತಿಕರಂ ಶುಭಂ ೫೪ಏ 
ಸುನರ್ಣಶೃಂಗಾಃ ಪ್ರಾಸಾದಾ ಹರ್ಮ್ಯಾಣಿ ವಿವಿಧಾನಿ ಚ। 
ಉದ್ಯಾನಾನಿ ನಿಚಿತ್ರಾಣಿ ಮಾರ್ಗಾಶ್ಚ ವಿನಿಧಾಃ ಶುಭಾಃ 1288 
ಕನ್ನಡದ ಅನುವಾದ 
ಪಿಂಗಳೇಶ್ವರಮಾಹಾತ್ಮ್ಯವರ್ಣನ 


೧. ಮಹಾದೇವನು ಹೇಳುತ್ತಾನೆ -ದೇವಿಯೆ! ಇನ್ನು ಮಹಾಕಾಲವನಡೆ 
ನಾಲ್ಕು ದ್ವಾರಗಳಲ್ಲಿಯೂ ನೆಲಸಿರುವ ಲಿಂಗಚತುಷ್ಟಯದ ಕಥೆಗಳನ್ನು ಕೇಳು- 
ಆವುಗಳನ್ನು ನೋಡುವುದರಿಂದ ಮನುಷ್ಯನು ಕೃತಾರ್ಧನಾಗುವನು. 

೨. ಪ್ರಿಯಳೆ! ಒಮ್ಮೆ ನೀನು ಕುತೂಹಲಭರಿತಳಾಗಿ ನನ್ನನ್ನು ಪ್ರತ್ನೆ 
ಮಾಡಿದೆ "“"ನಾಧ' ನನಗೊಂದು ಅತ್ಯಂತ ರಮಣೀಯವಾದ ಪ್ರದೇಶವನ್ನು 
ತೋರು 

೩ ಆ ಸ್ಥಳವು ಅಪುನರಾವೃತ್ತಿಯನ್ನಸೇಕ್ಟೆಸುವ ಸಿದ್ಧಗಣಗಳಿಂಡೆ 
ಸೇವಿತವೂ, ಗುಪ್ತವೂ, ಪವಿತ್ರವೂ, ಪ್ರಳಯದಲ್ಲಿಯೂ ನಾಶವಾಗದಿರುವುದೂ 
ಆಗಿರಬೇಕು. 

೪. ಅದನ್ನು ಹೋಲುವ ಕ್ಷೇತ್ರವು ಮತ್ತೊಂದಿರಬಾರದು. ಆ ತೀರ್ಥವು 
ಸಮಸ್ತ್ಯಸದ್ದುಣಭರಿತವೂ, ಭೋಗಮೋಕ್ಸಗಳೆರಡನ್ನೂ ಕೊಡುವುದೂ ಅಡೆ 
ತಪೋವನನಾಗಿರಬೇಕು. 

೫. ಅಲ್ಲಿನ ದೇವಾಲಯಗಳು ಚಿನ್ನದ ಕಲಶಗಳಿಂದಲಂಕೃತಗಳಾಗಿ, 
ವಿಧ ವಿಧಗಳಾದ ಉಪ್ಪರಿಗೆಗಳಿಂದಲೂ, ವಿಚಿತ್ರಗಳಾದ ಉದ್ಯಾನವನಗಳಿಂದಲೂ 
ಕೂಡಿದ ಆ ಪಟ್ಟಣದಲ್ಲಿ ಪ್ರಶಸ್ತಗಳಾದ ರಾಜಮಾರ್ಗಗಳು ಶೋಭಿಸುತ್ತಿರಬೇಕು. 


2೪೪ ಶ್ರೀ ಸ್ಕಾಂದಮಹಾಪುರಾಣಂ 


ಸಮಾಹಿತಫಲಾ ವಾಸ್ತಿರ್ಯತ್ರ ಲಭ್ಯಾ ಸುಖೇನ ವೈ । 


ಸಿದ್ಧಚಾರಣಗಂಧರ್ವಕಿನ್ನರೋದ್ಲೀತನಾದಿತಂ ॥೬॥ 
ಪುಣ್ಯಲೋಕೋಪಮಸ್ಥಾನಂ ತ್ರಿನಿಷ್ಟಪನಿಭೂಷಣಂ | 
ಏನಮಭ್ಯರ್ಥಿತೋ ಜೇವಿ ಮಂದರೇ ಚಾರುಕಂದರೇ 1೭॥ 
ಮಯಾ ಪ್ರೋಕ್ತಂ ಪ್ರಸನ್ನೇನ ಸ್ಥಾನಂ ಶೃಣು ಸನಾತನಂ | 
ಮಹಾಕಾಲವನಂ ರಮ್ಯಂ ಸ್ವರ್ಗಾತ್ಸುಖಕರಂ ಪರಂ WSN 


ಅನೌಪಮ್ಯಗುಣೋಹೇತಂ ಭುಕ್ತಿಮುಕ್ತಿಕರಂ ಶುಭಂ | 

ತತ್ಸಮಃ ಕೋಪಿ ಧನ್ಯೋಂನ್ಯೋನ ದೃಷ್ಟೋ ಭುವನತ್ರಯೇ ॥೯॥ 
ದೇವಗಂಧರ್ನಸಿದ್ದೈಶ್ತ ಸೇವ್ಯಂ ವೈ ಮುಕ್ತಿಕಾಂಕ್ಸಿಭಿಃ । 
ನಿನೋದಾರ್ಥಂ ಮಯಾ ಸೃಷ್ಟಂ ತೃತ್ರಿಯಾರ್ಥಂ ಕುತೂಹಲಾತ್‌ ॥೧೦॥ 
ತಿಲಕಂ ಸರ್ನತೀರ್ಥಾನಾಂ ಜಂಬೂದ್ವೀಸೇ ಮನೋರಮೇ ! 
ಇಚ್ಛಾಕಾಮಫಲಾಂವಾಪ್ತಿರನಾಯಾಸೇನ ಲಭ್ಯತೇ H ೧೧॥ 


೬ ಅಲ್ಲಿಗೆ ಬರುವವರಿಗೆ ಅನಾಯಾಸದಿಂದಲೇ ಇಷ್ಟಫಲಗಳು ಲಭಿಸ 
ಬೇಕು. ಸಿದ್ಧರು, ಚಾರಣರು, ಗಂಧರ್ವರು, ಕಿನ್ನರರು ಮೊದಲಾದವರ 
ಮಧುರಗಾಯನದಿಂದ ಆ ಪ್ರದೇಶವು ಪ್ರತಿಧ್ವನಿಸುತ್ತಿರಬೇಕು 

೭ ಸ್ವರ್ಗಕ್ಕೆ ಸಮಾನವಾದ ಆ ಸ್ನಾನವು ಮೂರು ಲೋಕಗಳಿಗೂ 
ಅಲಂಕಾರಪ್ರಾಯವಾಗಿರಬೇಕು ?' ಇಂತೆಂದೊಮ್ಮೆ ನೀನು ಮನೋಹರಕಂದರ 
ಗಳುಳ್ಳ ಮಂದರಪರ್ವತದಲ್ಲಿ ನನ್ನನೊಮ್ಮೆ ಪ್ರಾರ್ಥಿಸಿದೆ. 

೮. ನಾನೂ ಪ್ರಸನ್ನನಾಗಿ ಹೇಳಿದೆನು ಇಂತಹ ಸನಾತನವಾದ ಸ್ಥಾನ 
ವನ್ನು ತಿಳಿಸುವೆನು, ಕೇಳು. ಮನೋಹರವಾದ ಮಹಾಕಾಲವನವು ಸ್ವರ್ಗ 
ಕೈಂತಲೂ ಅತ್ಯಧಿಕ ಸುಖಪ್ರದವಾಗಿರುವುದು. 

೯. ಅದರ ಸದ್ಗುಣಗಳು ಉಪಮಾತೀತಗಳಾಗಿರುವುವು. ಭುಕ್ತಿಮುಕ್ತಿ 
ಗಳನ್ನು ಕೈಗೂಡಿಸುವ ಆ ಶುಭಕ್ಬೇತ್ರಕ್ಕೆ ಸಮಾನವಾದ ಧನ್ಯಪ್ರದೇಶವು ಮೂರು 
ಲೋಕಗಳಲ್ಲಿಯೇ ಬೇರೊಂದು ಕಾಣಲಾರದು. 

೧೦. ದೇವತೆಗಳೂ, ಗಂಧರ್ವರೂ, ಸಿದ್ಧರೂ, ಮೋಕ್ಸಾಪೇಕ್ಷಿಗಳಾದ 
ಮಹರ್ಷಿಗಳೂ ಸೇವಿಸುತ್ತಿರುವ ಆ ಕ್ರೇತ್ರವನ್ನು ವಿನೋದಕ್ಕಾಗಿಯೂ, ನಿನ್ನ 
ಸಂತೋಷಕ್ಕಾಗಿಯೂ, ಕುತೂಹಲದಿಂದಲೂ ನಾನು ನಿರ್ಮಿಸಿದೆನು. 

೧೧. ಮನೋಹರವಾದ ಜಂಬೂದ್ವೀಪದಲ್ಲಿರುವ ಸಕಲ ತೀರ್ಥಗಳಿಗೂ 
ಅದು ತಿಲಕಪ್ರಾಯವಾಗಿರುವುದು. ಅಲ್ಲಿ ಮನುಷ್ಯರಿಗೆ ಸುಲಭದಿಂದಲೇ 
ಸಕಲೇಸ್ಟಫಲಗಳೂ ಲಭಿಸುವುವು. 


ಏಕಾಶೀತಿತಮೋ8ಧ್ಮಾಯಃ ೭೪೫ 


ಜರಾರೋಗಭಯೈರ್ಹೀನಂ ಸರ್ವವ್ಯಾಧಿನಿನರ್ಜಿತಂ । 
ಶಕ್ರಾಂಗ್ಲಿಯಮರಕ್ಕ್ಟೋಂಂಬುವಾಯುಸೋಮೇಶಸೇವಿತಂ | 


ಸ್ವರ್ಗೇ ಪ್ರಮುದಿತಾ ದೇವಾಸ್ತೇಃಪಿ ಕಾಂಕ್ಸಂತಿ ಸರ್ವದಾ ॥ ೧೨ ॥ 
ಅಸಂಖ್ಯೇಯಫಲಂ ತ್ವತ್ರ ಅಕ್ಟಯಾ ಚ ಗತಿಃ ಸದಾ । 

ಯೈರ್ನ ಸಂಸೇನಿತಂ ಸ್ಥಾನಂ ವಂಚಿತಾಸ್ತೇ ನರಾ ಭುನಿ ॥1 ೧೩8 
ಸ್ಪೇತ್ರಸ್ಯ ಚ ಗುಣಾನ್ಸಕ್ತುಂ ದೇವದಾನವಮಾನವೈಃ । 

ಹ ಕಕ್ಕ ತೇ ಪ್ರಯತ್ನಾ ಚ ಸ್ವ ಯಂ ಯತ್ರ ಸ್ಥಿ ತೋಷ್ಯ ಹಂ ॥ ೧೪ ॥ 
ಯತಿ ಂಚಿದಶುಭಂ nds ತೆ ತಂ ಯಾರಾ ಕರ್ಮಣಿ | ೬ 
ಸು ಪ್ರಾಪ್ಯ ತ್ಸ ರ್ವಂ ಭಸ್ಮ: ಸಾದ್ಭ ವೇತ್‌ 8 ೧೫ ॥ 
ನಸಾಗತಿಃ ಕುರುಕ್ಸೇತ್ರೇ ಗಂಗಾದ್ವಾರೇ' ತ್ರಿಪುಸ್ಕರೇ | 

ಯಾ ಗತಿರ್ನಿಹಿತಾ ಪುಂಸಾಂ ಮಹಾಕಾಲವನೇ ಸದಾ ॥ ೧೬ ॥ 
ತಿರ್ಯಗ್ಯೋನಿಗತಾ ಗತ್ವಾ ಮಹಾಕಾಲನನೇ ಸ್ಥಿತಾಃ । 

ತತ್ರೈನ ನಿಧನಂ ಪ್ರಾಸ್ತಾಸ್ತೇ ಯಾಂತಿ ಪರಮಾಂ ಗತಿಂ ॥ ೧೭॥ 


೧೨ ಅಲ್ಲಿ ಮುಪ್ಪುರೋಗಗಳ ಭಯವಿಲ್ಲ ಅದು ಸಕಲ ವ್ಯಾಧಿಗಳಿಂದ 
ವರ್ಜಿತವಾದ ಪ್ರದೇಶವು. ಮಹೇಂದ್ರ, ಅಗ್ನಿ, ಯಮ, ನಿರ್ಬುತಿ, ವರುಣ, 
ವಾಯು, ಚಂದ್ರ, ಮಹೇಶ್ವರರು ಅದನ್ನು ಸೇವಿಸುತ್ತಿರುವರು. ಸ್ವರ್ಗದಲ್ಲಿ 
ಆನಂದದಿಂದಿರುವ ದೇವತೆಗಳೂ ಆ ಕ್ಲೇತ್ರದ ವಾಸವನ್ನು ನಿತ್ಯವೂ ಬಯಸು 
ಕ್ರಿರುವರು. 

೧೩ ಅಲ್ಲಿ ಮಾಡಿದ ಕರ್ಮವು ಅಪರಿಮಿತವಾದ ಫಲವನ್ನು ಕೊಡುವುದು. 
ಮತ್ತು ಯಾವಾಗಲೂ ಅಲ್ಲಿ ಸದ್ಗತಿಯೆ ಲಭಿಸುವುದು. ಯಾವ ನರರು 
ಆ ಸ್ಥಾನವನ್ನು ಸೇವಿಸುವುದಿಲ್ಲವೊ, ಅವರೇ ಭೂಲೋಕದಲ್ಲಿ ಸೌಖ್ಯದಿಂದ 
ವಂಚಿತರಾದವರು 

೧೪. ಈ ಕ್ಷೇತ್ರದ ಗುಣಗಳನ್ನು ವರ್ಣಿಸಲು ದೇವತೆಗಳೂ, ರಾಶ್ಸಸರೂ, 
ಮನುಷ್ಯರೂ ಪ್ರಯತ್ನದಿಂದಲೂ ಶಕ್ತರಾಗಲಾರರು ಅಲ್ಲಿ ನಾನೇ ನೆಲಸಿರುವೆನು. 

೧೫. ಮನುಷ್ಯನು ಜನ್ಮದಲ್ಲಿ ಯಾವ ಅತ್ಯಲ್ಪವಾದ ಪಾತಕವನ್ನು ಮಾಡಿ 
ದ್ದರು ಸಹ ಮಹಾಕಾಲವನವನ್ನು ಸೇರಲು ಅದೆಲ್ಲವೂ ಸುಟ್ಟುಹೋಗುವುದು. 

೧೬. ಸರ್ವಕಾಲದಲ್ಲಿಯೂ ಯಾವ ಪುಣ್ಯಗತಿಯು ಮ ಹಾಕಾಲವನದಲ್ಲಿ 
ಲಭಿಸುವುದೊ, ಅದು ಕುರುಕ್ಸೇತ್ರ, ಗಂಗಾದ್ವಾರ, ತ್ರಿಪುಷ್ಕರಗಳಲ್ಲಿಯೂ 
ಸಿಕ್ಕುವುದಿಲ್ಲ. 

೧೭. ತಿರ್ಯಗ್ಯೋನಿಗಳಲ್ಲಿರುವ ಪ್ರಾ ್ರ್ರಾಣಿಗಳೂ ಮಹಾಕಾಲವನಕ್ಕೆ ಹೋಗಿ 
ಅಲ್ಲಿಯೇ ವಾಸಮಾಡುತ್ತ ಮರಣವನ್ನು "ಹೊಂದಲು ಅವುಗಳೂ ಜತಿ ಮಗತಿ 
ಯನ್ನು ಪಡೆಯುವುವು. 

F 


ಕಿ೪೬ ಶ್ರೀ ಸ್ಥಾಂದಮಹಾಪುರಾಣಂ 


ಮೇರುಮಂದರಮಾತ್ರೋಪಿ ರಾಶಿಃ ಪಾಪಸ್ಯ ಕರ್ಮಣಃ । 
ಮಹಾಕಾಲನನಂ ಪ್ರಾಪ್ಯ ಸರ್ವೋಃಪಿ ವ್ರಜತಿ ಕ್ಷಯಂ ॥ ೧೮ ॥ 
ಪ್ಮಶಾನಮಿತಿ ಚಾಖ್ಯಾತಂ ಮಹಾಕಾಲವನಂ ಪ್ರಿಯೇ । 

ತತ್ತ ಬ್ರಹ್ಮಾದಯೋ ದೇವಾ ನಾರಾಯಣಪುರೋಗಮಾಃ ॥ ೧೯8 
ಯೋಗಿನಶ್ಚ ತಥಾಸಾಂಖ್ಯಾಃ ಸಿದ್ಧಾಶ್ಚ ಸನಕಾದಯಃ । 

ಉಪಾಸತೇ' ಚಮಾಂ ಭಕ್ತಾ ಮದ್ಭ ಕ್ತ್ಯಾ ಮತ್ಸರಾಯಣಾಃ ॥ ೨೦8 
ಯಾ ಗತಿಯೋ ತನಾ ಯಾ ಸರ್ಯಜ್ಞ. ವಾಜಿನಾಂ । 


ಮಹಾಕಾಲನನೇ ಕ್ಷೇತ್ರೇ ಸಾ ಗತಿರ್ನಿಹಿತಾ ನುಯಾ ॥ ೨೧॥ 
ಸೂಹರಾಮಿ ಚ ತತ್ತಸ್ಥಸ್ರ 4ರೋಕ್ಯಂ ಸಚರಾಚರಂ । 

ಅತೋ ದೇನಿ ಸಮಾಖ್ಯಾತಂ ಮಹಾಕಾಲನನಂ ಶುಭಂ H ೨೨॥ 
ಏಮು ಬಹುನಿಧಾಂಛ್ರುತ್ವಾ ಗುಣಾನ್ಸಹುನಿಧಾಂಸ್ತಥಾ | 

ನೇವಿ ತ್ವಂ ವಿಸ್ಮಿತಾ ಜಾತಾ ಗಮನಾಯ ಮನೋ ದಥೇ ॥ ೨೩ 


೧೮. ಮಾನವನು ಮೇರುಮಂದರ ಪರ್ವತಗಳಿಗೆ ಸಮಾನವಾದ ಪಾಪದ 
ಕಾತಿಯನ್ನು ಗಳಿಸಿದ್ದರೂ ಮಹಾಕಾಲವನಕ್ಕೆ ಹೋಗುತ್ತಲೇ ಅದೆಲ್ಲವೂ 
ನಾಶವಾಗುವುದು. 

೧೯-೨೦. ಪ್ರಿಯಳೆ! ಮಹಾಕಾಲವನವು ಸ್ಮಶಾಕಕ್ಷೆ ಶ್ಸೇತ್ರವೆಂದು ಪ್ರ ಸ್ರಖ್ಯಾತೆ 
ವಾಗಿರುವುದು. ಅಲ್ಲಿ ಚತುರ್ಮುಖ, ನಾರಾಯಣಾದಿ ಸೇವತಿಗಳೂ, ಯೋಗಿ 
ನಳೂ, ಸಾಂಖ್ಯರೂ, ಸಿದ್ಧರೂ, ಸನಕಾದಿ ಮಹರ್ಷಿಗಳೂ, ನನ್ನಲ್ಲಿ ಭಕ್ತಿ 
ಯುಳ್ಳವರಾಗಿ. ನನ್ನನ್ನೇ ನಂಬಿಕೊಂಡು ನನ್ನ ಉಪಾಸನೆಯಲ್ಲಿಯೇ ನಿರತ 
ಡಾಗಿರುವರು 

೨೧. ಯೋಗಾಭ್ಯಾಸ ಮತ್ತು ತಪಸ್ಸುಗಳಿಂದ ಯಾವ ಗತಿಯು ಲಭಿಸು 
ಮನೊ, ಯಜ್ಞಗಳನ್ನು ಮಾಡುವುದರಿಂದ ಯಾವ ಗತಿಯುಂಟೊ, ಆ ಸದ್ಗತಿಯೇ 
ಮಹಾಕಾಲವನಕ್ಸೇತ್ರವನ್ನು ಸೇವಿಸುವವರಿಗೆ ನನ್ನಿಂದ ನಿಶ್ಚಯಿಸಲ್ಪಟ್ಟರು 
ವುದು. 

೨೨ ಅಲ್ಲಿ ನೆಲಸಿಯೇ ನಾನು ಚರಾಚರಗಳನ್ನೊಳಗೊಂಡ ಮೂರು 
ಕೋಕಗಳನ್ನೂ ಉಪಸಂಹರಿಸುವೆನಾದುದರಿಂದ ಈ ಕ್ಷೇತ್ರಕ್ಕೆ ಮಹಾಕಾಲವನ 
ಹೆಂಬ ಶುಭನಾಮವುಂಟಾಯಿತು 

೨೩. ಪಾರ್ವತಿಯೆ! ಇಂತು ಈ ಕ್ಷೇತ್ರದ ಅಸಂಖ್ಯಾತ ಗುಣಗಳನ್ನು 
ಫಾನು ಬಹುವಿಧಗಳಾಗಿ ವರ್ಣಿಸಲು ನೀನೂ ವಿಸ್ಮಯಗೊಂಡು ಅಲ್ಲಿಗೆ ಹೋಗಲು 
ಮನಸ್ಸುಳ್ಳವಳಾದೆ. 


ಏಳಾಶೀತಿತಮೋ5ಧ್ಯಾಯಃ ೬೪೬ 


ಶ್ರೇತ್ರಸ್ಕಾಲೋಕನೇ ಚಿತ್ತಂ ಜಾತಮುತ್ಯಂಠಿತಂ ತನ । 

ತ್ವಯಾ ಸಾರ್ಧಂ ಸಮಾಗತ್ಯ ಮಹಾಕಾಲವನೇ ಶುಭೇ 1 ೨೪ 
ಪಶ್ಯ ದೇವಿ ವಿಚಿತ್ರಾಖ್ಯಂ ಯನ್ಮಯಾ ಕಥಿತಂ ತವ । 
ಅಮರೇಶಪುರಸ್ಪರ್ಧಿ ನರ್ಧಿಶಾನಂದಸುಂದರಂ । 

ವರ್ಣಿತಂ ಯನ್ಮಯಾ ದೇವಿ ಭುಕ್ತಿ ಮುಕ್ತಿಕರಂ ಪರಂ H ೨೫4 
ತ್ವಯಾ ಪ್ರೋಕ್ತಂ ನಿಶಾಲಾಕ್ಸಿ ದೃಷ್ಟ್ಯಾ ಕ್ಷೇತ್ರಮನುತ್ತಮಂ । 

ಅಸ್ಯ ಸ್ಥಾನಸ್ಯ ರಕ್ಸಾರ್ಥಂ ಭಕ್ತಂ ಗಣಚತುಷ್ಟಯಂ । 

ನಿಯುಜ್ಯತಾಂ ಮಹಾದೇವ ಸಂಶೋಷಾಯು ಮಮ ಪ್ರಭೋ 1 ೨೬8 
ದ್ವಾರಾಣಿ ತತ್ರ ಚತ್ವಾರಿ ಕ್ರಿಯಂತಾಂ ಪರಮೇಶ್ವರ । 

ಚತ್ವಾರಃ ಕಲಶಾಶ್ವೈವ ಹೈಮಾಃ ಕಾರ್ಯಾ ದೃಢಾಃ ಶುಭಾಃ 83೨೭ ॥ 
ಪೂರ್ವಾದಿಕ್ರಮಯೋಗೇನ ಚತುರ್ವರ್ಗೊೋ ನಿಯೋಜ್ಯತಾಂ | 


ಧರ್ಮಶ್ವಾಂರ್ಥಶ್ಚ ಕಾನುಶ್ಚ ಮೋಕ್ಸಶ್ಚಿನ ಮಹೇಶ್ವರ 8 ೨೮ ॥ 
ತ್ವದೀಯಂ ವಚನಂ ಶ್ರುತ್ವಾ ಮಯಾ ದೇವಿ ಪ್ರಯತ್ನತಃ । 
ಅಸ್ಯ ಕ್ಸೇತ್ರಸ್ಯ ರಕ್ಸಾರ್ಥಂ ಸ್ಮೃತಂ ಗಣಚತುಷ್ಟಯಂ ೫೨೯ 





೨೪ ಆ ಕ್ಷೇತ್ರವನ್ನು ನೋಡಬೇಕೆಂಬ ನಿನ್ನ ಬಯಕೆಯು ತೀವ್ರವಾಗಲು 
ನಾನು ನಿನ್ನೊಡನೆ ಮಹಾಕಾಲವನಕ್ಕೆ ಬಂದು ಇಂತೆಂದೆನು 

೨೫ "ದೇವಿಯೆ! ನಾನು ಹಿಂದೆ ಅತಿ ವಿಚಿತ್ರವೆಂದು ವರ್ಣಿಸಿದ ಈ ಶ್ಸೇತ್ರ 
ವನ್ನು ನೋಡು. ಇದು ದೇವನಗರಿಯನ್ನು ಸರಿಹೋಲುವುದಾಗಿ ಅಡಿಗಡಿಗೂ 
ಆನಂದವನ್ನು ಹೆಚ್ಚಿಸುತ್ತಿರುವ ಸುಂದರನಗರವಾಗಿರುವುದು. ಇದನ್ನೇ ನಾನು 
ಭೋಗಮೋಕ್ಷಸಪ್ರದವಾದ ಉತ್ತಮಕ್ಸೇತ್ರವೆಂದು ಕರೆದುದು '? 

೨೬. ವಿಶಾಲಾಕ್ಸಿಯೆ ! ನೀನು ಈ ಪವಿತ್ರಕ್ಸೇತ್ರವನ್ನು ಕೆಂಡು ಹೇಳ 
ತೊಡಗಿದೆ "" ಮಹೇಶ್ವರ! ಈ ಮಹಾಕ್ಸೇತ್ರದ ರಕ್ಬಣೆಗಾಗಿ ನಿನ್ನ ಭಕ್ತರಾದ 
ನಾಲ್ಕುಜನ ಗಣನಾಯಕರನ್ನು ನಾಲ್ಕು ಕಡೆಗಳಲ್ಲಿ ನೆಲೆಸಹೇಳಿದರೆ ನನಗೆ 
ಸಂತೋಷವಾಗುವುದು. 

೨೭ ದೇವ! ಈ ಪ್ರದೇಶಕ್ಕೆ ನಾಲ್ಕು ಮಹಾದ್ವಾರಗಳನ್ನು ನಿರ್ಮಾಣ 
ಮಾಡಿ ಅವುಗಳಮೇಲೆ ಭಾರನಾದ ನಾಲ್ಕು ಚಿನ್ನದ ಕಳಶಗಳನ್ನು ಸ್ಥಾಪಿಸಬೇಕು. 

೨೮. ಮಹೇಶ್ವರ! ಪೂರ್ವದ್ವಾರವೇ ಮೊದಲಾಗಿ ಪ್ರದಕ್ಷಿಣಾಕ್ರಮದಿಂದ 
ಒಂದೊಂದು ಬಾಗಿಲಲ್ಲಿಯೂ ಧರ್ಮ, ಅರ್ಥ, ಕಾಮ, ಮೋಕ್ಸಗಳು ನೆಲಸುವಂತೆ 
ಮಾಡು '' 

೨೯. ಪಾರ್ವತಿಯೆ ! ನಿನ್ನ ಮಾತನ್ನು ಕೇಳಿ ನಾನೂ ಈ ಕ್ಷೇತ್ರವನ್ನು 
ಪ್ರಯತ್ನದಿಂದ ಕಾಪಾಡಬೇಕೆಂದು ನಾಲ್ವರು ಗಣನಾಯಕರನ್ನು ಸ್ಮಂಸಿಡೆನು. 


೭೪೪ ಶ್ರೀಸಾ ಂಡೆಮೆಹಾಪುರಾಜಂ 


ಚತ್ತಾರ ಈಶ್ವರಾಸ್ತೇಃಸಿ ಸ್ಥಾಪಿತಾಸ್ತದನಂತರಂ । 

ಪಿಂಗರೇಶೋ ಧನಾಧ ಕ್ಷಸುಥಾ ಕಾಯಾವರೋಹಣಃ ॥ 404 
ಬಿಲ್ವೇಶ್ವರೋ ಗಣಶ್ರೆ ಕ್ರೀಷ್ಟೋ ದುರ್ದಶೋ ಗಣನಾಯಕಃ । 

ಏತೇ ಮಯಾ ನಿಯುಕ್ತಾ ನೈ ಸಮರ್ಥಾಃ ಕ್ರೇತ್ರರಕ್ಟೃಣೇ ॥೩೧॥ 
ಪೂರ್ವಾದಿಕ್ರಮಯೋಗೇನ ತೃತ್ಪ್ರಿಯಾರ್ಥಂ ವರಾನನೇ । 


ನಿಯುಕ್ತಾಸ್ತ್ಪನ್ಮತೇನೈನ ಪೂರ್ನಸ್ಕಾಂ ದಿಶಿ ಪಿಂಗಲಃ 1೩೨ 
ದಕ್ಷಿಣಸ್ಯಾಂ ದಿಶಿ ತಥಾ ಪ್ರಿಯೇ ಕಾಯಾಂವರೋಹಣಃ । 
ಬಿಲ್ವೇಶ್ವರಃ ಪ್ರ ಸ್ರತೀಚ್ಯಾ ತು ದುರ್ದರ್ಶಶ್ಚೊ ೇತ್ತರೇ ತಥಾ ॥ ೩೩ 


ಮಾನವಾ ಯೇ ಮ್ರಿ ಯಂತೇಂತ್ರ ಶ್ಸೇತ್ರ ಮಧ್ಯೇ ಗಣೋತ್ತಮಾಃ । 
ತೇಷಾಂ ರಕ್ಸಾ ಹರಾ ಕಾಯಾ ಭವದ್ಧಿ ರ್ಮಮ ಶಾಸನಾತ್‌ ॥ ೩೪॥ 
ಕಥಾಂ ಶೃಣು. ಪ್ರಯತ್ನೇನ ನಿಂಗಲೇಶ್ಚಕಸಂಭವಾಂ | 


ಯಸ್ಯಾಃ ಶ್ರವಣಮಾತ್ರೇಣ ಕೃತಕೃತ್ಯೋ ನರೋ ಭವೇತ್‌ ॥ ೩೫॥ 
ಪಿಂಗಲಾ ಕನ್ಯಕಾ ದೇವಿ ಕಾನ್ಯಕುಬ್ಬೇ ಬಭೂನ ಹ । 
ಸುಶೀಲಾ ಚ ಸುನೇಷಾ ಚ ಸೌಂದರ್ಯೇಣಾತಿನಿರ್ಮಿತಾ ॥ ೩೬ ॥ 


೩೦-೩೧. ಬಳಿಕ ಸರ್ವೇಶ್ವರರಾದ ಈ ನಾಲ್ವರನ್ನೂ ಸ್ಥಾಪಿಸಿದೆನು. 
ಮೊದಲನೆಯವನೇ ಧನೇಶ್ವರನಾದ ಹಿಂಗಲೇಶ್ವರನು. ಎರಡನೆಯವನು 
ಕಾಯಾನರೋಹಣನು. ಮೂರನೆಯವನು ಗಣಾಧ್ಯಕ್ಟೃನಾದ ಬಿಲ್ವೇಶ್ವರನು. 
ನಾಲ್ಕನೆಯ ಗಣನಾಯಕನೇ ದುರ್ದರ್ಶನು ಈ ಸರ್ವಸಮರ್ಥರನ್ನು ನಾನು 
ಕ್ಲೇತ್ರಸಂರಕ್ಷ್ಮಣದ ಕಾರ್ಯದಲ್ಲಿರುವಂತೆ ನೇಮಿಸಿದೆನು 

೩೨. ಸುಂದರಿಯೆ! ನಿನ್ನ ಪ್ರೀತಿಗೋಸ್ಕರ ನಿನ್ನ ಅನುಮತಿಯಂತೆಯೇ 
ಈ ನಾಲ್ವರೂ ಪೂರ್ವದಿಕ್ಕಿನಿಂದ ಕ್ರಮವಾಗಿ ನೆಲೆಗೊಳಿಸಲ್ಪಟ್ಟರು. ಪೂರ್ವ 
ದಿಕ್ಕಿನಲ್ಲಿ ಪಿಂಗಲೇಶ್ವರನಿರುವನು. 

೩೩. ಹಾಗೆಯೇ ದಕ್ಷಿಣದಲ್ಲಿ ಕಾಯಾವರೋಹಣನನ್ನೂ, ಪಶ್ಚಿಮದಲ್ಲಿ 
ಬಿಲ್ವೇಶ್ವರನನ್ನೂ ಉತ್ತರದಲ್ಲಿ ದುರ್ದರ್ಶೇಶ್ವರನನ್ನೂ ನಿಯಮಿಸಿ ಅವರಿಗೆ 
ಇಂತೆಂದು ಹೇಳಿದೆನು 

೩೪ "*"ಎಲ್ಸೆ ಧಿ ಗಣಾಧ್ರಕ್ಟರಿರಾ ಈ ಕ್ಷೇತ್ರದ ಮಧ್ಯ ದಲ್ಲಿ ಯಾವ 
ಮಾನವರು ಸಾಯುವರೊ, ಅವರ ಸಂರಕ್ಷ ಶ್ಸಣೆಯನ್ನು. ಇಹಪರಗಳೆರಡರಲ್ಲಿಯೂ 
ನೀವು ಮಾಡಬೇಕು ಇದು ನನ್ನ ಕಟ್ಟಪ್ಪ ಯೆಂದು ತಿಳಿಯಿರಿ.” 

೩೫. ದೇವಿಯೆ! ಇನ್ನು ಬಿಂಗಲೇಶ್ವರನಿಗೆ ಸಂಬಂಧಿಸಿದ ಕಥೆಯೊಂದನ್ನು 
ಕೇಳು ಆದನ್ನು ಕೇಳುವುದರಿಂದಲೇ ಮಾನವನು ಕೃ ತಕ್ಕ ತ್ಯ ನಾಗು ವನು 

೩೬. ಹಂಡೆ ಕನ್ಯಾಕುಬ್ದ ನಗರದಲ್ಲಿ ಸ ಸೌಶೀಲ್ಯವಕೆಯೂ, ಸುವೇಷಾಢ್ಯ ಳ್ಕೂ 
ಆತ್ಯಂತ ಸುಂದರಾಂಗಿಯೂ ಆದ ಹಿಂಗಳೆಯೆಂಬ ಕನ್ಯೆಯೊಬ್ಬ ಳಿದ್ದಳು. 


ಏಳಾಶೀತಿತನೋ$ಧ್ಮಾಯಃ ೭೪೯ 


ಹಿತಾ ತಸ್ಕಾ ಮಹಾಪ್ರಾಜ್ಞಃ ಸರ್ವಶಾಸ್ತ್ರಾಾರ್ಥೆತತ್ನವಿತ್‌ | 


ಜ್ಞಾ ನಧ್ಯಾನರತಶ್ರೈನ ಸ್ವಾಧ್ಯಾಯಪರಿನಿಸ್ಮಿತಃ ೪೩೭8 
ಪಿಂಗಲೋ ನಾಮ ವಿಪ್ರೇಂದ್ರೋ ಭಾರ್ಯಾ ತಸ್ಯ ಪತಿವ್ರತಾ | 
ಪಿಂಗಾಕ್ಸೀ ನಿಶ್ರುತಾ ಲೋಕೇ ಸಾ ಚ ಪಂಚತ್ವಮಾಗತಾ ॥೩೮॥ 
ತತಸ್ತ್ರೇನ ಸ ದುಃಖೇನ ಗೃಹಸ್ಥಾಶ್ರಮನೀಸ್ಸೃಹಃ । 

ತಪೋವನಂ ಜಗಾಮಾಃಥ ಗೃಹೀತ್ವಾ ತನಯಾಂ ಸ್ವಕಾಂ Han 
ಯಸಿಭಿಃ ಸೇವಿತಂ ಪುಣ್ಯಂ ಶಾಕಮೂಲಫಲಾ ಶನೈಃ | 

ಸ ತತ್ರ ಮುನಿಭಿಃ ಸಾರ್ಧಂ ಧ್ಯಾನಯೋಗಪರಾಯಣಃ ॥೪೦॥ 


ಸಿವಾಸಂ ಕೃತನಾನ್ಹೇನಿ ನಿಂಗಲಾಯಾಶ್ಚ ರಕ್ಷಣಂ । 

ಪಾಲಯಾಮಾಸ ಧರ್ಮಾತ್ಮಾ ಪುತ್ರಿಕಾಂ ಹೃದಯೋಪಮಾಂ ॥೪೧॥ 
ತಾಮೇವ ಸತತಂ ಸಾಧ್ವೀಂ ಮನ್ಯಮಾನೋ ಮಹಾತಪಾಃ । 

ನ ಸಾಣಿಂ ಗ್ರಾಹಯಾಮಾಸ ಮಾತೃಹೀನೇತಿ ಚಿಂತಯನ್‌ ॥ ೪೨ ॥ 


೩೭. ಆಕೆಯ ತಂದೆಯು ತೀಕ್ತ ಬುದ್ಧಿಯೂ, ಸಕಲ ಶಾಸ್ತ್ರಗಳ 
ಅಂತರಾರ್ಥಗಳನ್ನು ತಿಳಿದವನೂ, ಜ್ಞಾನಧ್ಯಾನಗಳಲ್ಲಿ ನಿರತನಾದವನೂ, ವೇದ 
ಗಳಲ್ಲಿ ಪಾರಂಗತನೂ ಆಗಿದ್ದನು. 

೩೮. ಪಿಂಗಲನೆಂಬ ಹೆಸರಿನ ಆ ಬ್ರಾಹ್ಮಣೋತ್ರಮನಿಗೆ ಹಿಂಗಾಕ್ಸಿಯೆಂಬ 
ಪತ್ನಿಯಿದ್ದಳು. ಮಹಾ ಪತಿವ್ರತೆಯೆಂದು ಪ್ರಖ್ಯಾತಳಾಗಿದ್ದ ಆಕೆಯು ಕಾಲ 
ಶ್ರಮದಲ್ಲಿ ಮೃತಳಾದಳು. 

೩೯. ಆ ಮಹಾವ್ಯಸನದಿಂದ ಬ್ರಾಹ್ಮಣನು ಗೃಹಸ್ಥಾಶ್ರಮದಲ್ಲಿ ಶ್ರದ್ಧೆ 
ಯಿಲ್ಲದವನಾಗಿ ತನ್ನ ಮಗಳನ್ನು ಕರೆದುಕೊಂಡು ತಪೋವನಕ್ಕೆ ಹೊರಟು 
ಹೋದನು. 

೪೦. ಮಹರ್ಷಿಗಳ ನಿವಾಸವಾದ ಆ ವನದಲ್ಲಿ ಸೊಪ್ಪುಗಳನ್ನೂ, ಗೆಡ್ಡೆ 
ಗೆಣಸುಗಳನ್ನೂ ತಿನ್ನುತ್ತ ಅನರೊಡನೆಯೇ ಧ್ಯಾನಯೋಗದಲ್ಲಿ ತತ್ಪರನಾಗಿದ್ದನು. 

೪೧. ದೇವಿಯೆ! ಇಂತು ಅಲ್ಲಿ ವಾಸಿಸಿ ಹಿಂಗಲೆಯ ಸಂರಕ್ಸೃಣೆಯನ್ನೂ 
ಮಾಡುತ್ತ ಧರ್ಮೈಕತತ್ಪರನಾದ ಆತನು ಪ್ರಾಣಪ್ರಿಯಳಾದ ಆ ಮಗಳನ್ನು 
ಪೋಷಿಸಿ ಬೆಳೆಸಿದನು. 

೪೨. ಮಹಾ ತಪಸ್ಸಂಪನ್ನನಂದ ಆತನು ತನ್ನ ಮಗಳು ಸರಮಸಾಧ್ವಿ 
ಯೆಂದೂ, ತಾಯಿಯಿಲ್ಲದ ಮಗುವೆಂದೂ ತಿಳಿದು ಆಕೆಯನ್ನು ಯಾರಿಗೂ ದಾನ 
ಮಾಡಲಿಲ್ಲ. 4 


೭೫೦ ಶ್ರೀ ಸ್ಮಾಂದಮಹಾಪುರಾಣಂ 


ವಿರಕ್ತೋಪಿ ಮಹಾಭಾಗ ಸಂಸಾರಾತ್ಸರ್ವಧರ್ಮನಿತ್‌ 1 

ಪುತ್ರಿಕಾಂ ಪ್ರೇಕ್ಟಯನ್‌ ಸಮ್ಮಕ್ಸನ್ಯಾಸಂ ನಾಂಕರೋದ್ಧಶೀ ೪೩೫ 

ಅಥ ಸಂರಕ್ಷಯನ್ಸಾಲಾಂ ಮಾತೃಹೀನಾಂ ತಪಸ್ವಿನೀಂ 1 

ಸಂಯುಕ್ತಃ ಕಾಲಧರ್ನೇಣ ಸ ವಿಪ್ರಃ ಸ್ಪರ್ಜಗಾಮ ಹ 8 ೪೪೨ 

ತತಃ ಸಾ ಪಿಂಗಲಾ ದೀನಾ ಹೀನಾ ಪಿತ್ರಾ ಸುಡುಃಖತಾ । 

ವಿಲಲಾಪಾತುರಾ ದೇವಿ ಪತಿತಾ ಶೋಕಸಾಗರೇ 8 ೪೫೪೬ 
ಬಿಂಗರೋವಾಚ:- 

ಅದ್ಯ ಮೇ ಚ ಪಿತಾ ದೈವಾತ್ಯಾಲಧರ್ನುಮುಪೇಯಿವಾನ್‌ | 

ಮಾಂ ತ್ಯಕ್ತ್ವಾ ಗತವಾನೇಕೋ ದಯಾಲುರ್ನಿಃಸ್ಟೃಹೋ ಯಥಾ 1೪೬೩ 

ಸ ಸಮಃ ಸರ್ವಭೂತೇಷು ಮಮಾಂತೃಂತಂ ಹಿತೇ ರತಃ! 


ಮಾಮೇಕಾಂ ಸಂಪರಿತ್ಯಜ್ಯ ಪರಲೋಕವಿಂತೋಗತಃ 1 ೪೭8 
ಸಾಹಂ ಪರಮಡುಃಖಾರ್ತಾ ಪಿತೃಶೋಕೇನ ವಿಹ್ವಲಾ । 

ಶರೀರಂ ಧಾರಯಾಮಿಾದಂ ಕೃಪಣಂ ವ್ಯರ್ಥಜೀವಿತಂ ॥ ೪೮॥ 
ಬ್ರಹ್ಮಜ್ಞೋಂಪಿ ಹಿ ತಾತೋ ಮೇ ಶಾಂತೋ ದಾಂತೋ ಜಿತೇಂದ್ರಿಯಃ | 
ಮಾಮೇವ ಪಾಲಯಾಮಾಸ ಮಾತೃಹೀನೇತಿ ಚಿಂತಯನ್‌ ॥೪೯॥ 


೪೩ ಸಕಲಾಶ್ರಮಧರ್ಮಗಳನ್ನು ತಿಳಿದ ಆತನು ವಿರಕ್ತ ನಾಗಿದ್ದರೂ, 
ಮಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಲಿಲ್ಲ. 

೪೪. ಇಂತು ತಾಯಿಯಿಲ್ಲದವಳೂ, ತಪೋನಿರತಳೂ ಆದ ಬಾಲಕಿಯನ್ನು 
ಸಂರಕ್ಷಿಸುತ್ತ ಕಾಲಗತಿಗೆ ಸಿಕ್ಕಿ ಆ ಬ್ರಾಹ್ಮಣಶ್ರೇಷ್ಠನೂ ಸ್ವರ್ಗವಾಸಿಯಾದನು. 

೪೫. ದೇವಿಯೆ! ಹೀಗೆ ತಂದೆಯನ್ನೂ ಕಳೆದುಕೊಂಡು ದೀನಳೂ, ಶೋಕ 
ಸಮುದ್ರದಲ್ಲಿ ಮುಳುಗಿದವಳೂ ಆದ ಆ ಬಾಲಕಿಯು ದುಃಖದಿಂದ 
ಪ್ರಲಾಪಿಸಿದಳು 

೪೬, ಫಿಂಗಲೆಯು ಹೇಳುತ್ತಾಳೆ  "" ಇಂದು ನನ್ನ ತಂದೆಯು ನನ್ನ 
ದುರದೃಷ್ಟದಿಂದ ಕಾಲಧರ್ಮವನ್ನು ಹೊಂದಿದನು. ದಯಾಳುವೂ, ನಿಸ್ಸೃಹನೂ 
ಆದ ಆತನು ನನ್ನನ್ನು ತ್ಯಜಿಸಿ ಒಬ್ಬನೇ ಹೊರಟು ಹೋದನು! 

೪೭. ಆತನು ಸಕಲ ಪ್ರಾಣಿಗಳಲ್ಲಿಯೂ ಸಮಾನಬುದ್ಧಿಯುಳ್ಳವನಾಗಿ 
ನನ್ನ ಪರಮಹಿತವನ್ನೇ ಕೋರುತ್ತಿದ್ದು ಈಗ ನನ್ನನ್ನು ಏಕಾಂಗಿಯನ್ನಾಗಿ ಮಾಡಿ 
ಪರಲೋಕಕ್ಕೆ ಹೋಗಿರುವನು. 

೪೮, ಪರಮ ದುಃಖಸಂತಸ್ತಳೂ, ಪಿತೃಶೋಕಾನ್ತಿತಳೂ ಆದ ನಾನು 
ದೀನವೂ, ಕೆಲಸಕ್ಕೆ ಬಾರದುದೂ ಆದ ಈ ಶರೀರವನ್ನು ಧರಿಸಿಕೊಂಡಿರು ವೆನು. 

೪೯. ಬ್ರಹ್ಮಜ್ಞಾನಿಯೂ, ಶಮದಮಾದಿಸಹಿತನೂ, ಜಿತೇಂದ್ರಿಯನೂ 


ಏಳಾಶೀತಿತನೋತಧ್ಯಾಯಃ ೩೫೧ 


ಯೇನ ಸಂರಕ್ಷಿತಾ ಬಾಲ್ಕೇ ಯೇನಾಃಸ್ಮಿ ಪರಿನರ್ಧಿತಾ । 


ತೇನ ಪಿತ್ರಾ ನಿಯುಕ್ತಾಂಹಂ ನ ಜೀವಿಷ್ಯೇ ಕದಾಚನ ॥ ೫೦॥ 
ನದ್ಯಾಂ ವಾ ನಿಸತಿಷ್ಕಾಮಿ ಸನಿದ್ಧೇ ವಾ ಹುತಾಶನೇ । 
ಪರ್ವತಾದ್ವಾ ಪತಿಷ್ಠಾಮಿ ಪಿತೃಹೀನಾ ನಿರಾಶ್ರಯಾ H ೫೧೫ 


ಇತಿ ಶೋಕಾತುರಾ ಬಾಲಾ ನಿಲಪಂತೀ ಪುನಃ ಪುನಃ । 

ಜೋಧ್ಯಮಾನಾ ಮಹಾಭಾಗೈಃ ಸದಾರೈ ರ್ಜುಹಿಸತ್ತಮೈಃ ॥ ೫೨ ॥ 
ಕನ್ಯಕಾಭೀ ರುದಂತೀಭಿರ್ವಯಸ್ಯಾಭಿಃ ಸಮಂತತಃ । 

ಆಲಿಂಗ್ಯಾಲಿಂಗ್ಯ ಬಹುಶಃ ಪೀಡ್ಕಮಾನಾ ಸುದುಃಖಿತಾ। 

ಆಗತ್ಯ ಕರುಣಾವಿಷ್ಟೋ ಧರ್ಮಃ ಪರಹಿತೇ ರತಃ ॥ ೫೩ ॥ 
ಸ್ಮನಿರೋ ಬ್ರಾಹ್ಮಣೋ ಭೂತ್ವಾ ಪ್ರೋನಾಚೇದಂ ವಚಸ್ತದಾ । 

ಅಲಂ ಬಾಲೇ ವಿಶಾಲಾಕ್ಸಿ ರೋದನೈರತಿದಾರುಣೈಃ । 

ನ ಭೂಯಃ ಪ್ರಾಪ್ಯತೇ ತಾತಸ್ತಸ್ಮಾನ್ನಾರ್ಹಸಿ ಶೋಚಿತುಂ ॥ ೫೪॥ 


ಆಗಿದ್ದರೂ ನನ್ನ ತಂದೆಯು ತಾಯಿಯಿಲ್ಲದವಳೆಂಬ ಮಮತೆಯಿಂದಲೇ ನನ್ನನ್ನು 
ಪೋಸಿಸುತ್ತಿದ್ದನು. 

೫೦. ಯಾವನು ನನ್ನನ್ನು ಬಾಲ್ಯದಲ್ಲಿ ಸಂರಕ್ಸಿಸಿದಕೊ, ಯಾವನಿಂದ 
ಪ್ರವರ್ಧಮಾನಳಾಜೆನೊ, ಅಂತಹ ತಂದೆಯನ್ನು ಕಳೆದುಕೊಂಡು ನಾನು ಖಂಡಿತ 
ವಾಗಿಯೂ ಬದುಕಲೆಳಸುವುದಿಲ್ಲ. 

೫೧. ತಂದೆಯನ್ನು ಕಳೆದುಕೊಂಡು ಆಶ್ರಯರಹಿತಳಾದ ನಾನು ನದಿ 
ಯಲ್ಲಿಯೊ ಅಧವ ಉರಿಯುವ ಬೆಂಕಿಯಲ್ಲಿಯೊ ಬಿದ್ದು ಸಾಯವೆನು. ಇಲ್ಲ 
ದಿದ್ದರೆ ಪರ್ವತಶಿಖರದಿಂದ ಹಾರಿಬೀಳುವೆನು '' 

೫೨. ಇಂತೆಂದು ಶೋಕಾತುರಳಾಗಿ ಪ್ರಲಸಿಸುತ್ತಿರುವ ಆ ಬಾಲೆಯನ್ನು 
ಪತ್ನೀಸಮೇತರಾದ ಇತರ ಮಹರ್ಷಿಗಳು ಜ್ಞಾ ನೋಪದೇಶದಿಂದ ಸಮಾಧಾನ 
ಗೊಳಿಸಿದರು. 

೫೩. ರೋದಿಸುತ್ತಿರುವ ತನ್ನ ಸಖಿಯರಾದ ಕನ್ಯಕೆಯರಿಂದ ಪರಿವಾರಿತೆ 
ಳಾಗಿ ಮತ್ತೆ ಮತ್ತೆ ಅವರ ಆಲಿಂಗನಗಳಿಗೊಳಗಾಗಿ ದುಃಖಿಸುತ್ತಿದ್ದ ಆಕೆಯ 
ಬಳಿಗೆ ಸರಹಿತತತ್ಸರನಾದ ಧರ್ಮರಾಜನು ಕೃಪಾನಿಸ್ಟನಾಗಿ ಬಂದನು 

೫೪. ಮುದುಕನಾದ ಬ್ರಾಹ್ಮಣನ ವೇಷವನ್ನು ತಾಳಿ ಬಂದು ಆಕೆಗೆ 
ಹೇಳಿದನು. ""ವಿಶಾಲನೇತ್ರೆಯಾದ ಬಾಲೆಯೆ ! ಕರುಣಾಜನಕವಾದ ಈ ರೋದನ 
ವನ್ನು ಸಾಕುಮಾಡು. ಹೋದ ತಂದೆಯನ್ನು ಪುನಃ ಸಡೆಯಲಾರೆಯಾದುದ 
ರಿಂದ ನೀನು ಶೋಕಸಡುವುದನುಚಿತವು. 


೭೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಅನಿತ್ಯಂ ಯೌವನೆಂ ರೂಪಂ ಜೀವಿತಂ ದ್ರನ್ಯಸಂಚಯಃ 1 


ಪ್ರಿಯಃ ಸಹ ಚ ಸಂವಾಸಸ್ತನ್ನಶೋಚಂತಿ ಪಂಡಿತಾಃ 1 ೫೫ ೫ 
ತ್ವಯಾ ವೈ ತತ್ಕೃತಂ ಕರ್ಮ ಪೂರ್ವಜನ್ಮನಿ ಶೋಭನೇ । 

ಯೇನ ಪಿತ್ರಾ ನಿಯೋಗಃ ಸ್ಕಾದರಣ್ಯೇ ಮುನಿಸೇವಿತೇ ೪ ೫೬ ॥ 
ತ್ವಾಂ ನಿಹಾಯ ಗತಃ ಕಾಪಿ ಪಶ್ಯ ಬಾಲೇ ನಿಧೇರ್ಬಲಂ । 

ಇದೆಂ ಕೃತಮಿದಂ ಕಾರ್ಯನಿದಮನ್ಯತೃತಾಕೃತಂ ॥ ೫೭ ॥ 


ಏವಮಾಹಾಸಮಾಸಕ್ತಂ ಮೃತ್ಯುಃ ಪ್ರಕುರುತೇ ನಶೇ । 
ತಸ್ಮಾದ್ದು ಖಂ ಸಮುತ್ಸೃಜ್ಯ ಶ್ರೋತುಮರ್ಹಸಿ ಶೋಭನೇ ॥ ೫೮ 0 
ಪಿತೃಭ್ಯಾಂ ಚ ನಿಯೋಗಶ್ಚ ಯೇನಾಂಭೂತ್ತವ ಕರ್ಮಣಾ | 


ಪುರಾ ತ್ವಂ ಸುಂದರೀನಾಮ ವೇಶ್ಯಾ ರೂಪೇಣ ಸುಂದರೀ ॥೫೯॥ 
ನೃತ್ಯಗೇಯಾದಿನಿಪುಣಾ ನೀಣಾನೇಣುನಿಚಕ್ಸಣಾ । 
ಆದಿಶ್ಚ ಪಣ್ಯನಾರೀಣಾಂ ಭೂಷಣಾಚ್ಛಾ ದನಾಡಿಭಿಃ ॥ ೬೦ 


೫೫. ಮನುಷ್ಯರ ಯೌವನವೂ, ಸೌಂದರ್ಯವೂ, ಜೀವಿತವೂ, ದ್ರವ್ಯ 
ಸಂಗ್ರಹವೂ, ಪ್ರಿಯರೊಡನೆ ಸಹವಾಸವೂ ಅನಿತ್ಯಗಳೆಂದು ತಿಳಿದೇ ಪ್ರಾಜ್ಞರು. 
ಅವುಗಳಿಗಾಗಿ ದುಃಖಿಸುವುದಿಲ್ಲ 

೫೬, ಮಂಗಳಾಂಗಿಯೆ' ನೀನು ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮದ 
ಫಲವಾಗಿಯೇ ನಿನಗೆ ಈಗ ಮುನಿಸೇವಿತವಾದ ಅರಣ್ಯದಲ್ಲಿ ಪಿತೃವಿಯೋಗ 
ವುಂಟಾಯಿತು. 

೫೭-೫೮. ಆತನು ನಿನ್ನನ್ನು ಬಿಟ್ಟು ಎಲ್ಲಿಯೋ ಹೊರಟುಹೋದನು. 
ವಿಧಿಯ ಬಲವನ್ನು ನೋಡಿ, "" ಇದನ್ನು ಮಾಡಿದೆನು, ಇದನ್ನು ಮಾಡಬೇಕು ; 
ಈ ಕೆಲಸವು ಬೇಕಿ ಪ್ರಾರಂಭವಾಗಿ ಅರ್ಧದಲ್ಲಿ ಸಿಂತಿರುವುದು'' ಮುಂತಾದ 
ಕಾರ್ಯಗೌರವಗಳಲ್ಲಿರುವ ಮನುಷ್ಯನನ್ನೇ ಮೃತ್ಯುವು ವಶಪಡಿಸಿಕೊಳ್ಳುವನು. 
ಆದುದರಿಂದ ನಿನ್ನ ದುಃಖವನ್ನು ಬಿಟ್ಟು ಹಿಂದಿನ ಚರಿತ್ರೆಯನ್ನು ಕೇಳು. 

೫೯. ಯಾನ ಕರ್ಮದಿಂದ ನಿನಗೆ ತಂದೆತಾಯಿಗಳ ವಿಯೋಗವುಂಟಾಯಿ 
ಕೆಂಬುದನ್ನು ಹೇಳುವೆನು. ಹಿಂದೆ ನೀನು ಸರ್ವಾಂಗಸುಂದರಿಯಾಗಿ ಸುಂದರಿ. 
ಯೆಂಬ ಹೆಸರೇ ಉಳ್ಳ ವೇಶ್ಯಾಸ್ತ್ರೀಯಳಾಗಿದ್ದೆ. 

೬೦. ನಾಟ್ಯಸಂಗೀತಗಳಲ್ಲಿ ನಿಪುಣಳೂ, ವೀಣಾವೇಣುವಾದ್ಯಗಳನ್ನು 
ಬಾಜಿಸುವುದರಲ್ಲಿ ಚದುರಳೂ ಆಗಿ ವಸ್ತ್ರಭೂಷಣಾದಿಗಳಿಂದ ಸಕಲ ವೇಶೈಯ. 
ರಿಗೂ ಮೊದಲಿಗಳೆನಿಸಿದ್ದೆ. 


ಏಕಾಶೀತಿತನೋ$ಧ್ಯಾಯಃ। ೭೫೩ 


ತಾಂ ದೃಷ್ಟ್ವಾ ರೂಸಸಂಪನ್ನಾಂ ಸುನೇಷಾಂ ಸುನಿಭೂಷಿತಾಂ | 


ಬ್ರಾಹ್ಮಣೋ ಗುಣವಾನೃಶ್ಲಿದೃಭೂನ ಮದನಾತುರಃ 8೬೧0 
ತಂ ನಿದಿತ್ವಾ ತಥಾ ಭೂತಂ ಬ್ರಾಹ್ಮಣಂ ಮದನಾತುರಂ । 
ಸಮಾಶ್ಚತಸ್ರಸ್ತೇನ ತ್ವಂ ರಮಿತಾ ಕಾಮಿನಾ ತತಃ 1೬೨ ೫ 
ಸೋಹ ಪಾಪರತಿರ್ಮೂಢೋ ಬ್ರಾಹ್ಮಣೋ ವಿಷಯಾತ್ಮಕಃ 

ಹತಃ ಶೂದ್ರೇಣ ಕೇನಾಪಿ ಕಾಮಿನಾ ತನ ವೇಶ್ಮನಿ ॥ ೬೩ ॥ 


ವಿಹಾಯ ಭಾರ್ಯಾಮಸ್ರೌಢಾಂ ಶುಭಾಂ ದಾದಶವಾರ್ಷಿಕೀಂ । 
ಪ್ರಯಾತೋ ನರಕಂ ಘೋರಂ ಶೂದ್ರಾಸಂಪರ್ಕದೂಸಿತಃ 1 ೬೪ 1. 
ತತಸ್ತಸ್ಯ ಪಿತಾ ವಿದ್ವಾನ್ಮಾತಾಂತೀವ ಚ ದುಃಖಿತಾ | 


ಆರ್ತಾ ಪುತ್ರನಿಯೋಗೇನ ಶಾಪೋ ದತ್ತೋ ಭಯಾನಹಃ ॥ ೬೫೫ 
ಮಾತೋವಾಚ - 

ಔಷಧಾದಿಪ್ರಯುಕ್ತಂ ಚ ನಶೀಕರ್ತುಂ ಮುಮಾತ್ಮಜಂ | 

ಯದಸ್ಮಾಕಂ ನಿಯೋಗಾಯ ನಂಚಿತೋ ದುಷ್ಟಚಾರಿಣಿ 8 ೬೬ ॥ 





೬೧ ಇಂತಹ ರೂಪವತಿಯೂ, ಸುವಸ್ತ್ರಭೂಷಣಾಲಂಕೃತಳೂ ಆದ 
ನಿನ್ನನ್ನು ಕಂಡು ಒಬ್ಬಾ ನೊಬ್ಬ ಸದ್ಗುಣಿಯಾದ ಬ್ರಾಹ್ಮಣನು ಕಾಮಬಾಣ 
ಪೀಡಿತನಾದನ. 

೬೨, ಕಾಮಾತುರನಾದ ಆ ಬ್ರಾಹ್ಮಣನನ್ನು ಕಂಡು ಆತನ ಪ್ರೇಮಕ್ಕೆ 
ಪಾತ್ರಳಾದ ನೀನು ಆತನೊಡನೆ ನಾಲ್ಲುವರ್ಷಗಳಕಾಲ ರಮಿಸುತ್ತಿಡ್ದೆ. 

೬೩. ಪಾಸಚಾರಿಯೂ, ಮೂಢನೂ, ವಿಷಯಾತುರನೂ ಆದ 
ಆ ಬ್ರಾಹ್ಮಣನು ನಿನ್ನ ಮನೆಯಲ್ಲಿಯೇ ಮತ್ತೊಬ್ಬ ಶೂದ್ರ ಜಾತಿಯ ವಿಟಿಪುರುಷ 
ನಿಂದ ಹತನಾದನು. 

೬೪. ಹನ್ನೆರಡುವರ್ಷದ ಬಾಲಕಿಯಾದವಳೂ, ಮಂಗಳಾಂಗಿಯೂ ಆದೆ 
ಹೆಂಡತಿಯನ್ನು ಬಿಟ್ಟು ಶೂದ್ರಸ್ತ್ರೀಯ ಸಂಪರ್ಕದಿಂದ *ಕಲ:ಷಿತನಾದ 
ಬ್ರಾಹ್ಮಣನು ಘೋರನರಕಕ್ಕೈದಿದನು. 

೬೫. ಮಹಾವಿದ್ವಾಂಸನಾದ ಅವನ ತಂದೆಯೂ, ತಾಯಿಯೂ ಪುತ್ರಶೋಕ 
ದಿಂದ ಸಂತಪ್ತರಾಗಿ ನಿನಗೆ ಭಯಂಕರಗಳಾದ ಶಾಪಗಳನ್ನಿತ್ತರು. 

೬೬. ತಾಯಿಯು ಹೇಳುತ್ತಾಳೆ -""ನನ್ನ ಮಗನನ್ನು ವಶಗೊಳಿಸಿಕೊಳ್ಳ ಲು: 
ನಮ್ಮನ್ನು ಬಿಟ್ಟು ಬರಲು ಅವನಿಗೆ ಔಷಧಾದಿಗಳನ್ನಿತ್ತು ವಂಚಿಸಿದ 
ದುರಾಚಾರಿಣಿಯು ಫೀನು. 


ಆಜಳ೪ ಶ್ರೀ ಸ್ಕಾಂಹಮಹಾಪುರಾಣಂ 


ಯಸ್ಮಾಚ್ಚ ಮಮ ಪುತ್ರೇಣ ಸಾ ನಿಯೋಗಮಕಾರಯತ್‌ । 

ತೇನ ಜನ್ಮಾಂತರೇ ದೀನಾ ಪತಿಹೀನಾ ಭವತ್ವಸೌ 1೬೭॥ 
ವಿತೋವಾಚ 

ಬಾಲ್ಕೇ ವಯಸಿ ವರ್ತಂತೀ ಮಾತೃಹೀನಾ ಸುದುಃಖಿತಾ । 

ಬಹಿಷ್ಕೃತಾ ವಿವಾಹೇನ ಪಿತೃಹೀನಾ ಭವಿಷ್ಯಸಿ ॥೬೮॥ 
ಧರ್ಮ ಉವಾಚ :- 

ತಸ್ಮಾತ್ಪೂರ್ವಕೃತೇಸೈವ ಕರ್ಮಣಾ ವರವರ್ಣಿನಿ । 

“ಇದಂ ದುಃಖಮನುಪ್ರಾಪ್ತಾ ಕನ್ಯಕಾ ಭವತೀ ಸತೀ Har 
ಬಿಂಗಲೋವಾಚ :- 

ತ್ವಯಾ ಜನ್ಮಾಂತರೇ ವೃತ್ತಂ ಮಮ ಪ್ರೋಕ್ತಂ ದ್ವಿಜೋತ್ತಮ 

ದೂ ಹ ಭವಾನ್‌ ಪ್ರಶ್ನಂ ಪೃಚ್ಛಂತ್ಯಾ ನಿಶ್ಚಯಂ ಸ್ವಕಂ ॥ ೭೦8 


ಇತ್ತ ಸುಧೋರಷಾಸಾಷಂ ಪಾಪಾಚಾರಾ ತಥಾಂಧಮಾ । 

ಕಥೆ ತು ಬ್ರಾಹ್ಮಣೇನಾ:ಹಮುತ್ಪನ್ನಾ ಬ್ರಹ್ಮವಾದಿನಾ 82೭೧೩ 
ದಶಸೂನಾಸಮಶ್ಚಕ್ರೀ ದಶಚಕ್ರಿ ಸಮೋಧ್ವಬಃ | 

ವಶಧ್ವಜ ಸಮಾಪೇಶ್ಯಾ ದಶನೇಶ್ಶಾ ಸಮೋ ನೃಪಃ 1 ೭೨ ॥ 


೬೭. ಇಂತು ಅವಳು ನನಗೆ ಪ್ರತ್ರವಿಯೋಗವನ್ನುಂಟಿ.ಮಾಡಿದವಳಾದುದ 
ರಿಂದ ಅವಳೂ ಮುಂದಿನ ಜನ್ಮದಲ್ಲಿ ದೀನಳೂ, ಗಂಡನಿಲ್ಲದವಳೂ ಆಗಲಿ” 

೬೮ ತಂದೆಯು ಹೇಳುತ್ತಾನೆ --""ದುಷ್ಟಳೆ! ನೀನು ಎಳೆಯವಯಸ್ಸಿ 
ನಲ್ಲಿರುವಾಗಲೇ ತಾಯಿಯನ್ನು ಕಳೆದುಕೊಂಡು ದುಃಖಗೊಳ್ಳುತ್ತ ಮದುವೆಯೂ 
ಇಲ್ಲದವಳಾಗಿ ಕಡೆಗೆ ತಂದೆಯಿಂದಲೂ ಎನನ್ನು ಪಡೆಯುವೆ” 

೬೯. ಧರ್ಮನು ಹೇಳುತ್ತಾನೆ ಓ ಬಾಲಕಿಯೆ! ಇಂತು ನಿನ್ನ ಪೂರ್ವ 
ಜನ್ಮದ ಕರ್ಮದ ಫಲವಾಗಿಯೇ ಈಗ ನೀನು ಕನ್ಯೈಯಾಗಿರುವಾಗಲೇ 
ಈ ದುಃಖಕ್ಕೆ ಭಾಗಿಯಾದೆ. 

೭೦. ಹಿಂಗಳೆಯು ಹೇಳುತ್ತಾಳೆ -- ಎಲೈ ಬ್ರಾಹ್ಮಣಕ್ರೇಷ್ಠನೆ! ನೀನು 
ಜನ್ಮಾಂತರದ ವೃತ್ತಾ ಅತನನ್ನು ತಿಳಿಸಿದೆ ಆದುದರಿಂದ ನಾನು ಕೇಳುವ ಸ ಸ್ರತ್ನೆಗೆ 
ನಿಶ್ಚಯವೂ ಹ ಧಾರ್ಧವೂ ಆಡನಿ ನಿನ್ನ ಉತ್ತರವನ್ನು ಹೇಳುವವನಾಗ.. 

೭೧ ಇಂತಹ ಮಹಾ ಪಾತಕನನ್ನು ಮಾಡಿ 'ಾಸಚಂತಳಾಃ ನೀಚಳೂ 
ಆಗಿದ್ದ ನಾನು ಈಗ ಬ್ರಹ್ಮವಾದಿಯಾದ ಬ್ರಾಹ್ಮಣೋತ್ತಮನಿಗೆ ನುಗಳಾಗಿ ಹೇಗೆ 
ಹುಟ್ಟದೆನು? 

೭೨. ಎಣ್ಣೆಯ ಗಾಣವು ಹತ್ತು ಪ್ರಾ ಣಿಪತ್ಯೆ ಗಳಿಗೆ ಸಮನಾದುದು. 
ಮದ್ಯದ ಭಟ್ಟಿ ಯಂಗಡಿಯು ಹತ್ತು ಗಾಣಗಳಿಗೆ ಸವ. ವೇಶ್ಯೆ ಯು ಹತ್ತು 
ಭಟ್ಟಿ ಯಂಗಡಿಗಳಿಗೆ ಸಮಾನಳು. ರಾಜನು ಹತ್ತು ವೇಶೈ ಯರಿಗೆ ತಕ. 


ಏಳಾಶೀತಿತನೋ6ಧ್ಯಾಯಃ ೩೫೫: 


ಏವಂ ವದಂತಿ ಧರ್ಮಜ್ಞ ಬ್ರಾಹ್ಮಣಾಃ ಸಂಶಿತವ್ರತಾಃ । 

ತಸ್ಮಾದ್ದಿಜೋತ್ತಮಾದಸ್ಮಾತೃಥಂ ಜನ್ಮಾಂಭನನ್ಮಮು 8 ೭೩ ೩ 
ಬ್ರಾಹ್ಮಣ ಉವಾಚ:- 

ಪಾಪಾಚಾರಪರಾಪಿ ತ್ವಂ ಬ್ರಾಹ್ಮಣಾನಾಂ ಕುಲೇ ಶುಚೇ 

ಉತ್ಪನ್ನಾ ತತ್ರ ವಕ್ಟ್ರ್ಯಾಮಿ ಕಾರಣಂ ಶೃಣು ಪಿಂಗಲೇ 1 ೭೪॥ 

ಬ್ರಾಹ್ಮಣೋ ನಿಷಯಾಸಕ್ತಃ ಕಶ್ಚಿದ್ದದ್ಳೋ ನೃಪಾಜ್ಞಯಾ । 

ಚೌರ್ಯಂ ಕರ್ಮ ಕೃತಂ ತೇನ ವೇಶ್ಕಾಲುಬ್ಳೇನ ಸುಂದರಿ ॥ ೭೫8 

ಮುಚ್ಛತಾಂ ಚ ತ್ವಯಾ ಸ್ಯ್ಯಕ್ತಂ ನ ಚೌರೋ ನೈವ ಪಾತಕಂ । 

ಯದ್ಯನೇನ ಕೃತಂ ಚೌರ್ಯಂ ತನ್ಮಯೈನ ಕೃತಂ ಭವೇತ್‌ 8೭೬೫ 

ದದಾಮಿ ವಿತ್ತಮಧಿಕಂ ಮುಚ್ಯತಾಂ ದ್ವಿಜಸತ್ತಮಃ । 


ಇತ್ಯುಕ್ತ್ವಾ ಗೃಹಮಾನೀಯ ತೇನೈವ ಸಹಿತಾ ಪುನಃ 8೭೭ ॥ 
ಗೃಹಂ ಚ ಕಲ್ಪಿತಂ ಶುಭ್ರಂ ಪುಷ್ಪಧೂಪಾದಿವಾಸಿತಂ । 


ರಮಿತಶ್ಚ ತ್ವಯಾ ವಿಪ್ರೋ ಯಥಾಸುಖಮನುತ್ತಮಂ ॥೭೮॥ 


೭೩. ಇಂತು ಧರ್ಮವನ್ನರಿತನರೂ, ನಿಯತಾತ್ಮರೂ ಆದ ಬ್ರಾಹ್ಮಣರು 
ಹೇಳ.ತ್ತಿರುವರು. ಆದುದರಿಂದ ಈ ಬ್ರಾಹ್ಮಣಶ್ರೇಷ್ಠನಲ್ಲಿ ನನಗೆ ಜನ್ಮವು ಹೇಗೆ 
ಲಭಿಸಿತು? 

೭೪ ಬ್ರಾಹ್ಮಣನು ಹೇಳುತ್ತಾನೆ --ಎಲೌ ನಿಂಗಳೆಯೆ! ನೀನು ಪಾಪಾ 
ಚಾರಥಿರತಳಾಗಿದ್ದರೂ ಬ್ರಾಹ್ಮಣರ ಉತ್ತಮ ಕುಲದಲ್ಲಿ ಹುಟ್ಟಿರುವುದಕ್ಕೆ ಕಾರಣ 
ವನ್ನು ಹೇಳುವೆನು, ಕೇಳು. 

೭೫. ಸುಂದರಿಯೆ ! ವೇಶೈಯಾಗಿದ್ದ ನಿನ್ನಲ್ಲಿ ಮೋಹಗೊಂಡ ಬ್ರಾಹ್ಮಣ 
ನೊಬ್ಬನು ವಿಷಯಾತುರನಾಗಿ ಚೌರ್ಯವನ್ನು ಮಾಡಲು ರಾಜನ ಅನುಜ್ಞೆ 
ಯಂತೆ ಭಟರು ಆತನನ್ನು ಬಂಧಿಸಿದರು 

೭೬ ಆಗ ನೀನು ರಾಜನ ಬಳಿಗೆ ಹೋಗಿ ಇಂತೆಂದೆ "" ಈತನನ್ನು ಬಿಟ್ಟು 
ಬಿಡಿರಿ. ಈತನು ಜೋರನೂ ಅಲ್ಲ ವ ಪಾತಕವನ್ನೂ ಮಾಡಿಲ್ಲ. ಇವನು 
ಚೌರ್ಯವನ್ನು ಮಾಡಿದ್ದರೆ ಅದಕ್ಕೆ ಕಾರಣಳಾದ ನಾನೇ ಮಾಡಿದಂತಾಯಿತು. 

೭೭ ಆದುದರಿಂದ ಅಧಿಕಥನವನ್ನು ರಾಜದಂಡವಾಗಿ ಕೊಡುವೆನು. 
ಈಬ್ರಾಹ್ಮ ೋತ್ತಮನನ್ನು ಬಿಟ್ಟುಬಿಡಿ2.'' ಇಂತೆಂದು ನುಡಿದು ಆತನೊಡನೆಯೇ 
ನೀನು ಮತ್ತೆ ಮನೆಯನ್ನು ಸೇರಿದೆ 

೭೮. ಮನೆಯನ್ನು ಶುಭ್ರಗೊಳಿಸಿ ಪುಷ್ಪಧೂಪಾದಿ ಸುಗಂಧಯುಕ್ತವನ್ನಾಗಿ 
ಮಾಡಿ ನೀನು ಆ ಬ್ರಾಹ್ಮಣನೊಡನೆ ಸ್ವೇಚ್ಛೆ ಯಾಗಿ ಉತ್ತಮರೀತಿಯಿಂದ 
ರಮಿಸುತ್ತಿದ್ದೆ. 


ತಿಳ೫೬ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಯ ಪುಣ್ಮಸ್ಯ ಮಾಹಾತ್ಮ್ಯಾದ್ಗತಾ ಸ್ಪರ್ಗಮನುತ್ತಮಂ । 


ಸಮುತ್ಪನ್ನಾ ಕುಲೇ ಪುತ್ರೀ ಬ್ರಾಹ್ಮಣಸ್ಯ ವಿಶೇಷತಃ nan 
ಅಾಪಾಚ್ಛೆನ ವಿಯೋಗಂ ತ್ವಂ ಪ್ರಾಸ್ತಾ ಪುತ್ರ್ಯಧುನಾ ಪರಂ ॥ ೪೦॥ 
ಹಿಂಗಲೋವಾಚ 


ಪೂರ್ವಜನ್ಮನಿ ನೇಶ್ಕಾಂಹಂ ಜಾತಾ ದುಷ್ಕೃತಕಾರಿಣೀ I 

ಪರದ್ರವ್ಯಪರಾ ದುಷ್ಬಾ ಶೌಚಾಚಾರವಿನರ್ಜಿತಾ । 

ಇದಾನೀಂ ದುಃಖಿತಾ ಜಾತಾ ಪಿತೃಮಾತೃವಿಯೋಗತಃ ॥ ೪೧॥ 

ಪಾಣಿಗ್ರಹಣಧರ್ಮೆೇಣ ವರ್ಜಿತಾ ಶಾಪತಃ ಪ್ರಭೋ | 

ಪ್ರಸಾದಂ ಕುರು ಮೇ ವಿಪ್ರ ಕೋ ಭವಾನ್ಯಥಯಸ್ವ ಮೇ ॥ 6೨ 

ಈಥಂ ಜನ್ಮ ನ ಮೇ ಭೂಯಾತೃಥಂ ಮುಕ್ತಿರ್ಭವೇನ್ಮಮ । 

ಭವಬಂಧವಿನಿರ್ಮುಕ್ತಾ ಕಥಂ ಯಾಸ್ಯಾಮಿ ಸದ್ಧತಿಂ ॥ ೮೩ ॥ 
ವಿಪ್ರ ಉವಾಚ :- 

ಧರ್ಮೊೋಹಂ ದ್ವಿಜರೂಪೇಣ ತ್ವಾಂ ಜಿಜ್ಞಾಸುರಿಹಾಗತಃ । 

ಮಮೋಪದೇಶಾತ್ರನ್ವಂಗಿ ಲಿಂಗಸ್ಕೈಕಸ್ಕ ದರ್ಶನಾತ್‌ । 

ಸ್ಪೇತ್ರಸ್ಯ ಚ ಪ್ರಸಾದಾತ್ತಂ ಪರಾಂ ಮುಕ್ತಿಮವಾಪ್ಸ್ಯಸಿ ॥ ೮೪ ॥ 





೭೯. ಆ ಪುಣ್ಯದ ಫಲವಾಗಿ ನೀನು ಸ್ವಲ್ಪಕಾಲ ಸ್ವರ್ಗಲೋಕಕ್ಕೆ ಹೋಗಿ 
ಪುನಃ ಭೂಲೋಕದಲ್ಲಿ ಬ್ರಾಹ್ಮಣೋತ್ತಮನ ಪುತ್ರಿಯಾಗಿ ಜನಿಸಿದೆ. 

೮೦. ಮಗಳೆ! ಆ ಬ್ರಾಹ್ಮಣದಂಪತಿಗಳ ಶಾಪದಿಂದ ಈಗ ಈ ಮಹಾ 
ವಿಯೋಗವನ್ನೂ ತಾಳಿರುವೆ. 

೮೧. ಹಿಂಗಲೆಯು ಹೇಳುತ್ತಾಳೆ ಹಿಂದಿನ ಜನ್ಮದಲ್ಲಿ ನಾನು ದುಷ್ಠಾರ್ಯ 
ಪ್ರಸಕ್ತಳೂ, ಪರದ್ರವ್ಯಾಪಹಾರಿಣಿಯೂ, ದುಷ್ಪಳೂ, ಶೌಚಾಚಾರಗಳ್ನಾದವಳೂ 
ಆದ ವೇಕೈೆಯಾಗಿದ್ದೆನು. ಅದರಿಂದ ಈಗ ನಾನು ತಂದೆತಾಯಿಯರನ್ನು ಕಳೆದು 
ಕೊಂಡು ಈ ದುಃಖಕ್ಕೊಳಗಾದೆನು 

೮೨ ಶಾಪದ ಕಾರಣದಿಂದ ನನಗೆ ಮದುವೆಯೂ ಇಲ್ಲದಂತಾಯಿತು. 
ಬ್ರಾಹ್ಮಣಶ್ರೇಷ್ಠನೆ! ನನ್ನಲ್ಲಿ ಕೃಪೆಮಾಡಿ ನೀನಾರೆಂಬುದನ್ನು ತಿಳಿಸ, 

೮೩. ನನಗೆ ಮತ್ತೆ ಜನ್ಮವಿಲ್ಲದಂತಾಗುವುದು ಹೇಗೆ? ಹೇಗೆತಾನೆ ನಾನು 
ಮುಕ್ತಳಾಗುವೆನು? ಈ ಸಂಸಾರಬಂಧದಿಂದ ಬಿಡುಗಡೆಯನ್ನು ಹೊಂದಿ ನಾನು 
ಸದ್ಗತಿಯನ್ನು ಹೇಗೆ ಪಡೆಯುವೆನು? 

೮೪ ಬ್ರಾಹ್ಮಣನು ಹೇಳುತ್ತಾನೆ ನಾನೇ ಧರ್ಮನು. ಬ್ರಾಹ್ಮಣನೇಷ 
ದಿಂದ ನಿನ್ನ ಆಂತರ್ಯವನ್ನು ತಿಳಿಯಲು ಇಲ್ಲಿಗೆ ಬಂದೆನು. ಸುಂದರಿಯೆ! 
ನನ್ನ ಮಾತಿನಂತೆ ನೀನು ಶಿನಲಿಂಗವೊಂದನ್ನು ನೋಡುವುದರಿಂದಲೂ, ಕ್ಸೇತ್ರ 
ವೊಂದರ ಮಾಹಾತ್ಮ್ಯದಿಂದಲೂ ಉತ್ತಮವಾದ ಮೋಕ್ಸನನ್ನು ಹೊಂದುವೆ. 


ಏಳಾಶೀತಿತನೋ$ಧ್ಯಾಯಃ ೭೬೫೩೭ 


ಹಿಂನಲೋವಾಚ:- 
ಕಸ್ಮಿನ್ಕೈತ್ರೇ ಸರಾ ಮುಕ್ತಿಃ ಕಸ್ಯ ಲಿಂಗಸ್ಯ ದರ್ಶನಾತ್‌ । 
ಲಭ್ಯತೇ ಸಹಸಾ ಧರ್ಮ ಏತದಿಚ್ಛಾಮಿ ವೇದಿತುಂ 1 ೮೫ 8 
ಧರ್ಮ ಉವಾಚ. 
ಅಸ್ತಿ ಗುಪ್ತತಮಂ ಕ್ರೇತ್ರಂ ಮಹಾಕಾಲವನಂ ಶುಭಂ । 
ಸರ್ವೇಷಾಮೇವ ಜಂತೂನಾಂ ಹೇತುರ್ಮೋಕ್ಸಸ್ಕ್ಯ ಸರ್ವದಾ ॥ ೮೬॥ 
ತಸ್ಮಿನ್ಸೇತ್ರವರೇ ಪುಣ್ಯೇ ಸ್ಥಾನೇ ಯೋಜನವಿಸ್ತೃತೇ । 
ಲಿಂಗಂ ಮೋಕ್ಬ್ಸಪ್ರದಂ ಪುತ್ರಿ ಪೂರ್ವಸ್ಯಾಂ ದಿಶಿ ಸಂಸ್ಥಿತಂ । 
ತಸ್ಯ ದರ್ಶನಮಾತ್ರೇಣ ಮುಕ್ತಿಮಾಪ್ಸ್ಯಸಿ ಪಿಂಗಲೇ ॥ ೮೭॥ 
ತಸ್ಯ ತದ್ವಚನಂ ಶ್ರುತ್ವಾ ಧರ್ಮಸ್ಯ ಚ ಯಶಸ್ವಿನಿ । 
ಜಗಾನು ಪಿಂಗಲಾ ತೂರ್ಣಂ ಯತ್ರ ತಲ್ಲಿಂಗಮುತ್ತಮಂ | 


ದದರ್ಶ ಪರಯಾ ಭಕ್ತ್ಯಾ ಪಸ್ಪರ್ಶ ಚ ಪುನಃ ಪುನಃ ॥ ೮೮ ॥ 
ದರ್ಶನಾತ್ರಸ್ಯ ಲಿಂಗಸ್ಯ ತಸ್ಮಿಂಲ್ಲಿಂಗೇ ಲಯಂ ಗತಾ। 
ಅತ್ರ ಚಾಂವಸರೇ ದೇವಾಃ ಪ್ರೋಚುಸ್ತತ್ರೈನ ಸಂಸ್ಥಿತಾಃ ॥೮೯॥ 


೮೫. ಪಿಂಗಲೆಯು ಹೇಳುತ್ತಾಳೆ -- ಎಲೈ ಧರ್ಮರಾಜನೆ! ಯಾವ 
ಕ್ಷೇತ್ರದಲ್ಲಿ ಯಾವ ಲಿಂಗದ ದರ್ಶನದಿಂದ ಶೀಘ್ರವಾಗಿ ನನಗೆ ಮೋಕ್ಸವು 
ಸಿಕ್ಕುವುದೆಂಬುದನ್ನು ತಿಳಿಯಲಪೇಕ್ಸಿಸುತ್ತೇನೆ. 

೮೬. ಧರ್ಮನು ಹೇಳುತ್ತಾನೆ ಭೂಲೋಕದಲ್ಲಿ ಮಹಾಕಾಲವನವೆಂಬ 
ಗುಪ್ತಕ್ಟೇತ್ರವೊಂದಿರುವುದು. ಅದು ಯಾವಾಗಲೂ ಸಕಲಪ್ರಾಣಿಗಳ ಮೋಕ್ಬಕ್ಕೂ 
ಕಾರಣವಾಗಿರುವುದು. 

೮೭. ಮಗಳೆ! ಯೋಜನವಿಸ್ತಾರದ ಪುಣ್ಯಪ್ರದವಾದ ಆ ಉತ್ತವ'` 
ಕ್ಷೇತ್ರದ ಪೂರ್ವದಿಕ್ಕಿನಲ್ಲಿ ಮೋಕ್ಸಪ್ರದವಾದ ಲಿಂಗವೊಂದು ನೆಲಸಿರುವುದು. 
ಅದನ್ನು ನೋಡುವುದರಿಂದಲೇ ನೀನು ಮೋಕ್ಸವನ್ನು ಪಡೆಯುವೆ 

೮೮. ಪಾರ್ವತಿಯೆ! ಯಮಧರ್ಮನ ಆ ಮಾತುಗಳನ್ನು ಕೇಳಿದ 
ಕ್ಷಣದಲ್ಲಿಯೇ ಪಿಂಗಲೆಯು ವೇಗವಾಗಿ ಹೊರಟು ಆ ಉತ್ತಮಲಿಂಗವಿದ್ದಲ್ಲಿ 
ಸೇರಿ ಪರಮಭಕ್ತಿಯಿಂದ ಅದನ್ನು ನೋಡಿ ಪುನಃ ಪುನಃ ಮುಟ್ಟ ಸೇವಿಸಿದಳು. 

೮೯, ಆ ಲಿಂಗವನ್ನು ನೋಡಿದ ಮಾತ್ರದಿಂದಲೇ ತಾನೂ ಅದರಲ್ಲಿಯೇ 
ಐಕ್ಯವನ್ನು ಹೊಂದಿ ಅದೃಶ್ಯಳಾದುದನ್ನು ಕಂಡು ಅಲ್ಲಿಯೇ ನಿಂತಿದ್ದ ದೇವತೆ 
ಗಳೆಲ್ಲರೂ ಇಂತೆಂದರು. 


೩೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಅನೃಜನ್ಮನಿ ಪಾಪಿಷ್ಮಾ ಮುಕ್ತಾ ತ್ವಂ ಸಿಂಗಲೇಕ್ಚಣಾ 8೯೦8 
ಆತೋ ಲೋಕೇಷು ವಿಖ್ಯಾತಃ ಪಿಂಗಲೇಶ್ವರಸಂಜ್ಞಕಃ । 
ಭವಿಷ್ಯತಿ ನ ಸಂದೇಹೋ ಮಹಾಸಾತಕನಾಶನಃ “row 
ದಿಶಿ ಪಶ್ಯಂತಿ ಯೇ ಗತ್ವಾ ಪೂರ್ವಸ್ಕಾಂ ಪಿಂಗಲೇಶ್ವರಂ ! 
ತೇಷಾಂ ಶತಕ್ರತುಸ್ತುಷ್ಟಃ ಪೂಜಾಂ ಸಮ್ಯಗ್ವಿಧಾಸ್ಕೃತಿ 8೯೨೪ 
ದೇವಾ ವಶ್ಯಾ ಭವಿಷ್ಯಂತಿ ಸ್ವರ್ಗಸ್ತೇಷಾಂ ನ ಸಂಶಯಃ । 
ಭವಿಷ್ಯತಿ ಚ ವಶಗಾ ನಗರೀ ಚಾ ಮರಾವಶೀ ೪೯೩೬ 


ಧರ್ಮೋ ಧನೇನ ಸಹಿತಃ ಕುಲೇ ತೇಷಾಂ ನ ಪಶ್ಯತಿ । 
ಲೋಕೋ ಧರ್ಮೇಣ ಚರತಾಂ ವಶಗಃ ಸಂಭವಿಷ್ಯತಿ | 


ಸಿತ್ಛೂಣಾಮಕ್ಪಯಾ ತೃಪ್ತಿರ್ಭವಿಷ್ಯತಿ ನ ಸಂಶಯಃ ೯೪a 
ಅಶ್ವಮೇಧಸಹಸ್ರೇಣ ಯತ್ಪುಣ್ಯಂ ಸಮುದಾಹೃತಂ । 

ತತ್ಸರ್ನಂ ಭನಿತಾ ಸಮ್ಯಕ್ಸಿಂಗಲೇಶ್ವರದರ್ಶನಾತ್‌ ೫ ೯೫ 
ಯಾನಿ ಲಿಂಗಾನಿ ಕ್ಲೇತ್ರೇಃಸ್ಮಿನ್ಲೋಸ್ಕೂನಿ ಪ್ರಕಟಾನಿ ಚ । 

ಪೂಜಿತಾನಿ ಭವಂತೀಹ ಪಿಂಗಲೇಶ್ವರದರ್ಶನಾತ್‌ ॥೯೬॥ 


೯೦ "ರಕ್ತನೇತ್ರೆಯಾದ ನೀನು ಪೂರ್ವಜನ್ಮದಲ್ಲಿ ಪಾತಕಿಯಾಗಿದ್ದರೂ 
ಇಲ್ಲಿ ಈ ಜನ್ಮದಲ್ಲಿ ಮೋಕ್ಸವನ್ನು ಹೊಂದಿದೆ. 

೯೧, ಆದುದರಿಂದ ಈ ಮಹಾಲಿಂಗವು ಮುಂದೆ ಪಿಂಗಲಶ್ವರನೆಂದೇ 
ಪ್ರಖ್ಯಾತವಾಗಿ ವ. ಹಾಪಾತಕಗಳನ್ನೂ ನಾಶಗೊಳಿಸುವುದರಲ್ಲಿ ಸಂಶಯವಿಲ್ಲ. 

೯೨-೧೩, ಯಾರು ಈ ಶ್ಪೇತ್ರದ ಪೂರ್ವದಿಕ್ಕಿಗೆ ಹೋಗಿ ಈ ನಿಂಗಲೇಶ್ವರ 
ನನ್ನು ನೋಡುವರೊ, ಅವರಲ್ಲಿ ಮಹೇಂದ್ರನು ಸಂತುಷ್ಟನಾಗಿ ಪೂಜೆಯನ್ನು 
ಮಾಡ. ವನು. ಅವರಿಗೆ ದೇವತೆಗಳೂ ಆಜ್ಞಾ ಕಾರಿಗಳಾಗುವರು. ಸ್ವರ್ಗವೂ, 
ರಾಜಧಾನಿಯಾದ ಅಮರಾನತೀನಗರವೂ ವಶವಾಗುವುದರಲ್ಲಿ ಸಂದೇಹವಿಲ್ಲ 

೯೪, ಆವರ ಕುಲದಲ್ಲಿ ಧರ್ಮವೂ, ಐಶ್ವರ್ಯವೂ ಎಂದಿಗೂ ನಾಶವಾಗು 
ವುದಿಲ್ಲ ಧರ್ಮದಿಂದ ನಡೆಯುತ್ತಿರುವ ಅವರಿಗೆ ಲೋಕವೇ ವಶವಾಗುವುದು. 
ಅವರ ಧರ್ಮಾಚರಣೆಯಿಂದ ಪಿತೃಗಳಿಗೂ ಅಕ್ಸಯ ತೃಪ್ತಿಯುಂಟಾಗುವುದು 

೯೫. ಒಂದು ಸಾವಿರ ಅಶ್ವಮೇಧಯಜ್ಞಗಳನ್ನು ಮಾಡುವುದರಿಂದ 
ಯಾವ ಪುಣ್ಯವು ಲಭಿಸುವುದೆಂದು ಹೇಳಲ್ಪಟ್ಟ ರುವುದೊ, ಅದೆಲ್ಲವೂ ವಿಧಿಪೂರ್ವಕ 
ವಾದ ಸಿಂಗಲೇಶ್ವರನ ದರ್ಶನದಿಂದಲೇ ಲಭಿಸುವುದು. 

೯೬. ಈ ಸಿಂಗಲೇಶ್ವರನೊಬ್ಬನನ್ನು ನೋಡಿ ಸೇವಿಸುವುದರಿಂದ ಈ ಮಹಾ 
ಕ್ಷೇತ್ರದಲ್ಲಿ ಎಷ್ಟು ಲಿಂಗಗಳು ಗುಪ್ತಗಳಾಗಿಯೂ, ಪ್ರಕಟಗಳಾಗಿಯೂ 
ಇರುವುವೊ, ಅವುಗಳ್ಲೆವನ್ನೂ ಸೇಗಿಸಿದಂತಾಗುವುದು. 


ಏಳಾಶೀತಿತನೋ$ಧ್ಯಾಯಃ ೭೫೯ 


ಏಸ ತೇ ಕಥಿತೋ ದೇವಿ ಪ್ರಭಾವಃ ಸಾಪನಾಶನಃ । 
ಪಿಂಗಲೇಶ್ವರದೇನಸ್ಕ ಶೃಣು ಕಾಯಾಃನರೋಹಣಂ ॥೯೭॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಮೇ 
4«"ಹಿಂಗೇಲೆಶ್ವರಮಾಹಾತ್ಮ್ಯನರ್ಣನಂ' ನಾಮೈಕಾ5ಶೀತಿತಮೋ9ಧ್ಯಾಯಃ 


೯೭. ದೇವಿಯೆ! ಇಂತು ನಿನಗೆ ದಿಂಗರೇಶ್ವರಮಹಾದೇವನ ಪ್ರಭಾವ 
ವನ್ನೊಳಗೊಂಡ ಪಾಸಸರಿಹಾರಕನಾದ ಕಥೆಯನ್ನು ಹೇಳಿದೆನು. ಇನ್ನು 
ಕಾಯಾನರೋಹಣೇಶ್ವರನ ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ದವಾದ 
ತ್ರೀಸ್ಕಾಂದಮಹಾಪುರಾಣದ ಐದನೆಯ ಅನಂತ್ಯಖಂಡದ ಎರಡನೆಯ ಚತುರಶೀತಿಲಿಂಗೆ 
ಮಾಹಾತ್ಮ ದಲ್ಲಿ 6 ಸಿಂಗಲೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಎಂಬತ್ತೊಂದನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಧ ದ್ವ್ಯಶೀತಿತಮೋಂಧ್ಯಾಯಃ 
ಉಯಾವರೋಹಣೇಶ್ವರಮಾಹಾತ್ಮ್ಯವರ್ಣನಂ 


ಮಹಾದೇವ ಉವಾಚ:- 
ಕಾಯಾಂನರೋಹಣಸ್ಯಾಪಿ ಉತ್ಪತ್ತಿಂ ಶೃಣು ಪಾರ್ವತಿ । 





ಯಸ್ಯಾಃ ಶ್ರವಣಮಾತ್ರೇಣ ನ ನರಃ ಕಾಯವಾನ್‌ ಭವೇತ್‌ non 

ಬ್ರಹ್ಮಣಃ ಸೃಷ್ಟಿಕಾಮಸ್ಯ ಮನೋರ್ವೈವಸ್ವತೇಂತರೇ 

ದಕ್ಬಸ್ತೃಜಾಯತಾಂಗುಷ್ಠಾದ್ದಕ್ಸಿಣಾತ್ಸ ಪ್ರಜಾಪತಿಃ ॥೨॥ 

ವಾಮಾದಜಾಯತಾಂಗುಷ್ಕಾದ್ಭಾರ್ಯಾ ತಸ್ಯ ಮಹಾತ್ಮನಃ । 

ತಸ್ಯಾಂ ಪಂಚಾಶತಂ ಕನ್ಯಾಃ ಸ ಏವಾಂಜನಯತೃ್ರಭುಃ 8೩॥ 

ತಾಃ ಸರ್ವಾಶ್ವಾಃನವದ್ಯಾಂಗೀಃ ಕನ್ಯಾಃ ಕಮುಲಲೋಚನಾಃ । 

ಪುತ್ರಿಕಾಃ ಸ್ಥಾಸಯಾಮಾಸ ನಷ್ಟಪುತ್ರಃ ಪ್ರಜಾಪತಿಃ ೪೪॥ 

ದದೌ ಸ ದಶ ಧರ್ಮಾಯ ಕಶ್ಯಪಾಯ ತ್ರಯೋದಶ । 

ದಿವ್ಯೇನ ವಿಧಿನಾ ದೇವಿ ಸಪ್ತವಿಂಶತಿಮಿಂದವೇ ೪೬೫0 
ಕನ್ನಡದ ಅನುವಾದ 


ಕಾಯಾನರೋಹಣೇಶ್ವರಮಾಹಾತ್ಮ್ಯವರ್ಣನ 

೧. ಮಹಾದೇವನು ಹೇಳುತ್ತಾನೆ ದೇವಿಯೆ! ಇನ್ನು ಕಾಯಾವರೋ 
ಹಣೇಶ್ವರನು ಉದ್ಭವಿಸಿದ ಕಥೆಯನ್ನು ಕೇಳು. ಅದನ್ನು ಕೇಳಿದಮಾತ್ರದಿಂದಲೇ 
ನರನು ಮತ್ತೆ ದೇಹವನ್ನು ಧರಿಸುವುದಿಲ್ಲ. 

೨. ವೈವಸ್ವತಮನ್ವಂತರದ ಆದಿಯಲ್ಲಿ ಲೋಕವನ್ನು ಸೃಷ್ಟಿಮಾಡಲೆಳಸಿದ. 
ಬ್ರಹ್ಮದೇವನ ಬಲಗೈಯ ಹೆಬ್ಬೆರಳಿನಿಂದ ದಕ್ಷನು ಹುಟ್ಟ ಪ್ರಜಾಪತಿಯಾದನು. 

೩. ಎಡಗೈಯ ಹೆಬ್ಬೆರಳಿನಿಂದ ಆ ಮಹಾತ್ಮನಿಗೆ ತಕ್ಕ ಹೆಂಡತಿಯುಂಟಾ 
ದಳು. ಪ್ರಜೇಶ್ವರನಾದ ಆತನು ಆಕೆಯಲ್ಲಿ ಐವತ್ತುಮಂದಿ ಕನೈೈಯರನ್ನು ಪಡೆದನು. 

೪. ಆ ಎಲ್ಲ ಕನ್ಯೈಯರೂ ನಿರ್ದೋಷದೇಹಗಳುಳ್ಳವರೂ, ಕಮಲನೇತ್ರೆ 
ಯರೂ ಆಗಿದ್ದರು. ಗಂಡುಮಕ್ಕಳಿಲ್ಲದ ಆ ದಕ್ಟನು ಅವರನ್ನೇ ಪುತ್ರರನ್ನಾಗಿ. 
ಭಾವಿಸಿದ್ದನು 

೫. ಹತ್ತುಮಕ್ಕಳನ್ನು ಯಮಧರ್ಮನಿಗೂ, ಕಶ್ಯಪನಿಗೆ ಹದಿಮೂರು 
ಕನೈೈಯರನ್ನೂ ಕೊಟ್ಟು ಇಪ್ಪತ್ತೇಳು ಕನ್ಯೆಯರನ್ನು ದೈವವಿಧಿಯಿಂದ ಚಂದ್ರನಿಗೆ 
ಮದುವೆ ಮಾಡಿದನು. 


ದ್ವಶೀತಿಕಮೋತಧ್ಯಾಯಃ ೭೬೧ 


ಕೋಹಿಣೇ ವಲ್ಲಭಾ ಜಾತಾ ತಸ್ಯ ಚಂದ್ರಸ್ಯ ಸರ್ವದಾ । 


ಷಡ್ವಿಂಶತಿಕೃತೇ ಚಂದ್ರಃ ಶಪ್ರೋ ದಕ್ಟೇಣ ಪಾರ್ವತಿ Han 
ಚಂದ್ರೇಣಾಪಿ ತಥಾ ಶಪ್ತೋ ದಕ್ಷಃ ಪ್ರಾಚೇತಸಃ ಕೃತಃ । 
ಅಯಜತ್ಸೋಂಶ್ರಮೇಥಧೇನ ಭೂತ್ವಾ ಪ್ರಾಚೇತಸಾತ್ಮಜಃ ॥೭॥ 
ನಾಂಮಂತ್ರಿತೋ ಹಂ ನೋಹೇನ ದಕ್ಷೇಣ ಪರ್ವತಾತ್ಮಜೇ । 

ತತ್ರ ದೇನನಿಕಾಯಾನಾಂ ಯಜ್ಞಭಾಗಾನಶೇಷತಃ Hen 
ಹನ್ಯವಾಹಸ್ತದಾಯುಕ್ತೋ ನಹನ್ಮಂತ್ರೆಃ ಸನಾರಿತಃ । 

ತ್ವಯಾ ದೃಷ್ಟೋ ನಿಶಾಲಾಕ್ಸಿ ನಿರಾಲಂಬೇಂಂಬರೇ ಸ್ಥಿತಃ ॥೯॥ 
ಸ್ಮರಂತ್ಯಾ ಪೂರ್ವವೈರಂ ತು ವಿಜ್ಞಪ್ರೋಂಹಂ ತ್ವಯಾ ಪ್ರಿಯೇ । 

ತ್ವಂ ದೇವಃ ಸರ್ವದೇವಾನಾಂ ಗಶಿಶ್ಚ ಶರಣಂ ತಥಾ ॥ ೧೦॥ 
ತ್ವಂ ಯಜ್ಞಸ್ತ್ವಂ ನಷಟ್ಕಾರೋ ಹೋತಾಃ ಧ್ವರ್ಯುಸ್ತಮೇನ ಚ! 
ತ್ವಯಾ ವಿನಾ ಕಥಂ ಯಜ್ಞೋ ವರ್ತತೇ ಸರ್ವದೇವಪ ॥ ೧೧೫ 
ದೇವಾನಾಂ ಭಾಗಧೇಯಾನಿ ವಹತ್ಯಗ್ನಿರಯಂ ಭಯಾತ್‌ । 

ಸ ಗರ್ನಶ್ಚ್ವಾಂವಲಿಪ್ತಶ್ಚ ದಕ್ಷಃ ಪ್ರಾಚೇತಸಃ ಕಲ ॥ ೧೨೪ 





೬. ಪಾರ್ವತಿಯೆ ! ಅವರಲ್ಲೆಲ್ಲ ರೋಹಿಣಿಯೇ ಚಂದ್ರನಿಗೆ ಪರಮಪ್ರಿಯ 
ಳಾದಳು. ಉದಾಸೀನದಿಂದ ಕಾಣಲ್ಪಡುತ್ತಿದ್ದ ಇತರ ಇಪ್ಪತ್ತಾರು ಪತ್ನಿಯರ 
ಕಾರಣದಿಂದ ದಕ್ಷನು ಚಂದ್ರನಿಗೆ ಶಾಪವನ್ನಿತ್ತನು 

೭. ಚಂದ್ರನೂ ದಕ್ಷನಿಗೆ ಶಾಪವನ್ಸಿತ್ತು ಪ್ರಚೇತನಿಗೆ ಮಗನಾಗಿ ಹುಟ್ಟು 
ವಂತೆ ಮಾಡಿದನು. ಇಂತು ಹುಟ್ಟಿದ ದಕ್ಟಬ್ರಹ್ಮನು ಅಶ್ವಮೇಧಮಹಾ 
ಯಜ್ಞವನ್ನು ಮಾಡಿದನು. 

೮೯. ಪರ್ವತರಾಜಕಕ್ಯೆಯೆ ! ಬುದ್ಧಿ ಮೋಹದಿಂದ ದಕ್ಷನು ನನ್ನನ್ನು 
ಕರೆಯಲಿಲ್ಲ... ಆಗ ಮಂತ್ರಗಳಿಂದ ಆಹೂತನಾಗಿ ದೇವಸಮೂಹಗಳಿಗೆಲ್ಲ 
ಹವಿರ್ಭಾಗಗಳನ್ನು ತೆಗೆದುಕೊಂಡು ಆಕಾಶದಲ್ಲಿ ನಿಂತಿದ್ದ ಅಗ್ನಿಯನ್ನು ನೀನು 
ಕಂಡೆ. 

೧೦. ಪೂರ್ವವೈರವನ್ನು ನೆನೆದು ನೀನು ನನ್ನಲ್ಲಿ ವಿಜ್ಞಾಪಿಸಿಕೊಂಡೆ. 
ನೀನೇ ಸಕಲ ದೇವತೆಗಳಿಗೂ ಗತಿದಾಯಕನು. ಅವರಿಗೆ ಆರಾಧ್ಯದೈವವೂ 
ಶರಣ್ಯನೂ ನೀನೇ ಆಗಿರುವೆ. 

೧೧. ನೀನೇ ಯಜ್ಞವು. ವಷಟ್ಯಾರವು. ಹೋತೃವು. ಅಧ್ವರ್ಯುವು. 
ಸರ್ವದೇವತೆಗಳ ಪಾಲಕನಾದ ನೀನಿಲ್ಲದೆ ಈ ಯಜ್ಞವು ಹೇಗೆ ನಡೆಯುತ್ತಿರು 
ವುದು? 

೧೨. ಈ ಅಗ್ನಿಯು ಭಯದಿಂದ ಕೂಡಿದವನಾಗಿ ದೇವತೆಗಳ ಹವಿರ್ಭಾಗ 


೭೬೨ ಶ್ರೀ ಸ್ಥಾಂದಮಹಾಪುರಾಣಂ 


ಅನುಸ್ಮರನ್‌ ಪೂರ್ವವೈರಂ ನೈವ ದಾಸ್ಯತ್ಯಶಾಸಿತಃ । 


ಕಾಯಹೀನಶ್ಚ ಕರ್ತವ್ಯೋ ದಕ್ಸೋ ವಸ್ನಿಸ್ತಫೈನ ಚ ॥ ೧೩8 
ಯೇಚ ಯಜ್ಞೇ ಸಮಾನೀತಾ ದೇವಾ ದಕಶ್ಚಸ್ಯ ಶಂಕರ । 

ತೇ ಸರ್ವೇ ಕಾಯರಹಿತಾಃ ಕಾರ್ಯಸ್ತ್ರಿ ಪುರಸೂದನ 8 ೧೪ 8 
ಏವಮುಕ್ತೇ ತ್ವಯಾ ದೇವಿ ಮಯಾಃಪ್ರ್ಯುಕ್ತಂ ವರಾನನೇ । 
ಪೂರ್ವಜನ್ಮನಿ ದಕ್ಸೋಂಯಂ ಪಿತಾ ತನ ಶುಚಿಸ್ಮಿತೇ 1 ೧೫ ॥ 


ವಹ್ನಿಶ್ವಾದೇಶಕಾರೀಚ ದೇವಾಃ ಕ್ರೀಡನಕಾಃ ಪ್ರಿಯೇ । 
ಮದೀಯಂ ವಚನಂ ಶ್ರುತ್ವಾ ಕೃತಃ ಕ್ರೋಧಸ್ತ್ಮೃಯಾ ಪ್ರಿಯೇ ॥ ೧೬8 
ಲಲಾಟೀ ಭ್ರುಕುಟೀಂ ಕೃತ್ವಾ ಪ್ರೋಚ್ಛ ಎಸಂತ್ಯಾ ಪುನಃ ಪುನಃ । 


ಕ್ರೋಧಾತ್ಮರೇಣ ನಾಸಾಂಗ್ರಂ ಮರ್ದಿತಂ ಬಹುಶಸ್ತದಾ 8 ೧೭ 8 
ತಸ್ಮಿನ್‌ ಸಂಮರ್ಯಮಾನೇ ತು ನಾಸಾಗ್ರೇ ಪರ್ನತಾತ್ಮಜೇ | 
ಜಾತಾಸ್ತ್ರೀಭ್ರುಕುಟೀವಕ್ರಾ ಚತುರ್ದಂಸ್ಭ್ರಾ ತ್ರಿಲೋಚನಾ 1 ೧೮ 8 


ಗಳನ್ನೊಯ್ಯುತ್ತಿರುವನು ಪ್ರಚೇತಪುತ್ರನಾದ ದಕ್ಷನು ಗರ್ವದಿಂದ ದೂಷಿತ 
ನಾಗಿರುವನು. 

೧೩. ಹಿಂದಿನ ವೈರವನ್ನೇ ನೆನೆದು ನಿನಗೆ ಯಜ್ಞ ಭಾಗವನ್ನು ಕೊಡುವುದಿಲ್ಲ. 
ಆಗ ಆತನಿಗೆ ತಕ್ಕ ಶಾಸನವಾಗಲಿಲ್ಲ. ಈಗ ದಕ್ಬನೂ, ಅಗ್ನಿಯೂ ದೇಹವಿಲ್ಲ 
ದವರಂತೆ ಮಾಡಬೇಕು 

೧೪. ಶ್ರಿಪುರನಾಶಕನೆ! ಹಾಗೆಯೇ ಈ ದಕ್ಷನ ಯಜ್ಞಕ್ಕೆ ಕರಿಯಲ್ಪ 
ಟ್ಟಿರುವ ದೇವತೆಗಳು ಯಾರಿರುವರೊ, ಅವರೆಲ್ಲರನ್ನೂ ದೇಹರಹಿತರನ್ನಾಗಿ 
ಮಾಡಬೇಕು. 

೧೫. ದೇವಿಯೆ! ಇಂತೆಂದ ನಿನಗೆ ನಾನೆಂದೆನು.  "" ನಗೆಮೊಗದವಳೆ ! 
ಹಿಂದಿನ ಜನ್ಮದಲ್ಲಿ ಈತನು ನಿನಗೆ ತಂದೆಯಾಗಿದ್ದನು. 

೧೬. ಅಗ್ನಿಯು ನಿನ್ನ ಅಪ್ಪಣೆಯಂತೆ ನಡೆಯುವ ಸೇವಕನಾಗಿದ್ದನು. 
ದೇವತೆಗಳು ಆಟದ ಗೆಳೆಯರಾಗಿದ್ದರು.” ನನ್ನ ಈ ಮಾತಿಗೆ ನೀನು ಕೋಪ 
ಗೊಂಡವಳಾದೆ. 

೧೭ ಹಣೆಯಲ್ಲಿ ಹುಬ್ಬನ್ನು ಗಂಟಿಕ್ಸಿ ಮತ್ತೆ ಮತ್ತೆ ದೀರ್ಫಶ್ವಾಸಗಳನ್ನು 
ಬಿಡುತ್ತ ಕೋಪದಿಂದ ಅನೇಕವೇಳೆ ಮೂಗಿನ ತುದಿಯನ್ನುಜ್ಜಿದೆ. 

೧೮. ಪರ್ವತಕುಮಾರಿಯೆ! ಇಂತು ಉಜ್ಜಲ್ಪಟ್ಟಿ ನಾಸಿಕದ ತುದಿಯಿಂದೆ 
ಹುಬ್ಬುಗಂದಟ್ಟವಳೂ, ನಾಲ್ಕುಕೋರೆಹಲ್ಲುಗಳುಳ್ಳವಳೂ, ಮೂರುಕಣ್ಣಿನವಳೂ 
ಆದ ಹೆಂಗಸು ಹುಟ್ಟಿದಳು. 


ಪ್ವ್ಯಶೀತಿತಮೋ8ಧ್ಯಾಯಃ ೭೬4 


ಬದ್ಧ ಗೋಧಾಂಗುಲಿತ್ರಾ ಚ ಕನಚಾಬದ್ಧಮೇಖಲಾ [ 


ಸ ಖಡ್ಗಾ ಸಧನುಸ್ಕಾ ಚ ಸತೂಣಾ ಸ ಪತಾಕಿನೀ 1೧೯೬ 
ಸಹಸ್ರಾಸ್ಕಾ ಶತಭುಜಾ ಸಹಸ್ಪಚರಣೋದರೀ । 

ಪ್ರತಿಕೂಲೈಃ ಪದೈರ್ಜೇನಿ ಕಂಪಯಂತೀ ತಥಾ ಭುವಂ ॥ ೨೦॥ 
ಕೃತಂ ನಾಮ ತ್ವಯಾ ದೇನಿ ತಾಂ ದೃಷ್ಟ್ವಾ ಚ ತಮೋಮಯಾಂ । 
ಭದ್ರಕಾಲೀ ಚ ಮಾಯಾ ಚ ಸರ್ವಲೋಕನಮಸ್ಕೃತೇ ॥ ೨೧8 


ಮಯಾ ಸೃಷ್ಟಸ್ತು ಪುರುಷಸ್ತಾದೃಶೋ ಲೋಮಶಪಹರ್ಷಣಃ ! 
ಸ ಚಾಪಿ ಪ್ರಾಂಜಲಿರ್ಭೂತ್ವಾ ಮಾಮುವಾಚ ಪುನಃ ಪುನಃ । 


ಆಜ್ಞಾಪಯ ಸುರೇಶಾನ ಕಿಂಕರೋವಿ ಜಗತ್ರಭೋ Hu ೨೨ ॥ 
ತತೋ ದೇವಿ ಮಯಾಜ್ಞ ಪ್ರೋ ಭಾವಂ ಜ್ಞಾತ್ವಾ ತ್ವದೀಯಕಂ । 

ಕೃತ್ವಾ ನಾಮ ಮನೋಜ್ಞಂ ತು ವೀರಭದ್ರ ಇತಿ ಸ್ಮೃತಃ ॥ ೨೩ 8 
ವೀರಭದ್ರ ಮಮಾದೇಶಾದೃದ್ರಕಾಲ್ಯಾ ಸಹಾಃಂನಯಾ । 
ಪ್ರಾಚೇತಸಾತ್ಮಜಂ ದಕ್ಸಂ ಸ ಗರ್ವಂ ಸಹದೈವತಂ ॥ ೨೪ ೫ 
ವಿಧ್ವಂಸಯ ಗಣಾಧ್ಯಕ್ಷ ಸ ಯಜ್ಞಂ ಸಪರಿಗ್ರಹಂ । 

ದತ್ತಂ ಮಯಾ ಮಹತ್ಸೈನ್ಯಮಸಂಖ್ಯೇಯಗುಣಸ್ಕ ಚ ॥ ೨೫ ॥ 





೧೯ ಅವಳು ಮುಂಗೈಬೆರಳುಗಳಿಗೆ ಕೈಚೀಲಗಳನ್ನೂ, ದೇಹಕ್ಕೆ ಕವಚ 
ವನ್ನೂ, ಕತ್ತಿ, ಬಿಲ್ಲು. ಬತ್ತಳಿಕೆ, ಪತಾಕೆಗಳನ್ನೂ ತಾಳಿದ್ದಳು. 

೨೦ ಸಾವಿರಾರು ಮುಖಗಳೂ, ಪಾದಗಳೂ, ಹೊಟ್ಟಿ ಗಳೂ ಉಳ್ಳ 
ಆಕೆಯು ನೂರಾರು ಬಾಹುಗಳಿಂದ ಆಯುಧಗಳನ್ನು ಹಿಡಿದು ಹಿಂದಕ್ಕೆ ಇಡುವ 
ಹೆಜ್ಜೆಗಳಿಂದ ಭೂಮಿಯನ್ನು ನಡುಗಿಸುತ್ತಿದ್ದಳು. 

೨೧. ತಮೋಮಯಾಕಾರವುಳ್ಳ ಆ ವ್ಯಕ್ತಿಯನ್ನು ಕಂಡು ಸಕಲಲೋಕ 
ವಂದಿತೆಯಾದ ನೀನು ಆಕೆಗೆ ಭದ್ರಕಾಳಿಯೆಂದೂ, ಮಾಯೆಯೆಂದೂ ಹೆಸರನ್ನಿಟ್ಟಿ. 

೨೨. ನಾನೂ ಹಾಗೆಯೇ ರೋಮಾಂಚವನ್ನುಂಟುಮಾಡುವ ಪುರುಷ 
ನೊಬ್ಬನನ್ನು ಸೃಜಿಸಿದೆನು ಅವನು ಕೈಗಳನ್ನು ಜೋಡಿಸಿಕೊಂಡು ನನ್ನನ್ನು 
ಮತ್ತೆ ಮತ್ತೆ ವಿಜ್ಞಾನಿಸಿಕೊಂಡನು. « ಸುರೇಶ್ವರನೆ! ಲೋಕನಾಧನೆ! 
ನಾನು ಈಗೇನುಮಾಡಬೇಕೆಂಬುದನ್ನು ಅಪ್ಪಣೆ ಮಾಡು.” 

೨೩. ದೇವಿಯೆ! ಆಗ ನಾನು ನಿನ್ನ ಅಭಿಪ್ರಾಯವನ್ನು ತಿಳಿದುಕೊಂಡೇ 
ಆತನಿಗೆ ನೀರಭದ್ರನೆಂಬ ಸುಂದರವಾದ ಹೆಸರನ್ನಿತ್ತು ಆಜ್ಞಾ ಪಿಸಿಡೆನು 

೨೪-೨೫. "" ಎಲೈ ವೀರಭದ್ರನೆ! ನನ್ನ ಅಪ್ಪಣೆಯನ್ನು ಕೇಳು. ನೀನು ಈ 
ಭದ್ರಕಾಳಿಯೊಡನೆ ಹೋಗಿ ಪ್ರಚೇತನ ಮಗನಾದ ದಕ್ಬಪ್ರಜೇಶ್ವರನ ಗರ್ವವನ್ನು 
ಮುರಿದು ಅವನ ಯಜ್ಞದ ದೇವತೆಗಳನ್ನೂ, ಯಜ್ಞವನ್ನೂ, ಸರಿಕೆರಗಳನ್ನೂ 


೩೬೪ ಶ್ರೀ ಸ್ಕಾಂದಮಹಾಪುರಾಣಂ 


ತ್ವಯಾಪಿ ಭದ್ರಕಾಲ್ಯಾಸ್ತು ದತ್ತಂ ಸೈನ್ಯಂ ಭಯಾವಹಂ | 
ಕಸಾಲಕರ್ತ್ರಿಕಾಹಸ್ತಂ ಮಾತೃೂಣಾಂ ಗಣಮಕ್ಸ್ಸಯಂ ॥ ೨೬8 
ತತಸ್ತೌ ತೇನ ಸೈನ್ಯೇನ ಮಹತಾತಿಸಮಾವೃತೌ । 

ಜಗ್ಮತುಸ್ತತ್ರ ಯತ್ರಾಸ್ತೇ ದಕ್ಷಃ ಪ್ರಾಚೇತಸೋಂಯಜತ್‌ ॥ ೨೭ 
ದೇವೈಃ ಪರಿವೃತೋ ದೇವಿ ಸದಸ್ಯೈರ್ಬ್ರಾಹ್ಮಣೈಃ ಸಹ। 

ತತೋ ದೇವಾಃ ಸುರುದ್ಧಾಸ್ತೇ ತೇನ ಸೈನ್ಕೇನ ಪಾರ್ವತಿ । 


ವಿಶ್ರಬ್ಧಾ ಮಂತ್ರಪೂತಂ ತು ಪಿಬಂತಃ ಸೋಮಮಧ್ವರೇ ॥ ೨೮೫ 
ತ್ರಿನೇತ್ರೇಣ ತ್ರಿಶೂಲೇನ ತ್ರಿದಶಾಂಧಿಪ ಈಶ್ವರಃ । 

ತ್ರಾಸಿತಃ ಸಹಸಾ ಶಕ್ರೋ ಗಣೇನಾಧ್ವರಮಧ್ಯಗಃ ೪೨೯% 
ಯಮಾಖ್ಯೇನ ಗಣೇನೈವ ಯಮಕಲ್ಪಪ್ರಭೇಣ ಚ। 

ಸೋಮಪಾನೇ ಪ್ರಸಕ್ತಶ್ನ ಯಮತಶ್ಚಾಕರ್ಷಿತೋಂಧೃರೇ Hon 
ಪಾಶೇನ ನರುಣೋ ಬದ್ಧಃ ಪಾಶೇನ ಗಣಪೇನ ತು । 

ಪಶ್ಚಿಮಾಶಾಧಿಪೋ ನೀರಃ ಪ್ರಾಣೇನ ಪರಮೇಶ್ವರಿ 1೩೧8 


ಧ್ವಂಸಮಾಡಬೇಕ. ಗಣಾಧ್ಯಕ್ಸನೂ, ಸದ್ಗುಣಭರಿತನೂ ಆದ ನಿನಗೆ ನಾನು 
ಮಹಾಸೈನ್ಯವನ್ನು ಸಹಾಯವಾಗಿ ಕೊಡುವೆನು '' 

೨೬. ದೇವಿಯೆ! ನೀನೂ ಭದ್ರಕಾಳಿಗೆ ಮಹಾ ಭಯಂಕರವಾದ ಸೈನ್ಯ 
ವನ್ನಿತ್ರೆ ಅಸಂಖ್ಯೇಯರಾದ ಆ ಮಾತ್ಚಗಣದವರು ಕಪಾಲಗಳನ್ನೂ, ಕತ್ತರಿ 
ಗಳನ್ನೂ ಕೈಗಳಲ್ಲಿ ಹಿಡಿದಿದ್ದರು. 

೨೭. ಆಗ ವೀರಭದ್ರ ಭದ್ರಕಾಳಿಯರಿಬ್ಬರೂ ತಮ್ಮ ತಮ್ಮ ಸೈನ್ಯಗಳಿಂದ 
ಪರಿವಾರಿತರಾಗಿ ದಕ್ಷನು ಯಜ್ಞ ವನ್ನು ಮಾಡುತ್ತಿದ್ದ ಪ್ರದೇಶಕ್ಕೆ ಹೊರಟರು, 

೨೮. ಆತನು ದೇವತೆಗಳಿಂದಲೂ, ಸಭಾಸದರಿಂದಲೂ, ಬ್ರಾಹ್ಮಣರಿಂದಲೂ 
ಪರಿವೃತನಾಗಿದ್ದನು. ಪಾರ್ವತಿಯೆ! ಆಗ ಆ ಯಜ್ಞದಲ್ಲಿ ಮಂತ್ರಪೂತವಾದ 
ಸೋಮರಸವನ್ನು ಪಾನಮಾಡುತ್ತಿದ್ದ ದೇವತೆಗಳ್ನೊರನ್ನೂ ಗಣಸೈನ್ಯವು 
ನಿರೋಧಿಸಿ ಚೆದುರಿಸತೊಡಗಿತು. 

೨೯-೩೦ ದೇವತೆಗಳಿಗೆ ಒಡೆಯನಾದ ಮಹೇಂದ್ರನನ್ನು ಯಜ್ಞಮಂಟಪ 
ಮಧ್ಯದಲ್ಲಿರಲು, ಒಬ್ಬ ಗಣನಾಯಕನು ಮೂರು ಮುಳ್ಳಿನ ತ್ರಿಶೂಲದಿಂದ 
ಅವನನ್ನು ತಿವಿದನು. ಯಮನಿಗೆ ಸಮಾನನಾದ ಪ್ರಭಾವಂಶನಾದ ಯಮನೆಂಬ 
ಗಣಾಧ್ಯಕ್ಷನೇ ಸೋಮಪಾನದಲ್ಲಿ ಆಸಕ್ತನಾಗಿದ್ದ ಯಮನನ್ನು ಸೆಳೆದುಕೊಂಡು 
ಹೋದನು. 

೩೧. ಮಹೇಶ್ವರಿಯೆ! ಪಾಶನೆಂಬ ಗಣಪತಿಯು ಪ್ರಾಣಪಾಶಗಳಿಂದ 
ಪಶ್ಚಿಮದಿಕ್ಕಿಗೆ ಅಧಿದೇವತೆಯಾದ ವರುಣನನ್ನು ಬಿಗಿದುಹಾಕಿದನು. 


ದ್ವ $ಶೀತಿಕೆಮೋರಧ್ಯಾಯ॥ ೩೬೫ 


ತಾಡಿತೋಂನಿಲ ಏವಾ$ಥ ಉತ್ತರೇ ನರವಾಹನಃ । 
ಉತ್ತರಾಶಾಧಿಪೋ ದೇವಿ ನಿಧಾನೈಃ ಸಹಿತೋ:ಧ್ರರೇ । 


ವೀರಭದ್ರನಿಯುಕ್ತಾ ಸ್ತೇ ಚಕ್ರು ರ್ಯುದ್ಧ 0 ಸೂ ಕಣಕ ॥ ೩೨ 
ಅಥ ಯುದ್ಧ 0 ಚಕಾಕೋಚ್ಚೆ ರ್ಧದ್ರ ಕಾಠೀ ಭಯಾವಹಾ । 
ವಿಕರಾಲೀ ನುಹಾಕಾಲೀ ಜೋ ಕಲಶೋಡರೀ 8೩೩0 


ಪ್ರಜ್ಞಾಲಜ್ವಲನಾಕಾರಾ ಶುಷ್ಕ ಮಾಂಸಾತಿಭೈರವಾ | 
ಏತಾಶ್ವಾಃನ್ಯಾಶ್ಚ ಶತಶೋ ನರಮಾಲಾವಿಭೂಷಣಾಃ । 


ಕಸಾಲಕರ್ತ್ರಿಕಾಹಸ್ತಾ ಜಘ್ನುರ್ದೇವಗಣಾಂಸ್ತದಾ ॥ ೩೪ ॥ 
ಇತಿ ಮಾತೃ ಗಣಂ ಕ್ರುರ ದ್ಧ ೦ ಮರ್ದಯಂತಂ ಸುರಾಂಸ್ತದಾ । 
ದ ಷ್ಟ್ರ್ಯಾಂಭ್ಯು ಸಗತಾ' ಡೇವಾಸ್ತು ಹಿತಾ ಯುದ್ಧ ಲಾಲಸಾಃ 1೩೫1 


ಕೇಚಿಚ್ಚ ಚಿಕ್ಸಿಪುಃ ಶಕ್ತೀಃ ಕೇಚಿತ್ರಾ ಸಾಂಸ ಸಥಾಂಪರೇ | 

ಕೇಚಿಚ್ಛ ತೋಮಕೈ ಸ್ತಿ ಕ್ಟ ud) ಕೇಚಿತ್‌ 'ಖಡ್ಡೆ ತ್ತೆ ಪಟ ಶತ ೩೬ 
ಅರ್ದಿತೋ ಮಾತೃಸಂಘಸ್ಸು' ಪೀಡಿತಾಃ ಪ್ರಮಥಾ” ಯದಾ । 

ಭದ್ರಕಾಲೀ ತದಾ ಕ್ರುದ್ಧಾ ಗದಯಾ ಶರವೃಷ್ಟಿಭಿಃ 8೩೭೫ 


೩೨ ಹಾಗೆಯೇ ವಾಯುವೂ, ಉತ್ತರದಲ್ಲಿ ನರವಾಹನನಾದ ಕುಬೇರನೂ 
ಪೆಟ್ಟು ಗಳನ್ನು ತಿಂದರು. ಉತ್ತರದಿಕ್ಕಿಗೆ ಅಧಿಸತಿಯಾದ ಆತನು ತನ್ನ ನವನಿಧಿ. 
ಗಳೊಡನೆ ಬಹಳವಾಗಿ ಸಂಕಟಗೊಂಡನು. ಇಂತು ವೀರಭದ್ರನಿಂದ ಆಜ್ಞಪ್ತ ರಾದ. 
ಗಣನಾಯಕರು ಭಯಂಕರವಾದ ಯುದ್ಧ ವನ್ನು ಮಾಡಿದರು. 

೩೩-೩೪ ಅಲ್ಲದೆ ಭದ್ರ ಕಾಳಿಯೂ, ದೇವತೆಗಳಿಗೆ ಭಯವನ್ನುಂಟು 
ಮಾಡುತ್ತ ಮಹಾಯುದ್ಧ ದಲ್ಲಿ ತೊಡಗಿದಳು. ವಿಕರಾಳಿ, ಮಹಾಕಾಳಿ, ಕಾಳಿ, 
ಕಳಶೋದರಿ. ಪ್ರಜ್ಞಾ ಲಾ, ಜ್ವಲನಾಕಾರಾ, ಶುಷ್ಕಮಾಂಸಾ, ಆತಿಭ್ಛೈರವಾ_ 
ಮೊದಲಾದ ನೂರಾರು ಮಾತೃ ಗಣಗಳೂ ನರದೇಹಗಳ ಮಾಲೆಗಳಿಂದಲಂಕೃತ 
ರಾಗಿ ಕಪಾಲ ಮತ್ತು ಕತ್ತ ರಿಗಳನ್ನು ಹಿಡಿದು ದೇವಸಮೂಹಗಳನ್ನು ಕೊಲ್ಲ 
ತೊಡಗಿದರು. 

೩೫-೩೬. ಇಂತು ಮಾತೃಗಣವು ಕೋಪಗೊಂಡು ದೇವಸ್ಯ ವನ್ನು 
ಸದೆಬಡಿಯು ವುದನ್ನು ಕಂಡು ಯುದ್ಧ ದುರ್ಮದರಾದ ತುಷಿತರೆಂಬ ದೇವತೆಗಳೂ 
ಬಂದರು ಕೆಲವರು ಶಕ್ರ್ಯಾಯುಧೆಗಳನ್ನೆ ಸೆದರು. ಹಲವರು ಪ್ರಾಸಗಳನ್ನು 
ಬೀಸಿದರು. ಕೆಲವರು ಮೊನಚಾದ ತೋಮರಗಳಿಂದಲೂ, ಖಡ್ಗಗಳಿಂದಲ್ಕೂ 
ಪಟ್ಟಶಗಳಿಂದಲೂ ಮಾತೃಸಮೂಹವನ್ನು ಹೊಡೆದರು. 

೩೭ ಮಾತೃಗಣವು ಮರ್ದಿತವಾಗುವುದನ್ನೂ, ಪ್ರಮಧರು ಪೀಡಿತ: 
ರಾಗಿರುವುದನ್ನೂ 'ಠಂಡು ಭದ್ರಕಾಳಿಯು ಕ್ರುದ್ಧಳಾಗಿ ಗಡೆಯನ್ನು ಬೀಸುತ್ತ 
ಬಾಣಗಳ ಮಳೆಯನ್ನೇ ಕರೆಯುತಿ ತ್ತಿದ್ದಳು. 








2೬೬ ಶ್ರೀ ಸ್ಕಾಂದಮಹಾವುರಾಣಂ 


ಖಡ್ಗಾದಿಭಿಃ ಸಡರ್ಕಾಂತುಃ ಪೀಡಯಾಮಾಸ ಸಂಯುಗೇ ! 

ಭಗಸ್ಯ ನೇತ್ರೇ ಪೂಷ್ಲಸ್ತು ದಶನಾಃ ಸೃದಿತಾ ಮುಖಾತ್‌ ॥ ೩೮ 
ಕರಾನ್ಹಿನಕರಸ್ಕೈವ ಚರಣೌ ಭಾಸ್ಕರಸ್ಯ ಚ 

ಮುಸಲೇನ ಹತಾ ಯೇಂಷ್ಬೌ ವಸವೋ ರಣಕೋವಿದಾಃ HAN 
ನಮಂತೋ ರುಧಿರಂ ತೇಪಿ ನಷ್ಟಾ ಜರ್ಜರಮಸ್ತಕಾಃ । 


ವಿದೇಹಾಶ್ಚ ಕೃತಾ ಯುದ್ಧೇ ತುಷಿತಾ ರಣಗರ್ವಿತಾಃ H VON 
ಬದ್ಧಃ ಪ್ರಾಚೇತಸೋ ದಕ್ಬಃ ಸಾಶೇನ ಸುದೃಢೇನ ಚ । 
ಶೇಷಾಶ್ಚ ತ್ರಿದಶಾ ಭೀತಾ ಬ್ರಹ್ಮಾಣಂ ಶರಣಂಗತಾಃ 1೪೧8 
ವೃತ್ತಾಂತಃ ಕಥಿತಃ ಸರ್ವೋ ವಿಸ್ತರೇಣ ಯಥಾ ತಥಾ । 
ಆದ್ಯಾ ಯೇ ತುಷಿತಾ ದೇವಾ ನಿದೇಹಾಶ್ಚೆನ ತೇ ಕೃತಾಃ ॥ ೪೨ ೫ 


ನಷ್ಟಾಶ್ಚ ವಸವೋ ದೇವಾಃ ಪೀಡಿತಾ ಭಾಸ್ಕರಾ ರಣೇ । 
ನ ಜ್ಞಾಯತೇ ಸಹಸ್ರಾಕ್ಸೋ ನ ಯಮೋ ನ ಧನೇಶ್ವರಃ । 
ವರುಣೋ ಯಾದಸಾಂ ನಾಥಃ ಕ್ವ ಗತಃ ಪರಮೇಶ್ವರ ॥ ೪೩೫ 

೩೮. ಆರು ಮಂದಿ ಸೂರ್ಯರ ತೇಜಸ್ಸಿನಿಂದ ಕೂಡಿದ ಆಕೆಯು 
ಯುದ್ಧ ದಲ್ಲಿ ಖಡ್ಗಾಯುಧಗಳಿಂದ ದೇವಸೈನ್ಯವನ್ನು ಪೀಡಿಸಿದಳು ಭಗನ 
ಸಣ್ಣುಗಳೂ, ಪೂಷನ ದಂತಗಳೂ ಕಿತ್ತುಹಾಕಲ್ಪಟ್ಟುವು. 

೩೯. ದಿನಕರನ ಕೈಗಳೂ, ಭಾಸ್ಕರನ ಪಾದಗಳೂ ಮುರಿದುಹಾಕಲ್ಪಟ್ಟವು. 
ಯುದ್ಧದುರ್ಮದರೆಂದು ಹೆಸರಾದ ಅಷ್ಟವಸುಗಳೂ ಮುಸಲಾಯುಧದೆ 
ಹೊಡೆತಕ್ಕೆ ತುತ್ತಾದರು. 

೪೦ ಮತ್ತು ಜಜ್ಜಿದ ತಲೆಗಳಿಂದ ರಕ್ತಗಳನ್ನು ಕಾರುತ್ತ ಅವರು ಒಡಿಯೆ 
ಹೋದರು. ಯುದ್ಧಕುಶಲರೆಂದು ಗರ್ವದಿಂದಿದ್ದ ತುಸಿತರು ದೇಹವಿಲ್ಲದವರಾಗಿ 
ಮಾಡಲ್ಪಟ್ಟರು. 

೪೧. ಪ್ರಜೇತಪುತ್ರನಾದ ದಕ್ಷನು ಬಲವಾದ ಪಾಶದಿಂದ ಬದ್ಧನಾದನು. 
'ಕಳೆದುಳಿದ ದೇವತೆಗಳು ಬ್ರಹ್ಮಜೀವನನ್ನು ಶರಣು ಹೊಕ್ಕರು. 

೪೨. ಆವರು ನಡೆದ ಸಮಾಚಾರವೆಸನನ್ನೂ ಯಧಾರ್ಥವಾಗಿ ಆತನಲ್ಲಿ 
ಫಿವೇದಿಸಿಕೊಂಡರು. ""ದೇವದೇವ! ಮೊದಲನೆಯ ದೇವತೆಗಳಾದ ತುಷಿತರು 
'ಜೇಹವಿಲ್ಲದವರಾದರು 

೪೩. ಅಸ್ಟವಸುಗಳು ನಷ್ಟರಾದರು. ಯುದ್ಧದಲ್ಲಿ ಆದಿತೃರು ಪೀಡೆ 
ಗೊಳಗಾದರು. ಮಹೇಂದ್ರನೂ, ಯಮನೂ, ಕುಬೇರನೂ ಎಲ್ಲಿರ.ವರಿಂಬುದು 
ತಿಳಿಯಲಿಲ್ಲ. ಜಲಗಳಿಗೆ ಅಧಿದೇವತೆಯಾದ ವರುಣನು ಸರ್ನೇಶ್ವರನಾದರೂ 
ಎಲ್ಲಿ ಅಡಗಿರುವನೊ! 





ದ್ವ್ಯಶೀತಿಕನೋ$ಧ್ಯಾಯಃ ೭೬೭ 


ಭದ್ರಕಾಲ್ಯಾ ಹತಂ ಸರ್ವಂ ವೀರಭದ್ರಗಣೇನ ಚ । 

ಭಗ್ನಶ್ಚ ಯಜ ಜ್ಹಯೂಪೋ ವೈ ನಿಧ್ಧಸ್ತ ೦ ಕಲಶಂ ತದಾ ॥ ೪೪ ೫ 
ಪ್ರದೀಪಿತಾ ನುಹಾಶಾಲಾ ಭಗ್ನ ವೈ ಯಜ್ಞತೋರಣಂ | 

ತೇಷಾಂ ತು ವಚನಂ ಶ್ರುತ್ವಾ ಬ್ರಹ್ಮಾ ಲೋಕಸಿತಾಮಹಃ । 

ಆಜಗಾನು ಕೃಸಾನಿಷ್ಟೋ ಯತ್ರಾಃಹಂ ಮಂಡರೇ ಸ್ಥಿತಃ ॥ ೪೫ ॥ 
ಸ್ತುತಿಂ ಕೃತ್ವಾ ಮುದೀಯಾಂ ತು ವಾಕ್ಯಮುಕ್ತನಿಂದಂ ತದಾ । 

ಆದ್ಯಾ ಯೇ ತುಹಿತಾ ದೇನಾ ವಿದೇಹಾಶ್ಚೆವ ತೇ ಕೃತಾಃ ॥ ೪೬ 0 
ಭದ್ರಕಾಲ್ಯಾ ಮಹಾದೇನ ವಸವೋ ಜರ್ಜರೀಕೃತಾಃ । 

ಶೀನಿತಾ ಭಾಸ್ಕ್ರ ರಾ ಯುದ್ಧೆ € ಶೇಷಾ ನಷ್ಟಾ ದಿಶೋ ಗತಾಃ ॥ ೪೭ ॥ 
ಚುಚವರಿ ದೇನ ತುಷಿತಾನಾಂ “ಕಥ ಭವೇತ್‌ । 

ಬ್ರಹ್ಮಣೋ ವಚನಂ ಶ್ರುತ್ವಾ ಮುಯಾ ಪ್ರೋಕ್ತಂ ವರಾನನೇ ॥೪೮॥ 
ಮಹಾಕಾಲವನೇ ಕ್ಷೇತ್ರೇ ಗಚ್ಛಂತು ತುಷಿತಾಸ್ತ್ಯಮಾ । 

ಲಕುಟೀಶೋ ಗತೋ ಯತ್ರ ಕಾಯಾನರೋಹಣಾದ್ದೃಹಂ ॥೪೯॥ 


೪” ಭದ್ರ ಕಾಳಿಯಿಂದಲೂೂ ವೀರಭದ್ರನ ಪ್ರಮಧಗಣದಿಂದಲೂ: 
ಸಮಸ್ತವೂ ಧ್ವಂಸವಾಯಿತು. ಯಜ್ಞದ ಯೂಪಸ್ತಂಭವು ಮುರಿಯಿತು 
ಕಳಶವು ಧ್ವಸ್ತವಾಯಿತು. 

೪೫ ಯಜ್ಞ ಶಾಲೆಯು ಬೆಂಕಿಗೆ ಆಹುತಿಯಾಯಿತು  ಮಕರತೋರಣವು 
ಭಗ್ಗವಾಯಿತು ೫" ಇಂತೆಂದ ದೇವತೆಗಳ ಮಾತನ್ನು ಕೇಳಿ ಚತುರ್ಮುಖನು 
ಕನಿಕರಗೊಂಡು ಲೋಕಪಿತಾಮಹನೆನಿಸಿದ್ದುದರಿಂದ, ನಾನು ಮಂದರಪರ್ವತ 
ದಲ್ಲಿ ವಾಸವಾಗಿದ್ದೆಡೆಗೆ ಬಂದನು. 

೪೬. ಆತನು ನನ್ನನ್ನು ಸ್ತುತಿಸಿ ಪ್ರಸನ್ನನಾಗಿಮಾಡಿಕೊಂಡು ಈ ಮಾತನ್ನು 
ಆಡಿದರು "ಮಹೇಶ್ವರನೆ!' ಆದಿದೇವತೆಗಳೆನಿಸಿದ ತುಷಿತರು ವಿದೇಹರಾಗಿ 
ಮಾಡಲ್ಸ ಟ್ರಿ ರು 

೪೭ ” ಮುಹಾಜೀವ! ಭದ್ರ ಕಾಳಿಯು ಅಷ್ಟವಸುಗಳನ್ನು ಜರ್ಕುರಿತರ 
ನ್ನಾಗಿ ಮಾಡಿದಳು ದ್ವಾದಶಾದಿತ್ಯರು ಯುದ್ಧದಲ್ಲಿ ಸಂಕಟಕ್ಟೊಳಗಾದರು. 
ಇತರ ದೇವತೆಗಳು ದಿಕ್ಕುಪಾಲಾಗಿ ಚಿದರಿಹೋದರು 

೪೮ ಮಹೇಶ್ವರ! ಈ ತುಸಿತರಿಗೆ ಪುನಃ ದೇಹನೆಂತು ಪ್ರಾಪ್ತವಾಗುವುದು??? 
ಪಾರ್ವತಿಯೆ! ಜತಗ )) ಹ್ಮದೇವನಿಗೆ ನಾನು ಉಪಾಯವನ್ನು ಹೇಳಿದೆನು. 

೪೯ “ಈ ತುಹಿತರು ನುಹಾಕಾಲವನವೆಂಬ ಉತ್ತಮಕ್ಪೇತ್ರಕ್ಕೆ ಹೋಗಲಿ. 
ಅಲ್ಲಿ ಆಕುಟೀಶನೂ ಕಾಯಾವರೋಹಣೇಶ್ವರನ ಅನುಗ್ರಹದಿಂದ ದೇಹವನ್ನು 
ಪಡೆದು ಪುನಃ ತನ್ನ ಮನೆಗೆ ಹೋದನು. 


೬೮ ಶ್ರೀ ಸ್ಕಾಂದನುಹಾಪುರಾಣಂ 


ಬ್ರಾಹ್ಮಣಾಶ್ಚ ಮಮಾದೇಶಾಚ್ಚತುಃ ಶಿಷ್ಕೈಃ ಸಮನ್ವಿತಾಃ । 


ಷ್ವಾಪರೇ ಸಮತಿಕ್ರಾಂತೇ ಪ್ರಾಪ್ತೇ ಕಲಿಯುಗೇ ತಥಾ ॥೫೦॥ 
ತತ್ರ ಕಾಯಮನುಪ್ರಾಪ್ತಾ ಮಮ ಶಿಷ್ಯಾ ಮನೋಷಮಾಃ | 

ಅನಸಂತ ಕ್ಸಿತೌ ಧನ್ಯಾ ರಕ್ಟುಣಾರ್ಥಂ ದ್ವಿಜನ್ಮನಾಂ ॥೫೧॥% 
ಶೇತ್ರಸ್ಯ ದಕ್ಷಿಣೇ ತಸ್ಯ ನಿದ್ಯತೇ ಲಿಂಗಮುತ್ತಮಂ । 

ಸರ್ವಸಂಪತ್ಕರಂ ದಿವ್ಯಂ ಸಿದ್ಧಾನಾಂ ಕಾಯದಾಯಕಂ ॥ ೫೨ ॥ 
ಪ್ರಸಾಡಾತ್ತಸ್ಯ ಲಿಂಗಸ್ಕ ಕಾಯಾನ್‌ ಪ್ರಾಪ್ಸ್ಯಂತ್ಯಮಿಸಾ ಸುರಾಃ | 
ಮದೀಯಂ ವಚನಂ ಶ್ರುತ್ವಾ ಗತಾಸ್ತೇ ತುಷಿತಾಃ ಪ್ರಿಯೇ ॥ ೫೩॥ 
ಮುದಿತಾ ಬ್ರಹ್ಮಣಾ ಸಾರ್ಧಂ ಯತ್ರ ತಲ್ಲಿಂಗಮುತ್ತಮಂ । 
ಪ್ರಸಾದಾತ್ತಸ್ಯ ಲಿಂಗಸ್ಯ ಪ್ರಾಪ್ತಂ ಕಾಯಮನುತ್ತಮಂ ॥ ೫೪ ॥ 


ಪುನಸ್ತೇ ತಾದೃಶಾ ಜಾತಾಸ್ತುಷಿತಾ ಯಾದೃಶಾಂಭವನ್‌ | 
ಅತೋ ದೇವೈಃ ಕೃತಂ ನಾಮ ಕಾಯಾವರೋಹಣೇಶ್ವರಃ । 
ಸಮಾಹಿತಪ್ರದೋ ನಿತ್ಯಂ ಖ್ಯಾತೋ ದೇವೋ ಭವಿಷ್ಯತಿ ॥ ೫೫ ॥ 


i 





೫೦-೫೧. ನನ್ನ ಅಪ್ಪಣೆಯಂತೆ ಅಲ್ಲಿ ಶಿಷ್ಯಕೊಡಗೂಡಿದ ನಾಲ್ಕುಮಂಡಿ 
ಬ್ರಾಹ್ಮಣರೂ ದ್ವಾಪರಯುಗವು ಮುಗಿದು ಕಲಿಯುಗವು ಆರಂಭವಾದಾಗ ಅಲ್ಲಿ 
ವೇಹವಂತರಾಗಿ ನನ್ನ ಭಕ್ತರೂ, ನನಗೆ ಸಮಾನರೂ ಆಗಿ ಭೂಮಿಯಲ್ಲಿ 
ಬ್ರಾಹ್ಮಣ್ಯವನ್ನು ಸಂರಕ್ಷಿಸುವುದಕ್ಕಾಗಿಯೇ ಅಲ್ಲಿ ವಾಸಮಾಡುತ್ತ ಪರಮ 
ಧನ್ಯರೆನಿಸಿದರು. 

೫೨ ಆ ಕ್ಷೇತ್ರದ ದಕ್ಷಿಣದಿಕ್ಕಿನಲ್ಲಿ ಸರ್ವೈಶ್ವರ್ಯಪ್ರದಾಯಕವೂ, 
“ದಿವ್ಯವೂ, ಸಿದ್ಧರಿಗೆ ದೇಹವನ್ನು ಕೊಡುವುದೂ ಆದ ಉತ್ತಮಲಿಂಗವೊಂದು 
ಕಾಣಿಸುತ್ತಿರುವುದು. 

೫೩. ಆ ಮಹಾಲಿಂಗದ ಪ್ರಸನ್ನತೆಯಿಂದ ಈ ದೇವತೆಗಳೂ ಪುನಃ ದೇಹ 
ಗಳನ್ನು ಪಡೆಯುವರು.” ಪಾರ್ವತಿಯೆ! ಇಂತೆಂದ ನನ್ನ ಮಾತನ್ನು ಕೇಳಿ 
ತುಷಿತರು ಅಲ್ಲಿಗೆ ಹೋದರು. 

೫೪. ಆನಂದದಿಂದ ಬ್ರಹ್ಮದೇವನೊಡನೆ ಆ ಉತ್ತಮಲಿಂಗವಿದ್ದಲ್ಲಿಗೆ 
ಹೋಗಿ ಅದರ ಅನುಗ್ರಹದಿಂದ ದಿವ್ಯಶರೀರಗಳನ್ನು ಪಡೆಯುವವರಾದರು. 

೫೫. ಅವರು ಹಿಂದೆ ಇದ್ದುದಕ್ಕೆಸಮಾನವಾದ ರೂಪಗಳನ್ನೇ ಹೊಂದಿದರು. 
ಆಗ ದೇವತೆಗಳು ಆ ಲಿಂಗಕ್ಕೆ ಕಾಯಾನರೋಹಣನೆಂಬ ನಾಮವನ್ನಿತ್ತು 
ಇಂತೆಂದರು. "" ಈ ಮಹಾದೇವನು ಸರ್ವಾಭೀಷ್ಟದಾಯಕನೆಂದು ಶಾಶ್ವತವಾದ 
ತೇರ್ಕಿಯನ್ನು ಪಡೆಯುವನು. 


ಪ್ಪೃಶೀತಿಕಮೋ8ಧ್ಯಾಯಃ ೩೩೬೯ 


ಯೇ ಗತ್ವಾ ದಕ್ಸಿಣಾಮಾಶಾಂ ದೇವಂ ಕಾಯಾನಕೋಹಜಂ ! 
ಪಶ್ಯಂತಿ ಪರಯಾ ಭಕ್ತ್ಯಾ ಯಮಸ್ತೇಷಾಂ ಪಿತಾ ಭವೇತ್‌ 1೫೬ ॥ 
ಜನ್ಮಕೋಟಸಹಸ್ಸೆಸ್ತು ಯತ್ಸಾಪಂ ಸಮುಪಾರ್ಜಿತಂ । 


ತತ್ಸರ್ವಂ ನಾಶಮಾಯಾತಿ ದರ್ಶನಾದೇನ ನಾಃ ನೃಥಾ 1 ೫೭ ॥ 
ಸ್ವಕರ್ಮಣಾ ಗತಾ ಯೇ ಚ ನರಕೇ ಪಿತರೋ ಗಣಾಃ । 

ದರ್ಶನಾತ್ತಸ್ಯ ಲಿಂಗಸ್ಯ ತೇಷಾಂ ಮುಕ್ತಿಭರ್ನಿಸ್ಯತಿ 1 ೫೮ ॥ 
ಯೇ ಪತ್ಯಂತಿ ಪ್ರಸಂಗೇನ ದೇವಂ ಕಾಯಾನರೋಹಣಂ । 

ನ ತೇಷಾಂ ಪುನರಾವೃತ್ತಿಃ ಕಲ್ಪಕೋಟಶಶೈರಪಿ ॥೫೯॥ 
ಸ್ಪರ್ಶನಾತ್ತಸ್ಕ ಲಿಂಗಸ್ಯ ಪಾಪಿನೋಣಪಿ ಹಿ ಯೇ ನರಾಃ । 

ತೇ ಯಾಸ್ಯಂತಿ ಪರಂ ಸ್ಥಾನಂ ಸರ್ವಪಾಪವಿವರ್ಜಿತಂ ॥೬೦॥ 
ಶಾಕ್ಕೇನ ಪೂಜಿತೋ ದೇವಃ ಕಾಯಾನರೋಹಣೇಶ್ಸರಃ | 

ದದಾತಿ ರಾಜ್ಯಂ ಭೋಗಾಂಶ್ಚ ಸ್ವರ್ಗಲೋಕಂ ಸನಾತನಂ ॥೬೧॥ 


೫೬. ಯಾರು ಈ ಕ್ಷೇತ್ರದ ದಕ್ಷಿಣಕ್ಕೆ ಹೋಗಿ ಈ ಕಾಯಾವರೋಹಣೇ 
ಶ್ವರನನ್ನು ನೋಡುವರೊ, ಅವರಿಗೆ ಯಮನು ತಂದೆಯಂತೆ ಸುಮುಖ 
ನಾಗುವನು. 

೫೭. ಈ ಮಹಾಲಿಂಗದ ದರ್ಶನದಿಂದಲೇ ಸಾವಿರಾರುಕೋಟ ಜನ್ಮಗಳಲ್ಲಿ 
ಸಂಪಾದಿಸಿದ ಪಾತಕವೂ ನಿತ್ಕೆ (ಷವಾಗಿ ನಾಶವಾಗುವುದು. ಈ ಟಕ 
ಸುಳ್ಳಲ್ಲವು. 

೫೮. ಯಾವ ಹಿತೃಗಳು ತಮ್ಮ ದುಷ್ಕರ್ಮಗಳಿಂದ ನರಕಗಳಲ್ಲಿ ಬಳಲು 
ತಿರುವರೊ, ಅವರಿಗೂ ತಮ್ಮ ಸಂತತಿಯಲ್ಲಿ ಯಾರೊಬ್ಬನಾದರೂ ಈ ಲಿಂಗವನ್ನು 
ನೋಡುವುದರಿಂದ ಮೋಕ್ಸಲಾಭವಾಗುವುದು. 

೫೯. ಯಾರು ಯಾದೃಚ್ಛಿ ಕವಾಗಿಯಾದರೂ ಈ ಕಾಯಾನರೋಹಣೇ 
ಶ್ವರನ ದರ್ಶನವನ್ನು ಮಾಡುವರೊ, ಅವರಿಗೆ ನೂರುಕೋಟ ಕಲ್ಪಗಳಾದರೂ 
ಫುನರ್ಜನ್ಮವಿರುವುದಿಲ್ಲವು. 

೬೦. ಪಾಪಿಗಳಾದರೂ ಯಾವ ಮಾನವರು ಈ ಲಿಂಗವನ್ನು ಮುಟ್ಟ 
ಸೇವಿಸುವರೊ, ಅವರು ಸಕಲಪಾತಕವರ್ಜಿತವಾದ ಉತ್ತಮಸ್ಥಾನವನ್ನೇ 
ಪಡೆಯುವರು. 

೬೧. ಫಲಾಪೇಕ್ಸೆಯಿಂದ ಪೂಜಿಸಲ್ಪಟ್ಟರೂ ಈ ಕಾಯಾವರೋಹಣೇಶ್ವರನು 
ರಾಜ್ಯಾಧಿಕಾರವನ್ನೂ, ಭೋಗಗಳನ್ನೂ, ಶಾಶ್ವತವಾದ ಸ್ವರ್ಗಲೋಕವಾಸವನ್ನೂ 
ಹೊಡುವನು. 


೩೭೦ ಶ್ರೀ ಸ್ಕಾಂದನುಕವುರಾಣಂ 


ದ್ವಾದಶ್ಯಾಂ ಯೇ ಪ್ರಪಶ್ಯಂತಿ ಸ್ನಾತ್ವಾ ಕಾಯಾವರೋಹಣಂ । 


ಶೇ ಭಿತ್ವಾ ಬ್ರಹ್ಮಸದನಂ ಯಾಸ್ಯಂತಿ ಪರಮಾಂ ಗತಿಂ ॥ ೬೨.೫ 
ಏಷ ಶೇ ಕಥಿತೋ ದೇವಿ ಪ್ರಭಾವಃ ಸಾಪನಾಶನಃ । 
ಕಾಯಾನರೋಹಣೇಶಸ್ಯ ಬಿಲ್ದೇಶ್ಚರಮಥೋ ಶೃಣು 1 ೬೩8 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಪಂಚಮೇ ಆವಂಶ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಮೇ 
44 ಕಾಯಾವರೋಹಣೇಶ್ವರಮಾಹಾಶ್ಮ್ಯ ವರ್ಣನಂ'' 
ನಾಮ ದ್ವ್ಯಶೀತಿತನೋತಧ್ಯಾಯಃ 





೬೨. ದ್ವಾದಶಿಯಲ್ಲಿ ಯಾರು ಸ್ನಾನವನ್ನು ಮಾಡಿಕೊಂಡು ಈ ಕಾಯಾವ 
ಕೋಹಣೇಶ್ವರನನ್ನು ನೋಡುವರೊ, ಅವರು ಬ್ರಹ್ಮನಿವಾಸವಾದ ಸತ್ಯಲೋಕ 
ವನ್ನು ಭೇದಿಸಿಕೊಂಡು ಪರಮಪದವನ್ನು ಹೊಂದುವರು. 

೬೩. ದೇವಿಯೆ! ಇಂತು ನಿನಗೆ ಕಾಯಾವರೋಹಣೇಶ್ವರನ ಮಹಿಮೆಯ 
ಚರಿತ್ರೆಯನ್ನು ಹೇಳಿದೆನು. ಇನ್ನು ಬಿಲ್ವೇಶ್ವರನ ಮಾಹಾತ್ಮ್ಯೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಅವಂತ್ಯಖಂಡದ ಎರಡನೆಯ ಡತುರಶೀತಿಲಿಂಗೆ 
ಮಾಹಾತ್ಮ ದಲ್ಲಿ  ಕಾಯಾನರೋಹಣೇಶ್ವರಮಾಹಾತ್ಮ್ಯವರ್ಣನ''ವೆಂಬ 
ಎಂಬತ್ತೆರಡನೆಯ ಅಧ್ಯಾಯವು ಮಂಗಿದುದು 


(ಶ್ರೀ 
ಅಧ ತ $ಶೀತಿತತೋಂಧ್ಯಾಯಃ 


ವ್ರ 
ಬಿಲ್ದೇತ್ವರಮಾಹಾತ್ಮ್ಯವರ್ಣನಂ 

ಶ್ರೀ ಹರ ಉವಾಚ: 
ಬಿಲ್ದೇಶ್ಚರಸ್ಯ ಮಾಹಾತ್ಮ್ಯಂ ಶೃಣು ಸುಂದರಿ ಸಾದರಂ । 
ಯಸ್ಯ ಶ್ರವಣಮಾತ್ರೇಣ ಮುಚ್ಯತೇ ಸರ್ವಪಾತಕೈಃ ॥೧॥ 
ಆದಿಕಲ್ಸೇ ಮಹಾದೇವಿ ಲೋಕಾನಾಮನುಕಂಪಯಾ । 
ಕಲ್ಪವೃಕ್ಸಾಸ್ತತೋ ಜಾತಾ ಬ್ರಹ್ಮಣೋ ಧ್ಯಾಯತಃ ಪುರಾ ॥೨॥ 
ತೇಷಾಂ ಮಧ್ಯೇ ಬಿಲ್ಲವೃಕ್ಸಃ ಶ್ರೀನೃಕ್ಸ ಇತಿ ಗೀಯತೇ । 
ಅಧಸ್ತಾತ್ತಸ್ಯ ವೃಕ್ಸಸ್ಯ ಪುರುಷಃ ಕಾಂಚನಪ್ರಭಃ ॥೩॥ 
ಉಪವಿಷ್ಟಸ್ತದಾ ದೃಷ್ಟೋ ಬ್ರಹ್ಮಣಾ ಲೋಕಕರ್ತೃಣಾ । 
ಫಲಾನಿ ತಸ್ಯ ಪತ್ರಾಣಿ ವಿನಿಧಾನಿ ನಿರಂತರಂ uv 
ಭಕ್ಸಯತ್ಯತಿಸಂಪೃಷ್ಟೋ ಹೃದ್ಯಾನಿ ಚ ಮೃದೂನಿ ಚ । 
ಬದ್ಧಗೋಧಾಂಗುಲಿತ್ರಶ್ವ ಶರೀ ಫನ್ನೀ ತಥೈವ ಚ Hu 





ಕನ್ನಡದ ಅನುವಾದ 
ಬಿಲ್ವೇತ್ಯರಮಾಹಾತ್ಮ 4 ನರ್ಣನ 


೧. ಮಹಾದೇವನು ಹೇಳುತ್ತಾನೆ ದೇವಿಯೆ! ಇನ್ನು ಬಿಕ್ರೇಶ್ವರನ 
ಮಾಹಾತ್ಮೆಯನ್ನು ಆದರದಿಂದ ಕೇಳು. ಇದನ್ನು ಕೇಳುವುದರಿಂದಲೇ ಸಕಲ 
ಪಾತಕಗಳೂ ತೊಲಗುವುವು. 

೨. ಮಹೇಶ್ವರಿಯೆ! ಆದಿಕಲ್ಪದಲ್ಲಿ ಲೋಕಾನುಗ್ರಹಾರ್ಧವಾಗಿ ತಪಸ್ಸ 
ನ್ನಾಚರಿಸುತ್ತಿದ್ದ ಬ್ರಹ್ಮದೇವನಿಂದ ಅನೇಕ ಕಲ್ಪವೃಕ್ಸಗಳು ಜನಿಸಿದುವು. 

೩. ಅವುಗಳ ಮಧ್ಯದಲ್ಲಿ ಬಂದ ಬಿಲ್ಜವೃತ್ಸಕ್ಕೆ ಶ್ರೀನೃಕ್ಸವೆಂದು ಪ್ರಖ್ಯಾತಿ 
ಯಿರುವುದು. ಅದರ ಕೆಳಗೆ ಚಿನ್ನದ ಮೈಬಣ್ಣದ ಪ್ರರುಷನೊಬ್ಬನು ಕುಳಿತಿದ್ದನು. 

೪-೫ ಹೀಗೆ ಮಂಡಿಸಿದ್ದ ಆತನನ್ನು ಸೃಷ್ಟಿಕರ್ತನಾದ ಬ್ರಹ್ಮದೇವನು 
ಕಂಡನು ಆ ವೃಕ್ಸದಲ್ಲಿದ್ದ ಹೃದ್ಯಗಳೂ, ಮೃದುಗಳೂ ಆದ ಫಲಗಳನ್ನೂ 
ವಿಧವಿಧಗಳಾದ ಸತ್ರಗಳನ್ನೂ ಎಡಬಿಡದೆ ಆತನು ಸಂತೋಷದಿಂದ ತಿನ್ನುತ್ತಿದ್ದನು. 
ಮುಂಗೈಗಳಿಗೆ ಚರ್ಮದ ಕವಚಗಳನ್ನೂ, ಬರಳುಗಳಿಗೆ ಕೈಚೀಲಗಳನ್ನೂ 
ಧರಿಸಿದ್ದನು. 


೩೭೨ ಶ್ರೀ ಸ್ಕಾಂದಮಹಾಪುರಾಣಂ 


ಖಡ್ಗೀ ಕಿರೀಟಮಾಲೀ ಚ ಕುಂಡಲೀ ಕವಚೀ ತಥಾ 
ಮಹೋರಸ್ಕೋ ಮಹೋತ್ಸಾಹಃ ಸಿಂಹಸಂಹನನೋ ಯುವಾ 1೬೬8 
ಬ್ರಹ್ಮಣಾ ಚ ಕೃತಂ ನಾಮ ಬಿಲ್ಬ ಇತ್ಯಭಿವಿಶ್ರುತಂ | 


ತಮಿಂದ್ರೋ ವರಯಾಮಾಸ ರಾಜಾ ತ್ವಂ ಭೂತಲೇ ಭನ Heb 
ತ್ರಿವಿಷ್ಟಪಸ್ಕ ಭೂಮಿಸ್ಸಃ ಸಖಾಭೂತೋ ಮಮ ಪ್ರಿಯಃ । 
ದದಾಮಿ ತೇ ವೈಜಯಂತೀಂ ಮಾಲಾನುಮ್ಲಾನಪಂಕೆಜಾಂ nen 


ಯಸ್ಯಾಃ ಪ್ರಭಾನತಃ ಶಸ್ತ್ರ ೦ ರಣೇನ ಪ್ರಭವಿಷ್ಯ ತಿ! 

ಸೋಂಬ್ರವೀದ್ಯದಿ ಮೇ ನೆಜ್ರಮಾಯುಧಂ ತ್ವಂ 'ಪ್ರಯಚ್ಛಸಿ 1೯೫ 
ತತ್ಸ್ಯಾಂ ಪ ಥಿನ್ಯಾ ೦ ರಾಜಣಾಹಂ ನಾನ್ಯಥಾ ಕೋಚತೇ ಮುನು | 
ತಕಕ ಸಾಲಯಿಷ್ಯಾಮಿ ಸತ್ಯೇನೇಮಾಂ ವಸುಂಧರಾಂ ೫೧೦ 
ಏವಂ ಭವತು ಭದ್ರಂ ತೇ ಭವ ರಾಜಾ ಪ್ರಜಾಹಿತಃ । 

ಸ್ಮರಣಾದೇವ ವಜ್ರಸ್ತೇ ಕರೇ ಯಾಸ್ಯತಿ ನಾನ್ಯಥಾ ॥ ೧೧೫ 


೬. ಮತ್ತು ಖಡ್ಗ, ಕಿರೀಟ, ಕುಂಡಲ, ಕವಜಾದಿಗಳಿಂದಲಂಕೃತನಾಗಿ 
ವಿಶಾಲವಕ್ಟನೂ, ಮಹೋತ್ಸಾಹಿಯೂ, ಸಿಂಹಸದೃಶಪರಾಕ್ರಮಿಯೂ ಆದ 
ಯುವಕನಾಗಿದ್ದನು 

೭. ಆತನಿಗೆ ಬ್ರಹ್ಮನು ಬಿಲ್ವನೆಂಬ ಪ್ರಖ್ಯಾತವಾದ ಹೆಸರನ್ಸಿತ್ತನು. ಆತನ 
ಬಳಿಗೆ ಬಂದು ಮಹೇಂದ್ರನು ಕೇಳಿಕೊಂಡನು "“ ನೀನು ಭೂಲೋಕಕ್ಕೆ 
ರಾಜನಾಗು. 

೪. ಭೂಮಿಯಲ್ಲಿದ್ದುಕೊಂಡೇ ಸ್ವರ್ಗಕ್ಕೂ ನನಗೂ ಪ್ರಿಯಸಖನಾಗಿರು. 
ಬಾಡದಿರುವ ಕಮಲಗಳಿಂದ ಕೂಡಿದ ವೈಜಯಂತಿಯೆಂಬ ಮಾಲೆಯನ್ನು ನಿನಗೆ 
ಕೊಡುವೆನು 

೯. ಆದರ ಪ್ರಭಾವದಿಂದ ಯುದ್ಧ ದಲ್ಲಿ ಶತ್ರುಗಳ ಶಸ್ತ್ರಾಸ್ತ ಸ್ತ್ರಗಳು ನಿನ್ನನ್ನು 
"ಪೀಡಿಸಲಾರವು.'” ಇಂತೆಂದ ಇಂದ ನಿಗೆ ಆತನು Wh ಲ ನನಗೆ ನಿನ್ನ 
ವಜ್ರಾಯುಧವನ್ನು ಕೊಡಬೇಕು. 

೧೦. ಹಾಗಾದರೆ ನಾನು ಭೂಲೋಕದಲ್ಲಿ ರಾಜನಾಗುವೆನು. ಇಲ್ಲದಿದ್ದಕಿ 
ನನಗೆ ಬೇಕಾಗಿ್ರ. ನಾನಾದರೊ ಸತ್ಯದಿಂದಲೇ ಭೂಮಂಡಲವನ್ನೆಲ್ಲ ಪಾಲಿಸ 
ಬೇಕೆಂದಿರುವೆನು.'' 

೧೧. ಇಂದ್ರನು ಹೇಳುತ್ತಾನೆ ಹಾಗೆಯೇ ಆಗಲಿ. ನಿನಗೆ ಮಂಗಳ 
ವುಂಟಾಗುವುದು. ಜನಪ್ರಿಯನಾದ ರಾಜನಾಗಿರು. ನೆನೆಸಿದಾಗ ವಜ್ರಾಯುಧವು 
ನಿನ್ನ ಕೈಗೆ ಬರುವುದು. ನನ್ನ ಮಾತು ಸುಳ್ಳಬ್ಲವು. 


ಸ್ಪ್ಯಶೀತಿಕನೋನಿಧ್ಯಾಯಃ ಕಕ 
ಸ ಏವಮುಕ್ತಸ್ತ್ರೇಜಸ್ವೀ ಬಿಲ್ವೋ ರಾಜಾ ಬಭೂವ ಹಃ 


ಕಪಿಲೋ ನಾಮ ವೇದವೇದಾಂಗಪಾರಗಃ ಇಲಿ 

ಸಖಾ ಬಭೂವ ಬಿಲ್ವಸ್ಯ ತಸ್ಯ ವಿಪ್ರರ್ಷಿಸತ್ತಮಃ । 

ಸ ತೇನ ಸಹ ಸಂಗಮ್ಯ ಸುಖಾಸೀನೋ ವರಾನನೇ 8 ೦೩8 

ಚಕ್ರೇ ಕಥಾ ವಿಚಿತ್ರಾರ್ಥಾಃ ಪ್ರೀಯಮಾಣಃ ಪುನಃ ಪುನಃ । 

ತಥಾ ಕಥಾಂತರೇ ವಾದಃ ಪರಸ್ಪರಮಭೂತ್ತಯೋಃ ॥ ೧೪% 

ದಾನಂ ಪ್ರಧಾನಂ ತೀರ್ಥಂ ತು ಬಿಲ್ಬೇನೋಕ್ತಂ ಪುನಃ ಪುನಃ । 

ಬ್ರಹ್ಮಶ್ರೇಸ್ಮಂ ತಪಃಶ್ರೇಷ್ಠಮಿತ್ಯುಕ್ತಂ ಕಪಿಲೇನ ತು ॥ ೧೫8 
ಬಿಲ್ವ ಉವಾಚ:- 

ವಾಸಾದ್ರಾಜ್ಯಂ ಸುಖಂ ಭೋಗಾ ಐಶ್ವರ್ಯಂ ಸ್ಪರ್ಗಮಕ್ಸ್ಟಯಂ । 

ಪ್ರಾಪ್ಯತೇ ದ್ವಿಜಶಾರ್ದೂಲ ಕಥಂ ಬ್ರಹ್ಮ ಪ್ರತಂಸಸಿ “0೬4 


ಕಪಿಲ ಉವಾಚ :- 
ವೇದಾದ್ಯಜ್ಞಾಃ ಪ್ರವರ್ತಂತೇ ವೇದಾದಿಷಪ್ಟಿಶ್ಚ ಕಾಮಿಕಾ । 
ಪ್ರವರ್ತಂತೇ ಕ್ರಿಯಾ ವೇದಾದ್ವೇದಮೂಲಮಿದಂ ಜಗತ್‌ 8೧೭8 








೧೨-೧೩. ಇಂತೆಂದು ಇಂದ್ರನು ಹೇಳಲು, ತೇಜಸ್ಸಂಪನ್ನೆನಾದ ಬಿಲ್ವನು 
ಚಕ್ರವರ್ತಿಯಾದನು. ಆ ಬಿಲ್ವನಿಗೆ ಧರ್ಮೈಕನಿರತನೂ, ವೇಡವೇದಾಂಗಗಳಲ್ಲಿ 
ನಿಷ್ಲಾತನೂ, ಬ್ರಾಹ್ಮಣೋತ್ತಮನೂ ಆದ ಕಹಿಲನೆಂಬಾತನು ಸ್ನೇಹಿತನಾಗಿ 
ದ್ದನು. ಗಿರಿಜಾತೆಯೆ! ಒಮ್ಮೆ ಆತನು ಆ ಬ್ರಾಹ್ಮಣನೊಡನೆ ಸುಖಾಸೀನೆ 
ನಾಗಿದ್ದನು. 

೧೪. ಆಗಲಾತನು ಆನಂದಭರಿತನಾಗಿ ಮತ್ತೆ ಮತ್ತೆ ಅನೇಕ ವಿಧಗಳಾದ 
ವಿಚಿತ್ರಕಥೆಗಳನ್ನು ಹೇಳುತ್ತಿದ್ದನು. ಈ ಮಾತುಗಳ ಮಧ್ಯದಲ್ಲಿಯೇ ಅವರಿಗೆ 
ಪರಸ್ಪರ ವಿವಾದವುಂಟಾಯಿತು. 

೧೫. ಬಿಲ್ವನು ದಾನವೇ ಪರಮೋತಷ್ಟವಾದ ಕರ್ತಷ್ಯವೆಂದು ಪುನಃ ಪುನಃ 
ಒತ್ತಿ ಹೇಳಿದನು. ಕಪಿಲನು ವೇದವೂ, ತಪಸ್ಸೂ ಶ್ರೇಷ್ಠವೆಂದು ಸಾಧಿಸಿದನು. 

೧೬. ಬಿಲ್ವನು ಹೇಳುತ್ತಾನೆ.--ಬ್ರಾಹ್ಮಣತ್ರೇಷ್ಮನೆ! ದಾನದ ಫಳ 
ವಾಗಿಯೇ ರಾಜ್ಯವೂ, ಸೌಖ್ಯವೂ, ಭೋಗಗಳೂ, ಐಶ್ವರ್ಯವೂ, ಶಾಶ್ವತವಾಡ 
ಸ್ವರ್ಗವೂ ಲಭಿಸುತ್ತಿರುವಾಗ ನೀನು ವೇದವನ್ನು ಹೇಗೆ ಪ್ರಶಂಸಿಸುವೆ? 

೧೭. ಕಪಿಲನು ಹೇಳುತ್ತಾನೆ "ವೇದದಿಂದ ಯಜ್ಞಗಳು ಹುಟ್ಟಡುವು, 
ವೇದದಿಂದ ಕಾಮಪ್ರದಗಳಾದ ಇಷ್ಟಿಗಳುಂಟಾದುವು. ಸಕಲ ಕ್ರಿಯೆಗಳೂ 
ವೇದಗಳಿಂದಲೇ ಉದಿಸಿರುವುವು. ಈ ಸಮಸ್ತ್ರಪ್ರಸಂಚವೂ ವೇದಮೂಲದಿಂದಲೇ 
ಉಂಟಾಗಿರುವುದು. 


ue ಶ್ರೀ ಸ್ಕಾಂಡನುವಾದೆಧಾಣಂ 


ಜಿಲ್ವ ಉವಾಚ! 
ಸಂಸಾರೇ ಪಾರ್ಥಿವಾಃ ಶ್ರೇಷ್ಠಾಃ ಸಮರ್ಥಾ ಲೋಕಸಾಲನೇ | 
ಲೋಕಸಾಲೋಪಮಾ ಲೋಳೇ ಕಥಂ ಬ್ರಹ್ಮ ಪ್ರಶಂಸಸಿ ೪ ೧68 
ಕಪಿಲ ಉವಾಚ :- 
ಮುಖ್ಯಾ ವೈ ಬ್ರಾಹ್ಮಣಾಃ ಪ್ರೋಕ್ತಾಃ ಶಾಪಾನುಗ್ರಹಕಾರಳಾಃ । 


ಪಿತರಃ ಸಾರ್ಥಿವಾನಾಂ ತು ಕಿಂ ತ್ವಂ ಬ್ರಹ್ಮ ನ ಮನ್ಯಸೇ ೪೧೯॥ 
ಏವಂ ಕೌತೂಹಲೇ ಜಾತೇ ಕಪಿಲೋ ದ್ವಿಜಸತ್ತಮಃ ! 

ಬಿಲ್ವೇನ ತಾಡಿತೋ ಮೂರ್ಥ್ನಿ ವಜ್ರೇಣಾನತಪರ್ವಣಾ 830% 
ವಜ್ರೇಣಸದ್ವಿಧಾ ಛಿನ್ನಃ ಕಪಿಲೋ ಬ್ರಹ್ಮನಿದ್ಯಯಾ । 

ಸಂಧಾರ್ಯ ಸ್ವಶರೀರಂ ತು ಮಮಾಂತಿಕಮುಸಾಗತಃ 1 ೨೧8 


ಸ್ತುಶೋಹಂ ವಿವಿಧೈಃ ಸ್ತೋತ್ಸೆಃ ಸಮ್ಯಗಾರಾಧಿತೋಪ್ಯಹಂ | 

ಮಯಾ ದತ್ತಮವ್ಯಯತ್ತ್ವಂ ಕುಲಿಶಾದ್ಬಾ_ಹ್ಮಣಸ್ಯ ತು ॥ ೨೨ ॥ 
ದ್ವಿಜಃ ಸಮಾಗತೋ ಬಿಲ್ವಂ ಪುನಃ ಸಖ್ಯಮಭೂತ್ತಯೋಃ । 

ಫುನಸ್ತು ತಾದೃಶೋ ವಾದಃ ಸಂಜಾತಃ ಪರ್ವತಾತ್ಮಜೇ ೪೨೩8 


೧೮. ಬಿಲ್ವನು ಹೇಳುತ್ತಾನೆ.ಸಂಸಾರದಲ್ಲಿ ಕ್ಸತ್ರಿಯಕೇ ಕ್ರೇಷ್ಮರು. 
ಲೋಕರಕ್ಸಣದಲ್ಲಿ ಅವರೇ ಶಕ್ತರು. ಲೋಕಪಾಲಕರಿಗೆ ಸಮಾನರಾದ ಅವರಷ್ಟು 
ಕಡೆಗಳೆದು ಬ್ರಾಹ್ಮಣ್ಯವನ್ನು ಹೇಗೆ ಹೊಗಳುವೆ? 

೧೯. ಕಪಿಲನು ಹೇಳುತ್ತಾನೆ -- ಶಾಪಾನುಗ್ರಹಗಳಲ್ಲಿ ಶಕ್ತರಾದ 
ಬ್ರಾಹ್ಮಣರೇ ಮುಖ್ಯರೆಂದು ಕರೆಯಲ್ಪಡುವರು. ಅವರು ಕ್ಚತ್ರಿಯರಿಗೂ ತಂದೆ 
ಗಳಂತಿರುವರು. ಬಿಲ್ವನೆ! ಅವರನ್ನೇಕೆ ನೀನು ಗೌರವಿಸುವುದಿಲ್ಲ? 

೨೦. ಇಂತು ವಿವಾದವುಂಟಾಗಲು ಬಿಲ್ವನು ಉದ್ರೇಕದಿಂದ ವಜ್ರಾಯುಧ 
ವನ್ನು ತೆಗೆದುಕೊಂಡು ಬ್ರಾ ಹ್ಮಣಶ್ರೀಷ್ಟನಾದ ಕಪಿಲನ ತಲೆಗೆ ಹೊಡೆದನು. 

೨೧. ಆ ವಜ್ರವು ತನ್ನನ್ನು ಇಬ್ಭಾಗವಾಗಿ ಸೀಳಲು ಕಹಿಲನು ತನ್ನ ವೇದ 
ವಿದ್ಯೆಯ ಪ್ರಭಾವದಿಂದ ಪುನಃ ಶರೀರವನ್ನು ಜೋಡಿಸಿಕೊಂಡು ನನ್ನ ಬಳಿಗೆ 
ಬಂದನು. 

೨೨. ಆಗ ಆತನು ನನ್ನನ್ನು ಅನೇಕ ನಿಧ ಸ್ತೋತ್ರಗಳಿಂದ ಸ್ತುತಿಸಿ 
ಉತ್ತಮರೀತಿಯಿಂದ ಪೂಜಿಸಲು ನಾನು ಅತನಿಗೆ ವಜ್ರಾಯುಧದಿಂದ ನಾಶ 
ವಾಗದಂತೆ ವರವಕಶ್ಪಿತ್ತೆನು. 

೨೩. ಪರ್ವತಕುಮಾರಿಯೆ! ಆತನು ಮತ್ತೆ ಬಿಲ್ವನ ಬಳಿಗೆ ಬರಲು 
ಇಬ್ಬರಿಗೂ ಸ್ನೇಹವುಂಟಾಗಿ ಮತ್ತೊಂದು ದಿನ ಅದೇ ವಿನಾದವು ಪ್ರಾರಂಭಿಸಿತು. 


ಕ್ರ ಶೀತಿಕನೋಕಿಧ್ಯಾಯ) ೩೩೩, 


ವಾಮಪಾದೇನ ಚಾಪ್ಯೇಸಂ ಜಿಲ್ಡೋ ನಿಪ್ರಷುತಾಡಯಕಶ್‌ । 


ಪುನಕ್ತ ವಬ್ರಮಾದಾಯ ಜಘಾನೈಸಂ ತದಾ ದೃಢಂ " ॥ ೨೪೪ 
ನ ಮೃತಿಂನ ವ್ಯಥಾಂ ತಸ ತದ್ವಜ್ರನುಕರೋತ್ತುನಃ 1 
ಅಪಫ್ಯಶ್ರಮಥೋ ಜ್ಞಾತ್ವಾ ಬಿಲ್ವಸ್ತಸ್ಯ ಮಹಾತ್ಮನಃ ೨೫ ॥ 


ನಾರಾಯಣಮಥಾಸಾದ್ಯ ಪ್ರಾರ್ಥಂಯಾಮಾಸ ಚೇಪ್ಸಿತಂ ! 
ವಕಡೋಸ್ಮೀತಿ ತುಸ್ಟೇನ ವಿಷ್ಣುನಾ ಸಚ ಮೋದಿತಃ। 

ಪ್ರೋವಾಚ ಪ್ರಣತೋ ವಿಷ್ಣುನಿಂದಂ ದೇನಿ ಮಹಾಮನಾಃ ॥ ೨೬೫ 

ಅಲ್ಪ ಉವಾಚ :- 

ಕಪಿಲೋ ನಾಮ ವಿಪ್ರರ್ಷಿರವಧ್ಯೋಕ್ಸಯ ಏವ ಚ । 

ಸಖಾ ಮನು ಹೃಷೀಕೇಶ ಸ ಚ ಮಾಮಾಹ ನಿತ್ಯಶಃ ! 

ಬಿಭೇಮ್ಕಹಂ ಸ ದೇವಸ್ಯ ರಾಕ್ಬಸಸ್ಯಾಂಸುರಸ್ಯ ಚ 1೨೭॥ 
ಪಿಶಾಚಸ್ಯಾಃಸಿ ಯಕ್ಸಸ್ಯ ನ ಚೈವಾಂನ್ಯಸ್ಯ ಕಸ್ಯಚಿತ್‌ । 

ಬಿಭೇಮಾತಿ ಯಥಾ ಬ್ರೂಯಾಂ ತಥಾ ತ್ವಂ ಕರ್ತುಮರ್ಹಸಿ ॥ ೨೮ ॥ 
ಏಷಮುಕ್ತಸ್ತು ಬಿಲ್ಬೇನ ಸ ದೇವಃ ಪುರುಷೋತ್ತಮಃ । 

ಏವಂ ಭವಿಷ್ಯತೀತ್ಯುಳ್ತ್ವಾ ಕಸಿಲಸ್ಕಾಶ್ರಮಂ ಗತಃ ॥೨೯॥ 





೨೪. ಆಗ ಬಿಲ್ವನು ಎಡಗಾಲಿನಿಂದ ಆ ಬ್ರಾಹ್ಮಣನನ್ನು ಒದ್ದು ವಜ್ರಾ 
ಯುಧವನ್ನು ತೆಗೆದುಕೊಂಡು ಬಲವಾಗಿ ಹೊಡೆದನು. 

೨೫. ಆ ವಜ್ರವು ಆತನಿಗೆ ಮರಣವನ್ನಾಗಲಿ, ಸಂಕಟವನ್ನಾಗಲಿ ಉಂಟು 
ಮಾಡಲಿಲ್ಲ. ಆಗ ಬಿಲ್ವನು ಆ ಮಹಾತ್ಮನು ಅವಧ್ಯನೆಂಬುದನ್ನು ತಿಳಿದು 
ಹೊಂಡನು. 

೨೬. ಆಗ ಮಹಾವಿಷ್ಣುವಿನ ಬಳಿಗೆ ಹೋಗಿ ಈ ರೀತಿ ವರವನ್ನು ಬೇಡಿ 
ಕೊಂಡನು. ಆತನು ಸಂತುಷ್ಟನಾಗಿರುವೆನೆಂದು ಹೇಳಲು ಬಿಲ್ವನು ಆನಂದ 
ಭರಿತನಾಗಿ ನಮಸ್ಕರಿಸಿ ಆತನಿಗೆ ಇಂತೆಂದನು. 

೨೭-೨೮. ಬಿಲ್ಪನು ಹೇಳುತ್ತಾನೆ --ಕಪಿಲನೆಂಬ ಬ್ರಾಹ್ಮಣಶ್ರೇಷ್ಕನು 
ಅವಧ್ಯನೂ, ಅಜೇಯನೂ ಆಗಿರುವನು. ನನ್ನ ಸ್ನೇಹಿತನಾದ ಆತನು ನಿತ್ಯವೂ 
ನನಗೆ ಇಂತೆಂದು ಹೇಳುತ್ತಿರುವನು. ""ನಾನು ಯಾವ ದೇವತೆಗಳಿಗೂ, ರಾಕ್ಟೃಸ 
ರಿಗೂ, ಅಸುರರಿಗೂ, ಪಿಶಾಚರಿಗೂ, ಯಕ್ಚರಿಗೂ, ಬೇರೆ ಯಾನ ಪ್ರಾಣಿಗಳಿಗೂ 
ಭಯಪಡುವವನಲ್ಲ. ನೀನು ಶಕ್ತನಾದರೆ ನಾನು ಭಯಗೊಂಡೆನೆಂದು ಹೇಳು 
ವಂತೆ ಮಾಡು.'' 

೨೯. ಇಂತು ಬಿನ್ನವಿಸಿಕೊಂಡ ಬಿಲ್ವನಿಗೆ ಮಹಾವಿಷ್ಣುವು " ಹಾಗೆಯೇ 
'ನಡೆಯುವುದು'' ಎಂದು ಹೇಳಿಕಳುಹಿಸಿ ಕಥಿಲಮುನಿಯ ಆಶ್ರಮಕ್ಕೆ ಬಂದನು. 


೩೭೬ ಶ್ರೀ ಸ್ಕಾಂದಮುಪಾವುಲಾಜಂ 


ಸ ಪ್ರವಿಶ್ಯಾಶ್ರಮಂ ದೇವಂ ಕಸಿಲೇನ ಪ್ರಪೂಜಿತಃ । 


ಕಪಿಲಂ ಪ್ರತ್ಯುವಾಚೇದಂ ಸಾಮಪೂರ್ವಂ ಜನಾರ್ದನಃ 8೩೦9 
ಭಗವನ್ಸಾ್‌ಹ್ಮಣಶ್ರೇಷ್ಠ ವೇದವೇದಾಂಗಪಾರಗ । 
ವರಮೇಕಂ ವೃಣೋಮ್ಯದ್ಯ ವಿಪ್ರೇಂದ್ರ ದಾತುಮರ್ಹಸಿ Haow 


ಪ್ರಸಾದಿತೋಹಂ ಜಿಲ್ವೇನ ನೃಸೇಂದ್ರೇಣ ಪುನಃ ಪುನಃ । 
ವರಜೋಸ್ಮೀತಿ ಚಾಂಪ್ಯುಕ್ತೋ ವರಂ ವವ್ರ ಮಹಾಮುನೇ 18೩38 
ತ್ವಯಾ ಪ್ರೋಕ್ತಂ ಬಿಭೇಮಾತಿ ಬ್ರೂಹಿ ತಸ್ಮಾದನುಗ್ರಹಾತ್‌ । 
ಅಭೀತಸ್ತ್ವಂ ತಫಾಪ್ಯದ್ಯ ಮದರ್ಥಂ ತು ವದ ಪ್ರಭೋ 8೩೩% 
ಕಪಿಲಸ್ತ್ರೇವಮುಕ್ತೋ ವೈ ನಿಷ್ಣುನಾ ಮಧುರಂ ವಚಃ । 

ಉವಾಚ ನ ಬಿಭೇಮಾತಿ ಭೂಯೋ ಭೂಯೋ ಜನಾರ್ದನ ॥$ ೩೪ 8 
ನಾಹಂ ನಕ್ಸ್ಯೇ ಬಿಭೇಮಾತಿ ತೇನೋಕ್ತಂ ನೋಚ್ಯತೇ ಮಯಾ । 
ಏತಚ್ಛ್ರುತ್ವಾ ನಚಸ್ತಸ್ಯ ಕೆಪಿಲಸ್ಯ ಜನಾರ್ದನಃ । 

ಉವಾಚ ಚಕ್ರಮುದ್ಯಮ್ಯ ಭಯಂ ವಿಪ್ರಸ್ಯ ದರ್ಶಯನ್‌ ೪ ೩೫% 
ನ ಚೇದ್ವಕ್ಸ್ಯಸಿ ಭೀತೋಹಂ ಚಕ್ರಂ ತೇ ಪ್ರಹರಾಮಿ ವೈ ॥೩೬॥ 

೩೦. ಆ ಆಶ್ರಮವನ್ನು ಪ್ರವೇಶಿಸಲು ಕಪಿಲನು ಆತನಿಗೆ ಅತಿಥಿಸತ್ಕಾರೆ 
ವನ್ನು ಮಾಡಿದನು. ನಾರಾಯಣನು ಆಗ ಕಸಿಲನನ್ನು ಕುರಿತು ಮೃದುವಾದ 
ಮಾತಿನಿಂದ ಇಂತೆಂದನು. 

೩೧. "ಅಯ್ಯಾ ಬ್ರಾಹ್ಮಣೋತ್ತಮನೆ! ನೀನು ಸಮಸ್ತ ನೇದವೇದಾಂಗ 
ಗಳಲ್ಲಿ ನಿಷ್ಣಾತನಾದವನಾಗಿರುವೆ. ನಾನು ನಿನ್ನಲ್ಲಿ ಒಂದು ವರವನ್ನು ಬೇಡುವೆನು. 
ಅದನ್ನು ಕೊಡಬೇಕು. 

೩೨. ಬಿಲ್ವಮಹಾರಾಜನು ಪುನಃ ಪುನಃ ನನ್ನನ್ನು ಬೇಡಿಕೊಳ್ಳಲು ನಾನು 
ಪ್ರಸನ್ನನಾಗಿ "" ವರಪ್ರದನಾಗಿರುವೆನು?' ಎನ್ನಲು ನನ್ನಲ್ಲಿ ವರವೊಂದನ್ನು 
ಬೇಡಿಕೊಂಡನು. 

೩೩. ನೀನು " ಭಯಗೊಂಡಿರುವೆನು?' ಎಂದು ಹೇಳಬೇಕೆಂಬುದೇ 
ಆತನ ವರವು. ಆದುದರಿಂದ ನನ್ನಲ್ಲಿ ಅನುಗ್ರಹವನ್ನು ಮಾಡಿ ನೀನು ನಿಜ. 
ವಾಗಿಯೂ ಭಯರಹಿತನಾದರೂ ನನಗಾಗಿ ಆ ಮಾತನ್ನು ಹೇಳಬೇಕು.” 

೩೪. ವಿಷ್ಣುವು ಇಂತು ಸೌಮ್ಯವಚನದಿಂದ ಕೇಳಲು ಕಪಿಲಮುನಿಯು. 
ಮತ್ತೆ ಮತ್ತೆ "" ನಾರಾಯಣ! ನಾನೆಂದಿಗೂ ಭಯಪಡಲಾಕಿನು'' ಎಂದೇ 
ಹೇಳುತ್ತಿದ್ದನು. 

೩೫-೩೬. "" ನಾನೆಂದಿಗೂ ಭೀತಣಾಗಿರುವೆನೆಂದು ಹೇಳುವುದಿಲ್ಲ; 
ಆ ರಾಜನು ಹೇಳಿದ ಮಾತು ನನ್ನ ಬಾಯಲ್ಲಿ ಬರುವುದಿಲ್ಲ.'' ಇಂತೆಂದ ಕಪಿಲಫ 


ತ್ರ ಕತಿತವಮೋತಧ್ಯಾಯಃ ೭೩೩ 


ಕಪಿಲ ಉವಾಚ :-- 
೬೦ ವೃಥಾ ಪ್ರಿಯಚಕ್ರಸ್ಯ ವಿಷ್ಣೋ ಕ್ಲೇಶಮಿಹೇಚ್ಛಸಿ । 
ನಾಹಂ ಚಕ್ರಸ್ಯ ತೇ ಗಮ್ಯಃ ಪ್ರಸಾದಾತ್ರ್ರ $0ಬಳಸ್ಯಹಿ ೫೩೭8 
ತತಃ ಸ ಮುಷ್ಟಿಮಾದಾಯ ಕುಶಾನಾಂ ಕಪಿಲಸ್ತದಾ । 
ವಾಸುದೇವಂ ಸಮಾಸಾದ್ಯ ತಿಷ್ಕ ತಿಸ್ಕೇತ್ಯಭಾಷತ Hace 
ಅದ್ಯ ಗರ್ವಂ ಚ ದರ್ಪಂ ಚ ಬಲಂ ಯಚ್ಚ ತವಾಂದ್ಭು ತಂ। 
ತತ್ಸ ಗ ನಾಶಯಿಷ್ಯಾಮಿ ತಿಷ್ಕೇದಾನೀಂ “ಜನಾರ್ದನ 1೩೯% 
ತತೋ ಯುದ್ಧ ೦ ಸಮಭನತ್ತು ಮುಲಂ ಲೋನಾುಪಹರ್ಷಣಂ । 
ನಿಮೇಷಾಂತರನಾತ್ರಂ ತುಕ ಷ್ಣ ಸ್ಕ ಕಪಿಲಸ್ಕ ಚ 8೪೦೧0 
ದಿವ್ಯಾಸ್ತ್ರಾಣಾಂ ಕುತಾನಾಂ ಚ ಯುದ್ಧ ೦ ಸಮಭವದ ರಥಂ । 
ಬಾರ ಜಾಜಿ ದೇನಿ ದೇವಾನಾಂ ಭಯಮಾವಿಶತ್‌ 1 ೪೧೫ 
ಏತಸ್ಮಿನ್ನಂತರೇ ಬ್ರಹ್ಮಾ ಸುರೈಃ ಪರಿವೃತಸ್ತ್ರದಾ । 
ಆಜಗಾಮಾಂತಿಸಂತಪ್ತಃ ಕೃಷ್ಣಂ ನಚನಮಬ್ರವೀತ್‌ ॥ ೪೨೪ 


ಮಾತನ್ನು ಕೇಳಿ ಜನಾರ್ದನನು ತನ್ನ ಚಕ್ರಾಯುಧವನ್ನೆತ್ತಿ ಹಿಡಿದು ಆತನಿಗೆ 
ಭಯವನ್ನು ತೋರಿಸುತ್ತ ""ಭಯಗೊಂಡಿರುವೆನೆಂದು ನೀನು ಹೇಳದಿದ್ದರೆ ಚಕ್ರ 
ದಿಂದ ನಿನ್ನನ್ನು ಕಡಿದುಹಾಕುವೆನು`' ಎಂದನು 

೩೭. ಕನಿಲನು ಹೇಳುತ್ತಾನೆ --ವಿಷ್ಣುವೆ! ಸುಮ್ಮನೆ ಎಕೆ ನಿನ್ನ 
ಚಕ್ರಾಯುಧಕ್ಕೆ ಕಷ್ಟವನ್ನು ಕೊಡಲೆಳಸುವೆ? ಪರಮೇಶ್ವರನ ಪ್ರಸಾದದಿಂದ 
ನಾನು ನಿನ್ನ ಚಕ್ರಕ್ಕೆ ಬಲಿಯಾಗಲಾರೆನು 

೩೮. ಇಂತೆಂದು ಕಪಿಲನು ಒಂದುಹಿಡಿ ಕುಶಗಳನ್ನು ತೆಗೆದುಕೊಂಡು 
"ನಿಲ್ಲು, ನಿಭು'' ಎಂದು ಕೂಗುತ್ತ ಮಾಸ.ದೇವನ ಎದುರಿಗೆ ಬಂದನು. 

೩೯. "" ಜನಾರ್ದನ! ಇಂದು ನನ್ನ ಎದುರಿನಲ್ಲಿ ನಿಂತಿದ್ದರೆ ನಿನ್ನ 
ಗರ್ವವನ್ನೂ, ದರ್ಪವನ್ನೂ, ಅಲ್ಲದೆ ಅದ್ಭು ತವಾದ ಬಲವೆಲ್ಲವನ್ನೂ ನಾಶ 
ಮಾಡುವೆನು.” 

೪೦. ಬಳಿಕ ಒಂದುನಿನಿಷಮಾತ್ರದಲ್ಲಿಯೇ ಕಪಿಲನಿಗೂ, ಶ್ರೀಮನ್ನಾ 
ರಾಯಣನಿಗೂ ರೋಮಹರ್ಷಕವಾದ ದ್ರಂದ್ವಯುದ್ದ್ಧ ವು ಹವಣಿಸಿತು. 

೪೧. ದೇವಿಯೆ! ವಿಷ್ಣುವಿನ ದಿವ್ಯಾಸ್ತ್ರ ಟೂ” ಬ್ರಾಹ್ಮಣನ ಕುಶಗಳಿಗೂ 
ಆಕಾಶಮಾರ್ಗದಲ್ಲಿ ಬಲನಾದ ಕಾಳೆಗವುಂಟಾಗಲು ದೇವತೆಗಳಲ್ಲಿ ಭಯವು 
ಮೂಡಿತು. 

೪೨. ಇಷ್ಟರಲ್ಲಿಯೇ ಬ್ರಹ್ಮನು ಬಹಳ ಸಂಕಟಕ್ಕೀಡಾಗಿ ದೇವತೆಗಳ 
ಪರಿವಾರದೊಡನೆ ಯುದ್ಧರಂಗಕ್ಕೆ ಬಂದು ನಾರಾಯಣನಿಗೆ ಹೇಳಿದನು. 





4೩೮ ಶ್ರೀ ಸ್ಕಾಂದನು ಹಾಪುರಾಣಂ 


ಭಗವನ್ಫೂತಭನ್ಯೇಶ ಭವಬಂಧಭಯಾಃಪಹ । 


ಪೃಷೀಕೇಶ ಹೃಷೀಕೇಶ ಸೃಷ್ಟಿಸಂಹಾರಕಾರಕ ೫ ೪೩8 
ಸಮಾರಾಧ್ಯ ಜಗನ್ನಾಥ ಶಕ್ರಾದ್ಯಾಸ್ತ್ರಿದಿನೌಕಸಃ । 

ವಸಂತಿ ಮುದಿತಾಃ ಸರ್ವೇ ಸರ್ವಕಾಮಸಮಸನ್ವಿತಾಃ ॥ ೪೪ 8 
ಆಬ್ರಹ್ಮಸ್ತಂಬಪರ್ಯಂತಂ ತ್ರೈಲೋಕ್ಕಂ ಸಚರಾಚರಂ । 

ಉತ್ಪಾದಿತಂ ಧೃತಂ ವ್ಯಾಪ್ತಂ ವಿಷ್ಣುನಾ ಪ್ರಭನಿಷ್ಣು ನಾ 1 ೪೫ 


ತೇಸೈಕೇನ ನಿಶುದ್ವೇನ ಸರ್ವಗೇನ ಮಹಾತ್ಮನಾ । 
ಇತಿಸ್ಮ ಮುನಯಃ ಸರ್ವೇ ಉದಿತಾ ಮುನಿಸತ್ತಮಾಃ । 


ವಹಂತಿ ಕಾರಣಂ ಚಾಸ್ಯ ತ್ರೈಲೋಕ್ಯಸ್ಯ ಜನಾರ್ದನಃ 1 ೪೬ ॥ 
ದೇವದಾನನದೈತ್ಯೈತ್ನ ಮುನಿಚಾರಣಪನ್ನಗೈಃ । 

ವರಾರ್ಥಿಭಿಶ್ಚ ಪ್ರವಕ್ಕಃ ಪೂಜ್ಯಸೇ ಗರುಡಧ್ವಜ ॥8 ೪೭ ॥ 
ಕಿಂ ಭವಾನೇವ ಗೋವಿಂದ ವೃಥಾ ಯುಧ್ಯಸಿ ಸದ್ದಿಜೈಃ। 

ಕಸಿಲಸ್ಕೃ ಚ ವಿಪ್ರಸ್ಯ ಹರಾಲ್ಲಬ್ಬವರಸ್ಯ ಚ ॥ ೪೮೪ 


೪೩. ""ಸ್ವಾಮಿಯೆ | ಭೂತಭವ್ಯನಾಥನೆ! ಸಂಸಾರಬಂಧದ ಭಯವನ್ನು 
ಕಳೆಯುವವನೆ! ಸರ್ವೇಂದ್ರಿಯಸಿಯಾವ.ಕನೆ! ಬ್ರಹ್ಮಾಂಡದ ಸೃಷ್ಟಿ ಸ್ಥಿಕಿ ಲಯ 
ಗಳನ್ನು ಮಾಡುವವನೆ! 

೪೪. ನಿನ್ನನ್ನು ಪೂಜಿಸಿದುದರಿಂದಲೇ ಮಹೇಂದ್ರಾದಿ ದೇವತೆಗಳೆಲ್ಲರೂ 
ಸರ್ವಭೋಗಗಳಿಂದಲೂ ಕೂಡಿ ಆನಂದದಿಂದ ತಮ್ಮತಮ್ಮ ಲೋಕಗಳಲ್ಲಿ 
ವಾಸಿಸುತ್ತಿರುವರು. 

೪೫. ಬ್ರಹ್ಮನಾದ ನನ್ನ ಮೊದಲಾಗಿ ಹುಲ್ಲುಕಡ್ಡಿಯವರೆಗಿನ ಚರಾಚರ 
ಗಳನ್ನೊಳಗೊಂಡ ಮೂರು ಲೋಕಗಳೂ ಆಯಾ ರೂಪಗಳನ್ನು ಧರಿಸಿದ ವಿಷ್ಣುವಿ 
ನಿಂದಲೇ ಹುಟ್ಟಿರುವುವು. ಧರಿಸಲ್ಪಟ್ಟಿರುವುವು. ವ್ಯಾಪ್ತಗಳಾಗಿರ.ವುವು. 

೪೬. ಸಕಲ ದೋಷರಹಿತನೂ, ಸರ್ವಾಂತರ್ಯಾಮಿಯೂ ಆದ ಆ ಒಬ್ಬ 
ಮಹಾತ್ಮನಿಂದಶೇ ಎನ್ಲವೂ ನಡೆಯುವುದು.'' ಇಂತೆಂದು ಧಾನನಿರತರಾದ 
ಸಮಸ್ತ ಮುನಿಗಳೂ ನೀನೇ ಮೂರು ಲೋಕಗಳಿಗೂ ಕಾರಣನೆಂದು ಹೇಳುತ್ತಿ 
ರುವರು. 

೪೭. ಎಲ್ಲೆ ಗರುಡಧ್ವಜನೆ! ವರಗಳನ್ನು ಬೇಡುವ ದೇವತೆಗಳಿಂದಲೂ, 
ಧಾನವರಿಂದಲೂ, ದೈತ್ಯರಿಂದಲೂ ನೀನು ಸೂಜೆಗೊಳ್ಳುತ್ತಿರ.ವೆ. 

೪೮. ಗೋವಿಂದ! ಇಂಧ ನೀನೇ ಹೀಗೆ ಬ್ರಾಹ್ಮಣರೊಡನೆಯೂ, ವಿಶೇಷ 
ವಾಗಿ ಪರಮೇಶ್ವರನಿಂದ ವರವನ್ನು ಪಡೆದಿರುವ ಕಪಿಲನೊಡನೆಯೂ ಯುದ್ಧ 
ವನ್ನು ಮಾಡಬಹುದೆ? 


ಕ್ರ ಶೀತಿತನೋಕಿಧ್ಯಾಯಕ aa 


ಕಿಂ ನ ನೇತ್ಸಿ ಯಥಾ ಹ್ಯೇಷೆ ಪ್ರಸಾದಾಶ್ಪಾರಮೇಶ್ವರಾಶತ್‌ । 
ಅಪಧ್ಯತ್ವಮನುಸ್ರಾಪ್ರೋ ಹ್ಯಜೇಯತ್ವಂ ಚ ಸಂಯುಗೇ ೪೪೯8 
ನ ಚೈನಂ ತ್ವದ್ವಿಧಾ ದೇನ ಬ್ರಾಹ್ಮಣೇಷು ನಿಕುರ್ನತೇ ! 

ಬ್ರಹ್ಮ ಹಚ ಬ್ರಹ್ಮಣೋ ಮೂಲಂ ತ್ನಯೈನ ಪ್ರಾಕ್ಟತಿಶ್ರುತಂ 1೫೦8 
ತಸ್ಮಾ: ದಾಶು ನಿವರ್ತಸ್ವ ಮತ್ತೈನಂ ಬ್ರಾಹ್ಮಣಂ ವಿಭೋ! 

ಇತ್ಯ€ ನಿಶಮ್ಯ ದೇವೇಕೋ ವಾಕ್ಯಂ ಬ್ರ ಬ್ರಹ್ಮ *ಮುಖಾಚ್ಚು ತಂ ಗಂ 
ಯೋಗೇನ ತದ ಲಂ ಜ್ಞಾತ್ವಾ ಕಹಿಲಸ್ಯೆ ತು ಶಂಕರಂ y 


ಜಗಾಮ ಪರಮಂ ಲೋಕಂ. ಪೂಜ, ್ಯ ಮಾನಸ್ತ್ರಿವಿಷ್ಟ ಪೈಃ ॥ ೫೨ 8 
ಗತೇ ಜನಾರ್ದನೇ ಜಬಿಲ್ವೋ ವಿಲಲಾಪ ಪುನಃ ಪುನಃ! 
ಯುದ್ಧಂ ಸುದಾರುಣಂ ಶ್ರುತ್ವಾ ಕೃಷ್ಣಸ್ಯ ಕಪಿಲಸ್ಯ ಚ 1 ೫೩॥ 


ಕಥಂ ಜೆ ್ಯೇಷ್ಯಾಮಿ ಸನಂ ಕಥಂ ಮೇ ನಿರ್ವೃತಿರ್ಭವೇತ್‌ । 

ಕಸ್ಕಾ $ಹೆಂ ಶರಣಂ ಯಾಮಿ ಕೋ ಮೇ ತ್ರಾತಾ ಭವಿಷ್ಯತಿ 1 ೫೪ 8 
ನ ಜಿತಃ ಕಪಿಲೋ ಯುದ್ಧೇ ವಿಷ್ಣುನಾ ಪ್ರಭವಿಷ್ಣುನಾ [ 

ಮಯಾ ಸಂಸ್ಪರ್ಧತೇ ನಿತ್ಯಂ ಕಥಂ ಜೇಯೋ ಭವಿಷ್ಯತಿ ॥ ೫೫ 8 











೪೯, ಈತನು ಮಹಾದೇವನ ಅನುಗ್ರಹದಿಂದ ಅವಧ್ಯತ್ವವನ್ನೂ, ಯುದ್ಧ 
ದಲ್ಲಿ ಅಜೇಯತ್ವವನ್ನೂ ವರಗಳಾಗಿ ಪಡೆದಿರ.ವುದು ನಿನಗೆ ಗೊತ್ತಿಲ್ಲವೆ? 

೫೦. ದೇವೇಶ! ನಿನ್ನಂತಹವರು ಬ್ರಾಹ್ಮಣರಲ್ಲಿ ಹೀಗೆ ವರ್ತಿಸಬಾರದು. 
ವೇದವೇ ಅವರ ಬ್ರಾಹ್ಮಣ್ಯಕ್ಕೆ ಮೂಲವೆಂದು ನೀನೇ ಹಿಂದೆ ಪ್ರತಿಪಾದಿಸಿರುವೆ. 

೫೧. ಲೋಕನಾಥನೆ! ಆದುದರಿಂದ ಇವನು ಬ್ರಾಹ್ಮಣನೆಂದು ಮನಸ್ಸಿಗೆ 
ತಂದುಕೊಂಡು ಬೇಗ ಹಿಂದಿರುಗು.'' ಇಂತೆಂದು ಬ ಬ್ರಹ್ಮದೇವನ ಮುಖದಿಂಡ 
ಬಂದ ಮಾತನ್ನು ವಿಷ್ಣು ವು ಕೇಳಿದನು. 

೫೨. ಪೂನ ವಿಳದ ಮಹೇಶ್ವರನೇ ಆ ಕಹಿಲಮುನಿಗೆ ಸುತ 
ನಾಗಿರುವುದನ್ನು ತಿಳಿದು ಆತನು ದೇವತೆಗಳ ಪೂಜೆಗಳನ್ನು ಕೈಗೊಂಡು ತನ್ನ 
ಲೋಕಕ್ಕೆ ಹೊರಟುಹೋದನು 

೫೩. ಜನಾರ್ದನನು ಹೊರಟುಹೋಗಲು ಆತನಿಗೂ *ಕಪಿಲನಿಗೂ ನಜೆದ 
ಘೋರವಾದ ಯುದ್ಧವನ್ನು ಕೇಳಿ ಆತ್ಯಂತ ದುಃಖದಿಂದ ಬಿಲ್ವಮಹಾರಾಜನು 
ಪ್ರಲಾನಿಸಿದನು. 

೫೪. "" ನಾನು ಕಪಿಲನನ್ನು ಹೇಗೆ ಜಯಿಸಲಿ? ಹೇಗೆ ನನಗೆ ಸೌಖ್ಯ 
ವುಂಟಾದೀತು? ನಾನು ಯಾರಲ್ಲಿಗೆ ಶರಣುಹೋಗಲಿ? ಯಾರು ನನಗೆ ಪಾಲಕ 
ಶಾಗುವರು? 


೫೫. ಲೋಕಕಾರಣನಾದ ಮಹಾವಿಷ್ಣುವಿನೊಡನೆ ಯುದ್ಧ ವನ್ನು ಮಾಡಿ. 


೩೮೦ ಶ್ರೀ ಸ್ಯಾಳದಮಹಾಪುರಾಣಂ 


ಅಜೇಯಾ ಬಾ ್ರಿಹ್ಮಣಾ ಯುಜೆ ್ಲೀ ಶಾಪಾಃನುಗ್ರ ಹಕಾರಕಾಃ । 


ಭಸ್ಮ ಕುರ್ಯುರ್ಜಗತ್ಸ ರ್ವಂ ಇಜೀವಾಸುರಮಾನುಷಂ ॥ ೫೬ 8 
ಬ್ರಾ ಪ್ರ ಕಂ ಹಿ ಸರಮಂ ತತೋ ದೇನೈ ರಪಿ ದುರಾಸದಂ | 

ಏವಂ 'ನಿಲಸತಸ್ತಸ್ಯ ವಾಸವಃ ಸಾ 8೫೭ ॥ 
ವಿಲಪಂತಂ ಕೃಶಂ ಬಿಲ್ವಂ ವಜ್ರಹಸ್ತಮನೇಶ್ಬ್ಯ ಸಃ । 
ಮಮತಶ್ಚಾಕೃಷ್ಟಹೃದಯಃ ಪ್ರತ್ಯುವಾಚ ಪುರಂದರಃ 8೫೮ ॥ 


ಅಲಂ ಶೋಕೇನ ಭೂಪಾಲ ಶೃಣು ಮೇ ವಚನಂ ಪರಂ | 
ಯದಾಹಂ ಪೀಡಿತೋ ಯುದ್ಧೇ ಶಂಬರೇಣ ದುರಾತ್ಮನಾ । 


ಬಲಿಷ್ಮೇನ ಸಗರ್ನೇಣ ತದಾ ಪೃಷ್ಟೋ ಮಯಾ ಗುರುಃ 8೩೫೯8 
ಬೃಹಸ್ಪತಿರ್ಮಹಾತೇಜಾಸ್ತೇನೋಕ್ತಂ ತು ತದಾ ನೃಪ। 

ಗಚ್ಛ ಶಕ್ರ ಮಮಾದೇಶಾನ್ಮಹಾಕಾಲವನಂ ಶುಭಂ ೬೦8 
ಯತ್ರ ಸಂತಿ ಸುದಿವ್ಯಾನಿ ಲಿಂಗಾನಿ ವಿವಿಧಾನಿ ಚ । 
ಭುಕ್ತಿಮುಕ್ತಿಕರಾಣ್ಯೇನ 'ವಾಂಛಿತಾರ್ಥಪ್ರದಾನಿ ಚ ॥1೬೧॥ 





ದರೂ ಕಹಿಲನು ಸೋಲಲಿಲ್ಲ ನಿತವೂ ನನ್ನೊಡನೆ ಸೆಣಸುತ್ತಿರುವ ಈತನನ್ನು 
ಜಯಿಸುವುದು ಹೇಗೆ? 

೫೬ ಶಾಪಾನುಗ್ರಹಗಳನ್ನು ಕೊಡಬಲ್ಲ ಬ್ರಾಹ್ಮಣರನ್ನು ಯುದ್ದದಲ್ಲಿ 
ಜಯಿಸಲಾಗದು. ದೇವದಾನವ ಮಾನವರೊಡಗೂಡಿರುವ ಮೂರು ಲೋಕ 
je ಸುಡಲು ಸಮರ್ಥರಾಗಿರುವರು 

ಬ್ರಾಹ್ಮಣರ ಉತ್ತಮ ತೇಜಸ್ಕು ದೇವತೆಗಳಿಗೂ ತಡೆಯಲಸಾಧ್ಯ 
ಜಾ > ಇಂತೆಂದು ಪ್ರಲಾಸಿಸುತ್ತಿ ದ್ದ ಬಿಲ್ವನ ಬಳಿಗೆ ಮಹೇಂದ್ರ ಸ 
ಬಂದನು. 

೫೮. ವಜ್ರವನ್ನು ಕೈಯಲ್ಲಿ ಹಿಡಿದಿದ್ದರೂ ದೀನನಾಗಿ ವಿಲಸಿಸುತ್ತಿರುವ 
ಬಿಲ್ವನನ್ನು ಕಂಡು ಮನಸ್ಸಿನಲ್ಲಿ ಅಭಿಮಾನವ್ರಂಟಾಗಲು ಇಂದ್ರನು ಆತನಿಗೆಂದನು. 

೫೯, “ಎಲ್ಲೆ ಭೂಪಾಲನೆ! ದುಃಖವನ್ನು ಸಾಕುಮಾಡು. ಉತ್ತಮವಾದ 
ನನ್ನ ಮಾತನ್ನು ಕೇಳು. ಹಿಂದೆ ನಾನು ದುರಾತ್ರನೂ, ಮಹಾ ಬಲಶಾಲಿಯೂ, 
ಉದ ನ್ಫಟನೂ ಆದ ಶಂಬರಾಸುರನಿಂದ ಪೀಡಿತನಾಗಿದ್ದಾಗ ಗುರುಗಳನ್ನು ಪ್ರಶ್ನೆ 
ಮಾಡಿದೆನು. 

೬೦, ಆಗ ಮಹಾ ತೇಜಸ್ವಿಯಾದ ಆತನು ಹೇಳಿದನು. "" ಇಂದ್ರನೆ! ನನ್ನ 
ಮಾತಿನಂತೆ ನೀನು ಶುಭಕ್ಟೇತ್ರ ಎ ಮಹಾಕಾಲವನಕ್ಕೆ ಹೋಗು. 

೬೧. ಅಲ್ಲಿ ವಿವ್ಯ ಗಳೂ, ೋಗತೊೋಕ ಕ್ಸಪ್ರದಗಳೂ, ಸಕಲಾಭೀಷ್ಟದಾಯಕ 
ಳೂ ಆದ ಅನೇಕ ಬಿಧಗಳಾದ ಲಿಂಗಗಳು ನೆಲಸಿರುವುವು. 


ಕ್ರ ್ಯಶೀತಿತಮೋ5ಧ್ಯಾಯಃ ೩೮೧ 


ತೇಷಾಂ ಮಧ್ಯೇ ಲಿಂಗಮೇಕಮಾರಾಧಯ ಶಚೀಪತೇ । 

“ಯಸ್ಯ ದರ್ಶನಮಾತ್ರೇಣ ರಣೇ ಧೃಷ್ಟೋ ಭವಿಷ್ಯಸಿ 1೬೨ ॥ 
ತಸ್ಯ ತದ್ವಚನಾದ್ಬಿಲ್ಬ ಸಮ್ಯಗಾರಾಧನಾ ಕೃತಾ। 

ಮಯಾ ಲಿಂಗಸ್ಯ ಹರ್ಷೇಣ ಜಿತೋ ವೈ ಶಂಬರಸ್ತದಾ। 

ಪ್ರಸಿದ್ಧಿಂ ತು ಗತೋ ದೇವಃ ಸ ಚೇಂದ್ರೇಶ್ವರಸಂಜ್ಜಕಃ ॥ ೬೩ ॥ 
ತಸ್ಮಾತ್ತ್ವಂ ಸಶ್ಚಿಮಾಮಾಶಾಂ ಗತ್ವಾ ಕ್ಲೇತ್ರಸ್ಯ ತಸ್ಯ ವೈ । 
ಸಮಾರಾಧಯ ಯತ್ನೇನ ಲಿಂಗಂ ವರುಣಸೂಜಿತಂ । 

ತಲ್ಲಿಂಗಂ ತ್ರಿಸು ಲೋಕೇಷು ತೃನ್ನಾಮ್ನಾ ಖ್ಯಾತಿಮೇಷ್ಯತಿ ॥ ೬೪॥ 
ಕಪಿಲಸ್ತ್ಯತ್ಸಖಾ ವಿಪ್ರೋ ಜಿತೋಸಸ್ಮೀತಿ ವದಿಷ್ಯತಿ । 


ತಸ್ಯ ಲಿಂಗಸ್ಯ ಮಾಹಾತ್ಮ್ಮ್ಯಾನ್ಮಿತ್ರಭಾನಂ ಗಮಿಷ್ಯತಿ HBL 
ಇತ್ಯುಕ್ತ್ವಾ ತು ಗತೇ ಶಕ್ರೇ ದೇವಲೋಕಂ ಯಶಸ್ವಿನಿ । 

ಪೂಜಯಾಮಾಸ ಭಾವೇನ ಪುಷ್ಬೈರ್ದಿನೈೈಃ ಸುಗಂಧಿಭಿಃ 8 ೬೬ ॥ 
“ಜಗಾಮ ಬಿಲ್ವೋ ಭೂಪಾಲೋ ಮಹಾಳಾಲವನಂ ಶುಭಂ | 

ಹದರ್ಶ ಹಶ್ಚಿಮೇ ಭಾಗೇ ಲಿಂಗಂ ತ್ರಿದಶ ಪೂಜಿತಂ ೪೬೭೫8 


೬೨. ಶಚೀಪತಿಯೆ! ಅವುಗಳಲ್ಲಿ ನಾನು ತೋರಿಸುವ ಲಿಂಗವೊಂದನ್ನು 
ಪೂಜಿಸು, ಅದನ್ನು ನೋಡುವುದರಿಂದಲೇ ನೀನು ಯುದ್ಧದಲ್ಲಿ ಅಜೇಯ 
ನಾಗುವೆ.?' 

೬೩. ಬಿಲ್ಬನೆ! ಆತನ ಮಾತನ್ನು ಕೇಳಿ ನಾನು ಆ ಲಿಂಗದ ಪೂಜೆಯನ್ನು 
ವಿಧ್ಯುಕ್ತರೀತಿಯಿಂದ ಮಾಡಲು ಆ ಲಿಂಗವು ಪ್ರಸನ್ನವಾದುದರಿಂದ ನಾನು 
ಶಂಬರಾಸುರನನ್ನು ಜಯಿಸಿದೆನು. ಅಂದಿನಿಂದ ಆ ಲಿಂಗವು ಇಂದ್ರೇಶ್ವರನೆಂಡೇ 
ಪ್ರಸಿದ್ಧಿಯನ್ನು ಪಡೆಯಿತು. 

೬೪. ಆದುದರಿಂದ ನೀನೂ ಅದೇ ಕ್ಷೇತ್ರದ ಪಶ್ಚಿಮ ದಿಕ್ಕಿನಲ್ಲಿರುವ 
ಲಿಂಗದ ಬಳಿಗೆ ಹೋಗು. ವರುಣನಿಂದ ಪೂಜಿತವಾದ ಆ ಲಿಂಗವನ್ನು ಪ್ರಯತ್ನ 
ದಿಂದ ಆರಾಧಿಸು. ಆ ಲಿಂಗವು ನಿನ್ನ ಹೆಸರಿನಿಂದಲೇ ಮೂರು ಲೋಕಗಳಲ್ಲಿಯೂ 
ಪ್ರಸಿದ್ಧ ವಾಗುವುದು 

೬೫. ಕಪಿಲನೂ ಅದರ ಪ್ರಭಾವದಿಂದ ಜಿತನಾದೆನೆಂದು ಒಪ್ಪಿಕೊಂಡು 
ಮುನ್ಸಿನಂತೆಯೇ ನಿನಗೆ ಪ್ರಿಯಸ್ನೇಹಿತನಾಗುವನು. ಆ ಲಿಂಗದ ಪ್ರಭಾವದಿಂದ 
ನಿನ್ನಲ್ಲಿ ಸ್ನೇಹಭಾವವನ್ನು ತೋರಿಸುವನು'' 

೬೬, ಪಾರ್ವತಿಯೆ! ಇಂತೆಂದು ನುಡಿದು ಮಹೇಂದ್ರನು ದೇವಲೋಕಕ್ಕೆ 
ಹೊರಟುಹೋದನು. ಬಿಲ್ಬನೂ ಆತನನ್ನು ಸುಗಂಧಯುಕ್ತಗಳಾದ ಉತ್ತಮ 
ಪುನ್ಪಗಳಿಂದ ಪೂಜಿಸಿ ಕಳುಹಿಸಿದನು. 

೬೭. ಬಳಿಕ ಆ ರಾಜನೂ ಮಹಾಕಾಲವನವೆಂಬ ಪವಿತ್ರಕ್ಟೇತ್ರವನ್ನು 

15 


ಏ೮ತಿ ಶ್ರೀ ಸ್ಕಾಂದಮಹಾಪುರಾಣಂ 


ಮುಕ್ತಾಫಲೈಶ್ಚ ರತ್ನೈತ್ಸ ವಾಸೋಭಿರ್ಭೂಷಣೈೆಸ್ತಥಾ ! 
'ಏತಸ್ಮಿನ್ನಂತರೇ ಚೈನ ಕಪಿಲೋಪಿ ಸಮಾಗತಃ ॥ ೬೮೬ 
ದದರ್ಶ ಬಿಲ್ವಂ ಭೂಸಪಾಲಂ ಪೂಜಯಂತಂ ಪುನಃ ಪುನಃ । 

ಶರೀರೇ ತಸ್ಯ ಬಿಲ್ವಸ್ಯ ಮದೀಯಂ ರೂಪಮುತ್ತಮಂ | 

ದೃಷ್ಟ್ವಾ ಮತ್ತಾ ಮಹಾದೇವಂ ಜಿತೊೋಣಸ್ತೀತಿ ದ್ವಿಜೋಬ್ರನೀತ್‌ (೬೯೪ 
ಪ್ರಾರ್ಥಯಾನಿ ತ್ವಯಾ ಸಖ್ಯಮನಂತಂ ಶಿನಸನ್ನಿಧೌ | 

ಏನಮುಕ್ತಸ್ತದಾ ಬಿಲ್ವಃ ಕಪಿಲೇನ ಮಹಾತ್ಮನಾ । > 
ಪ್ರಸನ್ನಃ ಪ್ರಾಂಜಲಿರ್ಭೂತ್ವಾ ಕಪಿಲಂ ದ್ವಿಜಸತ್ತಮಂ ॥೭೦॥ 


ಏವಂ ಭವತು ಭದ್ರಂ ತೇ ಕೃತಾರ್ಧ್ಥೋಂಹಂ ಮಹಾತ್ಮನಾ । 
-ಸಖ್ಯಂ ತದೇವ ಭನತು ಶಶ್ವದ್ವದಸಿ ಮನ್ಯಸೇ ॥೭೧॥ 
ಏವಮನ್ಕೋನ್ಯಮುಕ್ತ್ವಾ ಳೌ ಕೃತ್ವಾ ಸಖ್ಯಮನುತ್ತಮಂ | 
ಚಿಕ್ರೀಡತುಶ್ಚಿರಂ ಕಾಲಂ ಪರಂ ಹರ್ಷಮುಪಾಗತೌ ॥ ೭೨ ॥ 


'ಸೇರಿ ಅದರ ಪಶ್ಚಿಮದಿಕ್ಕಿನಲ್ಲಿ ದೇವತೆಗಳಿಂದಲೂ ಪೂಜೆಯನ್ನು ಸ್ವೀಕರಿಸುತ್ತಿದ್ದೆ 
ದಿವ್ಯಲಿಂಗವನ್ನು ಕಂಡನು 

೬೮. ಮುತ್ತುಗಳಿಂದಲ್ಕೂ ನವರತ್ನಗಳಿಂದಲ್ಕೂ ವಸ್ತ್ರಗಳಿಂದಲೂ, ಆಭರಣ 
ಗಳಿಂದಲೂ ಅವರು ಲಿಂಗದ ಪೂಜೆಯನ್ನು ಮಾಡುತ್ತಿರುವಾಗಲೇ ಬಿಲ್ವನೂ 
ಅಲ್ಲಿಗೆ ಪ್ರಾಪ್ತನಾವನು. 

೬೯. ಆ ಕಪಿಲಮುನಿಯು ಪುನಃಪುನಃ ಆ ಲಿಂಗವನ್ನು ಬಿಲ್ವನು ಪೂಜಿಸು 
ತ್ತಿದ್ದುದನ್ನು ಕಂಡನು. ಮತ್ತು ಆತನ ದೇಹದಲ್ಲಿ ನನ್ನ ದಿವ್ಯರೂನವನ್ನು 
ಕಂಡ: ಈತನೇ ಮಹಾದೇನಾಂಶಸಂಭೂತನೆಂದು ತಿಳಿದು ತಾನು ಪರಾಜಿತನಾದೆ 
ನೆಂದೊಪ್ಪಿ ಕೊಂಡನು. 

೭೦ *" ಮಹೇಶ್ವರನ ಸನ್ನಿಧಿಯಲ್ಲಿ ನಿಂತು ನಿನ್ನೊಡನೆ ಯಾವಜ್ಜೀವವೂ 
ಸ್ನೇಹವಿರಬೇಕೆಂದು ನಿನ್ನನ್ನು ಬೇಡುತ್ತಿರುವೆನು.'” ಇಂತು ಮಹಾತ್ಮನಾದ 
ಕಪಿಲನು ಹೇಳಲು, ಬಿಲ್ವನು ಶಾಂತಮನಸ್ಥನಾಗಿ ಆ ಬ್ರಾಹ್ಮಣೋತ್ತ ಮನಿಗೆ 
ಕೈಮುಗಿದುಕೊಂಡು ಹೇಳಿದನು. 

೭೧. "" ಹಾಗೆಯೇ ಆಗಲಿ. ನಿನಗೆ ಶುಭವಾಗಲಿ. ಮಹಾತ್ಮನಾದ 
ನಿನ್ನಿಂದ ನಾನು ಕೃತಾರ್ಥನಾದೆನು. ನೀನು ಮನಸ್ಸಿನಲ್ಲಿ ನಿರ್ಧರಿಸಿರುವ ಸ್ನೇಹವೇ 
ನಮ್ಮಿಬ್ಬರಲ್ಲಿ ಶಾಶ್ವತವಾಗಿ ನಿಲ್ಲಲಿ.” 

೭೨. ಇಂತೆಂದು ಪರಸ್ಪರ ಸಂಭಾಷಣದಿಂದ ಪುನಃ ಅವರು ಸಖ್ಯವನ್ನು 
ಮಾಡಿಕೊಂಡು ಅತ್ಯಂತಾನಂದಭರಿತನಾಗಿ ಬಹಳಕಾಲದನರೆಗೂ ಕ್ರೀಡಿಸು 


ತ್ತಿದ್ದರು. 


ನಕ್ರ ರ ಓಳ ಕ ಯಟಳ ಕಡಿ ಭಳ್ಳು ಬೂತ “Ye 


ತಸ್ಯ ಲಿಂಗಸ್ಕ ಮಾಹಾತ್ಮ್ಯಾದ್ಭೂಯೋ ರಾಜ್ಯಂ ಚಕಾರ ಸಃ । 
ಸಹಿಮಿತ್ರೇಣ ಭೂಸಾಲೋ ಬಿಲ್ವೋ ದೇವಿ ಮುದಾನ್ವಿತ ॥ ೩೩ 
ತದಾ ಪ್ರಭೃತಿ ವಿಖ್ಯಾತೋ ದೇವೋ ಬಿಲ್ವೇಶ್ವರಃ ಕ್ಸಿತೌ । 


ಬಿಲ್ಟೇನಾರಾಧಿತೋ ಲೋಕೇ ವಾಂಛಿತಾರ್ಥಫಲಪ್ರದಃ ॥ ೭೪ ॥ 
ಯೇ ಪಶ್ಯಂತಿ ನಿಶಾಲಾಕ್ಸಿ ದೇವಂ ಬಿಲ್ವೇಶ್ವರಂ ಪರಂ । 
ತೇ ಕೃತಾರ್ಥಾ ಭವಿಷ್ಯಂತಿ ಸರ್ವಪಾತಕವರ್ಜಿತಾಃ ॥ ೭೩೫ ॥ 


ಯೇಕನುಮೋದಂತಿ ದೇವಸ್ಯ ದರ್ಶನಂ ಪರ್ವತಾತ್ಮಜೇ। 
ತೇವ ಪಾಪನಿನಿರ್ಮುಕ್ತಾಃ ಪ್ರಯಾಂತಿ ಮನು ಮಂದಿರಂ 12೭೬॥ 
ಸಮತೀತಂ ಭವಿಷ್ಯಂ ಚ ಕುಲಾನಾಮುಯುತೆಂ ನರಃ । 


ಮನು ಲೋಕಂ ನಯತ್ಯಾಶು ತಸ್ಯ ಲಿಂಗಸ್ಯ ದರ್ಶನಾತ್‌ ॥ ೭೭ ॥ 
ಪ್ರಯಾಂತಿ ಪಿತರೋ ಹೃಷ್ಟಾ ಮಮ ಲೋಕೇಹ್ಯತಂದ್ರಿತಾಃ । 
ವಿಮುಕ್ತಾಃ ಪಾತಕೈರ್ಫೊೋರೈಃ ಕೃತ್ವಾ ಲಿಂಗಸ್ಯ ದರ್ಶನಂ ॥ ೭೮ ॥ 
ಕೃತ್ವಾಪಿ ಪಾತಕಂ ಘೋರಂ ಬ್ರಹ್ಮಹತ್ಯಾದಿಕಂ ನರಃ । 


ತತ್ಸಾಸಂ ನಿಲಯಂ ಯಾತಿ ಶ್ರೀಬಿಲ್ಟೇಶ್ವರದರ್ಶನಾತ್‌ Heri 


೭೩-೭೪. ದೇವಿಯೆ! ಆಲಿಂಗದ ಮಾಹಾತ್ಮ್ಯದ ಫಲವಾಗಿ ಬಿಲ್ಪಮಹಾ 
ರಾಜನು ಪುನಃ ಮಿತ್ರ ನೊಡಗೂಡಿ ಆನಂದದಿಂದಿರುತ್ತ ರಾಜ್ಯಭಾರವನ್ನು 
ಮಾಡುತ್ತಿದ್ದನು ಬಿಲ್ವನು ಅಂದು ಪುಜಿಸಿದುದರಿಂದ ಸರ್ವಾಭೀಷ್ಟಪ್ರದನಾದ 
ಆ ಮಹಾದೇವನು ಭೂಮಂಡಲದಲ್ಲಿ ಬಿಲ್ವೇಶ್ವರನೆಂದೇ ಪ್ರಖ್ಯಾತನಾಗಿರುವನು. 

೭೫. ವಿಶಾಲಾಕ್ಲಿಯೆ! ಯಾರು ಸರ್ವೋತ್ತಮವಾದ ಈ ಬಿಲ್ವೇಶ್ವರ 
ಲಿಂಗವನ್ನು ನೋಡುವರೊ, ಅವರು ಸಮಸ್ತ ಪಾಪಗಳನ್ನೂ ಕಳೆದುಕೊಂಡು 
ಕೃತಕೃತ್ಯರಾಗುವರು. 

೭೬. ಪರ್ವತರಾಜಕುಮಾರಿಯೆ! ಯಾರು ಈ ಲಿಂಗದ ದರ್ಶನವನ್ನು 
ಅನುಮೋದಿಸುವರೊ, ಅವರೂ ತಮ್ಮ ಪಾತಕಗಳನ್ನು ಕಳೆದುಕೊಂಡು ನನ್ನ 
ನಿವಾಸವನ್ನು ಸೇರುವರು. 

೭೭, ಆ ಲಿಂಗವನ್ನು ನೋಡುವುದರಿಂದಲೇ ಮಾನವನು ಹಿಂದಣ ಹತ್ತು 
ಸಾವಿರ ಕುಲದವರನ್ನೂ ಮುಂದೆ ಬರಲಿರುವ ಹತ್ತುಸಾವಿರ ತಲೆಗಳ ಸಂತತಿ 
ಯನ್ನೂ ಉದ್ಭರಿಸಿ ನನ್ನ ಲೋಕಕ್ಕೆ ಕರೆದುಕೊಂಡುಹೋಗುವನು. 

೭೮. ಈ ಲಿಂಗದ ದರ್ಶನವನ್ನು ಮಾಡಿದವನ ಪಿತೃಗಳು ತಮ್ಮ ಘೋರ 
ಪಾತಕಗಳನ್ನು ಕಳೆದುಕೊಂಡು ಆನಂದದಿಂದ ಶಾಶ್ವತವಾಗಿ ನನ್ನ ಲೋಕದಲ್ಲಿ 
ವಾಸಿಸುವರು. 

೩೬೯. ಬ್ರಹ್ಮಹತ್ಯೆಯೇ ಮುಂತಾದ ಮಹಾ ಪಾತಕಗಳನ್ನು ಮಾಡಿರುವ 


ತರಳ ತ್ರೀ ಸ್ಕಾಂಡೆಮಹಾಪುರಾಚಂ 


ಯಾ ತಿಥಿಃ ತ್ರೂಯೆತೇ ದೇವಿ ಕೃಷ್ಣಪಕ್ಸೇ ತ್ರಯೋದಶೀ | 


ಸಾ ಪ್ರೋಕ್ತಾ ನಲ್ಲಭಾ ತಸ್ಕ ಸರ್ವಸಾತಕನಾಶಿನೀ 1೮08 
'ಯೇಂರ್ಚಯಂತಿ ನರಾಸ್ತ್ರಸ್ಕಾಂ ದೇವಂ ಬಿಲ್ಬೇಶ್ವರಂ ಸ್ರಿಯೇ । 
ನ ತೇಷಾಂ ಪುನರಾನೃತ್ತಿರ್ಫೋರಸಂಸಾರಗಹ್ಪರೇ 1 ೮೧8 


ಕರ್ಮಣಾ ಮನಸಾ ವಾಚಾ ಯತ್ಸಾಪಂ ಸಮುಸಾರ್ಜಿತಂ । 
ತತ್ಕ್ಪ್ಪಾಲಯತಿ ದೇವೋಃಸೌ ತಿಥೌ ತಸ್ಯಾಂ ಸಮರ್ಚಿತಃ ॥ 6೨ ॥ 
ಏಷ ತೇ ಕಥಿತೋ ಜೀನಿ ಪ್ರಭಾವಃ ಪಾಪನಾಶನಃ । 

ಜಿಲ್ಪೇಶ್ಚರಸ್ಯ ದೇವಸ್ಯ ಶ್ರೂಯತಾಮುತ್ತರೇಶ್ವರಂ ॥೮೩॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ತ್ರ್ಯಾಂ ಸಂಹಿತಾಯಾಂ 
ಪಂಚಮೇ ಆನಂತ್ಯಖಂಡೇ ದ್ವಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯೇ 
4"ಬಿಲ್ವೇಶ್ವರಮಾಹಾತ್ಮ್ಯವರ್ಣನಂ''ನಾಮ 
ತ್ರ್ಯತೀತಿತತೋಂಧ್ಯಾಯಃ 





ಮಾನವನಾದರೂ ಈ ಬಿಲ್ವೇಶ್ವರನ ದರ್ಶನವನ್ನು ಮಾಡುವುದರಿಂದ ತನ್ನ ಪಾಪ 
ವನ್ನು ಕಳೆದುಕೊಳ್ಳುವನು. 

೮೦. ದೇವಿಯೆ! ಪ್ರತಿಮಾಸದ ಕೃಷ್ಣಪಕ್ಸದ ತ್ರಯೋದಶಿಯೆಂಬ ತಿಥಿಯ 
ವಿವಸ ಸಕಲ ಪಾಪಾಪನೋದಕನಾಗಿ ಬಿಕ್ಟೇಶ್ವರನಿಗೆ ಪರಮಪ್ರಿಯನಾಗಿರುವುದು. 

೮೧. ಪ್ರಿಯಳೆ! ಆ ಶುಭದಿನದಲ್ಲಿ ಯಾರು ಬಿಲ್ವೇಶ್ವರನ ಪೂಜೆಯನ್ನು 
ಮಾಡುವರೊ, ಅವರಿಗೆ ಮತ್ತಿ ಈ ಭಯಂಕರ ಸಂಸಾರಸಮುದ್ರದಲ್ಲಿ ಬೀಳುವ 
ಪ್ರಸಂಗವಿರುವುದಿಲ್ಲ. 

೮೨. ಮನುಷ್ಯನು ದೇಹದಿಂದಲೂ, ಮನಸ್ಸಿನಿಂದಲೂ, ಮಾತು 
ಗಳಲ್ಲಿಯೂ ಯಾವ ಪಾತಕವನ್ನು ಮಾಡಿರುವನೊ, ಅವುಗಳನ್ನೆಲ್ಲ ಈ ಬಿಲ್ಬೇಶ್ವರನ 
ದರ್ಶಷವು ಕಳೆಯುವುದು. 

೮೩. ದೇವಿಯೆ! ಇಂತು ನಿನಗೆ ಬಿಲ್ವೇಶ್ವರನ ಮಹಿಮಾಸ್ವಿತವಾದ 
ಚರಿತ್ರೆಯನ್ನು ಹೇಳಿದೆನು. ಇನ್ನು ಉತ್ತರೇಶ್ವರನ ಕಥೆಯನ್ನು ಕೇಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಐದನೆಯ ಆನಂತ್ಮಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯ ದಲ್ಲಿ "" ಬಿಲ್ಕೇಶ್ವರಮಾಹಾತ್ಮ್ಯ ವರ್ಣನ''ವೆಂಬ 
ಎಂಬತ್ತಮೂರನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥ ಚತುರಶೀತಿತಮೋಧ್ಯಾಯಃ 
ಉತ್ತರೇಶ್ವಕವಾಹಾತ್ಮ್ಯವರ್ಣನಂ 
ಶ್ರೀ ಮುಹಾಡೇಷ ಉವಾಚ :- 
ಉತ್ತರೇಶ್ವರಮೌೊಹಾತ್ಮ್ಯಮಶೇಷಸಾಪನಾಶನಂ । 


ಜನ್ಮಮೃತ್ಯುಜರಾವ್ಯಾಧಿಸ್ಫೋಟಿನಂ ಕೃಣು ಪಾರ್ವತಿ 8೧8 
ಅಯೋಧ್ಯಾಯಾಮತಿಖ್ಯಾತಕುಲೋತ್ಸನ್ನಶ್ಚ ಪಾರ್ಥಿವಃ । 

ಸುಧೀಃ ಪರೀಕ್ಸಿನ್ನಾಮ್ನಾ ಚ ಮೃಗಯಾಮಗಮತ್ಸ ಚ 1೨1 
ಮೃಗಮನುಸಸಾರಾಂಥ ಮೃಗೋ ದೂರಮಸಪಾಸರತ್‌ 8೩೬ 
ತದಾಂಧೃನಿ ಜಾತಶ್ರಮಃ ಕ್ಸುತ್ತೃಷ್ಠಾಂಭಿಭೂತಃ | 
ಕಸ್ಮಿಂಶ್ಚಿದ್ದನೋದ್ದೇಶೇ ನೀಲವನಮಪತಶ್ಯಚ್ಚಾವಿನೇಶ ೪೪೪ 


ತಸ್ಯ ನಸಖಂಡಸ್ಯ ದಕ್ಷಿಣಭಾಗೇ ಸರೋ ದೃಷ್ಟ್ಯಾ ಸಾಶ್ವ ಏವ ವ್ಯಗಾಹತ ॥ 
ಅಥಾಂ ಶೃತ್ಥಃ ಸನ್ಮೃಣಾಲಮಶ್ಚಸ್ಕಾಗ್ರತೋ 


ನಿಫ್ಸಿಷ್ಯ ಪುಷ್ಕರಿಣೀಂ ಸಮುಸಾವಿಶತ್‌ ॥ ೬೫ 
ಕನ್ನಡದ ಅನುವಾದ 
ಉತ್ತರೇಶ್ಛರಮಾಹಾತ್ಮ್ಯವರ್ಣಸ 

೧. ಮಹಾದೇವನು ಹೇಳುತ್ತಾನೆ -ಪಾರ್ವತಿಯೆ! ಸಕಲಪಾತಕಗಳನ್ನು 
ನಾಶಗೊಳಿಸುವುದೂ, ಜನನ, ಮರಣ, ಮುಪ್ಪು, ರೋಗಾದಿಗಳನ್ನು ಕಳೆಯು 
ವುದೂ ಆದ ಉತ್ತರೇಶ್ವರನ ಮಾಹಾತ್ಮ್ಯದ ಕಥೆಯನ್ನು ಕೇಳು. 

೨. ಅಯೋಧ್ಯೆಯಲ್ಲಿ ಪ್ರಖ್ಯಾತಕುಲೋತ್ಸನ್ನನೂ, ಮಹಾಪ್ರಾಜ್ಞನೂ 
ಆದ ಪರೀಕ್ಸಿತನೆಂಬ ಮಹಾರಾಜನೊಮ್ಮೆ ಬೇಟಿಗಾಗಿ ಹೊರಟನು. 

೩. ಆತನೊಂದು ಜಿಂಕೆಯನ್ನು ಬ್ಬಸಿಕೊಂಡುಹೋಗಲು ಅದು ದೂರದೂರಕ್ಕೆ 
ಓಡಿಹೋಯಿತು. 

೪. ಆದನ್ನು ಹಿಂಬಾಲಿಸಿ ದಾರಿಯಲ್ಲಿ ಆಯಾಸವಾಗಲು ಹಸಿವು ಬಾಯಾರಿಕೆ 
ಗಳಿಂದ ನೊಂದು ಒಂದಾನೊಂದು ಆರಣ್ಯಮಧ್ಯದಲ್ಲಿ ನೀಲವನರಾಜಯನ್ನು 
ಕಂಡು ಅದನ್ನು ಪ್ರವೇಶಿಸಿದನು. 

೫. ಆ ವನದ ದಕ್ಷಿಣಭಾಗದಲ್ಲಿ ಒಂದು ಸರೋವರವನ್ನು ಕಂಡು ಕುದುರೆ 
ಮೇಲಿನಿಂದಲೇ ಅದರಲ್ಲಿ ಸ್ನಾನಮಾಡಿದನು. 

೬. ಬಳಿಕ ಕುದುರೆಯ ಮುಂದೆ ತಾವರೆಯ ದಂಟುಗಳನ್ನು ಹಾಕಿ ತಾನೂ 
ಸರೋವರದ ಬಳಿಯಲ್ಲಿ ಕುಳಿತುಕೊಂಡಿದ್ದನು. 


೭೮೬ ಶ್ರೀ ಸ್ಕಾಂದಮಹಾಪುರಾಣಂ 


ತಯಿತಸ್ತತಃ ಶಯಾನೋ ಗೀತನಮುಶೃಣೋತ್‌ Han 
ಹ ಶ್ರುತ್ವಾಂಚಿಂತಯನ್ನೇಹ ಮನುಷ್ಯಗತಿಂ ಪ್ರಪಶ್ಯಾಮಿ nen 
'ಕಸ್ಕಖಲ್ವಯಂ ಗೀತಶಬ್ದ ಇತ್ಯನಲೋಕಯಾಮಾಸ TN 


'ಅಥಾಂಪಶ್ಯತ್ಕನ್ಯಾಂ ಪರಮರೂಪದರ್ಶನೀಯಾಂ । 
ಪುಷ್ಪಾಣಿ ನಿಚೆನ್ನ 0 ಚಾಂಥ ರಾಜಾ ಸಮಾಪೇ ಸರ್ಯಕ್ರಾ ಮತ್‌॥೧೦॥ 


ತಾಮಬ್ರ ನೀವ್ರಾ' ಜಾ ಕಸ್ಯಾ ಸಿ ತ್ವ ೦ ಕನ್ಯಾ । 


ಪರಮರೂಪದರ್ಶನೀಯಾ' ಪುಷ್ಪಾ ಣೆ ವಿಚಿನ್ವಂತೀ ॥ ೧೧॥ 

ಸಾಃಥ ರಾಜಸಮಿಾಪೇ ಗತ್ವೇತಿ ಪ್ರೋವಾಚ” ಕನ್ಯಾ ಸ್ಮೀತಿ ॥ ೧೨ ೫ 
ಸಾಜೋವಾಚ.. 

ಆರ್ಫೀ ತನಾಂಸೀತಿ ॥ ೧೩೪ 
ಅಥೋವಾಚ ಕನ್ಯಾ 2 

ಸಮಯೇನಾಂಹಂ ತ್ವಯಾ ಶಕ್ಕೋಪಾಲಬ್ದುಂ ನಾಂನ್ಯಥೇತಿ ॥ ೧೪ ॥ 

ತಾಂ ರಾಜಾ ಸಮಪೃಚ್ಛತ್ಯಸ್ತೇ ಸಮಯ ಇತಿ ॥ ೧೫ ॥ 





೭. ಹಾಗೆಯೇ ಮಲಗಿರಲು ಆ ಮಹಾರಾಜನು ಸಂಗೀತದ ಧ್ವನಿಯನ್ನು 


ಹೇಳಿದನು. 
೮. ಕೇಳಿ ಆತನಿಂತೆಂದು ಯೋಚಿಸಿದನು. "ಇಲ್ಲಿ ಯಾವ ಮನುಷ್ಯರ 


ಸಂಚಾರವನ್ನೂ ಕಾಣೆನಲ್ಲವೆ? 

೯. ಈ ಗಾಯನದ ಶಬ್ದವು ಯಾರದಾಗಿರಬಹುದು?'' ಇಂತೆಂದು 
ಸುತ್ತಲೂ ನೋಡಿದನು. 

೧೦. ಆಗ ಸರ್ವಾಂಗಸುಂದರಿಯೂ, ದರ್ಶನೀಯಳೂ ಆದ ಒಬ್ಬ 
ಕನ್ಯೆಯು ಹೂವುಗಳನ್ನು ಬಿಡಿಸುತ್ತಿದ್ದುದನ್ನು ಕಂಡು ರಾಜನು ಆಕೆಯ 
ಬಳಿಯಲ್ಲಿಯೇ ಓಡಾಡುತ್ತಿದ್ದನು 

೧೧. ಅಲ್ಲದೆ ಆಕೆಯನ್ನು ಕ.ರಿತು, "ಪುಷ್ಪಗಳನ್ನು ಬಿಡಿಸುತ್ತಿರುವ 
ಸುಂದರಿಯಾದ ನೀನು ಯಾರ ಮಗಳು?'' ಎಂದು ಪ್ರಶ್ನೆಮಾಡಿದನು. 

೧೨ ಆಕೆಯೂ ಆತನ ಬಳಿಗೆ ಬಂದು "" ನಾನು ಅವಿವಾಹಿತಳಾಗಿರುವೆನು?? 
ಎಂದು ಹೇಳಿದಳು. 

೧೩. ರಾಜನು “ನಾನೇ ನಿನ್ನನ್ನು ಕೋರಿರುವೆನು?' ಎಂದನು. 

೧೪. ಆಗ ಕನೈೆಯು ಹೇಳುತ್ತಾಳೆ. "ಒಂದು ನಿಯಮದ ಮೇಲೆ ಮಾತ್ರ 
ನನ್ನನ್ನು ಪಡೆಯುವೆಯಲ್ಲದೆ ಬೇರೆಯಾಗಲಾರದು.* 

೧೫. ರಾಜನು, ""ಆ ನಿನ್ನ ನಿಯಮನೇನು'' ಎಂದು ಪ್ರಶ್ನಿಸಿದನು. 


ಚತುರಶೀತಿತಮೋರಧ್ಯಾಯಃ ೭೮೭ 


ತತಃ ಕನ್ಯಾ ತಮುವಾಚ ನೋದಕಂ ದರ್ಶಯಿತನ್ಯಮಿತಿ ೪ ೧೬8 
ರಾಜಾ ಬಾಢಮಿತ್ಯುಕ್ತ್ವಾ ತಾಂ ಸಮಾಗಮ್ಯ ತಯಾ ಸಹಾಂಸ್ತೇ॥ ೧೭ ॥ 
ತತ್ರೈನಾಸನ್ನೇ ರಾಜನಿ ಸೇನಾ ತ್ವಾಗಚ್ಛತ್‌ ತಯಾ 

ಸಹೋಪನಿಷ್ಟಂ ರಾಜಾನಂ ಪರಿವಾರ್ಯ ಚಾಂತಿಷ್ಕತ್‌ ॥ ೧೮ ॥ 
ಸಭಾಜಿತಶ್ನ ರಾಜಾ ತಥೈನ ಶಿಬಿಕಯಾ ಪ್ರಾಯಾದಥ 

ರುುಟಿತಿ ತಯಾ ಸಹ ಸ್ವಂ ನಗರಮನುಪ್ರಾಪ್ಯ ರಹಸಿ ತಯಾ ಸಹ 
ರಮಮಾಣಃ ಸನ್ನಾಂನ್ಯಂ ಕಿಂಚಿದಪಶ್ಯದಥ ಸ್ರ ಗ್ರಧಾನೋಂಮಾತ್ಯ 
ಸ್ತಸ್ಯಾಂಭ್ಯಾಶ ಚರಾಸ್ತಾಃ ಸ್ರಿಯೋಂಭ್ಯ ಪೃಚ್ಛತ್‌ ॥೧೯॥ 
ಸಿಮತ್ರ ಪ ಪ್ರಯೋಜನಂ : ವಿದ್ಯತೇ ಇತ್ಯ ಬ್ರುವಂಸ್ತಾಃ 

ಸ್ತ್ರ ಯೋ 'ಸೂರ್ವಮೇನ ಸರ್ಯಾ ಮಸ್ತ 'ಡುವಕಂ ನಾತ್ರಾಶ್ರಿಯತ ಇತಿ॥ ೨೦ ॥ 
ಔಥಾಃ ಮಾತ್ಯ ಶ್ಚ ನಿರುದಕಂ ಕಾರಯಿತ್ವಾ ದಾರುನ ತುಂ 

ವೃದ್ಧ ಪುಷ್ಪ ಫಲಾ ಶರದ್ಯುಪಲಭ್ಯ ರಾಜಾನಮಬ್ರ ವೀತ್‌ 
ವನನಿದನುನುದಕಂ ಸಾಧ್ಯತ್ರ ರಮ್ಯುತಾಮಿತಿ ॥೨೧॥ 


೧೬. ಆಗಲಾ ಕನ್ಶೆಯು "" ನನ್ನೊಡನಿರುವವರೆಗೂ ನನಗೆ ನೀರನ್ನು 
ತೋರಿಸಬಾರದು? ಎಂದು ಹೇಳಿದಳು. 

೧೭. ರಾಜನು ಹಾಗೆಯೇ ಆಗಲೆಂದೊಸ್ಪಿಕೊಂಡು ಆಕೆಯೊಡಗೂಡಿದನು. 

೧೮ ಅಲ್ಲಿದ್ದಂತೆಯೇ ಆತನ ಸೈನ್ಯವು ಬಂಧು ಆಕೆಯೊಡನೆ ಕುಳಿತಿದ್ದ 
ರಾಜನನ್ನು ಸುತ್ತುವರೆದು ಬಿಡಾರವನ್ನು ಹಾಕಿಕೊಂಡಿತು 

೧೯. ಅವರ ಫೂಜೆಯನ್ನು ಕೈಕೊಂಡು ರಾಜನು ಅಂದಣವನ್ನೇರಿ 
ಹೊರಟನು ಸ್ಟ ಲ್ಪ ಕಾಲದಲ್ಲಿಯೇ ತನ್ನ ರಾಜಧಾನಿಯನ್ನು ಸೇರಿ ಏಕಾಂತದಲ್ಲಿ 
ಆ ಕನೈೈಯೊಡನೆ ರಮಿಸುತ್ತ ಬೇಕೆ ಯಾವುದನ್ನೂ ನೋಡಲೊಲ್ಲ ದವನಾಗಿದ್ದ ನು. 
ಆಗ ಮುಖ್ಯಮಂತ್ರಿ ಯು ಅಂತಃಪುರದ ಬಳಿಗೆ ಬಂದು ಅಲ್ಲಿ ಓಡಾಡುತಿ ತ್ತಿದ್ದ 
ಪರಿಚಾರಿಕೆಯರನ್ನು ಪ್ರಶ್ನೆ ಮಾಡಿದನು. 

೨೦. ಇಲ್ಲಿ ಯಾವ ವಿಶೇಷವಿರುವುದೆಂದು ಕೇಳಿದ ಆತನಿಗೆ ಸ್ತ್ರೀಯ 
ಕೆಂದರು. "" ಒಂದು ಅಪೂರ್ವವನ್ನು ನೋಡಿದೆವು. ಆಕೆಯ ಬಳಿಯಲ್ಲಿ ನೀರನ್ನು 
ತರಲಾಗದು.' 

೨೧. ಇದನ್ನು ಕೇಳಿ ಮಂತ್ರಿಯು ತಟಾಕಾದಿಗಳಿಸ್ಸದಂತೆ ಹಳೆಯ ಮರ 
ಗಳನ್ನು ಪುಷ್ಪಫಲಭರಿತಗಳನ್ನಾಗಿ ಮಾಡಿ ಶರತ್ಕಾಲದಲ್ಲಿ ರಾಜನ ಬಳಿಗೆ ಬಂದು 
ಹೇಳಿದನು. "" ಈ ವನದಲ್ಲಿ ನೀರೆಂಬುದಿಲ್ಲ. ನಿನ್ನಿಚ್ಛೆಯಂತೆ ಇಲ್ಲಿ ವಿಹರಿಸಿ 
*ೊಂಡಿರು.'' 


೭೪೮ ಶ್ರಿ ಸ್ಯಾರಿ ನಮಹಾಪುರಾಣಕಿ 


ಸ ತಸ್ಯ ನಚನಾತ್ರಯೈನ ಸಹ ಡೇವ್ಯಾಚನಂ ಪ್ರಾನಿಶತ್‌ ॥ ೨೨ ೫ 
ಸಕಲತ್ರಸ್ತ್ಯಸ್ಮಿನ್ವನೇ ರಮ್ಯೇ ತಯೈನ ಸಹ ರೇಮೇ san 
ಪ್ರವಿಶ್ಯ ಚ ರಾಜಾ ಸಹಸ್ರಿಯಯಾ 
ಸುಧಾಢವಲ ಸಲಿಲಪೂರ್ಣಾಂ ವಾಪೀಮಪತ್ಯತ್‌ 8 ೨೪೪ 
ವಾಪೀಂ ದರ್ದುರೈಃ ಪೂರ್ಣಾಂ ದೃಷ್ಟ್ವೈವ ಚ ತಾಂ 
ತಸ್ಯಾ ಏವ ತೀರೇ ತಯಾ ದೇವ್ಯಾಂತಿಸ್ಮತ್‌ ॥ ೨೫೫ 
ಅಥ ತಾಂ ಜೇವೀಂ ರಾಜಾ ಬ್ರನೀತ್‌ 
ಶಾಂತೆತರಂ ವಾಪೀ ಸಲಿಲಮಿತಿ ॥ ೨೬೪ 
ಸಾ ಚೆ ತದ್ವಚಃ ಶ್ರುತ್ವಾ ತೀರ್ಥವಾಪೀಂ ನ್ಯಮಜ್ಮನ್ನ ಪುನರುದಮಜ್ಜತ್‌ » 


ತಾಂ ಮೃಗಯಮಾಣೋ ರಾಜಾ ನಾಃಸಶ್ಯತ್‌ ॥ 32 n 
ವಾಪೀಂ ದರ್ದುರೈಃ ಪೂರ್ಣಾಂ ದೃಷ್ಟ್ಯಾ ಆಜ್ಞಾಷಯಾಮಾಸ 
ಭೃತ್ಯಾನ್‌ ಸರ್ವದರ್ದುರವಧಃ ಕ್ರಿಯತಾಮಿತಿ 8 ೨೮ ೫ 


ಯೋ ಮಮಾರ್ಥೀ ಸತೈರ್ದರ್ದುರೈ । 
ರುಸಾಯನೈರ್ಮಾಮನುತಿಷಸ್ಕೇತ್‌ 1೨೯% 





೨೨. ಅತನ ಮಾತಿನಂತೆ ರಾಜನು ತನ್ನ ದೇವಿಯೊಡನೆ ಆ ವನವನ್ನು 
ಪ್ರವೇಶಿಸಿದನು. 

೩. ರಮ್ಯವಾದ ಆ ಉದ್ಯಾನವನದಲ್ಲಿ ಪತ್ನಿಯಾದ ಆಕೆಯೊಡನೆ ರಮಿಸು 
ತ್ತಿದ್ದನು. 

೨೪. ಅಲ್ಲಿಯೇ ಕಿರುಗಾಡುತ್ತ ಹಾಲಿನಂತೆ ಶುಭ್ರವಾಗಿದ್ದ ನೀರಿನಿಂದ. 
ತುಂಬಿದ್ದ ಒಂದು ಕೊಳವನ್ನು ಆಕೆಯೊಡನೆ ಕಂಡನು. 

೨೫, ಆ ಕೊಳವು ಕಪ್ಪೆಗಳಿಂದ ತುಂಬಿದ್ದುದನ್ನು ಕಂಡು ರಾಜನು ಪತ್ರಿ 
ಯೊಡನೆ ಆ ಕೊಳದ ತೀರದಲ್ಲಿಯೇ ಕುಳಿತು ನೋಡುತ್ತಿದ್ದನು. 

೨೬. ಮತ್ತು ದೇವಿಯನ್ನು ಕುರಿತು, "ಈ ಕೊಳದ ನೀರು ಬಹು. 
ಪ್ರಶಾಂತವಾಗಿರುವುದ.'' ಎಂದು ಶ್ಲಾಘಿಸಿದನು. 

೨೭. ಆಕೆಯು ಆ ಮಾತನ್ನು ಕೇಳಿ ಆ ಕೊಳದ ನೀರಿನಲ್ಲಿ ಮುಳುಗಿ. 
ಮತ್ತೆ ಮೇಲಕ್ಕೇಳಲೇ ಇಲ್ಲವು. ಎಷ್ಟು ಹುಡುಕಿದರೂ ಆಕೆಯು ರಾಜನಿಗೆ 
ಮೊರಕಲಿಕ್ಲವು 

೨೮. ಆ ಕೊಳವು ಕಸ್ಸೆಗಳಿಂದ ತುಂಬಿದ್ದುದನ್ನು ಕಂಡು ರಾಜನು 
"ಈ ಕಪ್ಪೆಗಳನ್ನೆಲ್ಲ ಸಂಹರಿಸಿರಿ'' ಎಂದು ಅಪ್ಪಣೆ ಮಾಡಿದನು. 

೨೯. "" ಯಾವನು ಸಮರ್ಥನೊ, ಅನನು ಕಪ್ಪೆಗಳ ಉಪಾಯನದೊಡನೆ 
ನನ್ನ ಬಳಿಗೆ ಬರಬೇಕು?' ಎಂದೂ ಹೇಳಿದನು. 


ಚತುರ ಶೀತಿಕವೊಃ9ತ್ಯಾ ಯ ೭೮೯ 


ಅಥ ಕಶ್ಚಿಸ್ಮಹಾನ್‌ ಡರ್ಡ್ಜುರೋ ದರ್ಡುರವಡ್ಗೇ 

ಕ್ರಿಯಮಾಣೇ ಸರ್ವಾಸು ದಿಕ್ಸ್ವಭ್ಯಗಾತ್‌ ॥ ೩೦೫ 
ಉಪೇತ್ಯ ಚೈನಮುವಾಚೇದಂ ಜ್ಞಾತ್ವಾ ಕ್ರೋಧನತಂ ಗತಂ ಪ್ರಸಾವಂ 
ತುರು ಸಾಹರ್ಸಿ ದರ್ದುರಾಣಾಮನಪರಾನಾಂ ವಧಂ ಕರ್ತಾವಿಂತಿಃ ೩೧ ೫ 


॥ ಶ್ಲೋಕಶ್ಚಾಂತ್ರ ಭವತಿ ಃ 
ಮಾ ವರ್ಡುರಾನ್‌ ಪ್ರಭಿಂದ್ಯಾಸ್ತ್ಯ್ಯಂ ಕೋಪಂ ಸಂಧಾರಯಾಚ್ಯುತ | 
ಪ್ರಶ್ಲೀಯತೇ ಮಹಾಧರ್ಮೊೋ ಜನಾನಾಂ ಪರಿಜಾನತಾಂ 2೩೨7: 


ತಮೇನಂ ವಾದಿನವಿುಷ್ಟಜನವಿಯೋಗೇ 

ಶೋಕ ಪರೀತಾತ್ಮಾನಂ ಸ ರಾಜಾ ಪ್ರೋವಾಚ 

ನ ಹಿ ಕಾನುಮುಸ್ಯೇತನ್ನಿಷ್ಠಾಮೇನ ನಿಬರ್ಹಣೇಯಾ ಇತಿ 8೩೩೫: 
ಏತೈರ್ಮರಾತ್ಮಭಿರ್ಮೇ ಸ್ತ್ರೀ ಭಕ್ಸಿತಾ ಸರ್ವಥೈವ | 

ತ್ವಿಮೇ ವಧ್ಯಾ ದರ್ದುರಾಃ ನಾರ್ಹಸಿ ವಿದ್ಧನ್ನುಪರೋಮ್ಲಮಿತಿ ॥ ೩೪ ೫ 
ಸ ತದ್ಮಾಕೈಮುಪಶ್ರುತ್ಯ ವ್ಯಥಿತೇಂದ್ರಿಯಮನಾಃ । 

ಪ್ರೋವಾಚ ಪ್ರಸೀದ ರಾಜನ್ನಹಮಾಯುರ್ನಾಮ ಭೂಪಾಲಃ 8೩೫% 


೩೦. ಇದರಿಂದ ಸಕಲದಿಕ್ಕುಗಳಲ್ಲಿಯೂ ಕಪ್ಪೆಗಳ ವಥಿಯಾಗುತ್ತಿರಲು 
ಒಂದು ದೊಡ್ಡ ಕಪ್ಪೆಯು ರಾಜನ ಬಳಿಗೆ ಬಂದಿತು. 

೩೧. ಆತನು ಕೋಪವಶನಾಗಿರುವನೆಂಬುದನ್ನು ತಿಳಿದು ಸಮಾಪಕ್ಕೆ 
ಬಂದು ಇಂತೆಂದಿತು. "ಅಯ್ಯಾ ರಾಜನೇ! ನಮ್ಮಲ್ಲಿ ಅನುಗ್ರಹವನ್ನುಮಾಡು. 
ನಿರಪರಾಧಿಗಳಾದ ಕಪ್ಪೆಗಳನ್ನು ಕೊಲ್ಲುವುದು ನಿನಗೆ ತಕ್ಕುದಲ್ಲ. 

೩೨. ಈ ವಿಷಯದಲ್ಲಿ ಶ್ಲೋಕವೊಂದನ್ನೂ ಹೇಳಿತು ""ರಾಜಲಲಾಮ | 
ಕಪ್ಪೆಗಳನ್ನು ಸುಮ್ಮನೆ ಕೊಲ್ಲಬೇಡ. ನಿನ್ನ ಕೋಪವನ್ನು ಸೈರಿಸಿಕೊ. ನಿನ್ನ 
ಅಪ್ಪಣೆಯನ್ನು ತಿಳಿದು ನಡೆಯುತ್ತಿರುವವರಲ್ಲಿ ಅಹಿಂಸೆಯೆಂಬ ಮಹಾ ಧರ್ಮಕ್ಕೆ 
ರೋಪವುಂಟಾಗುತ್ತಿರುವುದು.'' 

೩೩. ಇಂತು ಸ್ಪಜನರನ್ನು ಕಳೆದುಕೊಂಡು ಶೋಕದಿಂದ ಪರಿತಹಿಸು 
ತ್ರಿರುವ ಆ ಕಪ್ಪೆಗೆ ರಾಜನು ಹೇಳಿದನು. "" ನಿಷ್ಕಾಮನಾದ ನಾನು ವಿನೋವ 
ಕ್ಕಾಗಿ ಈ ಕಪ್ಪೆಗಳನ್ನು ನಾಶಮಾಡುತ್ತಿಲ್ಲ. 

೩೪. ಈ ದುರಾತ್ಮರು ನನ್ನ ಪತ್ನಿಯನ್ನು ಭಕ್ಷಿ ಸಿರುವರಾದುದರಿಂದ ಸರ್ವ 
ಪ್ರೆಕಾರದಿಂದಲೂ ನಾನು ಈ ಕಪ್ಪೆಗಳನ್ನು ವಧಿಸುತ್ತೇನೆ. ಪ್ರಾಜ್ಞನಾದ ನೀನು 
ನನ್ನನ್ನು ತಡೆಯಬೇಡ.” 

೩೫. ಆತನ ಮಾತನ್ನು ಕೇಳಿ ಇಂದ್ರಿಯಗಳೂ ಮನಸ್ಸು ಸಂಕಟಗೊಳ್ಳಲು- 
ಆ ಕಪ್ಪೆಯು ಹೇಳತೊಡಗಿತು. "" ನನ್ನಲ್ಲಿ ಪ್ರಸನ್ನನಾಗು. ನಾನು ಆಯುವೊಜ 
ಚಕ್ರವರ್ತಿಯು. 


ತಂ ಶ್ರೀ ಸ್ಕಾಂದಮಹಾಪುರಾಣಂ 


ಪ್ರಾಪ್ತಾ ಸಾ ಮಮ ದುಹಿತಾ ಸಾ ಕನ್ಯಾ ನಾಗಲೋಕಂ ಗತಾ 1 
ಅತ್ರಾಸ್ತೇ ನಾಗಚೂಡೋ ನಾಗರಾಜಃ ಸ್ಮೃತಾ ಆಗಮಿಷ್ಯತಿ ॥೩೬ಗ 
ತಾಮಬ್ರವೀವದ್ರಾಜಾ ತಾಂ ಸ್ಮೃತ್ತ್ವಾನೀಯ ಮೇ ದೀಯತಾಮಿತಿ ॥ ೩೭೫ 
ಅಫೈನಾಂ ಸ್ಮೃತ್ವಾ ರಾಜ್ಞೇ ಅದಾತ್‌ ಅಬ್ರನೀಚ್ಚ ॥ ೩೮8 
ಮಯಾವಹಸಿತೋ ಗಾಲವೋ ಮಹಾನ್ಮುನಿಃ ತಪಸಾ 
ಕರ್ಶಿತಾಂಗಃ ಕ್ಟಮೇಶ್ವರೋ ದರ್ದುರಬಾಲ್ಯಾತ್ರಕೋಪಿತಃ । 
ತೇನಾಃ ಹಂಶಪ್ತಃ ಯನ್ಮಾಮನಾದೃತ್ಯ ದರ್ದುರ 
ಬಾಲ್ಯಾದವಹಸಿತಸ್ತಸ್ಮಾದ್ದರ್ಮುರೋ ಭವಿಷ್ಯಸಿ Han 
ಪ್ರಸಾದಿತಸ್ತು ವಿಪ್ರಃ ಪ್ರತ್ಯುವಾಚ ॥ ೪೦॥ 
ಅನಿತಥೋಂಯಂ ಮಮ ಶಾಪಸ್ತಸ್ಮಾದನ್ಯಜನ್ಮನಿ ದರ್ದುರ 
ರಾಜೋ ಭೂತ್ವಾ ತ್ವಂ ಹಿ ದುಹಿತರಮಿಕ್ಸಾ «ಕುಕುಲೋತ್ಸನ್ನಾಯ | 
ಸರ್ವಗುಹಾನ್ವಿತಾಯ ಪತ್ವಾ ಯದಾ ಯಾಸ್ಯಸಿ ಮಹಾಕಾಲವನೇ 
ತಸ್ಕೋತ್ತರದಿಗ್ಸಾಗೇ ತದಾ ಲಿಂಗಸ್ಕ ದರ್ಶನೇನ ಮುಕ್ತಿ ಮವಾಪ್ಸ್ಯ್ಯಸಿ 8 





೩೬. ನೀನು ಹೊಂದಿದ್ದವಳು ನನ್ನ ಪುತ್ರಿಯು. ಆಕೆಯು ಈಗ ನಾಗ 
ಲೋಕಕ್ಕೆ ಹೋಗಿರುವಳು. ಅಲ್ಲಿ ನಾಗಚೂಡನೆಂಬ ಸರ್ಪರಾಜನು ಆಳುತ್ತಿರು 
ವನು. ನಾನು ಸ್ಮರಿಸಿದರೆ ಆಕೆಯು ಇಲ್ಲಿಗೆ ಬರುವಳು. 

೩೭. ರಾಜನು, *""ನಿನ್ನ ಮಗಳನ್ನು ಸ್ಮರಿಸಿ ನನಗೆ ತಂದುಕೊಡು'' 
ಎಂದನು 

೩೮. ಅದರಂತೆ ಆತನು ಮಗಳನ್ನು ಸ್ಮರಿಸಿ ಆಕೆಯನ್ನು ರಾಜನಿಗೊಪ್ಪಿಸಿ 
ಇಂತೆಂದನು. 

೩೯. ""ನಾನೊಮ್ಮೆ ತಸಪ್ಸಿನಿಂದ ಕೃಶಶರೀರನಾಗಿದ್ದ ಗಾಲವಮಹಾಮುಕಿ 
ಯನ್ನು ಕಂಡು ಅಪಹಾಸ್ಯಮಾಡಿದೆನು. ಕ್ಸಮಾಶೀಲನಾದರೂ ನನ್ನ ಬಾಲ್ಯದ 
ಉದ ಟಿತನದಿಂದ ಆತನು ಕೋಪಗೊಂಡನು. ಆತನೇ ನನಗೆ "" ಬಾಲ್ಯದ 
ಉದ್ದೆಟಿತನದಿಂದ ನೀನು ನನ್ಫನ್ನು ಕಡೆಗಂಡು ಅಪಹಾಸ್ಯ್ರಮಾಡಿದೆಯಾದುದರಿಂದ 
ಕಪ್ಪೆಯ ಜನ್ಮವನ್ನು ತಾಳುವೆ?' ಎಂದು ಶಾಸವನ್ಸಿತ್ತನು. 

೪೦. ಬಳಿಕ ಆತನನ್ನು ಬೇಡಿಕೊಂಡು ಪ್ರಸನ್ನನಾಗಿ ಮಾಡಿಕೊಳ್ಳಲು, 
ಬ್ರಾ ಹ್ಮಣನಿಂತೆಂದನು. 

೪೧. ನನ್ನ ಶಾಸವು ಸುಳ್ಳಾಗಲಾರದು. ಆದುದರಿಂದ ನೀನು ಕಪ್ಪೆಗಳಿಗೆ 
ರಾಜನಾಗುವೆ. ಈ ನಿನ್ನ ಮಗಳನ್ನು ಇಕ್ಸ್ಟ್ವಾಕುವಂಶಸಂಭೂತನೂ, ಸಕಲ 
ಸದ್ಗುಣಭರಿತನೂ ಆದ ಒಬ್ಬ ರಾಜನಿಗೆ ಕೊಟ್ಟು ಮಹಾಕಾಲವನಕ್ಕೆ ಹೋಗಿ 
ಆ ಕ್ಷೇತ್ರ ದ ಉತ್ತರದಿಕ್ಕಿನಲ್ಲಿರುವ ಒಂದು ಲಿಂಗನನ್ನು ನೋಡ ಪ್ರಜ ನೀನು 
ಶಾಪದಿಂದ ಮುಕ್ತನಾಗುವೆ. 


ಚೆತುರಶೀತಿತನೋಕಿಧ್ಯಾಯಃ ೩೪ 


ದಮೆಹಿತಾ ಕಿಯತ್ಪಾತಾಲಂ ಯಾಸ್ಯತಿ ಸ್ಮೃತಾ ಚಾಗಮಿಷ್ಯತಿ ! 

ಸ್ವಸ್ತಿ ತೇಸ್ತು ಸಾಧಯಿಸ್ಕ್ಯಾಮಿ ಕಾರ್ಯಾಣಿ 1 

ಇತ್ಯುಕ್ತ್ವಾ ದರ್ದುರೋ ಮಹಾಕಾಲವನಂ ಗಚ್ಛತ್‌ ॥ ೪೨ ॥ 
ತಸ್ಯೋತ್ತರೇ ಲಿಂಗಂ ದದರ್ಶ ತಸ್ಯ ದರ್ಶನಾದನೇಕಮಾಣಿಕ್ಯ ರಚಿತಂ। 
ಸಿಡ್ಠ ಗಂಧರ್ವಸೇವಿತಂ ವಿಮಾನ ವರಮಾರುಹ್ಯ ಶಕ್ರಲೋಕಂ ಗತಃ ॥೪೩॥ 
ತಸ್ಯ ಮಾಹಾತ್ಮ 8ಮುವಲೋಕ್ಕ ದೇವಾಚಾರ್ಯೋ 

ಬೃಹಸ್ಪತಿರ್ವಾಕ್ಯಂ ಜಗಾದ ॥ ೪೪ ॥ 
ಅಹೋ ಲಿಂಗಸ್ಕ ಮಾಹಾತ್ಮ್ಯಮುಹೋ ಲಿಂಗಸ್ಯ ವೈಭವಂ । 
ಸಂಪ್ರಾಪ್ತೋ ವಾಸವಂ ಲೋಕಂ ಶಾಪಭ್ರಷ್ಟೋಹಿ ದರ್ದುರಃ ॥ ೪೫ ॥ 
ಆಯುರಾಖ್ಯೋ ಹಿ ಭೂಪಾಲೋ ಮುಕ್ತೋ ದರ್ದುರತಾಂ ಗತಃ ೪೬ 1 
ಇತಿ ತದ್ವಚನಂ ಶ್ರುತ್ವಾ ದೇನಾಚಾರ್ಯಸ್ಯ ಪಾರ್ವತಿ | 


ಜೀವಾಸ್ತೇ ಹೃಷ್ಟಮನೆಸೋ ನಾಮ ಚಕ್ರುಃ ಸಮಾಹಿತಾಃ 1೪2 
ಯಸ್ಮಾದ್ದರ್ದುರಭೂಪಾಲೋ ಮುಕ್ತೋ ದರ್ಡುರ ಯೋನಿತಃ । 
ದರ್ಶನಾತ್ತಸ್ಯ ಲಿಂಗಸ್ಯ ತಸ್ಮಾತ್ಬ್ಯಾತೋ ಭವಿಷ್ಯತಿ ॥ ೪೮ ॥ 


೪೨ ನಿನ್ನ ಮಗಳು ಅಲ್ಲಿಯವರೆಗೂ ಪಾತಾಳದಲ್ಲಿರುವಳು ನೀನು 
ನೆನಸಿದೊಡನೆ ನಿನ್ನಲ್ಲಿಗೆ ಬರುವಳು. ಇಂತು ನಾನು ಶಾಸಗ್ರಸ್ತನಾದಿನು. 
ರಾಜೇಂದ್ರನೆ! ನಿನಗೆ ಮಂಗಳವಾಗಲಿ. ನಾನು ಮುಂದಿನ ಕಾರ್ಯವನ್ನು 
ಸಾಧಿಸುವೆನು'' ಇಂತೆಂದು ಆ ಕಪ್ಪೆಯು ಮಹಾಕಾಲವನಕ್ಷೇತ್ರವನ್ನು ಸೇರಿತು 

೪೩ ಆ ಕ್ಷೇತ್ರದ ಉತ್ತರದಿಕ್ಕಿನಲ್ಲಿದ್ದ ಲಿಂಗವನ್ನು ನೋಡಿ ಆ ದರ್ಶನದ 
ಫಲವಾಗಿ ಅನೇಕ ರತ್ನಗಳಿಂದ ನಿರ್ಮಿತವೂ, ಸಿದ್ಧಗಂಧರ್ವರಿಂದ ಸೇವಿತವೂ 
ಆಗಿದ್ದ ಒಂದು ವಿಮಾನವನ್ನೇರಿ ಇಂದ್ರಲೋಕಕ್ಕೆ ಹೋಯಿತು 

೪೪. ಆ ಮಹಾಲಿಂಗದ ಮಾಹಾತ್ಮ್ಯವನ್ನು ಕಂಡು ಡೇವಗುರುವಾದ 
ಬೃಹಸ್ಪತಿಯು ಇಂತೆಂದನು 

೪೫ "ಆಹಾ! ಈ ಲಿಂಗದ ಮಾಹಾತ್ಮ್ಯವೆಷ್ಟು! ಇಹಪರ ವೈಭವ 
ವೆಂತಹುದು! ಶಾಪದಿಂದ ಭ್ರಷ್ಟನಾಗಿ ಕಪ್ಪೆಯ ಜನ್ಮವನ್ನು ತಾಳಿದ್ದವನೂ 
ಮಹೇಂದ್ರಲೋಕವನ್ನು ಪಡೆದನು 

೪೬. ಆಯುರ್ನಾಮಕನಾದ ಚಕ್ರವರ್ತಿಯು ಕಪ್ಪೆಯ ಜನ್ಮದಿಂದ 
ಮುಕ್ತನಾದನು '' 

೪೭ ಪಾರ್ವತಿಯೆ! ಇಂತೆಂದ ಬೃಹಸ್ಸತ್ಯಾಚಾರ್ಯನ ಮಾತುಗಳನ್ನು 
ಕೇಳಿ ದೇವತೆಗಳೆಲ್ಲರೂ ಆನಂದಭರಿತರಾಗಿ ಆ ಲಿಂಗಕ್ಕೆ ಹೆಸರನ್ಸಿಟ್ಟಿರು. 

೪೮. ದರ್ದುರರಾಜನು ಈ ಮಹಾಲಿಂಗವನ್ನು ನೋಡಿದುದರ ಫಲವಾಗಿ 


೭೯೨ ಶ್ರೀ ಸ್ಮಾಂದವೂಹಾಪುರಾಅಂ 


ಉತ್ತರೇಶ್ವರದೇನಶ್ಚ ಶಾಪಪಾಸಪ್ರಣೋಷಕಶ। । ಶು 
ಇತ್ಯುಕ್ತ್ವಾ ಕ್ರಿದಶೈಃ ಸರ್ವೈಃ ಪೂಜಿತೋಹ್ಯುತ್ತರೇಶ್ವರಃ 8೪೯೫8 
ಭುಕ್ತಿನುಕ್ತಿಪ್ರದೋ ದೇವಿ ಮಹಾಸಾತಕನಾಶನಃ । 

ಶ್ಪೇತ್ರಸ್ಕ ರಕಣಾರ್ಥಾಯ ನಿಯುಕ್ತೋ ಯೋ ಮಯಾ ಗಣಃ । 
ದರ್ಡುರೋ ಹಿ ಡರಾಢರ್ಷಃ ಸಚಾಪೀಶ್ವರತಾಂ ಗತಃ u ೪೯s 
ಉತ್ತರಾಶಾಮಥೋ ಗತ್ವಾ ಯಃ ಪಶ್ಶೇಮತ್ತರೇಶ್ವರಂ ಃ 

ಸ ಸರ್ವೈೆಶ್ವ್ಚರ್ಯಸಂಯುಕ್ತೋ ಯಾತಿ ಲೋಕಮಧೋತ್ತರಂ ॥ ೫೧8 
ಸುಭಗಃ ಸರ್ವದಾ ದಾಂತಃ ಸುರೂಪಃ ಪುತ್ರವಾನಿತಿ । 

ನೀರೋಗಃ ಪುಣ್ಯಶೀಲಶ್ಚ ಜಾಯತೇ ಸಪ್ತಜನ್ಮ ಚ 8 ೫೨ 8 
ಯಾ ವೃದ್ಧಿಸ್ತು ಕುಬೇರಸ್ಯ ಶಕ್ರಸ್ಯ ಚ ಯಮಸ್ಯ ಚ । 

ವರುಣಸ್ಯ ಚ ಯಾ ವೃದ್ಧಿಃ ಸಾ ವೃದ್ಧಿರುತ್ತರೋತ್ತರಾ । 

ಜಾಯತೇ ನಾಂತ್ರ ಸಂದೇಹ ಉತ್ತರೇಶ್ವರ ದರ್ಶನಾತ್‌ ೪ ೫೩8 


ತನ್ನ ನೀಚಯೋನಿಯಿಂದ ಮೋಕ್ಷವನ್ನು ಪಡೆದುದರಿಂದ ಇದು ಪ್ರಖ್ಯಾತ 
ವಾಗುವುದು. 

೪೯. ಉತ್ತರೇಶ್ವರನೆಂಬ ಈ ದೇವನು ಸಮಸ್ತ ಶಾಸಪಾಪಗಳನ್ನೂ 
ಕಳೆಯುವನು. ಇಂತೆಂದು ಸಮಸ್ತ ದೇವತೆಗಳೂ ಆ ಉತ್ತರೇಶ್ವರನನ್ನು 
ಪೂಜಿಸಿದರು. 

೫೦. ದೇವಿಯೆ! ಈ ಮಹೇಶ್ವರನು ಭುಕ್ತಿಮುಕ್ತಿಗಳನ್ನು ಕೊಟ್ಟು 
ಮಹಾಪಾತಕಗಳನ್ನೂ ಪರಿಹರಿಸುವನು. ದರ್ದುರನೆಂಬ ಆಜೇಯನಾದ ನನ್ನ 
ಗಣನಾಯಕನೊಬ್ಬನನ್ನು ಕ್ಷೇತ್ರದ ಪರಿಪಾಲನಕ್ಕಾಗಿ ಇಲ್ಲಿ ನಿಲ್ಲಿಸಿದೆನು. 
ಆತನೇ ಲಿಂಗರೂಪದಿಂದ ನೆಲಸಿರುವನು. 

೫೧. ಉತ್ತರದಿಕ್ಕಿಗೆ ಹೋಗಿ ಈ ಉತ್ತರೇಶ್ವರನ ದರ್ಶನವನ್ನು ಯಾವನು 
ಮಾಡುವನೊ, ಅವನು ಈ ಲೋಕದಲ್ಲಿ ಸಶರೈಶ್ಚರ್ಯಗಳನ್ನು ಪಡೆದು ಕಡೆಗೆ 
ಉತ್ತಮಲೋಕವನ್ನು ಸೇರುವನು. 

೫೨. ಮತ್ತು ಏಳುಜನ್ಮಗಳವರೆಗೂ ಸೌಭಾಗ್ಯವಂತನೂ, ಯಾವಾಗಲೂ 
ಇಂದ್ರಿಯನಿಗ್ರಹಪಠನೂ, ಸುಂದರರೂಸನೂ, ಪುತ್ರಪೌತ್ರಸಂಪನ್ನನೂ, ಅರೋಗ. 
ದೃಢಕಾಯನೂ, ಪುಣ್ಯಶೀಲನೂ ಆಗಿ ಹುಟ್ಟುತ್ತಿರುವನು. 

೫೩. ಈ ಉತ್ತರೇಶ್ವರನನ್ನು ನೋಡುವುದರಿಂದ ಕುಜೇರ, ಇಂದ್ರ, 
ವರುಣ, ಯಮರಲ್ಲಿ ಯಾವ ಸಂಪದಭಿವೃದ್ಧಿಯಿರುವುಪೊ ಅದೇ ಜನ್ಮಜನ್ಮಕ್ಕೂ 
ಹೆಚ್ಚಾಗುತ್ತ ಭಕ್ತನಿಗೊದಗುವುದರಲ್ಲಿ ಸಂದೇಹವಿಸ್ಲ. 


ಚತುರಶೀತಿತನೋಂಧ್ಯಾಯಃ ೬೯ 


ಕೃಷ್ಥಸಳ್ಸೇ ಚತುರ್ದಶ್ಯಾಂ ಯೇ ಪಶ್ಯಂತಿ ಯಶಸ್ವಿನಿ । 
ಉತ್ತರೇಶ್ವರಸಂಜ್ಞಂ ತು ತೇ ಕೃತಾರ್ಥಾಃ ಕಲೌಯುಗೇ ॥ ೫೪ 8. 
ಕಿಂ ದಾನೈಃ ಕಿಂ ತಪೋಭಿಶ್ಚ ಕಿಂ ಯಜ್ಞ್ವೈರ್ಬಹುದಕ್ಸಿಣೈಃ। 
ದರ್ಶನಾಲ್ಲಭತೇ ರಾಜ್ಯಂ ಸ್ವರ್ಗಂ ಮೋಕ್ಬಂ ಕ್ರಮೇಣ ತು ॥ ೫೫ ॥ 
ಆಜನ್ಮ ಚ ಕೃತಂ ಪಾಪಂ ಸ್ವಲ್ಪಂ ವಾ ಯದಿ ವಾ ಬಹು! 


ತತ್ಸರ್ವಂ ನಾಶಮಾಯಾತಿ ಉತ್ತರೇಶ್ವರ ದರ್ಶನಾತ್‌ ॥ ೫೬ ॥ 
ಇತ್ಯೇವಂ ಚತುರಾಶೀತಿಃ ಸಂಖ್ಯಾತಾ ಈಶ್ವರಾಸ್ತ್ರವ। 

ಕಥಿತಾ ಯೇ ತ್ವಯಾ ಪೃಷ್ಟಾ ಮಹಾಕಾಲವನೇ ಮಯಾ 1 ೫೭ ॥ 
ಯ ಏತೇಷಾಂ ದೇವಿ ಯಾತ್ರಾಂ ಪ್ರತಿಲೋಮಾನು ಲೋಮತಃ | 
ಕರಿಷ್ಯಂತಿ ನರಾ ಭಕ್ತ್ಯಾ ತೇ ಯಾಸ್ಕಂತಿ ಪರಂ ಪದಂ 1 ೫೮ 1 
ಯಶ್ಚಾಃಸಿ ಸೂಜಯೇತ್ತತ್ರ ಲಿಂಗಂ ಭಕ್ತ್ಯಾ ತು ಮಾನವಃ । 

ಸಕುಲಂ ತಾರಯತ್ಯೇವ ಪೈತೃಕಂ ಮಾತೃಕಂ ಶತಂ ॥1೫೯॥ 





೫೪. ಮಂಗಳಾಂಗಿಯೆ! ಕೃಷ್ಣಪಕ್ಸದ ಚತುರ್ದಶಿಯ ದಿನದಲ್ಲಿ ಯಾರು 
ಈ ಉತ್ತರೇಶ್ವರನನ್ನು ನೋಡುವರೊ ಅವರು ಈ ಕಲಿಯುಗದಲ್ಲಿ ಕೃತಕೃತ್ಯ 
ರಾಗುವರು. 

೫೫. ಅನೇಕ ದಾನಗಳಿಂದಲೂ, ತಪಶ್ಚರಣೆಗಳಿಂದಲೂ, ಅಸಂಖ್ಯಾತ 
ದಕ್ಷಿಣೆಗಳಿಂದೊಡಗೂಡಿದ ಯಜ್ಞಗಳನ್ನು ಮಾಡುವುದರಿಂದಲೂ ವಿಶೇಷ 
ಫಲವೇನು? ಈ ಲಿಂಗದ ದರ್ಶನವೊಂದರಿಂದಲೇ ಮನುಜನು ರಾಜ್ಯಾಧಿಕಾರ 
ವನ್ನೂ, ಸ್ವರ್ಗವಾಸವನ್ನೂ, ಕಡೆಯಲ್ಲಿ ಮೋಕ್ಸವನ್ನೂ ಕ್ರಮವಾಗಿ 
ಸಂಪಾದಿಸುವನು 

೫೬. ಜನ್ಮಾದಾರಾಭ್ಯ ಮಾಡಿರುವ ಪಾತಕಗಳು ಎಷ್ಟು ಅಲ್ಪ ಅಧವಾ 
ಮಹತ್ತರಗಳಾಗಿದ್ದರೂ ಅವುಗಳೆಲ್ಲವೂ ಉತ್ತರೇಶ್ವರನ ದರ್ಶನದಿಂದ ನಾಶ 
ವಾಗುವುವು 

೫೭. ಪಾರ್ವತಿಯೆ! ಹಿಂದೆ ನೀನು ಮಹಾಕಾಲವನದಲ್ಲಿ ಪ್ರಶ್ನೆಮಾಡಿ 
ದಾಗ ನಿರೂಪಿಸಿದ ಎಂಬತ್ತನಾಲ್ಕು ಮಹಾಲಿಂಗಗಳನ್ನು ನಿನಗೆ ಪುನಃ ಕೀರ್ತಿ 
ಸಿರುವೆನು. 

೫೮. ದೇವಿಯೆ! ಯಾರು ಪ್ರದಕ್ಸಿಣೆಯಾಗಿಯೊ, ಅಸ್ರದಕ್ಷಿಣೆಯಿಂದಲೊ 
ಈ ಎಲ್ಲ ಲಿಂಗಗಳಿಗೂ ಯಾತ್ರೆಯನ್ನು ಮಾಡುವರೊ, ಅವರು ಪರಮಪದವನ್ನು 
ಪಡೆಯುವರು 

೫೯. ಅವುಗಳಲ್ಲಿ ಯಾವೊಂದು ಲಿಂಗವನ್ನು ಭಕ್ತಿಯಿಂದ ಪೂಜಿಸಿದರೂ 
ಮಾನವನು ತಾಯಿತಂದೆಗಳ ಉಭಯಕುಲಗಳೊಡನೆಯೂ ಒಂದುನೂರು 
ಕುಲದವರನ್ನುದ್ಧರಿಸುವನು. 


೭೯೪ ಶ್ರೀ ಸ್ಥಾಂದಮಹಾಪುರಾಣಂ 


ಏಷ ತೇ ಕಥಿತೋ ದೇವಿ ಪ್ರಭಾವಃ ಸಾಪನಾಶನಃ । 
ಚತುರಶೀತಿ ಲಿಂಗಾನಾಂ ಕಿಂ ಭೂಯಃ ಶ್ರೋತುಮಿಚ್ಛ ಸಿ N೬0 


ಇತಿ ಶ್ರೀಸ್ಕಾಂಡೀ ಮಹಾಪುರಾಣೇ ಪಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಪಂಚಮೆೇ ಆನಂತ್ಯ ಖಂಡೇ ದ್ವಿತೀಯೇ ಚಶುರಶೀತಿಕರಗವರಾಹಾತ್ಮೆ 8° 
66 ಉತ ಜೆ ಕೇಶ್ವರಮಾಹಾತ್ಮ್ಯ ವರ್ಣನಂ'' ನಾಮ 
ಚತುರಶೀತಿತಮೋಂಧ್ಯಾಯಃ 


ಆವಂತ್ಯಖಂಡೇ ದ್ದಿ ಿತೀಯೇ ಚತುರಶೀತಿಲಿಂಗಮಾಹಾತ್ಮ್ಯಂ 
ಸಂಪೂರ್ಣಂ 








೬೦. ದೇವಿಯೆ! ಇಂತು ನಿನಗೆ ಮಹಾಕಾಲವನಕ್ಷೇತ್ರದಲ್ಲಿರುವ 
ಎಂಬತ್ತನಾಲ್ಕು ಲಿಂಗಗಳ ಮಹಾಚರಿತ್ರೆಗಳನ್ನೂ ಸಹಿತ. ಈಗ 
ಮತ್ತೆ ನನ್ನು ಕೇಳಲೆಳಸುನೆ? 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದುಪ್ರಸಿದ್ದವಾದ 
ಶ್ರೀ ಸ್ಮಾಂದಮ ಹಾಪುರಾಣದ ಐದನೆಯ ಅವಂತ್ಯ ಖಂಡದ ಎರಡನೆಯ ಚತುರಶೀತಿಲಿಂಗ 
ಮಾಹಾತ್ಮ್ಯದಲ್ಲಿ "" ಉತ್ತರೇಶ್ವರಮಾಹಾತ್ಮ್ಯವರ್ಣನ?'`ವೆಂಬ 
ಎಂಬತ್ತನಾಲ್ಕನೆಯ ಅಧ್ಯಾಯವು ಮಂಗಿದುದು 


ಅವಂತೀಸ್ಥ ಚತುರಶೀತಿಲಿಂಗಮಾಹಾತ್ಮ್ಯವು ಸಮಾಪ್ತಪು 


224.48 ಬೆಂಗಳೂರು. ಸಿಟ ಬೆಂಗಳೂರು ಪ್ರೆಸ್ಲಿನಲ್ಲಿ ಸೊಪರಿಂಬೆಂಡೆಂಟರಾವ 
ಜಿ ಶ್ರೀನಿವಾಸರಾಯರವರು ಮುುದ್ರಿ ಸಿರುವರು 


